1 


ಸಮರ 
ವಚನ. 
ಸಂಪುಟ 


. 


ಜನಪ್ರಿಯ ಆವೃತ್ತಿ 


ಸಂಕೀರ್ಣ 
ವಚನಸರಿಸುವ 


ಸಂಪಾದಕ 
ಡಾ . ಬಿ . ಆರ್ . ಹಿರೇಮಠ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


seeko 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ : ಸಂಪುಟ - ೮ 


ಸಂಕೀರ್ಣ ವಚನಸಂಪುಟ : ಮೂರು 


೧ . ಬಸವಣ್ಣನವರ ವಚನಸಂಪುಟ - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೨ . ಅಲ್ಲಮಪ್ರಭುದೇವರ ವಚನಸಂಪುಟ - ಸಂ : ಡಾ . ಬಿ . ವಿ. ಮಲ್ಲಾಪುರ 
೩ . ಚೆನ್ನಬಸವಣ್ಣನವರ ವಚನಸಂಪುಟ - ಸಂ : ಡಾ . ಬಿ. ವಿ. ಮಲ್ಲಾಪುರ 
೪ . ಸಿದ್ದರಾಮೇಶ್ವರ ವಚನಸಂಪುಟ - ಸಂ : ಡಾ . ಎಸ್ . ವಿದ್ಯಾಶಂಕರ 
೫. ಶಿವಶರಣೆಯರ ವಚನಸಂಪುಟ - ಸಂ : ಡಾ . ವೀರಣ್ಣ ರಾಜೂರ 
೬ . ಸಂಕೀರ್ಣ ವಚನಸಂಪುಟ : ಒಂದು - ಸಂ : ಡಾ . ಎಂ . ಎಂ . ಕಲಬುರ್ಗಿ 

ಸಂಕೀರ್ಣ ವಚನಸಂಪುಟ : ಎರಡು - ಸಂ : ಡಾ . ಎಸ್ 
೮. ಸಂಕೀರ್ಣ ವಚನಸಂಪುಟ : ಮೂರು - ಸಂ : ಡಾ . ಬಿ. ಆರ್ . ಹಿರೇಮಠ 
೯ . ಸಂಕೀರ್ಣ ವಚನಸಂಪುಟ : ನಾಲ್ಕು - ಸಂ : ಡಾ . ಬಿ . ಆರ್ . ಹಿರೇಮಠ 
೧೦ . ಸಂಕೀರ್ಣ ವಚನಸಂಪುಟ : ಐದು - ಸಂ : ಡಾ . ವೀರಣ್ಣ ರಾಜೂರ 
೧೧ . ಸಂಕೀರ್ಣ ವಚನಸಂಪುಟ : ಆರು - ಸಂ : ಎಸ್ . ಶಿವಣ್ಣ 
೧೨ . ಸಂಕೀರ್ಣ ವಚನಸಂಪುಟ : ಏಳು - ಸಂ : ಡಾ . ವೀರಣ್ಣ ರಾಜೂರ, 
೧೩ . ಸಂಕೀರ್ಣ ವಚನ ಸಂಪುಟ : ಎಂಟು - ಸಂ : ಡಾ . ವೀರಣ್ಣ ರಾಜೂರ 
೧೪ . ಸಂಕೀರ್ಣ ವಚನಸಂಪುಟ : ಒಂಬತ್ತು - ಸಂ : ಡಾ . ವೀರಣ್ಣ ರಾಜೂರ 
೧೫. ವಚನ ಪರಿಭಾಷಾಕೋಶ - ಸಂ : ಡಾ . ಎನ್ . ಜಿ . ಮಹಾದೇವಪ್ಪ 


ಸಂಕೀರ್ಣ ವಚನಸಂಪುಟ : ಮೂರು 


ಸಂಪಾದಕ 

ಡಾ . ಬಿ. ಆರ್. ಹಿರೇಮಠ 
ಕನ್ನಡ ಪ್ರಾಧ್ಯಾಪಕರು , ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


SANKEERNA VACHANASAMPUTA : MOORU : Complete 
Vachanas of 34 Vachanakaras of Basaveshvara Period , Ed . by 
Dr. B . R . Hiremath , Professor, Institute of Kannada Studies 
Karnataka University, Dharwad - 580 003 and Published by 
The Administrative Officer, Kannada Pusthaka Pradhikara 
(Kannada Book Authority), Pampa MahakaviRoad , Chamarajpe 
Bangalore - 560 018 


ISBN : 81 - 7713 - 098 -6 


Pp . xii + 750 


ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪ್ರಥಮ ಮುದ್ರಣ : ೧೯೯೩ 
ದ್ವಿತೀಯ ಪರಿಷ್ಕೃತ ಮುದ್ರಣ : ೨೦೦೧ 


ಪ್ರತಿ : ಐದು ಸಾವಿರ 


ಬೆಲೆ : ರೂ . ೮೫೦/ 

( ೧೫ ಸಂಪುಟಗಳ ಸೆಟ್ ) 


ಅಕ್ಷರ ಜೋಡಣೆ : 
ತ್ವರಿತ ಮುದ್ರಣಾಲಯ 
ಆಫ್‌ಸೆಟ್ ಪ್ರಿಂಟರ್ , ಗದಗ 


ಮುದ್ರಣ : 
ಗುರುದತ್ ಪ್ರಿಂಟರ್ 
೯೧ , ೪ನೇ ಕ್ರಾಸ್ , ೧ನೇ ಮುಖ್ಯರಸ್ತೆ 
ನ್ಯೂ ಟಿಂಬರ್ ಯಾರ್ಡ್ ಲೇಔಟ್ 
ಮೈಸೂರು ರಸ್ತೆ , ಬೆಂಗಳೂರು- ೨೬ 
C : ೬೬೪೫೨೩೦ , ೬೭೪೭೦ ೮೧ 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರು 

ಡಾ . ಎಂ . ಎಂ . ಕಲಬುರ್ಗಿ 
ವಿಶ್ರಾಂತ ಕುಲಪತಿಗಳು , ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 


ಸದಸ್ಯರು 
- ಡಾ . ಎಂ . ಚಿದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಡಾ . ಸಿ. ಪಿ. ಕೃಷ್ಣಕುಮಾರ | 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು 


ಡಾ . ಎಸ್ . ವಿದ್ಯಾಶಂಕರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಎಸ್. ಶಿವಣ್ಣ 
ವಿಶ್ರಾಂತ ಸಂಪಾದಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಕೆ. ಸಿ. ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ , ಬೆಂಗಳೂರು 


ಮುನ್ನುಡಿ 
ಎಸ್. ಎಂ . ಕೃಷ್ಣ 
ಮುಖ್ಯಮಂತ್ರಿಗಳು 


ಕನ್ನಡನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾಗಿರುವ ವಚನವಾಣ್ಮಯ ನಮ್ಮ 
ಪರಂಪರೆಯ ಅಪೂರ್ವ ಸಾಂಸ್ಕೃತಿಕ ಆಸ್ತಿಯೆನಿಸಿದೆ. ಅನೇಕ ಜನ ವಿದ್ವಾಂಸರು, 
ಅನೇಕ ಸಂಸ್ಥೆಗಳು ಈ ಸಾಹಿತ್ಯವನ್ನು ಬೆಳಕಿಗೆ ತರಲು ಕಳೆದ ನೂರು ವರ್ಷಗಳಿಂದ 
ದುಡಿಯುತ್ತ ಬಂದುದು, ಇದರ ವ್ಯಾಪಕತೆಯ ದ್ಯೋತಕವಾಗಿದೆ . ಹೀಗೆ 
ಪ್ರಕಟವಾಗಿದ್ದ ಮತ್ತು ಅಪ್ರಕಟಿತ ಸ್ಥಿತಿಯಲ್ಲಿದ್ದ ಈ ಸಾಹಿತ್ಯದ ದ್ವಿತೀಯ ಆವೃತ್ತಿಯನ್ನು 
ವಚನ ಪರಿಭಾಷಾಕೋಶವೂ ಒಳಗೊಂಡಂತೆ ೧೫ ಸಂಪುಟಗಳ ಮೂಲಕ 
ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು , ನಮ್ಮ ಸಾಹಿತ್ಯ ಪ್ರಕಟಣೆಯ 
ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯೆಂದೇ ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು 
ಪ್ರಜೆಗಳಿಗೆ ಮುಟ್ಟಿಸುವುದು ತನ್ನ ಕರ್ತವ್ಯವೆಂದು ಭಾವಿಸಿ, ಕರ್ನಾಟಕದ 
ಪ್ರಜಾಸರ್ಕಾರ ಈ ಕೆಲಸವನ್ನು ಪೂರೈಸಿದೆ. 

ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ 
ಇತಿಹಾಸವಿದೆ. ಈವರೆಗೆ ಬಸವಯುಗದ ಬರವಣಿಗೆಯನ್ನು ಹೊರತರಲು 
ವಿದ್ವಾಂಸರು ಹೆಚ್ಚು ಗಮನ ಕೊಟ್ಟಿದ್ದರು. ಈ ಯೋಜನೆ ಅದನ್ನೂ ಒಳಗೊಂಡು, 
ಬಸವೋತ್ತರ ಯುಗದ ಮೇಲೆಯೂ ಒತ್ತುಕೊಟ್ಟುದು ವಿಶೇಷವೆನಿಸಿದೆ. ಇದರಿಂದಾಗಿ 
ಈ ಯೋಜನೆಗೆ ಒಂದು ಸಾಹಿತ್ಯ ಪ್ರಕಾರದ ಪ್ರಕಟಣೆ ” ಎಂಬ ಕೀರ್ತಿ ಸಲ್ಲುತ್ತದೆ . 

ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ. ಆತ್ಮಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ , ಪುರೋಹಿತಸತ್ತೆ , ಪುರುಷಸತ್ತೆಗಳೆಂಬ ಪ್ರತಿಗಾಮಿ 
ಸತ್ತೆಗಳ ವಿರುದ್ದ , ಕರ್ನಾಟಕದ ಎಲ್ಲ ಸಮಾಜದ ಜನರು ನಡೆಸಿದ ಹೋರಾಟದ 
ಉಪನಿಷ್ಪತ್ತಿಯಾದ ಈ ಸಾಹಿತ್ಯದಲ್ಲಿ ಜೀವಪರಧ್ವನಿಗಳು ದಟ್ಟವಾಗಿ ಕೇಳಿಸುತ್ತವೆ . 
ಪ್ರಾಚೀನ ಕರ್ನಾಟಕದ ಬೌದ್ದಿಕ ಶ್ರಮದ ವಿದ್ವತ್ ಜನತಾಸಾಹಿತ್ಯಕ್ಕಿಂತ ದೈಹಿಕ 
ಶ್ರಮದ ಜನತಾಸಾಹಿತ್ಯ ಹೇಗೆ ಭಿನ್ನವಾಗಿದೆಯೆಂಬುದನ್ನು ಕಾಣಬೇಕಾದರೆ ನಾವು 
ಈ ಸಾಹಿತ್ಯಕ್ಕೆ ಮೊರೆಹೊಗಬೇಕು. 

“ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ” ಸಮಾಜದ ಎಲ್ಲ ವರ್ಗದ 
ಸ್ತ್ರೀ - ಪುರುಷರ ಸಂಕೀರ್ಣ ಧ್ವನಿಗಳು ಇದರಲ್ಲಿ ತುಂಬ ಕಲಾತ್ಮಕವಾಗಿ 


viii 


ಎರಕಗೊಂಡಿವೆ. ಹೀಗಾಗಿ ಸಮಗ್ರ ಕರ್ನಾಟಕದ ಪ್ರಾತಿನಿಧಿಕ ಧ್ವನಿಯೆನಿಸಿದ ಈ 
ಸಾಹಿತ್ಯದ ಪ್ರಕಟನೆಯು ತನ್ನ ಕರ್ತವ್ಯದ ಭಾಗವೆಂದು ಭಾವಿಸಿರುವ ಕರ್ನಾಟಕ 
ಸರ್ಕಾರ , ಅದನ್ನು ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ. 

ಈ ಯೋಜನೆಯ ನೇತೃತ್ವ ವಹಿಸಿ ದುಡಿದ ಡಾ . ಎಂ . ಎಂ . ಕಲಬುರ್ಗಿ 
ಅವರ ಶ್ರದ್ಧೆಯನ್ನು, ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು , ಸಂಪಾದಕರ 
ಶ್ರಮವನ್ನು ಸ್ಮರಿಸುತ್ತ, ಈ ಐತಿಹಾಸಿಕ ಪ್ರಕಟನೆಯ ಪರಿಷ್ಕೃತ ದ್ವಿತೀಯ ಆವೃತ್ತಿ 
ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಬಿನ್ನಹ 

ರಾಣಿ ಸತೀಶ್ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವ ವಚನವಾಣ್ಮಯ ನಮ್ಮ 
ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ; ಅತ್ಯಪೂರ್ವ ಆಸ್ತಿಯೆನಿಸಿದೆ. ಪಂಡಿತರ 
ಮಾರ್ಗಸಾಹಿತ್ಯಕ್ಕೆ ಪ್ರತಿಯಾಗಿ ಸಾಮಾನ್ಯರ ಈ ದೇಶೀಸಾಹಿತ್ಯ ಹೊರಹೊಮ್ಮಿದ್ದು 
೧೨ನೆಯ ಶತಮಾನದಲ್ಲಿ ; ಕಲಚುರಿಗಳ ರಾಜಧಾನಿಯಾಗಿದ್ದ ಕಲ್ಯಾಣದಲ್ಲಿ 
ಬಸವಾದಿ ಶರಣರ ಚಳುವಳಿಯಲ್ಲಿ. 

ಮೂಲತಃ ಭಾರತೀಯರದು ಆತ್ಮ ಪರಮಾತ್ಮನಾಗಬೇಕೆಂಬ ವ್ಯಕ್ತಿಕೇಂದ್ರಿತ 
ಸಿದ್ದಾಂತ, ಶರಣರು ಇದನ್ನು ಸಮಾಜಕೇಂದ್ರಿತ ಸಿದ್ದಾಂತಕ್ಕೆ ವಿಸ್ತರಿಸಿದರು . ಹೀಗಾಗಿ 
ವ್ಯಕ್ತಿ ಕಲ್ಯಾಣದ ಜೊತೆ ಸಮಾಜಕಲ್ಯಾಣವೂ ಈ ಚಳುವಳಿಯ ಮುಖ್ಯ 
ಲಕ್ಷಣವೆನಿಸಿತು. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ, ವ್ಯಕ್ತಿ ಪರಿವರ್ತನೆಗಾಗಿ , ಸಮಾಜ 
ಪರಿವರ್ತನೆಗಾಗಿಯೆಂಬ ಸಿದ್ದಾಂತ ಇಲ್ಲಿ ಅರ್ಥ ಪಡೆಯಿತು. 

೧೨ನೆಯ ಶತಮಾನದ ಹೊತ್ತಿಗೆ, ಶೂದ್ರಜೀವ ದೇವನಾಗಲಾರನೆಂಬ 
ಸಿದ್ದಾಂತ ಸ್ಥಾಪಿತವಾಗಿದ್ದಿತು. ಸಮಾಜದಲ್ಲಿ ಪುರುಷ- ಸ್ತ್ರೀ , ಪ್ರಭು- ಪ್ರಜೆ , 
ಬ್ರಾಹ್ಮಣ- ಶೂದ್ರರಲ್ಲಿ ಸಮಾನತೆ ಸಾಧ್ಯವಿಲ್ಲವೆಂಬ ಭೇದಸಂಸ್ಕೃತಿಯೂ 
ನಿರ್ಮಾಣವಾಗಿದ್ದಿತು. ಈಗ, ಶೂದ್ರನಿಗೂ ದೇವರಾಗುವ ಅರ್ಹತೆಯಿದೆ;ಸ್ತ್ರೀಗೆ 
ಪುರುಷನಷ್ಟು - ಪ್ರಜೆಗೆ ಪ್ರಭುವಿನಷ್ಟು - ಶೂದ್ರನಿಗೆ ಬ್ರಾಹ್ಮಣನಷ್ಟು 
ಅಧಿಕಾರವಿದೆಯೆಂದು ಶರಣರು ವಾದಿಸಿದರು. ಇದರ ಫಲವಾಗಿ , ಹೊಸ 
ಸಮಾಜವೊಂದು ಸೃಷ್ಟಿಯಾಯಿತು. ಇದರಿಂದಾಗಿ ಎಲ್ಲರೂ ಸ್ವತಂತ್ರರು, ಎಲ್ಲರೂ 
ಸಮಾನರು , ಎಲ್ಲರೂ ಸಹೋದರರೆಂಬ ತತ್ವ ಅನುಷ್ಠಾನಕ್ಕೆ ಬಂದಿತು. ಇದರ 
ಮುಂದುವರಿಕೆಯೆಂಬಂತೆ ಎಲ್ಲರೂ ದುಡಿಯಬೇಕು ಎಂಬ ಕಾಯಕತತ್ವ , ಎಲ್ಲರೂ 
ಹಂಚಿಕೊಂಡು ಉಣ್ಣಬೇಕು ಎಂಬ ದಾಸೋಹತತ್ವಗಳು ಆಕಾರ ಪಡೆದವು. 

ಹೊಸ ಸಮಾಜದ ಈ ಎಲ್ಲ ನೆಲೆಗಳನ್ನು ಗುರಿಯಿಟ್ಟು ಆಡಿದ ಶರಣರ 
ಮಾತು ವಚನವೆಂಬ ಸಾಹಿತ್ಯಪ್ರಕಾರವಾಗಿ ಮೂಡಿತು. ವರ್ಗಭೇದ, ವರ್ಣಭೇದ, 
ಲಿಂಗಭೇದವೆನ್ನದೆ ಎಲ್ಲ ಜನವರ್ಗದವರ ಸಾವಿರ ಸಾವಿರ ವಚನಗಳು ಈ 
ಕಾಲದಲ್ಲಿ ಸೃಷ್ಟಿಯಾದವು. ಆದರೆ ಒಮ್ಮೆಲೇ ತಲೆದೋರಿದ ಕಲ್ಯಾಣ 
ಕ್ರಾಂತಿಯಿಂದಾಗಿ ಈ ಸಾಹಿತ್ಯ ನಾಡಿನ ತುಂಬ ಹರಿದು ಹಂಚಿಹೋಯಿತು. 

ಹೀಗೆ ಹಂಚಿಹೋಗಿದ್ದ ಈ ಸಾಹಿತ್ಯವನ್ನು ೧೫ - ೧೬ನೆಯ ಶತಮಾನಗಳಲ್ಲಿ 


ಶೋಧಿಸುವ, ಸಂಪಾದಿಸುವ ಪ್ರಯತ್ನ ನಡೆದು, ನೂರಾರು ಸಂಪಾದನ ಕೃತಿಗಳು 
ಹುಟ್ಟಿ ಬಂದು, ವಚನಸಾಹಿತ್ಯ ವೀರಶೈವ ಮಠಗಳಲ್ಲಿ ತಕ್ಕ ಮಟ್ಟಿಗೆ ರಕ್ಷಿಸಲ್ಪಟ್ಟಿತು . 
ದುರ್ದೈವದ ಸಂಗತಿಯೆಂದರೆ ಮಠಗಳಲ್ಲಿ ಪ್ರವೇಶ ಪಡೆದ ಸಂಸ್ಕೃತ 
ಭಾಷೆಯಿಂದಾಗಿ ಕನ್ನಡ ಭಾಷೆಯ ಈ ವಚನಗಳು ಅಲ್ಲಿ ಮೂಲೆ ಸೇರಿದವು. 

- ಹೀಗೆ ಮೂಲೆಗುಂಪಾಗಿದ್ದ ವಚನಸಾಹಿತ್ಯವು ೨೦ನೆಯ ಶತಮಾನದಲ್ಲಿ 
ಅನೇಕ ಜನ ವಿದ್ವಾಂಸರ , ಹತ್ತಾರು ಸಂಸ್ಥೆಗಳ ಪ್ರಯತ್ನದ ಫಲವಾಗಿ 
ಪ್ರಕಟಣೆಗೊಳ್ಳುತ್ತ ಬಂದಿತು . ಈಗ ೧೨ನೆಯ ಶತಮಾನದ ಶರಣಸಾಹಿತ್ಯ 
ಪ್ರಕಟನೆಗೆ ಒತ್ತುಬಿದ್ದರೂ ಅದು ಬಿಡಿಬಿಡಿಯಾಗಿ ಪ್ರಕಟಣೆಗೊಂಡಿತು . ಆ 
ತರುವಾಯದ ಶರಣ ಸಾಹಿತ್ಯವಂತೂ ಉಪೇಕ್ಷೆಗೆ ಗುರಿಯಾಯಿತು. ಈ ಎರಡೂ 
ಕೊರತೆಗಳನ್ನು ನೀಗಿಸುವ ಉದ್ದೇಶದಿಂದ ಎಲ್ಲ ಶರಣರ ಎಲ್ಲ ವಚನಗಳನ್ನು 
ಸಂಪುಟ ಶ್ರೇಣಿಯಲ್ಲಿ ಪ್ರಕಟಿಸಲು ಕರ್ನಾಟಕ ಸರಕಾರ “ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕೈಗೆತ್ತಿಕೊಂಡಿತು. 

ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ವ್ಯಾಪಕ 
ಕಾರ್ಯ ನಡೆದು, ೨೦ ಸಾವಿರ ವಚನ , ೧೦ ಸಾವಿರ ಪುಟಗಳನ್ನೊಳಗೊಂಡ 
೧೫ ಸಂಪುಟಗಳು ೧೯೯೩ರಲ್ಲಿ ಬೆಳಕು ಕಂಡವು. ಆಶ್ಚರ್ಯದ ಸಂಗತಿಯೆಂದರೆ 
ಇದರ ೫ ಸಾವಿರ ಪ್ರತಿಗಳು ಒಂದೇ ವರ್ಷದಲ್ಲಿ ಮಾರಾಟವಾಗಿ , ಜನರಿಂದ 
ಬೇಡಿಕೆ ಹೆಚ್ಚುತ್ತ ನಡೆಯಿತು. ಇದನ್ನು ಪೂರೈಸುವ ದಿಕ್ಕಿನಲ್ಲಿ ಪರಿಷ್ಕತ ದ್ವಿತೀಯ 
ಆವೃತ್ತಿ ಈಗ ಹೊರಬರುತ್ತಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ 
ಕನ್ನಡದ ಈ ಅಪೂರ್ವ ಆಸ್ತಿಯನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ನಿರ್ದೆಶಕರ ಮಾತು 


ಕೆ. ಸಿ. ರಾಮಮೂರ್ತಿ 
ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ 


ವಚನಸಾಹಿತ್ಯ , ಕರ್ನಾಟಕದ ಬಹುದೊಡ್ಡಸಾಂಸ್ಕೃತಿಕ ಸಂಪತ್ತು. ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾಗಿರುವ ಇದನ್ನು ಪ್ರಕಟಿಸುವುದು , ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯ ಕರ್ತವ್ಯವಾಗಿದೆ. 

ಭಾರತದಲ್ಲಿ ಆತ್ರೋದ್ದಾರದ ಬಗ್ಗೆ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ದಾರದ ಬಗ್ಗೆ ಉಪೇಕ್ಷೆ ಬೆಳೆದು , ಅಲ್ಲಿ ಶೋಷಣೆ 
ವರ್ಧಿಸುತ್ತ ಬಂದುದು ನಮ್ಮ ಇತಿಹಾಸದ ಒಂದು ವಿಪತ್ಯಾಸವೇ ಸರಿ . ೧೨ನೆಯ 
ಶತಮಾನದಲ್ಲಿ ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ , 
ಸಮಸ್ಥಿತಿಯನ್ನು ಸಮಾಜದಲ್ಲಿ ತರಲು ಹೋರಾಡಿದವರು , ಕಲ್ಯಾಣದ ಶರಣರು . 
ಈ ಕಾರಕ್ಕಾಗಿ ಅವರು ಕೈಕೊಡ ಜನಪರ ಆಂದೋಲನ ನಮ್ಮ ದೇಶದ 
ಇತಿಹಾಸದಲ್ಲಿಯೇ ಒಂದು ವಿಶಿಷ್ಟ ಘಟನೆಯಾಗಿದೆ . 
- ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು, ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ, ಆದರೆ ಸಾಮಾಜಿಕ 
ನ್ಯಾಯದ ಸ್ಥಾಪನೆಗಾಗಿ ಈ ರಾಜಸತ್ತೆ , ಮತಸತ್ತೆಗಳ ವಿರುದ್ದ ಸಮಾಜದ ವಿವಿಧ 
ಸ್ತರಗಳ ಜನತೆ , ಅದರಲ್ಲಿಯೂ ದೀನರು- ದಲಿತರು - ಮಹಿಳೆಯರು ಬೀದಿಗಿಳಿದು 
ನಡೆಸಿದ ಈ ಆಂದೋಲನ , ಇಪ್ಪತ್ತನೆಯ ಶತಮಾನವೂ ಆಶ್ಚರ್ಯಪಡುವ 
ಸಂಗತಿಯಾಗಿದೆ. 

ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕಕ್ಷೇತ್ರದಲ್ಲಿ ಅಂಕುರಿಸಿದ 
ಈ ಆಂದೋಲನ , ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ , ಇದನ್ನು 
'ಸಮಾಜೋ ಧಾರ್ಮಿಕ ಆಂದೋಲನವೆಂದು ಗುರುತಿಸಲಾಗುತ್ತದೆ. 
ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ , ಅದರ ಎಲ್ಲ ಸ್ತರಗಳನ್ನೂ ಎಲ್ಲ 
ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ ಪ್ರಯತ್ನವಾಗಿರುವುದರಿಂದ ಇದು ಒಂದು 
“ಸಮಗ್ರ ಆಂದೋಲನ' ವಾಗಿದೆ. ಈ ಆಂದೋಲನದ ನೇರ ಧ್ವನಿ, ವಚನಸಾಹಿತ್ಯ . 

ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪಡೆದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ವಾತಂತ್ರ್ಯ ದ ಫಲ, ಈ ಸಾಹಿತ್ಯ , 
ಹೀಗಾಗಿ ಇಲ್ಲಿ ಆತ್ಮವಿಮರ್ಶೆಯಷ್ಟೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ 
ಕಾಣಬಹುದಾಗಿದೆ. ಅದರಲ್ಲಿಯೂ ವರ್ಣಭೇದ ನಿರಾಕರಣೆ, ವರ್ಗಭೇದ 


ನಿರಾಕರಣೆ, ಲಿಂಗಭೇದ ನಿರಾಕರಣೆಗಳಂಥ ವಿಚಾರಗಳು ಸ್ಫೋಟಗೊಂಡುದು 
ಲಕ್ಷಿಸತಕ್ಕ ಸಂಗತಿಯಾಗಿದೆ. ಇಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರೂ , 
ಕುಲಜರಷ್ಟೇ ಪ್ರಧಾನವಾಗಿ ಅಂತ್ಯಜರೂ , ಪ್ರಭುಗಳಷ್ಟೇ ಪ್ರಧಾನವಾಗಿ ಪ್ರಜೆಗಳೂ 
ಬಾಳಿದುದು, ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಏಕೈಕ 
ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ ಅಂದರೆ ಇವರ ತತ್ವ - ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ ; ಇವರ ಸಾಹಿತ್ಯಸಂಪತ್ತನ್ನು ರಕ್ಷಿಸುವುದು , 
ಪ್ರಸಾರಮಾಡುವುದು ನಮ್ಮ ಕರ್ತವ್ಯ . ಈ ಕರ್ತವ್ಯದ ಭಾಗವಾಗಿ “ ಸಮಗ್ರ 
ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕರ್ನಾಟಕ 
ಸರಕಾರ ಕೈಗೆತ್ತಿಕೊಂಡಿತು. 

ಈವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು , 
ಕೆಲವು ಭಾಗ ಅಪ್ರಕಟಿತ ಸ್ಥಿತಿಯಲ್ಲಿ ಉಳಿದಿದ್ದಿತು. ಇದೆಲ್ಲವನ್ನು ಕ್ರೋಢೀಕರಿಸಿ , 
ಪರಿಷ್ಕರಿಸಿ ಪ್ರಕಟಿಸುವುದು ಶ್ರಮದ ಕೆಲಸ . ಡಾ . ಎಂ . ಎಂ . ಕಲಬುರ್ಗಿಯವರ 
ಪ್ರಧಾನ ಸಂಪಾದಕತ್ವದಲ್ಲಿ ಅನೇಕ ಜನ ವಿದ್ವಾಂಸರ ಮತ್ತು ಸಂಪಾದಕ ಮಂಡಳಿ 
ಸದಸ್ಯರ ಸಂಯುಕ್ತ ಪರಿಶ್ರಮದಿಂದ ಈ ಬೃಹತ್ ಯೋಜನೆ ಪೂರ್ತಿಗೊಂಡುದು 
ಸಂತೋಷದ ಸಂಗತಿ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ಆಶ್ರಯದಲ್ಲಿ 
ಅಸ್ತಿತ್ವಕ್ಕೆ ಬಂದು , ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ 
ಯೋಜನೆಗಾಗಿ ಸಂಬಂಧಪಟ್ಟ ಎಲ್ಲ ವಿದ್ವಾಂಸರನ್ನು ಅಭಿನಂದಿಸುತ್ತೇನೆ. ಕನ್ನಡ 
ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟವಾಗುತ್ತಲಿರುವ ಈ ಪರಿಷ್ಕೃತ ದ್ವಿತೀಯ 
ಆವೃತ್ತಿ ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಪ್ರಕಾಶಕರ ಮಾತು 
ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ 
ಅಧ್ಯಕ್ಷರು , ಕನ್ನಡ ಪುಸ್ತಕ ಪ್ರಾಧಿಕಾರ 


ಸಮಗ್ರ ವಚನ ಸಂಪುಟಗಳ ಪರಿಷ್ಕೃತ ಆವೃತಿ ಪ್ರಕಟಣೆ ಕರ್ನಾಟಕ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ನಡೆದಿರುವ ಒಂದು ದಿವ್ಯಘಟನೆ. ವಚನಸಾಹಿತ್ಯದ 
ಪ್ರಕಟಣೆಗೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸವಿದೆ . ವಚನಪಿತಾಮಹ 
ಶ್ರೀ ಫ. ಗು . ಹಳಕಟ್ಟಿ ಅವರಿಂದ ಪ್ರಕಟಣೆಯ ದಿವ್ಯಘಟನೆ ಆರಂಭಗೊಂಡಿತು. 
ಇದೀಗ ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದ ಮೂಲಕ 
ಸಹಸ್ರಮಾನದ ಸೂರ್ಯೋದಯದ ವೇಳೆಗೆ ಇದು ಒಂದು ಪೂರ್ಣ ಘಟ್ಟಕ್ಕೆ 
ಬಂದಿದೆ . ಶರಣ ಸಾಹಿತ್ಯದ ಪ್ರಕಟಣೆಯ ಇತಿಹಾಸದಲ್ಲಿ ಇದು ಚಾರಿತ್ರಿಕ 
ಘಟನೆಯೇ ಸರಿ. ಈ ನಡುವೆ ವಚನಸಾಹಿತ್ಯದ ಸಹಸ್ರಾರು ಬಿಡಿ ಪ್ರಕಟಣೆಗಳು 
ಹೊರಬಂದಿವೆ. ವಿಶ್ವವಿದ್ಯಾಲಯಗಳು , ಖಾಸಗಿ ಸಂಸ್ಥೆಗಳು, ಮಠಗಳು, ಶಿಕ್ಷಣ 
ಕೇಂದ್ರಗಳು , ಖಾಸಗಿ ಪ್ರಕಾಶಕರು , ಆಸಕ್ತ ಲೇಖಕರು ಬಿಡಿಬಿಡಿಯಾಗಿ 
ವಚನಸಾಹಿತ್ಯದ ಪ್ರಕಟಣೆಗಳನ್ನು ಹೊರತಂದಿದ್ದಾರೆ . ನಾವು ಪ್ರೀತಿಯಿಂದ 
ಇವರನ್ನೆಲ್ಲ ಈ ಹೊತ್ತಿನಲ್ಲಿ ನೆನೆಯುವುದು, ಆ ಪಾತ್ರಃಸ್ಮರಣೀಯರ ಹಾದಿಯಲ್ಲಿ 
ಮುನ್ನಡೆಯುವುದು ನಮ್ಮ ಸಾಂಸ್ಕೃತಿಕ ಕರ್ತವ್ಯ . 

ಸಮಗ್ರ ವಚನ ಸಂಪುಟಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
೧೯೯೩ರಲ್ಲಿ ಪ್ರಕಟಗೊಂಡಿದ್ದವು. ಆ ಸಂಪುಟಗಳು ಪ್ರಕಟವಾದ ವರ್ಷವೇ 
ಕನ್ನಡಿಗರ ಮನೆಯನ್ನು ಸೇರಿಕೊಂಡವು. ಆದರೆ , ಸಂಪುಟಗಳ ಬೇಡಿಕೆ 
ಮಹಾಜನರಿಂದ ಇದ್ದೇ ಇತ್ತು . ಆನಂತರ ಕರ್ನಾಟಕ ಸರ್ಕಾರ ಪರಿಷ್ಕತ ಆವೃತಿಗೆ 
ತಾತ್ವಿಕ ಒಪ್ಪಿಗೆ ನೀಡಿತು . ಹೀಗೆ ಒಪ್ಪಿಗೆ ನೀಡಿದ ಸಂಸ್ಕೃತಿ ಸಂಪನ್ನರೂ 
ಮುಖ್ಯಮಂತ್ರಿಗಳೂ ಆದ ಸನ್ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರನ್ನು ತುಂಬು 
ಹೃದಯದಿಂದ ಈ ಪ್ರಕಟಣೆಯ ದಿವ್ಯಘಟನೆಯ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. 
ಅನಂತರ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ ಅವರ 
ಪ್ರಧಾನ ಸಂಪಾದಕತ್ವದಲ್ಲಿ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಸಿದ್ದಗೊಂಡವು. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಸಂಪುಟಗಳನ್ನು ಪ್ರಕಟಿಸಬೇಕಿತ್ತು . 
ಆದರೆ , ಆ ಕಾರ್ಯವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದು ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಔದಾರ್ಯ; ಅದನ್ನು ಪಡೆದು ಪ್ರಕಟಿಸುತ್ತಿರುವುದು ಪುಸ್ತಕ 
ಪ್ರಾಧಿಕಾರದ ಭಾಗ್ಯ . ಈ ಭಾಗ್ಯಕ್ಕೆ ಕಾರಣರಾದವರು ಕನ್ನಡ ಮತ್ತು ಸಂಸ್ಕೃತಿ 


XIV 


ಇಲಾಖೆಯ ಸಚಿವೆಯರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ ಶ್ರೀ ಕೆ. ಸಿ. ರಾಮಮೂರ್ತಿ. 
ಇವರಿಬ್ಬರ ಆಸಕ್ತಿಯ ಫಲ ಈ ಕಾರ್ಯವನ್ನು ಆಗುಗೊಳಿಸಿತು. ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವೆಯರ ಆಪ್ತ ಕಾರ್ಯದರ್ಶಿ 
ಡಾ . ಎ . ಆರ್ . ಮಂಜುನಾಥ್ , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ 
ಶ್ರೀ ಸಿ. ಎಸ್ .ಕೇದಾರ್ , ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ಜಂಟಿ ನಿರ್ದೇಶಕ 
ಶ್ರೀ ಕಾ . ತ . ಚಿಕ್ಕಣ್ಣ ಪ್ರಕಟಣೆಯ ವಿವಿಧ ಹಂತಗಳಲ್ಲಿ ನನಗೆ ನೆರವಾಗಿದ್ದಾರೆ . 
ಈ ಮೇಲಿನ ಎಲ್ಲ ಮಹನೀಯರಿಗೂ ಕನ್ನಡ ಪುಸ್ತಕ ಪ್ರಾಧಿಕಾರವು ಅನನ್ಯವಾದ 
ಕೃತಜ್ಞತೆಯನ್ನು ಅರ್ಪಿಸುತ್ತದೆ . 

ಸಮಗ್ರವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿಯ ಸಂಪಾದಕ ಮಂಡಳಿಯ 
ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ , ಡಾ . ಎಂ . ಚಿದಾನಂದಮೂರ್ತಿ, 
ಡಾ . ಸಿ . ಪಿ . ಕೃಷ್ಣಕುಮಾರ್ , ಡಾ . ಎಸ್ . ವಿದ್ಯಾಶಂಕರ್ , ಎಸ್ . ಶಿವಣ್ಣ 
ಇವರನ್ನು , ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ ಹೊರತರಲು ಒಪ್ಪಿಗೆ ನೀಡಿದ 
ಪುಸ್ತಕ ಪ್ರಾಧಿಕಾರದ ಸ್ಥಾಯಿಸಮಿತಿ ಸದಸ್ಯರಾದ ಪ್ರೊ . ರಾಮೇಗೌಡ, 
ಶ್ರೀ ಆರ್ . ಜಿ . ಹಳ್ಳಿ ನಾಗರಾಜ್ , ಪ್ರೊ . ಸಿದ್ದಪ್ಪ ಉತ್ನಾಳ್ , ಶ್ರೀ ಛಾಯಾಪತಿ 
ಮತ್ತು ಶ್ರೀಮತಿ ಇಂದಿರಾ ಶಿವಣ್ಣ ಇವರನ್ನು ತುಂಬು ಮನಸ್ಸಿನಿಂದ ನೆನೆಯುತ್ತೇನೆ. 
ಹದಿನೈದು ಸಂಪುಟಗಳ ಅಕ್ಷರ ಜೋಡಣೆ ಮಾಡಿಕೊಟ್ಟವರನ್ನು , ಬಹು ಅಂದವಾಗಿ 
ಮುದ್ರಿಸಿದವರನ್ನು , ಸುಂದರವಾಗಿ ಮತ್ತು ಆಕರ್ಷಕವಾಗಿ ಸಂಪುಟಗಳನ್ನು 
ಬೈಂಡ್ ಮಾಡಿಕೊಟ್ಟವರನ್ನು , ಮುಖಪುಟ ವಿನ್ಯಾಸ ಮಾಡಿಕೊಟ್ಟವರನ್ನು , 
ತುಂಬು ಪ್ರೀತಿಯಿಂದ ನೆನೆಯುವುದು ನನ್ನ ಕರ್ತವ್ಯ . ಇವರ ಮುದ್ರಣ ಪರಿಣತಿಯ 
ಫಲ ಈ ಸಂಪುಟಗಳಿಗೆ ದೊರಕಿ ಅಂದವಾಗಲು ಕಾರಣವಾಗಿದೆ . ಪುಸ್ತಕ 
ಪ್ರಾಧಿಕಾರದ ಆಡಳಿತಗಾರರಾದ ಶ್ರೀ ಬಲವಂತರಾವ್ ಪಾಟೀಲ ನನ್ನೊಡನೆ 
ಉದ್ದಕ್ಕೂ ಸಹಕರಿಸಿದ್ದಾರೆ . ಈ ಮೇಲೆ ಹೆಸರಿಸಿದ ಎಲ್ಲ ಮಹನೀಯರನ್ನು 
ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ. 

- ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸುತ್ತಿರುವ ಸಮಗ್ರ ವಚನ ಸಂಪುಟಗಳನ್ನು 
ಕನ್ನಡದ ಮಹಾಜನತೆ ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಬೇಡುತ್ತೇನೆ. 


ಸಂಪಾದಕೀಯ 


ಡಾ . ಎಂ . ಎಂ . ಕಲಬುರ್ಗಿ 

ಪ್ರಧಾನ ಸಂಪಾದಕರು 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ , 
ವಚನಗಳ ಸೃಷ್ಟಿ ಒಂದು ಅನನ್ಯ ಪ್ರಯೋಗ, ಸಮಾಜದ ಎಲ್ಲ ವರ್ಗ , ಎಲ್ಲ ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದ ವ್ಯಕ್ತಿಕಲ್ಯಾಣ ಮತ್ತು 
ಸಮಾಜಕಲ್ಯಾಣ ಚಳುವಳಿಯ ಸೃಷ್ಟಿಯೆನಿಸಿದ ಈ ವಚನಗಳು , ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ . 

' ವಚನ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ: ಪ್ರತಿಜ್ಞೆ ಆತ್ಮಸಾಕ್ಷಿಯ 
ಮಾತು ಎಂದು ಅರ್ಥ . ನಡೆ ಹೇಗೇ ಇರಲಿ, ನುಡಿ ಮಾತ್ರ ಕಲಾತ್ಮಕವಾಗಿದ್ದುದು 
`ರಚನೆ' ಯಾದರೆ , ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ ' ವಚನ' ವೆನಿಸುತ್ತದೆ. 

ವಚನಗಳು ಆಚಾರೈರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ , ಆಚಾರರು 
ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು, ಅವುಗಳಿಗೆ ಸಂವಿಧಾನಾತ್ಮಕ ಮುದ್ರೆ 
ಒತ್ತುತ್ತಾರೆ . ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ ಹೃದಯಕ್ಕೆ 
ಮುಟ್ಟುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ . ಬಿಡಿಮುತ್ತುಗಳಂತೆ ಸೂರೆಯಾದ 
ಅವುಗಳನ್ನು ಸಂಗ್ರಹಿಸುವ , ಸಂಕಲಿಸುವ , ಸಂಪಾದಿಸುವ ಕೆಲಸವನ್ನು ಉತ್ತರಕಾಲೀನ 
ಅನುಯಾಯಿಗಳು ಮಾಡುತ್ತಾರೆ. ಏಸುವಿನ ವಾಣಿಯಾದ ಬೈಬಲ್ , ಮಹಮ್ಮದನ 
ಉಪದೇಶವಾದ ಕುರಾನ್ , ಬುದ್ಧನ ಬೋಧೆಯಾದ ತ್ರಿಪಿಟಕ , ಶರಣರ ಸಂದೇಶವಾದ 
ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ. 

ಮೂಲತಃ ವಚನನಿಧಿ ಜನರಿಂದ, ಜನರಿಗಾಗಿ ಹುಟ್ಟಿ , ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಕೆ ಬರುವಷ್ಟರಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಟ್ಟಿಕೊಂಡವು. ಆಮೇಲೆ ಸಂಕಲನ - ಸಂಪಾದನ 
ಕಾಲ್ಯದಿಂದಾಗಿ ಕೆಲವೊಮ್ಮೆ ಪ್ರಕ್ಷಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕವಿಸಾಹಿತ್ಯಕ್ಕಿಂತ ವಚನಸಾಹಿತ್ಯದ ಸಂಪಾದನಕಾರ ತುಂಬ ಜಟಿಲಸ್ವರೂಪ 
ದ್ದಾಗಿದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಟನಕಾರವನ್ನು ಮೊದಲು ಕೈಗೆತ್ತಿಕೊಂಡವರು , 
ಕ್ರೈಸ್ತ ಪಾದ್ರಿಗಳು . ಜೈನ ಪುರಾಣ- ಕಾವ್ಯಗಳನ್ನು , ವೈದಿಕ ಪುರಾಣ-ಕೀರ್ತನೆಗಳನ್ನು , ವೀರಶೈವ 
ಶಾಸ್ತ್ರ - ಪುರಾಣಗಳನ್ನು ಪ್ರಕಟಿಸಿದ ಇವರು , ವಚನಸಾಹಿತ್ಯವನ್ನು ಮಾತ್ರ ತಪ್ಪಿಯೂ 
ಪ್ರಕಟಿಸಲಿಲ್ಲ. ದೇಶಿ ವಿದ್ವಾಂಸರೇ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಯಿತು. ಈ 


xvi 


ದಿಸೆಯಲ್ಲಿ ಮೊದಲು ಪ್ರಕಟವಾದ ವಚನಕೃತಿ (೧೮೮೩ ) ' ಅಪ್ರಮಾಣ ಕೂಡಲ 
ಸಂಗಮದೇವಾ' ಮುದ್ರಿಕೆಯ ವಚನಗಳನ್ನೊಳಗೊಂಡ ಶಿಖಾರತ್ನಪ್ರಕಾಶ ””. ಆಮೇಲೆ 
ಒಂದು ಮೈಲಿಗಲ್ಲಿನಂತೆ ಪ್ರಕಟವಾದ ವಚನಕೃತಿ, ಬಸವಣ್ಣನವರ ಷಟ್‌ಸ್ಥಲವಚನ ಸಂಪುಟ . 
ಅದು ಮೊದಲು ಬೆಳಕು ಕಂಡುದು ೧೮೮೯ರಲ್ಲಿ . ಅಲ್ಲಿಂದ ಸರಿಯಾಗಿ ಒಂದು ಶತಮಾನ 
ಕಳೆಯುವಷ್ಟರಲ್ಲಿ ಅಂದರೆ ೧೯೮೮ರಲ್ಲಿ ಈ 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ' ಅಸ್ತಿತ್ವಕ್ಕೆ ಬಂದುದು ಒಂದು ಯೋಗಾಯೋಗವಾಗಿದೆ; 
ವಚನಸಾಹಿತ್ಯದ ಪ್ರಕಟನಚರಿತ್ರೆಯ ಶತಮಾನಸ್ಮರಣೆಯಾಗಿದೆ . 

- ಈ ನೂರು ವರ್ಷಗಳ ಕಾಲವ್ಯಾಪ್ತಿಯಲ್ಲಿ ವಚನಸಾಹಿತ್ಯ ಪ್ರಕಟಣೆಗಾಗಿ ಅನೇಕರು 
ದುಡಿದಿರುವರಾದರೂ ಯೋಜನಾಬದ್ಧ ವ್ಯಾಪಕ ಪ್ರಯತ್ನಗಳು, ವಿಜಾಪುರ , ಧಾರವಾಡ, 
ಗದಗಗಳಲ್ಲಿ ಹೀಗೆ ಜರುಗಿವೆ : 
೧ . ಶಿವಾನುಭವ ಗ್ರಂಥಮಾಲೆ , ವಿಜಾಪುರ - ಡಾ . ಫ. ಗು . ಹಳಕಟ್ಟಿ 
೨ . ಕನ್ನಡ ಅಧ್ಯಯನ ಪೀಠ, ಕ. ವಿ . ಧಾರವಾಡ - ಡಾ . ಆರ್ . ಸಿ. ಹಿರೇಮಠ 
೩ . ತೋಂಟದಾರ್ಯಮಠ, ಗದಗ - ಡಾ . ಎಂ . ಎಂ . ಕಲಬುರ್ಗಿ 

ವಚನಸಾಹಿತ್ಯದ ಪ್ರಕಟನ ಕಾರ್ಯ ಹೀಗೆ ವಿಜಾಪುರದಲ್ಲಿ ಪ್ರಾರಂಭವಾಗಿ , 
ಧಾರವಾಡದಲ್ಲಿ ಬೆಳೆದು, ಗದುಗಿನಲ್ಲಿ ಒಂದು ನಿಲುಗಡೆಗೆ ಬರುತ್ತಿದ್ದಂತೆಯೇ , ಈಗ 
ನಾಲ್ಕನೆಯ ಘಟ್ಟದಲ್ಲಿ ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಂಗವಾಗಿ , ೧೫ ಸಂಪುಟಗಳು ಕರ್ನಾಟಕ ಸರಕಾರದ ಮೂಲಕ ಪ್ರಕಟವಾಗುತ್ತಲಿವೆ . 
ಸುಮಾರು ೧೧೦ ಜನ ಪ್ರಕ್ಷಿಪ್ತ ವಚನಕಾರರನ್ನೂ ಪ್ರಕ್ಷಿಪ್ತವಾಗಿರಬಹುದಾದ ಅನೇಕ 
ವಚನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಟು ಪುಟ 
ಸುಮಾರು ಹತ್ತು ಸಾವಿರ; ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ . 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
ಯೋಜನೆಯಿದು. ಈ ಸಾಹಿತ್ಯದ ಗಡಿಗೆರೆಗಳನ್ನು , ಸಂಖ್ಯಾಬಾಹುಳ್ಯವನ್ನು ವ್ಯವಸ್ಥೆಗೊಳಿಸಿ 
ಕೊಟ್ಟು, ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸಿದ್ದ 
ಹಿರಿಮೆ ಈ ಯೋಜನೆಗೆ ಸಲ್ಲುತ್ತದೆ . 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ, ಪ್ರಭುದೇವರ ವಚನ , 
ಚೆನ್ನಬಸವಣ್ಣನವರ ವಚನ , ಸಿದ್ದರಾಮೇಶ್ವರ ವಚನ , ಶಿವಶರಣೆಯರ ವಚನ - ಹೀಗೆ 
ಐದು ಸಂಪುಟಗಳು , ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಕು ಸಂಪುಟಗಳು , 


೧. ಮೊದಲು ಪ್ರಕಟವಾದ ವಚನಕೃತಿ ಅಖಂಡೇಶ್ವರ ವಚನ ( ೧೮೮೨) ವೆಂದು ಡಾ . ಬಿ. ನಂಜುಂಡ 

ಸ್ವಾಮಿ ಅವರ ಅಭಿಪ್ರಾಯ. (ಬಸವಪಥ ೧೬ . ೬ ) 
೨ . ಬಸವಣ್ಣನವರ ಷಟ್ಟಲದ ವಚನಗಳು ಪ್ರಥಮ ಸಲ ಬೆಳಕುಕಂಡುದು ೧೮೮೬ರಲ್ಲಿಯೆಂದು 

ಡಾ . ಬಿ . ನಂಜುಂಡಸ್ವಾಮಿ ಹೇಳುತ್ತಾರೆ . ( ಬಸವಪಥ ೧೫ - ೫ ಪು. ೪೫) 


XVII 


ಬಸವೋತ್ತರ ಕಾಲೀನ ಶರಣರ ವನಚಗಳ ಐದು ಸಂಪುಟಗಳು ಮತ್ತು ಒಂದು ವಚನ 
ಪರಿಭಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕುಕಾಣುತ್ತಲಿವೆ . ಇವುಗಳಲ್ಲಿ 
ಮೊದಲಿನ ಐದು ಸಂಪುಟಗಳು ( ಬಸವಣ್ಣ , ಅಲ್ಲಮಪ್ರಭು , ಚೆನ್ನಬಸವಣ್ಣ , ಸಿದ್ದರಾಮ , 
ಶಿವಶರಣೆಯರು) ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿದ್ದವು. 
ಆ ಬಳಿಕ ಲಭ್ಯವಾದ ನೂರಾರು ಹೊಸ ವಚನಗಳನ್ನು ಸೇರಿಸಿ , ಈ ಐದೂ ಸಂಪುಟಗಳಿಗೆ 
ಸಮಗ್ರರೂಪಕೊಟ್ಟಿದ್ದೇವೆ ಮತ್ತು ಪರಿಷ್ಕರಿಸಿದ್ದೇವೆ. 

ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಕು ಸಂಪುಟಗಳ ಕೆಲಸ ಈವರೆಗೆ 
ಸಮರ್ಪಕವಾಗಿ ನಡೆದಿರಲಿಲ್ಲ. ಈ ಶರಣರ ಸಂಖ್ಯೆ , ಇವರ ವಚನಸಂಖ್ಯೆ ಅಸ್ಪಷ್ಟವಾಗಿಯೇ 
ಉಳಿದಿದ್ದಿತು. ವಚನಗಳೂ ಅಲ್ಲಿಷ್ಟು, ಇಲ್ಲಿಷ್ಟು ಪ್ರಕಟವಾಗಿದ್ದವು. ಒಂದಿಷ್ಟು ಅಪ್ರಕಟಿತ 
ಸ್ಥಿತಿಯಲ್ಲಿಯೇ ಉಳಿದುಬಿಟ್ಟಿದ್ದವು. ಇವೆಲ್ಲವುಗಳನ್ನು ಸಂಗ್ರಹಿಸಿ , ಪರಿಷ್ಕರಿಸಿ ಈ ನಾಲ್ಕೂ 
ಸಂಪುಟಗಳಿಗೆ ಸಮಗ್ರ ರೂಪಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಬಸವಯುಗದ ಈ ಎಲ್ಲ ಒಂಬತ್ತು 
ಸಂಪುಟಗಳಿಗೆ ಸುಮಾರು ಸಾವಿರದಷ್ಟು ಹೊಸ ವಚನಗಳನ್ನು ಸೇರಿಸಿದ್ದೇವೆ. 

ಬಸವೋತ್ತರ ಕಾಲೀನ ಶರಣರ ಸಂಪುಟಗಳ ಕೆಲಸ ಇನ್ನೂ ಅಲಕ್ಷಿತವಾಗಿದ್ದಿತು. 
ಈವರೆಗೆ ತಿಳಿದುಬಂದಿದ್ದ ವಚನಕಾರರ ಹೊಸ ವಚನಗಳನ್ನು ಶೋಧಿಸುವುದರೊಂದಿಗೆ , 
ಅನೇಕ ಹೊಸ ವಚನಕಾರರನ್ನೂ ಬೆಳಕಿಗೆ ತಂದಿದ್ದೇವೆ. ಇದರಿಂದಾಗಿ ಬಸವೋತ್ತರಯುಗದ 
ಶರಣರನ್ನೂ ಅವರ ವಚನಗಳ ವ್ಯಾಪ್ತಿಯನ್ನೂ ಜನತೆಯ ಮುಂದಿಟ್ಟ ಪ್ರಥಮ ಕೀರ್ತಿ 
ಈ ಐದು ಸಂಪುಟಗಳಿಗೆ ಸಲ್ಲುತ್ತದೆ . ಹೀಗೆ ಬಸವಯುಗ , ಬಸವೋತ್ತರಯುಗಗಳ 
ವಚನಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕೊರತೆಗಳನ್ನು ತುಂಬಿಕೊಡುವ ಒಂದು ಪರಿಪೂರ್ಣ 
ಯೋಜನೆ ಇದಾಗಿದೆ. ಮೊದಲ ಬಾರಿಗೆ ೧೯ನೆಯ ಶತಮಾನದವರೆಗಿನ ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ, ಒಂದು ಕ್ರಮಕ್ಕೆ ಅಳವಡಿಸಿ , ಸಂಪುಟ ಶ್ರೇಣಿಯಲ್ಲಿ 
ಹೊರತಂದ ದೊಡ್ಡಪ್ರಯತ್ನ ಇಲ್ಲಿದೆ . 

ವಚನಸಾಹಿತ್ಯದ ಪರಿಷ್ಕರಣಕಾರ ತುಂಬ ಜಟಿಲವಾದುದು. ೧ . ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು , ೨ . ಪಕ್ಷಿಪ್ತವಾಗಿರ 
ಬಹುದಾದ ವಚನಕಾರರನ್ನು , ವಚನಗಳನ್ನು ಕೈಬಿಡುವುದು , ೩ . ನಿಜವಚನಗಳ ಪಾಠವನ್ನು 
ಪರಿಷ್ಕರಿಸುವುದು - ಇದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧನೆಗಾಗಿ 
ಎಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ಸುಮಾರು ೧೦೮ ಆಕರಗಳಿಂದ ಎಲ್ಲ ವಚನಗಳನ್ನು 
ಸಂಗ್ರಹಿಸಿ, ಪ್ರತಿಯೊಂದು ವಚನದ ಕೆಳಗೆ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ 
' ವಚನ ಬ್ಯಾಂಕನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ , 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು , ಮುದ್ರಿಕೆಯ ವ್ಯತ್ಯಾಸವನ್ನು 
ಗಮನಿಸಲು, ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು, 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್ ತುಂಬ 
ನೆರವಾಯಿತು. 


xviii 


ಇವು ಜನಪ್ರಿಯ ಆವೃತ್ತಿಗಳಾಗಿರುವುದರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ , ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಟ್ಟಿದ್ದೇವೆ. 
ಜನಸಾಮಾನ್ಯರ ಅನುಕೂಲತೆಗಾಗಿ ಶಕಟರೇಫೆಗೆ ಬದಲು ರೇಫೆ ಇಟ್ಟುಕೊಂಡಿದ್ದೇವೆ. 
ಅಭ್ಯಾಸಿಗಳ ಉಪಯೋಗದೃಷ್ಟಿಯಿಂದ ಕಠಿಣ ಪದಕೋಶ, ಅಕಾರಾದಿ, ಆಕರಸೂಚಿಗಳನ್ನು 
ಅನುಬಂಧದಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಟಿಸಿದ್ದೇವೆ. ಒಟ್ಟಿನಲ್ಲಿ , ಇವು ಜನಪ್ರಿಯ ಆವೃತ್ತಿಗಳಾದರೂ ವಿದ್ವಜ್ಜನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೇವೆ. 

ಕೃತಜ್ಞತೆ 
ವಿಶ್ವವಿದ್ಯಾಲಯದಂಥ ಶಿಕ್ಷಣ ಸಂಸ್ಥೆಗಳು , ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಂಥ 
ಸಾರ್ವಜನಿಕ ಸಂಸ್ಥೆಗಳು , ವೀರಶೈವ ಮಠಗಳಂಥ ಧಾರ್ಮಿಕ ಸಂಸ್ಥೆಗಳು , 
ಡಾ . ಫ. ಗು . ಹಳಕಟ್ಟಿಯವರಂಥ ವಿದ್ವಾಂಸ ವ್ಯಕ್ತಿಗಳು ನಿರಂತರ ದುಡಿದರೂ ವಚನಸಾಹಿತ್ಯ 
ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ 
ಗಾತ್ರಬಾಹುಳ್ಯಕ್ಕೆ ಸಾಕ್ಷಿಯಾಗಿದೆ. ನೂರುವರ್ಷ ದುಡಿದು, ಸಾಮಗ್ರಿಯನ್ನು ಪ್ರಕಟಿಸಿದ 
ಈ ಎಲ್ಲ ವ್ಯಕ್ತಿ- ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ. 

ಈ ಯೋಜನೆಯ ಕಾತ್ಯಾಲಯ ಅಸ್ತಿತ್ವಕ್ಕೆ ಬಂದು ಕೆಲಸ ಪ್ರಾರಂಭವಾದದ್ದು 
ಅಕ್ಟೋಬರ್ ೧೫ , ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಹೋದದ್ದು ೧೬ ಮಾರ್ಚ್ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತೆ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮವಾಗಿ ಮುನ್ನಡೆಯುವುದಕ್ಕಾಗಿ 'ಸಂಪಾದಕ ಮಂಡಳಿಯ ಸದಸ್ಯರಾದ 
ಡಾ . ಎಂ . ಚಿದಾನಂದಮೂರ್ತಿ , ಡಾ . ಸಿ. ಪಿ.ಕೃಷ್ಣಕುಮಾರ , ಡಾ . ಎಸ್. ವಿದ್ಯಾಶಂಕರ , 
ಶ್ರೀ ಎಸ್ . ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹೆ- ಮಾರ್ಗದರ್ಶನ ನೀಡಿದ್ದಾರೆ . 
ಡಾ . ಎಚ್ . ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು ತಿಂಗಳು ಸಂಪಾದಕ 
ಮಂಡಳಿಯ ಸದಸ್ಯರಾಗಿ, ವಿಶ್ವಾಸದಿಂದ ನೆರವಾಗಿದ್ದಾರೆ . ಸಂಪಾದಕ ಮಿತ್ರರಾದ 
ಡಾ . ಬಿ . ವಿ . ಮಲ್ಲಾಪುರ , ಡಾ . ಎಸ್ . ವಿದ್ಯಾಶಂಕರ , ಡಾ . ವಿ . ಬಿ . ರಾಜೂರ, 
ಡಾ . ಬಿ . ಆರ್ . ಹಿರೇಮಠ , ಶ್ರೀ ಎಸ್ . ಶಿವಣ್ಣ ತುಂಬ ಶ್ರಮ - ಶ್ರದ್ಧೆಗಳಿಂದ ಸಂಪಾದನ 
ಕೆಲಸ ಪೂರೈಸಿದ್ದಾರೆ . ಸಹಾಯಕ ಸಂಶೋಧಕರಾದ ಶ್ರೀಮತಿ ವಿಜಯಶ್ರೀ ಹಿರೇಮಠ, 
ಶ್ರೀ ವಾಯ್ . ಎಂ . ಯಾಕೊಳ್ಳಿ, ಶ್ರೀ ಬಿ . ವಿ . ಕೋರಿ ಅವರು ದಣಿವನ್ನು ಲೆಕ್ಕಿಸದೆ 
ದುಡಿದಿದ್ದಾರೆ . ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 

ಈ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ . ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡೆ , ಶ್ರೀ ಎಸ್ . ಆರ್ . ಬೊಮ್ಮಾಯಿ , ಶ್ರೀ ವೀರೇಂದ್ರ ಪಾಟೀಲ, 
ಶ್ರೀ ಎಸ್ . ಬಂಗಾರಪ್ಪ ಅವರಿಗೂ , ಸಾಹಿತಿಗಳೂ ಸಾಹಿತ್ಯ - ಸಂಸ್ಕೃತಿಗಳ ಗಾಢ ಆಸಕ್ತರೂ 


XIX 


ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ . ವೀರಪ್ಪ ಮೊಯಿಲಿ ಅವರಿಗೂ 
ಋಣಿಯಾಗಿದ್ದೇವೆ. 

ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ . ಪಿ. ಪ್ರಕಾಶ ಅವರು. 
ಸಾಹಿತ್ಯ - ಸಂಸ್ಕೃತಿಗಳ ಬಗ್ಗೆ ಅನನ್ಯ ಪ್ರೀತಿ- ಗೌರವ ಬೆಳೆಸಿಕೊಂಡಿರುವ ಶ್ರೀಯುತರಿಗೆ 
ನಾವು ಕೃತಜ್ಞರಾಗಿದ್ದೇವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ 
ಶ್ರೀ ಎಂ . ವೀರಪ್ಪ ಮೊಯಿಲಿ, ಶ್ರೀ ಕೆ . ಎಚ್ . ರಂಗನಾಥ , ಶ್ರೀ ಎಸ್ . ರಮೇಶ್ , 
ಇಂದಿನ ಸಚಿವರಾದ ಮಾನ್ಯ ಶ್ರೀ ಎಚ್ . ವಿಶ್ವನಾಥ್ ಅವರಿಗೆ ನಮ್ಮ ಗೌರವಗಳು 
ಸಲ್ಲುತ್ತವೆ . 

ಈ ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೆಶನಾಲಯದ ಅಂದಿನ ನಿರ್ದೆಶಕರಾಗಿದ್ದ ಶ್ರೀ ಐ . ಎಂ . ವಿಠಲಮೂರ್ತಿ, 
ಶ್ರೀ ಬಿ . ಪಾರ್ಥಸಾರಥಿ , ಕಮಿಷನರ್ ಡಾ . ಪಿ . ಎಸ್ . ರಾಮಾನುಜಂ, ಇಂದಿನ 
ಕಮಿಷನರ್‌ರಾದ ಶ್ರೀ ಪಿ . ಎಸ್ . ವಿ . ರಾವ್ ಅವರನ್ನೂ ಅಧಿಕ ನಿರ್ದೆಶಕರಾದ 
ಶ್ರೀ ಕೆ . ದೇವರಸಯ್ಯ , ಉಪನಿರ್ದೇಶಕರಾದ ಶ್ರೀ ಕಾ . ತ. ಚಿಕ್ಕಣ್ಣ ಅವರನ್ನೂ ನೆನೆಯುವುದು 
ಪ್ರೀತಿಯ ವಿಷಯವಾಗಿದೆ. 

ಇಂಥ ಒಂದು ಬೃಹತ್ ಯೋಜನೆಗೆ ಕಾದ್ಯಾಲಯವೊಂದು ಅತ್ಯವಶ್ಯ . ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ . ಜಿ . ಕೆ . ನಾರಾಯಣರೆಡ್ಡಿ , ಇಂದಿನ ಕುಲಪತಿ 
ಡಾ . ಎಸ್ . ರಾಮೇಗೌಡ ಅವರ ಔದಾರವನ್ನು , ಪೀಠದ ಮುಖ್ಯಸ್ಥರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. 

ಇದು ಒಂದು ದೊಡ್ಡಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ ದೊಡ್ಡವು. 
ಪಾಠಾಂತರ , ರೂಪಾಂತರ , ಪ್ರಕ್ಷಿಪ್ತತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ ಬಂದ 
ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು , ಪುನರುಕ್ತಿಗಳನ್ನು 
ಗುರುತಿಸುವುದು , ಮುದ್ರಿಕೆ ಪಲ್ಲಟಗಳನ್ನು ಸರಿಪಡಿಸುವುದು , ಪ್ರಕ್ಷಿಪ್ತಗಳನ್ನು 
ದೂರೀಕರಿಸುವುದು , ಕೊನೆಯದಾಗಿ ವಚನಗಳನ್ನು ಶುದ್ದೀಕರಿಸುವುದು - ಎಂಥವರನ್ನೂ 
ಧೈಯ್ಯಗೆಡಿಸುವ ಕೆಲಸ . ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ , ಕೆಲಸದ ಮೇಲಿನ 
ಪ್ರೀತಿಗಳು ನಮ್ಮಿಂದ ಈ ಕಾರ ಮಾಡಿಸಿವೆ . ನಮ್ಮ ಶಕ್ತಿಗೆ ಮೀರಿ ಉಳಿದಿರಬಹುದಾದ 
ದೋಷಗಳನ್ನು ಮನ್ನಿಸಬೇಕೆಂದುಕೋರುತ್ತ , ಎರಡು ವರ್ಷ ರಾತ್ರಿಯನ್ನೂ ಹಗಲುಮಾಡಿ 
ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. 
“ಶಿವಶರಣರ ಸಮಗ್ರ ವಚನಸಾಹಿತ್ಯ ' ಸುಲಭ ಬೆಲೆಯಲ್ಲಿ ಕನ್ನಡಿಗರ ಮನೆ- ಮನಗಳನ್ನು 
ಬೆಳಗಲೆಂದು ಹಾರೈಸುತ್ತೇವೆ. 


C1 


ದ್ವಿತೀಯ ಆವೃತ್ತಿ 
ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಸಂಪುಟಗಳು ೧೯೯೩ರಲ್ಲಿ ಪ್ರಕಟವಾಗಿ, 
ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಾರಾಟವಾದವು. ಕರ್ನಾಟಕ ಸರಕಾರದ ಗ್ರಂಥಪ್ರಕಟನೆಯ 
ಇತಿಹಾಸದಲ್ಲಿಯೇ ಈ ಬಗೆಯ ಮಾರಾಟ ಒಂದು ದಾಖಲೆ. ಜನತೆಯ ಅಪಾರ 
ಬೇಡಿಕೆಯನ್ನು ಗಮನಿಸಿ, ಈಗ ಪರಿಷ್ಕತ ದ್ವಿತೀಯ ಆವೃತ್ತಿಯನ್ನು ಪ್ರಕಟಿಸುತ್ತಿದ್ದೇವೆ. 
ಇತ್ತೀಚೆಗೆ ಲಭ್ಯವಾದ ಸುಮಾರು ಒಂದು ಸಾವಿರ ಹೊಸವಚನಗಳನ್ನು ಸೇರಿಸುವ , 
ಮೊದಲ ಆವೃತ್ತಿಯ ವಚನಪಾಠವನ್ನು ಮತ್ತೆ ಪರಿಷ್ಕರಿಸುವ ಮೂಲಕ ಮೊದಲಿನ ೧೪ 
ಸಂಪುಟಗಳನ್ನು ಸಮಗ್ರವಾಗಿ ಮತ್ತೆ ರೂಪಿಸಿದ್ದೇವೆ. ೧೫ನೆಯ ಸಂಪುಟ ( ಪರಿಭಾಷಾಕೋಶ) 
ವನ್ನು ಹೊಸದಾಗಿ ಸಿದ್ಧಪಡಿಸಿದ್ದೇವೆ. ಹೊಸ ವಿಚಾರ , ಶೋಧಗಳ ಬೆಳಕಿನಲ್ಲಿ 
ಸಂಪಾದಕೀಯ, ಪ್ರಸ್ತಾಪವನೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಿಸಿದ್ದೇವೆ. 

ಈ ಆವೃತ್ತಿ ಬೆಳಕು ಕಾಣಲು ವಿಶೇಷ ಆಸಕ್ತಿ ವಹಿಸಿದ ನಮ್ಮ ರಾಜ್ಯದ 
ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರಿಗೂ , ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಚಿವರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಅವರಿಗೂ ನಾವು 
ಋಣಿಯಾಗಿದ್ದೇವೆ. ಈ ಕೆಲಸ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳುವಂತೆ 
ನೋಡಿಕೊಂಡ ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ 
ಶ್ರೀ ಕೆ. ಸಿ. ರಾಮಮೂರ್ತಿ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ , ಮಾರ್ಗದರ್ಶನ 
ಮಾಡಿ ಸಂಪುಟಗಳ ಉತ್ತಮಿಕೆ ಕಾರಣರಾದ ಸಂಪಾದಕ ಮಂಡಲದ ಸದಸ್ಯರಿಗೂ , 
ಸಂಸ್ಕೃತ ಶ್ಲೋಕಗಳನ್ನು ಪರಿಷ್ಕರಿಸಿಕೊಟ್ಟ ಮೈಸೂರಿನ ಪೂಜ್ಯ ಶ್ರೀ ಇಮ್ಮಡಿ 
ಶಿವಬಸವಸ್ವಾಮಿಗಳು ಕುಂದೂರುಮಠ ಅವರಿಗೂ , ೧೫ನೆಯ ಪರಿಭಾಷಾ ಸಂಪುಟವನ್ನು 
ಹೊಸದಾಗಿ ರೂಪಿಸಿಕೊಟ್ಟ ಡಾ . ಎನ್ . ಜಿ . ಮಹಾದೇವಪ್ಪ ಅವರಿಗೂ ನಮ್ಮ 
ವಂದನೆಗಳು ಸಲ್ಲುತ್ತವೆ. ಹತ್ತು ಸಾವಿರ ಪುಟಗಳ , ಹದಿನೈದು ಸಂಪುಟಗಳ ಪ್ರಕಟನೆ 
ಸುಲಭದ ಕೆಲಸವೇನಲ್ಲ. ಸಾಹಿತ್ಯದ ಮೇಲಿನ , ಅದರಲ್ಲಿಯೂ ವಚನಸಾಹಿತ್ಯದ ಮೇಲಿನ 
ಪ್ರೀತಿ ಕಾರಣವಾಗಿ ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟಿಸಿದ ಅಧ್ಯಕ್ಷರಾದ 
ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ ಅವರಿಗೆ ನಾವು ಋಣಿಯಾಗಿದ್ದೇವೆ. 

ಮೊದಲ ಆವೃತ್ತಿಯಲ್ಲಿ ಉಳಿದುಕೊಂಡಿದ್ದ ಕೊರತೆ , ದೋಷಗಳನ್ನು ಕಷ್ಟಪಟ್ಟು 
ಹುಡುಕಿ , ನಮಗೆ ಪೂರೈಸಿದ ತುಮಕೂರಿನ ಶ್ರೀ ಎಂ . ಚಂದ್ರಪ್ಪ ಅವರಿಗೂ , ಬೆಂಗಳೂರಿನ 
ಶ್ರೀ ಎಸ್ . ಶಿವಣ್ಣ ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. 


ಪ್ರಸ್ತಾವನೆ 


ವಚನಸಾಹಿತ್ಯ , ಕನ್ನಡಭಾಷೆಯಲ್ಲಿ ಕಣ್ಣು ತೆರೆದ ಒಂದು ಅಪೂರ್ವ ಸೃಷ್ಟಿ . 
ಹನ್ನೆರಡನೆಯ ಶತಮಾನದ ವೀರಶೈವ ಶರಣರ ಪ್ರಯೋಗಶೀಲ ಮನಸ್ಸಿನ 
ಅಮೃತಫಲವೆನಿಸಿದ ಈ ಸಾಹಿತ್ಯಕ್ಕೆ ಜನಪರತ್ವ ಕಾರಣವಾಗಿ, ಜಾಗತಿಕ ಮಹತ್ವ 
ಸಲ್ಲುತ್ತದೆ. ವಚನಕಾರರು ಈ ಜನಪರ ಧೋರಣೆಗೆ ಅನುಗುಣವಾದ ಭಾಷೆ, 
ಶಿಲ್ಪಗಳನ್ನು ರೂಪಿಸಿಕೊಳ್ಳಬೇಕಾಯಿತು. ಇದರಿಂದ ಕನ್ನಡ ಸಾಹಿತ್ಯ , ಹಳಗನ್ನಡ 
ಭಾಷೆಯನ್ನು ಕೈಬಿಟ್ಟು ನಡುಗನ್ನಡ ಭಾಷೆಯನ್ನೂ , ಚಂಪೂರೂಪವನ್ನು ತ್ಯಜಿಸಿ 
ವಚನರೂಪವನ್ನೂ ಮೈಗೂಡಿಸಿಕೊಂಡಿತು. ಸತ್ವದೃಷ್ಟಿಯಿಂದಲೂ ಮೊತ್ತದೃಷ್ಟಿ 
ಯಿಂದಲೂ ಹಿರಿದಾದ ಈ ಸಾಹಿತ್ಯದ ಜನಪ್ರಿಯ ಆವೃತಿ ಪ್ರಕಟನ ಮಾಲೆಯಲ್ಲಿ 
ಎಂಟನೆಯ ಸಂಪುಟವಾಗಿದೆ, ಈ ಕೃತಿ. ಇದರಲ್ಲಿ ' ಪ' ವರ್ಗದ ಅಕ್ಷರಗಳಿಂದ 
ಆರಂಭವಾಗುವ ಹೆಸರಿನ ಹನ್ನೆರಡನೆಯ ಶತಮಾನದ ಎಲ್ಲ ವಚನಕಾರರನ್ನೂ ಅವರ 
ಎಲ್ಲ ವಚನಗಳನ್ನೂ ಸಮಾವೇಶಗೊಳಿಸಲಾಗಿದೆ. ಇಲ್ಲಿಯ ವಚನಕಾರರ ಮತ್ತು ಅವರ 
ಒಟ್ಟು ವಚನಗಳ ಸಂಖ್ಯಾ ವಿವರ ಹೀಗಿದೆ : 

೧. ಪಂಡಿತಾರಾಧ್ಯರು 
೨. ಪುರದ ನಾಗಣ್ಣ 
೩. ಪ್ರಸಾದಿಭೋಗಣ್ಣ 
೪. ಪ್ರಸಾದಿ ಲೆಂಕಬಂಕಣ್ಣ 
೫. ಬಹುರೂಪಿ ಚೌಡಯ್ಯ 
೬ ಬಳ್ಳೇಶ ಮಲ್ಲಯ್ಯ 

ಬಾಚಿಕಾಯಕದ ಬಸವಣ್ಣ 
೮. ಬಾಲಬೊಮ್ಮಣ್ಣ 
೯ . ಬಾಲಸಂಗಣ್ಣ 
೧೦. ಬಾಹೂರ ಬೊಮ್ಮಣ್ಣ 
೧೧ . ಬಿಬ್ಬಿ ಬಾಚಯ್ಯ 
೧೨. ಬೊಕ್ಕಸದ ಚಿಕ್ಕಣ್ಣ 
೧೩ . ಭರಿತಾರ್ಪಣದ ಚೆನ್ನಬಸವಣ್ಣ 
೧೪. ಭಿಕಾರಿ ಭೀಮಯ್ಯ 
೧೫ . ಭೋಗಣ್ಣ 
೧೬ . ಮಡಿವಾಳ ಮಾಚಿದೇವ 


xxii 


ಸಂಕೀರ್ಣ ವಚನಸಂಪುಟ : ಮೂರು 


-cc 


೨೨. 


೨೬ , 


೧೧೦ 


೧೭. ಮಡಿವಾಳ ಮಾಚಿದೇವರ ಸಮಯಾಚಾರದ ಮಲ್ಲಿಕಾರ್ಜುನ 
೧೮. ಮಧುವಯ್ಯ 
೧೯ . ಮನಸಂದ ಮಾರಿತಂದೆ 
೨೦. ಮನುಮುನಿ ಗುಮ್ಮಟದೇವ 
೨೧. ಮರುಳಶಂಕರದೇವ 

ಮರುಳಸಿದ್ದೇಶ್ವರ 
೨೩ . ಮಲಹರಕಾಯಕದ ಚಿಕ್ಕದೇವಯ್ಯ 

ಮಲ್ಲಿಕಾರ್ಜುನ ಪಂಡಿತಾರಾಧ್ಯ 
೨೫ . ಮಹಾದೇವೀರಯ್ಯ 

ಮಳುಬಾವಿಯ ಸೋಮಣ್ಣ 
೨೭ . ಮಾದಾರ ಚೆನ್ನಯ್ಯ 
೨೮. ಮಾದಾರ ಧೂಳಯ್ಯ 
೨೯. ಮಾರುಡಿಗೆಯ ನಾಚಯ್ಯ 
೩೦. ಮಾರೇಶ್ವರೊಡೆಯರು 

೧೩ 
೩೧ . ಮೆರೆಮಿಂಡಯ್ಯ , 
೩೨. ಮೇದರ ಕೇತಯ್ಯ 
೩೩ . ಮೈದುನ ರಾಮಯ್ಯ 
೩೪, ಮೋಳಿಗೆ ಮಾರಯ್ಯ 
- ಹೀಗೆ ೩೪ ಜನ ವಚನಕಾರರ ಒಟ್ಟು ೨೦೩೨ ವಚನಗಳನ್ನು ಇಲ್ಲಿ ಸೇರಿಸಲಾಗಿದೆ. 
ಈ ಎಲ್ಲ ವಚನಕಾರರ ಚರಿತ್ರೆ , ವಚನಗಳಲ್ಲಿ ಕಂಡುಬರುವ ವಿಷಯ ಹಾಗೂ ಸಾಹಿತ್ಯಕ 
ಅಂಶಗಳನ್ನು ಈಗ ಪರಿಶೀಲಿಸಬಹುದು. 

ವಚನಕಾರರಾದ ಪಂಡಿತಾರಾಧ್ಯರು ಪಂಚಾಚಾಯ್ಯರಲ್ಲೊಬ್ಬರಾದ ಪಂಡಿತಾ 
ರಾಧ್ಯ ಹಾಗೂ ಪಂಡಿತತ್ರಯರಲ್ಲೊಬ್ಬರಾದ ಮಲ್ಲಿಕಾರ್ಜುನ ಪಂಡಿತರಿಗಿಂತ 
ಭಿನ್ನರೆನಿಸುತ್ತದೆ. ಈತನು ' ಗುರುಸಿದ್ದಮಲ್ಲ' ಅಂಕಿತದಲ್ಲಿ ವಚನ ಬರೆದಿದ್ದಾನೆ. ಶಿವತತ್ವ 
ಚಿಂತಾಮಣಿಯಲ್ಲಿ ಉಲ್ಲೇಖಗೊಂಡ ಪಂಡಿತಾರಾಧ್ಯನು ಶ್ರೀಪತಿಪಂಡಿತನೆಂದು 
ಭೈರವೇಶ್ವರಕಾವ್ಯದಕಥಾಮಣಿಸೂತ್ರರತ್ನಾಕರದಿಂದ ವ್ಯಕ್ತವಾಗುತ್ತದೆ. 

ಪುರದ ನಾಗಣ್ಣನು ' ಅಮರಗುಂಡದ ಮಲ್ಲಿಕಾರ್ಜುನ' ಅಂಕಿತದಲ್ಲಿ ವಚನ ರಚನೆ 
ಮಾಡಿದ್ದಾನೆ. ಗಣಸಹಸ್ರನಾಮಾವಳಿಯಲ್ಲಿಯ ಉಲ್ಲೇಖವೊಂದನ್ನು ಬಿಟ್ಟರೆ, ಈತನ 
ಚರಿತ್ರೆಯ ಬಗೆಗೆ ಯಾವ ವಿವರಗಳೂ ಗೊತ್ತಾಗುವುದಿಲ್ಲ, ಕಾಲಚಕ್ರ , ಕರ್ಮಚಕ್ರಗಳ 
ದಂದುಗವನ್ನು ಬಿಟ್ಟರೆ ನಿಜಾನಂದಭಕ್ತಿ ದೊರೆಯುತ್ತದೆ. ಗುರುಪಾದೋದಕದಿಂದ 
ಪರಮಪದಸಾಧ್ಯ . ಶಿವಭಕ್ತನಾದವನು ಪಾಪ - ಪುಣ್ಯ , ಲಿಂಗ - ಜಂಗಮಗಳ ಬಗೆಗೆ 


೮೨೦ 


ಪ್ರಸ್ತಾವನೆ 


XXIII 


ಅರಿವು ಮಾಡಿಕೊಳ್ಳುವುದು ಅವಶ್ಯ . ಭಕ್ತನು ಭವಿಯೊಂದಿಗೆ ಕೋಳುಕೊಡೆ 
ಮಾಡಲಾಗದು. ಆಶೆ - ಆಮಿಷ ಹರಿಯಬೇಕು. ಅಷ್ಟಮದ ಹರಿದಲ್ಲಿ ಮಾತ್ರ ಶಿವೈಕ್ಯ . 
ಸರ್ವಾಂಗಲಿಂಗಿಯಾದ ಶರಣನ ಲಿಂಗ ಭಿನ್ನವಾದರೆ, ಆತನು ಲಿಂಗದೊಡನೆ ಪ್ರಾಣ 
ಬಿಡಬೇಕು ಮೊದಲಾದ ವಿಷಯಗಳು ಈತನ ವಚನಗಳಲ್ಲಿರುತ್ತವೆ. ಬಸವಣ್ಣ , 
ಚೆನ್ನಬಸವಣ್ಣ ಘಟ್ಟಿವಾಳ ಮುದ್ದಯ್ಯ , ಸಿದ್ದರಾಮಯ್ಯ , ಮರುಳಶಂಕರದೇವ, 
ಅನಿಮಿಷ, ಅಜಗಣ್ಣ ಬಾಚಿರಾಜಯ್ಯ , ಮೋಳಿಗೆಯ ಮಾರಯ್ಯ , ಡೋಹರ ಕಕ್ಕಯ್ಯ , 
ಕಿನ್ನರಿ ಬ್ರಹ್ಮಯ್ಯ , ಸೊಡ್ಡಳ ಬಾಚರಸ, ಹಡಪದ ಅಪ್ಪಣ್ಣ ಮಡಿವಾಳ ಮಾಚಯ್ಯರ ಸ್ತುತಿ 
ವಚನಗಳಲ್ಲಿದೆ. ಸಾಮಾನ್ಯ ವಚನಗಳೊಂದಿಗೆ ಬೆಡಗಿನ ವಚನಗಳೂ ಕಂಡು ಬರುತ್ತವೆ. 
ಈತನ ವಚನಗಳಲ್ಲಿ ಕಾವ್ಯಾಂಶ ಕಡಿಮೆ . ಬಸವಣ್ಣನವರ ವಚನಗಳ ಪ್ರಭಾವವನ್ನು 
ಇಲ್ಲಿಯ ವಚನಗಳಲ್ಲಿ ಕಾಣುತ್ತೇವೆ. 

ಪ್ರಸಾದಿ ಭೋಗಣ್ಣನ ಚರಿತ್ರೆಯ ವಿವರಗಳು ಗೊತ್ತಾಗುವುದಿಲ್ಲ. ಈತನ 
ವಚನಗಳು ' ಚೆನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ' ಅಂಕಿತದಲ್ಲಿರುತ್ತವೆ. 
ಶ್ರೇಷ್ಠ ಶಿವಾನುಭಾವಿಯಾಗಿದ್ದ ಈತನು ಭಕ್ತನ ಪರಿಪೂರ್ಣತೆಯನ್ನೂ ಷಟ್‌ಸ್ಥಲ 
ಗಳನ್ನೂ ವಿವರಿಸಿದ್ದಾನೆ. ಇದಲ್ಲದೆ ಲಿಂಗಾಂಗಸಂಯೋಗ ಸಂಬಂಧ, ಕರ್ತೃಬೃತ್ಯ , 
ಗುರುಸ್ಥಲ, ಜಂಗಮಸ್ಥಲ, ಅಂಗಸ್ಥಲ, ಅಷ್ಟಾವರಣ, ಐಕ್ಯಸ್ಥಲ, ಶರಣನ ಲಕ್ಷಣ 
ಮೊದಲಾದ ಸಂಗತಿಗಳನ್ನೂ ವಚನಗಳಲ್ಲಿ ಹೇಳಲಾಗಿದೆ. ಇಲ್ಲಿಯ ಬಹಳಷ್ಟು 
ವಚನಗಳಲ್ಲಿ ' ಬಚ್ಚಬಯಲಿನ' ವರ್ಣನೆ ಚೆನ್ನಾಗಿ ನಿರೂಪಿತವಾಗಿದ್ದು, ಐಕ್ಯಸ್ಥಿತಿಗೆ 
ಸಂಬಂಧಿಸಿದ ವಚನಗಳೇ ಅಧಿಕವಾಗಿರುತ್ತವೆ . ಬಸವಣ್ಣ ಚೆನ್ನಬಸವಣ್ಣ ಸಿದ್ದರಾಮಯ್ಯ , 
ಮಡಿವಾಳಮಾಚಯ್ಯ , ಪ್ರಭುದೇವರನ್ನು ಭಕ್ತಿಯಿಂದ ಸ್ತುತಿಸಿದ್ದಾನೆ. ಕೆಲವು ವಚನಗಳು 
ದೀರ್ಘವಾಗಿದ್ದರೆ, ಇನ್ನು ಕೆಲವು ಚಿಕ್ಕವಾಗಿರುತ್ತವೆ. ವೀರಶೈವ ತತ್ತ್ವಬೋಧನೆ 
ಪ್ರಧಾನವಾಗಿರುವುದರಿಂದ ವಚನಗಳಲ್ಲಿ ಕಾವ್ಯಗುಣ ಕಡಿಮೆಯಾಗಿರುತ್ತದೆ . 

ಬಂಕಣ್ಣ ಹೆಸರಿನ ಶರಣರು ಅನೇಕರಿರುವುದರಿಂದ ಪ್ರಸಾದಿ ಲೆಂಕಬಂಕಣ್ಣನ 
ಚರಿತ್ರೆಯನ್ನು ಗುರುತಿಸುವುದು ಅತ್ಯಂತ ತೊಡಕಿನದಾಗಿ ಪರಿಣಮಿಸುತ್ತದೆ. 
ಶಿವತತ್ವಚಿಂತಾಮಣಿ ಹಾಗೂ ಸಿಂಗಿರಾಜಪುರಾಣಗಳ ವೀರಬಂಕಯ್ಯ , ನಿಜಲಿಂಗ 
ವೀರಪ್ರಸಾದಿ ವೀರಬಂಕಣ್ಣ ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರರತ್ನಾಕರದ 
ಪ್ರಸಾದಿ ಬಂಕಯ್ಯ , ಗುರುರಾಜ ಚಾರಿತ್ರದ ಪ್ರಸಾದಿ ಬಂಕಯ್ಯ , ಪಂಡಿತಾರಾಧ್ಯ 
ಚರಿತದ ಪ್ರಸಾದಿ ಬಂಕಯ್ಯ , ಹರಿಹರನ ಲಿಂಗಾರ್ಚನೆ ರಗಳೆಯ ಬಂಕಯ್ಯರಲ್ಲಿ 
ವಚನಕಾರ ಪ್ರಸಾದಿ ಲೆಂಕಬಂಕಣ್ಣ ಯಾರೆಂದು ಹೇಳುವುದು ಕಷ್ಟದ ಕೆಲಸ. ಹೀಗಾಗಿ 
ಇವನ ಬಗೆಗೆ ಖಚಿತವಾದ ವಿವರಗಳನ್ನು ಸಂಗ್ರಹಿಸುವುದು ಸಾಧ್ಯವಾಗುವುದಿಲ್ಲ, 
ಈತನು ' ದಹನ ಚಂಡಿಕೇಶ್ವರಲಿಂಗ' ಅಂಕಿತದಲ್ಲಿ ವಚನ ರಚಿಸಿದ್ದಾನೆ. 
ಪ್ರಸಾದಿಗಳಾದವರ ಸೇವೆಮಾಡುವದೇ ಇವನ ಕಾಯಕವೆಂದು ಕಾಣುತ್ತದೆ. 
ಅಷ್ಟಾವರಣಗಳಲ್ಲಿ ಒಂದಾದ ಪ್ರಸಾದದ ಮಹತ್ವವನ್ನು ತನ್ನ ವಚನಗಳಲ್ಲಿ ಬಂಕಣ್ಣ 
ಪ್ರತಿಪಾದಿಸಿದ್ದಾನೆ. ಗುರುಸೇವೆ, ಲಿಂಗಪೂಜೆ, ಜಂಗಮ ದಾಸೋಹಗಳಿಂದ 
ದೊರೆಯುವುದೇ ಪ್ರಸಾದಸಿದ್ದಿ ಪ್ರಸಾದಸಿದ್ದಿ ಪಡೆದಾತನೇ ಪ್ರಸಾದಕಾಯನು. 


xxiv 


ಸಂಕೀರ್ಣ ವಚನಸಂಪುಟ : ಮೂರು 


ಪ್ರಸಾದದ ಪ್ರಕಾರ, ಪ್ರಸಾದಿಯ ಮಹತ್ವಗಳ ವಿವರಣೆಯೂ ಇಲ್ಲಿದೆ. ಸುಂದರವಾದ 
ಹೋಲಿಕೆಗಳ ಮೂಲಕ ಮಾಡುವ ಈ ಬೋಧನೆ, ತೀವ್ರ ಗಮನ ಸೆಳೆಯುತ್ತದೆ. 
ತತ್ವಪ್ರತಿಪಾದನೆಯಿಂದ ಕೂಡಿದ ಈತನ ಕೆಲವು ವಚನಗಳು ಮಾತ್ರ ಸುದೀರ್ಘ 
ವಾಗಿದ್ದು, ನೀರಸವೆನಿಸುತ್ತವೆ. 

' ಬಹುರೂಪಿ' ಕಾಯಕದ ಜನಪದ ಕಲಾವಿದ ಶರಣ ಬಹುರೂಪಿ ಚೌಡಯ್ಯನು 
“ ರೇಕಣ್ಣಪ್ರಿಯ ನಾಗಿನಾಥ' ಅಂಕಿತದಲ್ಲಿ ವಚನ ಬರೆದಿದ್ದಾನೆ. ಗಣಸಹಸ್ರನಾಮ , 
ಗುರುರಾಜ ಚಾರಿತ್ರ , ವೀರಶೈವಾಮೃತ ಮಹಾಪುರಾಣ, ಭೈರವೇಶ್ವರಕಾವ್ಯದ 
ಕಥಾಮಣಿ ಸೂತ್ರರತ್ನಾಕರ ಕೃತಿಗಳಲ್ಲಿ ಹಂತಿಯ ಹಾಡುಗಳಲ್ಲಿ ಈತನ ಜೀವನಕ್ಕೆ 
ಸಂಬಂಧಿಸಿದ ವಿವರಗಳಿರುತ್ತವೆ. ರೇಕಳಿಕೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಈತನ 
ಕಾಠ್ಯಕ್ಷೇತ್ರ ಕಲ್ಯಾಣವಾಗಿದ್ದಿತು. ತನ್ನ ಪೂರ್ವಾಶ್ರಮದ ' ಬಹುರೂಪಿ'ಕಾಯಕವನ್ನು 
ಪೂರಕವಾಗಿ ಬಳಸಿಕೊಂಡ ಇವನ ವಚನಗಳು ಮನೋಜ್ಞವಾಗಿವೆ . ' ರೇಕಣ್ಣಪ್ರಿಯ 
ನಾಗಿನಾಥ' ವೆಂಬ ವಚನಾಂಕಿತವು ದೀಕ್ಷಾಗುರು ರೇಕನಾಥ, ಜ್ಞಾನಗುರು ನಾಗಿನಾಥರ 
ಸಂಯುಕ್ತ ಹೆಸರುಗಳಿಂದ ಕೂಡಿದುದಾಗಿದೆ. ತನ್ನ ಹೆಚ್ಚಿನ ವಚನಗಳಲ್ಲಿ 
ಬಸವಣ್ಣನವರನ್ನೇ ಸ್ತುತಿಸಿರುವ ಈತನು ಚೆನ್ನಬಸವಣ್ಣ ಪ್ರಭುದೇವ, ಅಜಗಣ್ಣ 
ಮಡಿವಾಳ ಮಾಚಿದೇವ, ಮುಖವಾಡದಯ್ಯಗಳನ್ನೂ ಪ್ರಾಸಂಗಿಕವಾಗಿ ಭಕ್ತಿಯಿಂದ 
ಸ್ಮರಿಸುತ್ತಾನೆ. ಬಹುರೂಪಿ ಚೌಡಯ್ಯನ ವಚನಗಳಲ್ಲಿ ಲಿಂಗಾಂಗ ಸಾಮರಸ್ಯ , ವೀರಶೈವ 
ನಿಷ್ಠೆ, ಶರಣ ವಿಧೇಯತೆ, ಜಂಗಮನಿಷ್ಠೆ, ನೇರ ಹಾಗೂ ನಿಷ್ಠುರ ಸ್ವಭಾವಗಳು 
ಕಂಡುಬರುತ್ತವೆ. ಕಾಯಕವನ್ನೇ ಮಾಧ್ಯಮವಾಗಿಸಿಕೊಂಡ ಬೆಡಗಿನ ವಚನಗಳಲ್ಲಿ 
ವೀರಶೈವ ತತ್ತಪ್ರತಿಪಾದನೆ ಸಹಜವಾಗಿ ಮೂಡಿಬಂದಿದೆ. ಇಂಥ ಬೆಡಗಿನ ವಚನಗಳೇ 
ಇಲ್ಲಿ ಹೆಚ್ಚಾಗಿರುತ್ತವೆ . ಆದರೆ ಸರಳ ಹಾಗೂ ಸೊಗಸಾದ ಕೆಲವು ವಚನಗಳಿಗೂ ಇಲ್ಲಿ 
ಕೊರತೆಯಿಲ್ಲ, 

ಸರಕು ಸಾಗಿಸುವ ಕಾಯಕ ಮಾಡುತ್ತಿದ್ದ ಬಳ್ಳೇಶ ಮಲ್ಲಯ್ಯನು ' ಬಳ್ಳೇಶ್ವರಲಿಂಗ' 
ಅಂಕಿತದಲ್ಲಿ ವಚನ ಬರೆದಿದ್ದಾನೆ. ಮೂಲತಃ ಜೈನನಾದ ಈತನು ಆಮೇಲೆ ವೀರಶೈವ 
ಧರ್ಮದ ಅನುಯಾಯಿ ಆದ. ಮಲ್ಲಯ್ಯನು ಮುಗ್ಧಭಕ್ತಿಯಿಂದ ಧಾನ್ಯಗಳನ್ನು 
ಅಳೆಯುವ ' ಬಳ್ಳ ' ವನ್ನೇ ಪೂಜಿಸಿದ. ಇದರಿಂದ ಆ ಬಳ್ಳವೆ ಲಿಂಗವಾಯಿತು. 
ಅಂದಿನಿಂದ ಈತ ಬಳ್ಳೇಶ ಮಲ್ಲಯ್ಯನಾದ. ಬಳ್ಳಾರಿಯ ಹತ್ತಿರವಿರುವ ಗುಡ್ಡದಲ್ಲಿಯ 
ದೇವಾಲಯದ ಆವರಣದಲ್ಲಿ ಈತನು ಬಳ್ಳವನ್ನು ಪೂಜಿಸುತ್ತಿರುವ ಮತ್ತು ಬಳ್ಳ 
ಲಿಂಗವಾದುದರ ಚಿತ್ರವಿದೆಯೆಂಬುದು ತಿಳಿದುಬರುತ್ತದೆ. ಬಳ್ಳೇಶ ಮಲ್ಲಯ್ಯನ 
ಬೆಡಗಿನ ವಚನಗಳಲ್ಲಿಯ ಬೆಡಗು ಸೊಗಸಾಗಿದ್ದು ಶಿವಾನುಭವ ತತ್ವಗಳನ್ನು ವಿವರಿಸಿ 
ಹೇಳುತ್ತವೆ. ಈತನ ವಚನಗಳಲ್ಲಿಕಾವ್ಯಾಂಶ ಕಡಿಮೆಯೆನಿಸಿದರೂ ರಚನೆಯಲ್ಲಿ ವಿಶಿಷ್ಟತೆ 
ತೋರಿಬರುತ್ತದೆ. ವಚನಗಳ ಅಂತ್ಯದಲ್ಲಿ ಬರುವ ' ಬಳ್ಳೇಶ್ವರ ಲಿಂಗದ ಡಂಗುರ', 
“ ಬಳ್ಳೇಶ್ವರನ ಕನ್ನಡ ಹೇಳುವಡೆ ಯುಗ ಸಂಖ್ಯೆ ', ' ಬಳ್ಳೇಶ್ವರನ ಕನ್ನಡ ವಿಪರೀತ', 
“ ಬಳ್ಳೇಶ್ವರ ಡಂಗುರ' ' ಬಳ್ಳೇಶ ವೀರಭದ್ರಾವತಾರ' ಎಂಬ ಉಕ್ತಿಗಳನ್ನು 
ಗಮನಿಸಬೇಕು. 


ಕ 


ಪ್ರಸ್ತಾವನೆ 

XXV 
- ಬಾಚಿ ಕಾಯಕದ ಬಸವಣ್ಣನನ್ನು ಕುರಿತು ಸಿಗುವ ಸಂಗತಿಗಳು ತೀರ ಅತ್ಯಲ್ಪ . 
ಈತನು ರಚಿಸಿದ ವಚನಗಳು ' ಬಸವಪ್ರಿಯ ವಿಶ್ವಕಮ್ಮಟಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ 
ಲಿಂಗ' ಅಂಕಿತದಲ್ಲಿರುತ್ತವೆ . ಈತನು ಮೂಲತಃ ವಿಶ್ವಕರ್ಮನಾಗಿದ್ದು, ಬಡಗಿ ಕಾಯಕ 
ಮಾಡುತ್ತಿದ್ದ, ಗಾತ್ರದಲ್ಲಿ ದೀರ್ಘವಾಗಿರುವುದು ಈತನ ವಚನಗಳ ಒಂದು ವೈಶಿಷ್ಟ 
ಶರಣನಾದ ಈತನು ತನ್ನ ಕಾಯಕಕ್ಕೆ ಸಂಬಂಧಿಸಿದಹೋಲಿಕೆಗಳನ್ನು ವಚನಗಳ ಒಡಲಲ್ಲಿ 
ಎರಕಹೊಯ್ದಿದ್ದಾನೆ. 

ವಚನಕಾರ ಬಾಲಬೊಮ್ಮಣ್ಣನ ಹೆಸರು ಗಮಸಹಸ್ರನಾಮದಲ್ಲಿದೆ. ಈತನ ವಚನ 
ಗಳು ' ವೀರಶೂರ ರಾಮೇಶ್ವರಲಿಂಗ' ಅಂಕಿತದಲ್ಲಿರುತ್ತವೆ. ಭೈರವೇಶ್ವರಕಾವ್ಯ ಹಾಗೂ 
ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರ ರತ್ನಾಕರಗಳಲ್ಲಿರುವ ಬಾಲಬೊಮ್ಮಣ್ಣನ ಕಥೆ 
ಹೀಗಿದೆ : ಸಿದ್ದರಾಮಯ್ಯನು ಸೊನ್ನಲಾಪುರದಲ್ಲಿ ಗುಡಿಗಳನ್ನು ಕಟ್ಟಿಸಿ, ಲಿಂಗಪೂಜೆ 
ಯನ್ನು ನೆರವೇರಿಸುತ್ತಿದ್ದ. ಆ ಸಮಯದಲ್ಲಿ ಲಿಂಗಪ್ರತಿಷ್ಠಿಸಿ ಪೂಜಿಸುವುದಕ್ಕೆ ತನಗೆ 
ಎಳ್ಳಷ್ಟೂ ಹಣವಿಲ್ಲವೆಂದು ಬಾಲಬೊಮ್ಮಣ್ಣ ಚಿಂತಿಸುತ್ತಿದ್ದ. ಈತನ ಮನಃಸ್ಥಿತಿಯನ್ನು 
ತಿಳಿದ ಸಿದ್ದರಾಮಯ್ಯನು ಬೊಮ್ಮಣ್ಣನನ್ನು ತನ್ನ ಹತ್ತಿರ ಕರೆದು, ಕೈಗೆ ಹಾರೆ, ಗುದ್ದಲಿ 
ಕೊಟ್ಟು, ಅಂಗಳದಲ್ಲಿ ಅಗೆಯಲು ಹೇಳಿದ. ಹೀಗೆ ಬೊಮ್ಮಣ್ಣನು ನೆಲವನ್ನು 
ಅಗೆಯುತ್ತಿದ್ದಾಗಕೊಪ್ಪರಿಗೆ ಬಂಗಾರ ಲಭಿಸಿತು. ಈ ಸಂಪತ್ತಿನಿಂದ ಲಿಂಗದ ಗುಡಿಗಳನ್ನು 
ಕಟ್ಟಿಸಿದ ಬಾಲಬೊಮ್ಮಣ್ಣ ಲಿಂಗಪೂಜೆಮಾಡುತ್ತ ಸುಖದಲ್ಲಿದ್ದನು. ಈತನ ವಚನಗಳು 
ಉಪದೇಶಪರವಾಗಿದ್ದರೂ ಅಲ್ಲಲ್ಲಿ ಭಾವಗೀತಾತ್ಮಕ ಅಂಶಗಳು ಮಿಂಚುತ್ತವೆ. 
ರೇವಣಸಿದ್ದ ಅನಿಮಿಷದೇವ, ಪ್ರಭುದೇವ, ಬಿಬ್ಬಿ ಬಾಚಯ್ಯ , ನೀಲಲೋಚನೆ ಹಾಗೂ 
ಓಹಿಲದೇವರನ್ನು ಭಕ್ತಿಭಾವದಿಂದ ವಚನಗಳಲ್ಲಿ ಸ್ತುತಿಸಿದ್ದಾನೆ. 

“ಕಮರೇಶ್ವರಲಿಂಗ' ಅಂಕಿತದಲ್ಲಿ ವಚನ ಬರೆದ ಬಾಲಸಂಗಣ್ಣ, ಬಸವಣ್ಣನವರ 
ಸಮಕಾಲೀನದವನಾದರೆ, “ ಅಪ್ರಮಾಣ ಕೂಡಲಸಂಗಮದೇವ' ಅಂಕಿತದ ವಚನಕಾರ 
ಬಾಲಸಂಗಯ್ಯ ಬಸವೋತ್ತರಯುಗದವನಾಗಿರುತ್ತಾನೆ. ಭೈರವೇಶ್ವರಕಾವ್ಯದ ಕಥಾ 
ಮಣಿಸೂತ್ರರತ್ನಾಕರವು ಈ ಬಾಲಸಂಗಯ್ಯ ಬಸವಣ್ಣನವರ ಮಗನೆಂದು ಹೇಳುತ್ತ 
ಇವನ ಮುದ್ರಿಕೆ 'ಕಮರೇಶ್ವರಲಿಂಗ ' ವೆಂದೇ ಸ್ಪಷ್ಟಪಡಿಸಿದ್ದಾನೆ . ಈ ಅಂಶ 
ಸಂಶೋಧನೀಯವೆನಿಸಿದೆ. ನೀಲಾಂಬಿಕೆಯ ವಚನದಲ್ಲಿ ಮಗನ ಅಕಾಲಮರಣದ 
ಸೂಚನೆ, ಬಸವಣ್ಣನವರ ವಚನದಲ್ಲಿಯ ' ಪುಷ್ಪವಿದ್ದಂತೆ ಮೊಗ್ಗೆಯನರ್ಪಿಸಿ ಕೊಂಡ 
ಶಿವನು, ಪಕ್ವವಾದ ಫಳವಿದ್ದಂತೆ ಕಸುಗಾಯ ಕೊಯ್ದ ಶಿವನು' ಎಂಬ ಪ್ರಲಾಪಗಳು 
ಬಾಲಸಂಗಣ್ಣ ಬಹಳಕಾಲ ಜೀವಿಸಿರಲಿಲ್ಲವೆಂಬುದನ್ನು ಸೂಚಿಸುತ್ತವೆ. ಬಾಲಸಂಗಣ್ಣನ 
ವಚನಗಳಲ್ಲಿ ಉಪಮೆ , ದೃಷ್ಟಾಂತಗಳ ಮೂಲಕ ಲಿಂಗಾಂಗ ಸಾಮರಸ್ಯದಂಥ 
ಜಟಿಲವಾದ ವಿಷಯಗಳನ್ನು ಸುಂದರವಾಗಿ ನಿರೂಪಿಸಲಾಗಿದೆ. ತತ್ವ ಪ್ರತಿಪಾದನೆಯೇ 
ಈತನ ವಚನಗಳ ಪ್ರಮುಖ ಉದ್ದೇಶವಾಗಿದೆ. 

ಅನುಭಾವಿಯಾದ ಬಾಹೂರ ಬೊಮ್ಮಣ್ಣ, ಕಲ್ಯಾಣ ಸಮೀಪದ ಬಾಹೂರ 
ಗ್ರಾಮದವ. ಈತನದುತೋಟಗಾರಿಕೆ ವೃತಿ ಹರಿಹರನು ಬಾಹೂರ ಬೊಮ್ಮಯ್ಯ 


xxvi 


ಸಂಕೀರ್ಣ ವಚನಸಂಪುಟ : ಮೂರು 


ನನ್ನು ಕುರಿತು ರಗಳೆ ಬರೆದಿದ್ದಾನೆ. ವಚನಕಾರನಾದ ಈತನ ವಚನಾಂಕಿತ 
“ಬ್ರಹ್ಮಶ್ವರಲಿಂಗ', ಜೋಳದ ರಾಶಿಯ ಮಧ್ಯದಿಂದ ಶಿವ ಓಗೊಡುವಂತೆ ಮಾಡಿದ, 
ಕಲ್ಲುನಂದಿಗೆ ಕಬ್ಬನ್ನು ಮೇಯಿಸಿದ, ಪೆರ್ಮಾಡಿರಾಯನ ಸೊಕ್ಕಿದಾನೆಯ ಮದವನ್ನಿ 
ಳಿಸಿದ ಪ್ರತೀತಿಗಳು ಬೊಮ್ಮಣ್ಣನ ಹೆಸರಿನಲ್ಲಿವೆ. ಈತನು ತನ್ನ ವಚನವೊಂದರಲ್ಲಿ ಅಜ 
ಗಣ್ಣ ನಿಜಗುಣ ಹಾಗೂ ಪ್ರಭುದೇವರನ್ನು ಸ್ತುತಿಸಿದ್ದಾನೆ. ಈತನ ವಚನಗಳಲ್ಲಿ ಷಟ್ 
ಸ್ಥಲ ಸಿದ್ದಾಂತದ ಸಮಗ್ರ ವಿವರಣೆ ಕಂಡುಬರುತ್ತದೆ. ಶ್ರದ್ದೆ , ವಿಶ್ವಾಸಗಳಿಗೆ ಪ್ರಧಾನ 
ಸ್ಥಾನ ನೀಡಿದ ಬೊಮ್ಮಣ್ಣನ ವಚನಗಳಿಗೆ ವಚನಸಾಹಿತ್ಯದಲ್ಲಿ ವಿಶಿಷ್ಟ ಮನ್ನಣೆಯಿದೆ. 
ಈತನ ಕೆಲವು ವಚನಗಳು ವಿಷಯ ನಿರೂಪಣೆಯಲ್ಲಿ ಸಹಜತೆ, ಸ್ಪಷ್ಟತೆಗಳನ್ನು 
ಪಡೆದಿರುತ್ತವೆ. ಕೆಲವು ವಚನಗಳು ಉಪಮೆ , ದೃಷ್ಟಾಂತಗಳಿಂದಕೂಡಿರುತ್ತವೆ. ಭಕ್ತಿ , 
ವಿಶ್ವಾಸಗಳಿಂದ ಕೂಡಿದ ಭಕ್ತನ ಅಂತರಂಗದ ಶುದ್ದಿ ಅವಶ್ಯವೆಂದು ಬೊಮ್ಮಯ್ಯ ತನ್ನ 
ವಚನಗಳಲ್ಲಿ ನೇರವಾಗಿ ಹೇಳುತ್ತಾನೆ. 

ಹಿರಿಯ ಶರಣ ಬಿಬ್ಬಿ ಬಾಚಯ್ಯ ಪ್ರಸಾದಿಯೆನಿಸಿದ್ದನು. ಪ್ರಸಾದಿಸ್ಥಲದಲ್ಲಿ 
ಅಗ್ರಸ್ಥಾನವುಳ್ಳವನಾಗಿದ್ದನೆಂಬ ಸಂಗತಿ ಚೆನ್ನಬಸವಣ್ಣನವರ ' ಗುರುಪ್ರಸಾದಿ ಗುರು 
ಭಕ್ತಯ್ಯನಾದರೆ , ಲಿಂಗಪ್ರಸಾದಿ ಪ್ರಭುದೇವನಾದರೆ, ಜಂಗಮಪ್ರಸಾದಿ ಬಸವಣ್ಣ 
ನಾದರೆ, ಪ್ರಸಾದಪ್ರಸಾದಿ ಬಿಬ್ಬಿ ಬಾಚಯ್ಯ ' ನೆಂಬ ವಚನದ ಸಾಲುಗಳ ಮೂಲಕ ವ್ಯಕ್ತ 
ವಾಗುತ್ತದೆ. ತೆಲುಗು ಬಸವಪುರಾಣ, ಶಿವತತ್ವ ಚಿಂತಾಮಣಿ, ಭೈರವೇಶ್ವರಕಾವ್ಯ , ಬಸ | 
ವೇಶ್ವರ ಪುರಾಣದ ಕಥಾಸಾಗರ, ಭೈರವೇಶ್ವರಕಾವ್ಯದ ಕಥಾಮಣಿ ಸೂತ್ರರತ್ನಾಕರ 
ಹಾಗೂ ಪಂಚಯ್ಯನ ಭಕ್ತಿರಸಸೋನೆಕೃತಿಗಳಲ್ಲಿ ಈತನ ಉಲ್ಲೇಖ ಮತ್ತು ಕತೆಗಳಿರುತ್ತವೆ. 
ಗುಲಬುರ್ಗಾ ಜಿಲ್ಲೆಯ ಗೊಲ್ಲೂರಿನ ಈ ಬಾಚಯ್ಯನ ' ಏಣಾಂಕಧರ ಸೋಮೇಶ್ವರ 
ಲಿಂಗ' ಅಂಕಿತದಲ್ಲಿರುವ ವಚನಗಳಲ್ಲಿ ೨೩ ಬೆಡಗಿನ ವಚನಗಳಿವೆ. ಈತನ ಎಲ್ಲ 
ವಚನಗಳನ್ನು ಕ್ರೀಜ್ಞಾನ ಸಮರ್ಪಣ ಸ್ಥಲ, ಐಕ್ಯಾನುಭಾವಲಿಂಗಸ್ಥಲ, ಅಂಗಲಿಂಗಸ್ಥಲ 
ಸಮರ್ಪಣ, ಸರ್ವಭಾವಸ್ಥಲ ಸಮರ್ಪಣ, ಐಕ್ಯಾನುಭಾವಸ್ಥಲ, ಅಂಗಭಾವಜ್ಞಾನ 
ಲೇಪಸ್ಥಲ- ಹೀಗೆ ಆರು ಸ್ಥಲಗಳಲ್ಲಿ ಸಮಾವೇಶಗೊಳಿಸಿರುವುದು ಕಂಡುಬರುತ್ತದೆ. 
ವಚನಗಳು ಗಾತ್ರದಲ್ಲಿ ಚಿಕ್ಕವಾಗಿದ್ದು, ಅಭಿವ್ಯಕ್ತಿಯಲ್ಲಿ ಸರಳತೆ ಹಾಗೂ ಪರಿಣಾಮ 
ತೀವ್ರತೆಗಳನ್ನು ಪಡೆದಿರುತ್ತವೆ. 

ಬೊಕ್ಕಸದ ಚಿಕ್ಕಣ್ಣ ಬಿಜ್ಜಳನ ಬೊಕ್ಕಸದ ಅಧಿಕಾರಿಯಾಗಿದ್ದ. ಈತನು ' ಬಸವಣ್ಣ 
ಪ್ರಿಯ ನಾಗರೇಶ್ವರಲಿಂಗ' ಅಂಕಿತದಲ್ಲಿ ವಚನ ರಚನೆಮಾಡಿದ್ದಾನೆ. ಈತನು ವಚನ 
ಗಳಲ್ಲಿ ತತ್ವಪ್ರತಿಪಾದನೆಗಾಗಿ ಬೊಕ್ಕಸವನ್ನೇ ರೂಪಕ , ಪ್ರತಿಮೆಯಾಗಿ ಬಳಸಿರುವುದು 
ಅರ್ಥಪೂರ್ಣವೆನಿಸುತ್ತದೆ. ಅಂತರಂಗ ಬಹಿರಂಗಗಳನ್ನು ಅರಿತವನಿಗೆ ಇಷ್ಟಲಿಂಗ 
ಪ್ರಾಣಲಿಂಗಗಳು ಬೇರೆಬೇರೆಯಲ್ಲ, ಕಾಯಕದಿಂದ ಶಿವನನ್ನು , ಶಿವಜ್ಞಾನವನ್ನು 
ತಿಳಿಯಲು ಸಾಧ್ಯ. ಕಾಯಕ ಹಲವಾದರೂ ಲಿಂಗವನ್ನು ಕೂಡುವ ಕೂಟ ಮಾತ್ರ 
ಒಂದೇ ಆಗಿರುತ್ತದೆ. ಈ ವಿವೇಚನೆ ಈತನ ವಚನಗಳಲ್ಲಿದೆ . 


ಪ್ರಸ್ತಾವನೆ 


XXVil 


“ ಭರಿತಾರ್ಪಣ ಕಾಯಕ' ಕೈಕೊಂಡಿದ್ದ ಭರಿತಾರ್ಪಣದ ಚೆನ್ನಬಸವಣ್ಣನ 
ವಚನಗಳು ' ಚೆನ್ನಕೂಡಲ ರಾಮೇಶ್ವರಲಿಂಗ' ಅಂಕಿತದಲ್ಲಿರುತ್ತವೆ. ಈತನ ವಿಷಯ 
ವಾಗಿ ಇದಕ್ಕಿಂತ ಹೆಚ್ಚಿನ ಯಾವ ವಿವರಗಳೂ ಸಿಗುವುದಿಲ್ಲ ಭರಿತಾರ್ಪಣದ ಸ್ವರೂಪ, 
ಭರಿತಾರ್ಪಣದ ಆಚರಣೆಯ ವಿಧಾನಗಳನ್ನು ಪ್ರಧಾನವಾಗಿ ಹೇಳುವ ಇವನ 
ವಚನಗಳು ಪ್ರಸಾದಿಸ್ಥಲದ ಮುಂದಿನ ಸ್ಥಿತಿಯನ್ನು ಸೂಚಿಸುತ್ತವೆ . ಗದ್ಯಕ್ಕೆ ತೀರ 
ಹತ್ತಿರವಾದ ಈತನ ವಚನಗಳಲ್ಲಿ ಕಾವ್ಯಗುಣ ಕಡಿಮೆಯೆಂದೇ ಹೇಳಬೇಕು. 

ಭಿಕಾರಿ ಭೀಮಯ್ಯನ ಚರಿತ್ರೆಗೆ ಸಂಬಂಧಿಸಿದ ಯಾವ ವಿವರಗಳೂ ಸಧ್ಯ ದೊರೆ 
ಯುವುದಿಲ್ಲ. ವಚನಕಾರ ಭಿಕಾರಿ ಭೀಮಯ್ಯನ ವಚನಾಂಕಿತ ' ಭಿಕಾರಿ ಭೀಮೇಶ್ವರ 
ಲಿಂಗ'. ಈತನ ವಚನಗಳು ಸರಳವಾಗಿದ್ದು ವಿಷಯವನ್ನು ನೇರವಾಗಿ ನಿರೂಪಿಸುತ್ತವೆ . 
ವ್ಯಕಿವ್ರತಗೇಡಿಯಾಗಬಾರದೆಂಬುದನ್ನು ಹೇಳುತ್ತ , ' ಮರಣವಳಿದುಳಿದಾತನೇ ಭಿಕಾರಿ 
ಯೆಂದು ' ಭಿಕಾರಿ' ಪದಕ್ಕೆ ಹೊಸವ್ಯಾಖ್ಯಾನ ನೀಡಿದ್ದಾನೆ. 

ವಚನಕಾರ ಭೋಗಣನು ಕೆಂಬಾವಿಯ ಭೋಗಣನಿಂದ ಬೇರೆಯಾಗಿದ್ದು, 
“ ನಿಜಗುರು ಭೋಗೇಶ್ವರ' ಅಂಕಿತದಲ್ಲಿ ವಚನ ಬರೆದಿದ್ದಾನೆ. ಈತನ ಹೆಚ್ಚಿನ ವಚನಗಳು 
ದೀರ್ಘವಾಗಿರುವುದೊಂದು ವಿಶೇಷವೆನಿಸುತ್ತದೆ . ಭೋಗಣನ ವಚನಗಳಲ್ಲಿ ಶರಣನ 
ಲಕ್ಷಣ ಹಾಗೂ ಶರಣಸತಿ ಲಿಂಗಪತಿ ಭಾವವೇ ಅಧಿಕವಾಗಿರುತ್ತದೆ . ಇದಲ್ಲದೆ 
ಭಕ್ತ - ಭವಿ, ಸಾಕಾರ - ನಿರಾಕಾರ, ಅಂಗ - ಲಿಂಗ, ವೇಷಡಂಭಕ - ಶಬ್ದಬೋಧಕ, 
ಭವಭಾರಿಗಳ ಬಗೆಗೂ ವಿವರಿಸಲಾಗಿದೆ. ಪ್ರಭುದೇವರ ಸ್ತುತಿಯಿರುವ ಈತನ 
ವಚನಗಳಲ್ಲಿ ಕೆಲವು ಬೆಡಗಿನ ವಚನಗಳಾಗಿರುತ್ತವೆ. ಉಪಮೆಗಳ ಮೂಲಕ ವಚನಗಳಿಗೆ 
ಕಾವ್ಯದ ಸ್ಪರ್ಶ ನೀಡಿದ್ದರೂ ಕೆಲವು ವಚನಗಳು ಗದ್ಯಕ್ಕೆ ತೀರ ಹತ್ತಿರವಾಗಿರುತ್ತವೆ. 

- ಬಸವಣ್ಣನವರ ಮಹಾಮನೆಯ ಹಿರಿಯ ಚೇತನವಾದ ಶರಣ ಮಡಿವಾಳ 
ಮಾಚಿದೇವನು ' ಕಲಿದೇವರ ದೇವ' ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾನೆ. 
ಪ್ರಭುದೇವ, ಬಸವಣ್ಣ ಚೆನ್ನಬಸವಣ್ಣ ,ಸಿದ್ದರಾಮಯ್ಯ , ಮರುಳಶಂಕರದೇವ ಹಾಗೂ 
ಮಹಾದೇವಿಯಕ್ಕಗಳಿಂದ ಸ್ತುತಿಸಲ್ಪಟ್ಟ ಮಡಿವಾಳ ಮಾಚಯ್ಯನದು ವೀರವ್ಯಕಿತ್ವ . 
ವೀರಶೈವರ ಅನೇಕ ಕೃತಿಗಳಲ್ಲಿ ಮಾಚಿದೇವನ ಕಥೆ ನಿರೂಪಿತವಾಗಿದೆ. ಶಿವಶರಣರ 
ಬಟ್ಟೆಗಳನ್ನು ಒಗೆಯುವ ( ಮಡಿಮಾಡುವ ಕಾಯಕ ಈತನದು. ತನ್ನ ಮೇಲೆ 
ಏರಿಬಂದ ಬಿಜ್ಜಳನ ಆನೆಯನ್ನು ಮಾಚಯ್ಯ ಕೊಲ್ಲುವನು. ಈತನ ಜನ್ಮ ಕ್ಷೇತ್ರ ವಿಜಾಪುರ 
ಜಿಲ್ಲೆಯ ಹಿಪ್ಪರಗಿ , ಕಾರ್ಯಕ್ಷೇತ್ರ ಕಲ್ಯಾಣ, ಮಡಿವಾಳಯ್ಯನ ದೀಕ್ಷಾಗುರು 
ಮಲ್ಲಿಕಾರ್ಜುನ , ಆರಾಧ್ಯದೈವ ಕಲ್ಲಿನಾಥ, ಅನುಭವಮಂಟಪದಲ್ಲಿ ಕ್ರಿಯಾತ್ಮಕವಾಗಿ 
ಭಾಗವಹಿಸಿದ ಈತನು ಕಲ್ಯಾಣ ಕ್ರಾಂತಿಯ ತರುವಾಯ ಉಳುವೆಯ ಕಡೆಗೆ ಹೊರಟ 
ಚೆನ್ನಬಸವಣ್ಣನವರ ನೇತೃತ್ವದ ಶರಣಪಡೆಯ ದಂಡನಾಯಕನಾಗಿ, ಬಿಜ್ಜಳನ ಸೈನ್ಯ 
ದೊಡನೆ ಹೋರಾಡಿ ಶರಣರನ್ನು , ಶರಣ ಸಾಹಿತ್ಯವನ್ನು ರಕ್ಷಿಸಿದ. ವೀರಮಾಹೇಶ್ವರ 
ನಿಷೆಯ ಮಾಚಿದೇವನನ್ನು ವೀರಭದ್ರನ ಅವತಾರವೆಂದು ಜನ ಭಾವಿಸಿದ್ದರು . ಈತ 
ನನ್ನು ವೀರಗಂಟೆಯ ಮಾಚಿದೇವನೆಂದೂ ಕರೆಯುತ್ತಿದ್ದರು. ಮಡಿವಾಳ ಮಾಚಿದೇವರ 


xxviii 


ಸಂಕೀರ್ಣ ವಚನಸಂಪುಟ : ಮೂರು 


ಜೀವನದಲ್ಲಿ ಜರುಗಿದ ಘಟನೆಗಳು ಅನೇಕ. ಅವುಗಳಲ್ಲಿ ಬಸವಣ್ಣನವರ ' ಅಹಂ' ನಿರಸನ 
ಮಾಡಿದುದು, ನುಲಿಯ ಚಂದಯ್ಯನಿಗೆ ಇಷ್ಟಲಿಂಗದ ಅವಶ್ಯಕತೆಯನ್ನು ತಿಳಿಸಿ 
ಹೇಳಿದುದು - ಇವು ಮುಖ್ಯವಾದವುಗಳಾಗಿವೆ . ತಾವು ಮಡಿವಾಳ ಮಾಚಿದೇವನ 
ಸಂತಾನದವರೆಂದು ಅಗಸರು ಹೇಳಿಕೊಳ್ಳುವುದನ್ನು ಕಾನಕಾನಹಳ್ಳಿ ತಾಮ್ರಶಾಸನ 
( ಕ್ರಿ . ಶ. ೧೭೦೦ ) ತಿಳಿಸುತ್ತದೆ. ಮಡಿವಾಳರು ಕ್ರಿ . ಶ. ೧೨೮೪, ಮೇ ೧ ರಲ್ಲಿ 
ಅಮ್ಮಿನಬಾವಿಯಲ್ಲಿ ಮಡಿವಾಳ ಮಾಚಿದೇವರ ವಿಗ್ರಹ ಪ್ರತಿಷ್ಠಾಪಿಸಿದ ವಿಷಯ 
ಅಲ್ಲಿಯ ಮಾಚಿದೇವನ ವಿಗ್ರಹದ ಪಾದಪೀಠ ಶಾಸನದಲ್ಲಿದೆ . ಈ ಶಾಸನ, ಮಡಿವಾಳ 
ಮಾಚಿದೇವ ಬಿಜ್ಜಳನ ಆನೆಯನ್ನು ಮರ್ದಿಸುತ್ತಿರುವ ಶಿಲ್ಪವನ್ನೊಳಗೊಂಡಿದೆ. 
ಮಡಿವಾಳ ಮಾಚಿದೇವನ ಇಂಥ ಶಿಲ್ಪಗಳು ಧಾರವಾಡ, ಮುಳಗುಂದ, ಗದಗ 
ಗಳಲ್ಲಿಯೂ ಇರುತ್ತವೆ. ಮಾಚಿದೇವನ ಶಿಲ್ಪಗಳು ಕೇವಲ ಧಾರವಾಡ ಜಿಲ್ಲೆಯ 
ಸುತ್ತಮುತ್ತ ಸಿಗುತ್ತಿರುವದು ಐತಿಹಾಸಿಕ ವಿಶೇಷವೆಂದೇ ಹೇಳಬೇಕು. ತನ್ನ ವಚನಗಳಲ್ಲಿ 
ಬಸವಣ್ಣನವರನ್ನು ಭಕ್ತಿ , ವಿಶ್ವಾಸಗಳಿಂದ ಅಧಿಕವಾಗಿ ಸ್ತುತಿಸಿರುವ ಮಾಚಯ್ಯನು 
ಉಪಮೆ , ದೃಷ್ಟಾಂತ, ರೂಪಕಗಳ ಮೂಲಕ ಅಚ್ಚಶರಣನ ಗುಣಲಕ್ಷಣ, ಶಿವಭಕ್ತಿಯ 
ಶ್ರೇಷತೆಗಳನ್ನು ವಿವರಿಸಿದ್ದಾನೆ. ಡಾಂಭಿಕ ಭಕ್ತಿ, ಕರ್ಮನಿಷ್ಠ ವ್ಯಕ್ತಿ , ಕುದ್ರದೈವ, ಸ್ಥಾವರ 
ಲಿಂಗ ಪೂಜೆ ಹಾಗೂ ಸ್ಥಾವರ ವ್ಯವಸ್ಥೆಗಳನ್ನು ನಿಷ್ಟುರವಾಗಿ ವಿರೋಧಿಸುವ ಈತನು 
ವೀರಶೈವ ತತ್ವ , ಆಚರಣೆಗಳನ್ನು ಸಮರ್ಥವಾಗಿ ಪ್ರತಿಪಾದಿಸಿದ್ದಾನೆ. ಮಾಚಿದೇವನ 
ವಚನಗಳು ಸರಳಶೈಲಿ ಮತ್ತು ಪ್ರೌಢಶೈಲಿಗಳೆರಡರಲ್ಲಿಯೂ ಇದ್ದು, ಸಾಮಾಜಿಕ ಸಮಸ್ಯೆ, 
ವೈಚಾರಿಕ ನಿಲುವುಗಳನ್ನು ಎತ್ತಿತೋರಿಸುತ್ತವೆ. ಲೋಕಾನುಭವಿಯೂ ಶಿವಾನು 
ಭವಿಯೂ ಆಗಿದ್ದ ಈತನ ವಚನಗಳಲ್ಲಿ 'ಕಣ್ಣು ನೋಡಿರೂಪ ಹೇಳದಂತಿರಬೇಕು', 
' ಗರಿಯ ಕಟ್ಟಿದಕೋಲು ಗುರಿಯ ತಾಗಬಲ್ಲದೆ', 'ಕಸಗೊಂಡ ಭೂಮಿಯಲ್ಲಿ ಸಸಿ ಪಲ್ಲ 
ವಿಸುವುದೇನಯ್ಯ ' , ' ಕಚ್ಚುವ ತಿಗಣೆಗಾಗಿ ಮನೆಯ ಸುಟ್ಟವರುಂಟೆ', ' ಮುಗಿದ ತುರ 
ಗದ ಕಾಲ ಕತ್ತರಿಸಿದವರುಂಟೆ' ಎಂಬ ನಾಣ್ಣುಡಿರೂಪದ ವಾಕ್ಯಗಳು ಹೆಣೆದುಕೊಂಡಿವೆ. 

ಮಡಿವಾಳ ಮಾಚಿದೇವರ ನಿಕಟವರಿಯಾಗಿದ್ದ ಸಮಯಾಚಾರದ ಮಲ್ಲಿಕಾರ್ಜು 
ನನು ' ಪರಮ ಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನ' ಅಂಕಿತದಲ್ಲಿ ವಚನ ಬರೆದಿ 
ದ್ದಾನೆ. ಈತನ ಜೀವನ ವೃತ್ತಾಂತ ಗೊತ್ತಾಗುವುದಿಲ್ಲ ವಚನಗಳಲ್ಲಿ ಶರಣ, ಲಿಂಗೈಕ್ಯರ 
ಕುರಿತು ವಿವರಿಸಲಾಗಿದೆ. ಜೊತೆಗೆ ಸ್ಥಾವರಲಿಂಗಪೂಜೆಯನ್ನು ವಿರೋಧಿಸುವ ವಿಚಾ 
ರವೂ ಇಲ್ಲಿದೆ. ವಿಷಯ ಸ್ಪಷ್ಟತೆಗಾಗಿ ವಚನಗಳಲ್ಲಿ ದೈನಂದಿನ ಜೀವನದ ಹೋಲಿಕೆ 
ಗಳನ್ನು ಬಳಸಲಾಗಿದೆ. 

ಬ್ರಾಹ್ಮಣನಾದ ಮಧುವಯ್ಯನು ತನ್ನ ಮಗಳನ್ನು ಅಂತ್ಯಜ ಹರಳಯ್ಯನ ಮಗನಿಗೆ 
ಮದುವೆ ಮಾಡಿಕೊಡುವುದರ ಮೂಲಕ ಸಮಾಜದಲ್ಲಿ ಆಳವಾಗಿ ಬೇರುಬಿಟ್ಟಿದ್ದ 
ವರ್ಗಸೂತಕವನ್ನು ಹರಿದುಹಾಕಿದ. ಇದಕ್ಕಾಗಿ ಬಿಜ್ಜಳನಿಂದ ಮರಣದಂಡನೆಯನ್ನೂ 
ಅನುಭವಿಸಿದ. ಮಧುವಯ್ಯನು' ಅರ್ಕೆಶ್ವರಲಿಂಗ' ಅಂಕಿತದಲ್ಲಿ ರಚಿಸಿದ ವಚನಗಳಲ್ಲಿ 
ಬಹಳಷ್ಟು ಬೆಡಗಿನ ವಚನಗಳಾಗಿರುತ್ತವೆ. ಗಾತ್ರದಲ್ಲಿ ಚಿಕ್ಕವಾಗಿದ್ದು, ಹಿರಿಯ ತತ್ವಗಳನ್ನು 


ಪ್ರಸ್ತಾವನೆ 


XXIX 


ಬಿತ್ತರಿಸುತ್ತದೆ. ಗುರುಕೃಪೆ, ಮಾಯೆಯ ಸ್ವರೂಪ, ಲಿಂಗಾನುಸಂಧಾನ, ಶಿವಾನುಭವ 
ಸಾಧನೆ, ಸಾಧಕನ ಮಾರ್ಗ ಮುಂತಾದ ತಾತ್ವಿಕ ವಿಷಯಗಳನ್ನು ವಿವರಿಸುವ ಈ 
ವಚನಗಳಲ್ಲಿ ಸೂತ್ರರೂಪದ ವಾಕ್ಯಗಳು ಸೇರಿಕೊಂಡು ಕಾವ್ಯಗುಣವನ್ನು ಹೆಚ್ಚಿಸಿವೆ . 

ಮನಸಂದ ಮಾರಿತಂದೆಯ ಚರಿತ್ರೆಯ ವಿವರಗಳು ದೊರೆಯುವದಿಲ್ಲ. ಈತನ 
ವಚನಗಳು ಗಾತ್ರದಲ್ಲಿ ಚಿಕ್ಕವಾಗಿದ್ದು, ಉನ್ನತ ವಿಚಾರಗಳನ್ನು ನಿರೂಪಿಸುತ್ತವೆ . ಈ 
ವಚನಕಾರನ ವಚನಾಂಕಿತ, ' ಮನಸಂದಿತ್ತು ಮಾರೇಶ್ವರ.' ಲಿಂಗಾಂಗ ಸಾಮರಸ್ಯ , 
ಗುರುಲಿಂಗ ಜಂಗಮ ಲಕ್ಷಣ, ನಿಜಲಿಂಗಾಂಗಿ ಹಾಗೂ ಜ್ಞಾನಿಯ ಇರವು, ಶಿವಭಕ್ತರ 
ವ್ರತನೇಮ , ಆತ್ಮನ ಸ್ವರೂಪ, ಕಾಯಸೂತಕ ಮೊದಲಾದ ವಿಷಯಗಳ ವಿವೇಚನೆ 
ಈತನ ವಚನಗಳಲ್ಲಿದೆ. ಸರಳವೂ ಸುಂದರವೂ ಎನಿಸಿದ ಈತನ ವಚನಗಳಲ್ಲಿ ಕಾವ್ಯಾಂಶ 
ಅಧಿಕವಾಗಿರುತ್ತದೆ. 

ವಚನಕಾರನಾದ ಮನುಮುನಿ ಗುಮ್ಮಟದೇವನ ವಚನಾಂಕಿತ , ' ಗುಡಿಯ 
ಗುಮ್ಮಟನೊಡೆಯ ಅಗತ್ಯೇಶ್ವರಲಿಂಗ', ' ಗೂಡಿನ ಗುಮ್ಮಟನೊಡೆಯ ಅಗತ್ಯೇಶ್ವರ 
ಲಿಂಗ'. ಮೂಲತಃ ಜೈನನಾಗಿರಬಹುದಾದ ಈತನ ಜೀವನವೃತ್ತಾಂತ ಸಿಗುವದಿಲ್ಲ. 
ಈತನ ವಚನಗಳನ್ನು ' ಆತ್ಮನರಿವು ಭಾವಸ್ಥಲ', ' ಆತ್ಮ ಐಕ್ಯನಸ್ಥಲ', ' ಪಿಂಡಜ್ಞಾನ 
ಸಂಬಂಧ' ಶೀರ್ಷಿಕೆಗಳ ಅಡಿಯಲ್ಲಿ ಸಂಕಲಿಸಲಾಗಿದ್ದು, ಆರಂಭದಲ್ಲಿ ಗದ್ಯಭಾಗವನ್ನು 
ಜೋಡಿಸಲಾಗಿದೆ. ಈತನ ವಚನಗಳಲ್ಲಿ ಭಕ್ತಿಸ್ಥಲ, ಐಕ್ಯಸ್ಥಲಗಳಿಗೆ ಸಂಬಂಧಿಸಿದ 
ವಿವೇಚನೆಯೇ ಹೆಚ್ಚಾಗಿ ಕಂಡುಬರುತ್ತದೆ . ಜೊತೆಗೆ ದಯವೇ ಧರ್ಮದ ಮೂಲ, 
ಏಕದೇವೋಪಾಸನೆ, ಪರಮತ ದೂಷಣೆಯಂಥ ಸಂಗತಿಗಳನ್ನೂ ಇಲ್ಲಿ ವಿವರಿಸಲಾಗಿದೆ. 
ತಾನು ಹೇಳಬೇಕಾದ ವಿಷಯವನ್ನು ಹಲವಾರು ನಿದರ್ಶನಗಳ ಮೂಲಕ 
ವಿಶದೀಕರಿಸುತ್ತಾನೆ. ಸುಂದರವಾದ, ಧ್ವನಿಪೂರ್ಣವಾದ ಬೆಡಗಿನ ವಚನಗಳೂ ಇಲ್ಲಿವೆ. 

* ಕಲ್ಯಾಣದ ಅನುಭವ ಮಂಟಪದ ಸಂದೇಶ ಕೇಳಿದ ಅನೇಕ ಜನ ಶಿವಶರಣರು 
ಕಲ್ಯಾಣದತ್ತ ಧಾವಿಸಿ ಬಂದರು. ಇಂಥವರಲ್ಲಿ ಮರುಳಶಂಕರದೇವರೂ ಒಬ್ಬ 
ರಾಗಿದ್ದಾರೆ. ಇವರ ಜೀವನ ಚರಿತ್ರೆಯ ಕೆಲವು ವಿವರಗಳು ಪ್ರಭುಲಿಂಗಲೀಲೆ, 
ಶೂನ್ಯಸಂಪಾದನೆ, ಭೈರವೇಶ್ವರಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಮುಂತಾದ 
ಕೃತಿಗಳಲ್ಲಿರುತ್ತವೆ. ಗುಪ್ತಭಕ್ತಿಯ ಮರುಳಶಂಕರದೇವರು ಶರಣರ ಒಕ್ಕುಮಿಕ್ಕ ಪ್ರಸಾದ 
ಸೇವಿಸಿ, ಪ್ರಸಾದಕಾಯರೆನಿಸಿದ್ದರು. ' ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತ 
ಚೆನ್ನಮಲ್ಲಿಕಾರ್ಜುನದೇವ' ಅಂಕಿತದಲ್ಲಿರುವ ಈತನ ವಚನಗಳು ದೀರ್ಘವಾಗಿರುತ್ತವೆ. 
ವಚನಗಳ ಅಂತ್ಯದಲ್ಲಿ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ' ಎಂಬ ವಾಕ್ಯ 
ತಪ್ಪದೆ ಬರುತ್ತದೆ. ಮಹಾಲಿಂಗೈಕ್ಯ , ಸದೃಶ ಶರಣ, ಲಿಂಗವಂತರ ನಿಲುವಿನ ವಿವರಣೆ ; 
ಶೀಲ, ಆಚಾರಗಳ ಪ್ರತಿಪಾದನೆ ಈತನ ವಚನಗಳಲ್ಲಿದೆ. ಬಸವಣ್ಣ ಪ್ರಭುದೇವ, 
ಸಿದ್ದರಾಮ , ಚೆನ್ನಬಸವಣ್ಣ ಹಡಪದ ಅಪ್ಪಣ್ಣ , ಮಡಿವಾಳ ಮಾಚಿದೇವ, ಸೊಡ್ಡಳ 
ಬಾಚರಸ, ಕಿನ್ನರಿ ಬೊಮ್ಮಯ್ಯ , ಪಡಿಹಾರಿ ಉತ್ತಣ್ಣ , ನಾಗಲಾಂಬಿಕೆ , ಕೋಲ 
ಶಾಂತಯ್ಯ , ಡೋಹರ ಕಕ್ಕಯ್ಯ , ಮೊಗವಾಡದ ಕೇಶಿರಾಜ, ಸುರಗಿಯ ಚೌಡಯ್ಯ , 


XXX 


ಸಂಕೀರ್ಣ ವಚನಸಂಪುಟ : ಮೂರು 


ಖಂಡೆಯ ಬೊಮ್ಮಣ್ಣರನ್ನು ತನ್ನ ವಚನಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ತುತಿಸಿದ್ದಾನೆ. 
ಮರುಳಶಂಕರದೇವರ ರೂಪಕ ನಿರ್ಮಾಣಶಕ್ತಿ ಅಗಾಧವಾದುದಾಗಿದೆ. 

ಆದಯ್ಯ , ಸಿದ್ದರಾಮಯ್ಯರು ಸ್ತುತಿಸಿದ ಮರುಳಸಿದ್ದೇಶ್ವರದೇವ ಹಿರಿಯ 
ವಚನಕಾರ. 'ರೇವಣ್ಣ ಪ್ರಭುವೆ ' ಅಂಕಿತದಲ್ಲಿ ಇವನು ವಚನ ರಚಿಸಿದ್ದಾನೆ. 
ಸಿದ್ದರಾಮಯ್ಯನು ' ಮರುಳಸಿದ್ಧನ ವಚನ ಅರವತ್ತೆಂಟು ಸಾಸಿರ' ವೆಂದು ಈತನ 
ವಚನಸಂಖ್ಯೆಯ ಪ್ರಮಾಣವನ್ನು ಸೂಚಿಸುತ್ತಾನೆ. ರೇವಣ್ಣಸಿದ್ದೇಶ್ವರರಿಂದ ದೀಕ್ಷೆ ಪಡೆದ 
ಈತನು, ಗುರುವಿನ ಹೆಸರನ್ನೇ ತನ್ನ ವಚನದ ' ಅಂಕಿತ ' ವನ್ನಾಗಿ ಇಟ್ಟುಕೊಂಡಿದ್ದಾನೆ. 
ಭಕ್ತಿಪ್ರಾಧಾನ್ಯತೆಯನ್ನು ಮನ್ನಿಸಿದ ಮರುಳಸಿದ್ದೇಶ್ವರನು ಕುಟಿಲಸಿದ್ದಿ, ಜಾತೀಯತೆ, 
ಯಜ್ಞಯಾಗ ಮೊದಲಾದ ಸಾಮಾಜಿಕ , ಧಾರ್ಮಿಕ ಕರ್ಮಗಳ ವಿರುದ್ದ ಹೋರಾಡಿ 
ದನು. ಕಾಲ, ಕರ್ಮ , ಭವಗಳನ್ನು ಗೆಲ್ಲುವುದು ಶರಣನ ಸಹಜ ಉದ್ದೇಶವಾಗಿರ 
ಬೇಕೆಂದು ತನ್ನ ವಚನದಲ್ಲಿ ವಿವರಿಸಿದ್ದಾನೆ. 

ಮಲಹರ ಕಾಯಕದ ಚಿಕ್ಕದೇವಯ್ಯನ ಜೀವನ ಚರಿತ್ರೆಯ ವಿವರಗಳು 
ದೊರೆಯುವುದಿಲ್ಲ, ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು ಕಪಿಲೇಶ್ವರಲಿಂಗ' 
ಅಂಕಿತದಲ್ಲಿ ಈತನು ವಚನ ರಚಿಸಿದ್ದಾನೆ. ಕಂಚು, ಹಿತ್ತಾಳೆ, ತಾಮ್ರ , ತವರು ಮೊದ 
ಲಾದ ಲೋಹಗಳ ಕೆಲಸಕ್ಕೆ ಸಂಬಂಧಿಸಿದ ಉಲ್ಲೇಖಗಳೇ ವಚನಗಳಲ್ಲಿ ಹೆಚ್ಚಾಗಿ ಉಕ್ತ 
ವಾಗಿರುವುದರಿಂದ ಈತನು ಲೋಹಕಾರ್ಯ ಮಾಡುವ ವೃತ್ತಿಯವನೆಂದು ಹೇಳಬಹು 
ದಾಗಿದೆ. ಜ್ಞಾನಮಾರ್ಗವನ್ನು ಪ್ರತಿಪಾದಿಸುವ ಚಿಕ್ಕದೇವಯ್ಯನ ವಚನಗಳಲ್ಲಿ ಅರಿವಿನ 
ಮಹತ್ವ , ಪರಮವಿರಕ್ತ ಸದ್ಭಕ್ತ ಸತ್ಪಥ, ಸದೃಕ್ತಿಗಳನ್ನು ಕುರಿತ ಆಲೋಚನೆಗಳಿರುತ್ತವೆ. 

ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು, ಪಂಡಿತಾರಾಧ್ಯ ಹಾಗೂ ಅಮರಗುಂಡದ 
ಮಲ್ಲಿಕಾರ್ಜುನರಿಗಿಂತ ಬೇರೆಯಾದ ವಚನಕಾರರಾಗಿದ್ದಾರೆ. ಇವರ ವಚನಾಂಕಿತ 
“ ಶ್ರೀ ಮಲ್ಲಿಕಾರ್ಜುನ'. ಈ ಅಂಕಿತದ ವಚನಗಳು ಸಿದ್ದರಾಮೇಶ್ವರ ಹೆಸರಿನಲ್ಲಿಯೂ 
ಸಿಗುತ್ತಿವೆ. ಶ್ರೀಶೈಲ ಕ್ಷೇತ್ರದ ಈ ಶರಣನನ್ನು ಕುರಿತು ಊರ್ಧ್ವಲೋಚನ ಪಡೆದ, 
ಬಸವಣ್ಣನವರು ಕಳಿಸಿದ ಭಸಿತಧಾರಣದಿಂದ ಕನ್ನಡ ಭಾಷೆ ಕಲಿತ, ಇಷ್ಟಲಿಂಗದಲ್ಲಿ 
ಬಸವಣ್ಣನವರ ಲಿಂಗೈಕ್ಯ ಕಂಡ ಕತೆಗಳು ಪ್ರಚಲಿತದಲ್ಲಿವೆ. ಸಂಸಾರ, ಯೌವನ, ಸಂಪತ್ತು 
ಪ್ರಾಣ ಅಸ್ಥಿರವಾದವುಗಳು. ಕಾರಣ ಮೃತ್ಯು ಮುಟ್ಟದ ಮುನ್ನ , ದೇಹ ಕೆಡದ ಮುನ್ನ 
ಶಿವನನ್ನು ಪೂಜಿಸಬೇಕು. ಮನುಷ್ಯನಿಗೆ ಪಾಪ - ಪುಣ್ಯದ ಅರಿವು ಇರಬೇಕೆಂದು ಈತನು 
ವಚನಗಳಲ್ಲಿ ಆಗ್ರಹಿಸಿದ್ದಾನೆ . ನಾದಮಾಧುರ್ಯ, ವಿನೀತಭಾವಗಳಿಂದ ಕೂಡಿದ 
ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನಗಳು ಸರಳವಾಗಿವೆ, ನೇರವಾಗಿವೆ. 

ಮಳುಬಾವಿಯ ಸೋಮಣ್ಣನ ಜೀವನದ ಯಾವ ವಿವರಗಳೂ ಗೊತ್ತಾಗುವುದಿಲ್ಲ 
ಈತನು ತನ್ನ ವಚನದಲ್ಲಿ ಆಗಿಲ್ಲದ ಸಿರಿ, ಆಯುಷ್ಯವಿಲ್ಲದ ಬದುಕು, ಎಳತಟೆಗೊಂಬ 
ಕಾಯದ ಸಂಗ, ಬಳಲಿಸುವ ಜೀವಭಾವಗಳ ಕಳವಳ ಕರಗಿ ಹೋದಾಗ ಮಾತ್ರ ಶಿವನ 
ದರ್ಶನ ಸಾಧ್ಯವೆಂಬುದನ್ನು ಸುಂದರವಾಗಿ, ಸರಳವಾಗಿ ನಿರೂಪಿಸಿದ್ದಾನೆ, 
' ಮಳುಬಾವಿಯ ಸೋಮ' ಈತನ ವಚನಗಳ ಅಂಕಿತ . 


ಪ್ರಸ್ತಾವನೆ 


xxxi 


- ಶಿವಾನುಭಾವಿಯಾಗಿದ್ದ ಮಾದಾರ ಚೆನ್ನಯ್ಯ ಮೂಲತಃ ಚೋಳದೇಶದವ. 
“ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮಾರಾಮ ರಾಮನ' 
ಅಂಕಿತದಲ್ಲಿ ವಚನಗಳನ್ನು ರಚಿಸಿದ ಈತನನ್ನು ಕುರಿತು ಹರಿಹರನು ರಗಳೆ ಬರೆದಿದ್ದಾನೆ. 
ಗುಪ್ತಭಕ್ತಿಯ ಮಾಹೇಶ್ವರನಾಗಿದ್ದ ಚೆನ್ನಯ್ಯನು ಕರಿಕಾಲ ಚೋಳನಲ್ಲಿ ಕುದುರೆಗಳಿಗೆ 
ಹುಲ್ಲು ಹಾಕುವ ಕಾಯಕ ಮಾಡಿದರೆ, ಕಲ್ಯಾಣದಲ್ಲಿ ಪಾದರಕ್ಷೆ ಹೊಲಿಯುವ ತನ್ನ 
ಕುಲವೃತ್ತಿಯನ್ನು ಕಾಯಕವನ್ನಾಗಿಸಿದ. ಚೆನ್ನಯ್ಯ ಶಿವಭಕ್ತಿಸಂಪನ್ನನೆನ್ನುವುದು ಶಿವನಿಗೆ 
ಮಾತ್ರ ಗೊತ್ತು. ಒಂದು ದಿನ ಶಿವನು ಕರಿಕಾಲ ಚೋಳನ ಮನೆಯ ಊಟ ಬಿಟ್ಟು 
ಚೆನ್ನಯ್ಯನೊಡನೆ ಅಂಬಲಿ ಸೇವಿಸುತ್ತಾನೆ. ಕರಿಕಾಲ ಚೋಳನು ಶಿವನೊಡನೆ 
ಅಂಬಲಿಯನ್ನುಂಡ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ, ಅವನ ದರ್ಶನದಿಂದ 
ಪುನೀತನಾಗುವನು. ಅಬ್ಬಲೂರು ( ಕ್ರಿ . ಶ . ೧೨೦೦) ಹಾಗೂ ಕಲ್ಲೇದೇವರಪುರ 
( ಕ್ರಿ . ಶ . ೧೨೬೯ ) ಶಾಸನಗಳಲ್ಲಿ ಉಲಿಖಿತನಾದ ಚೆನ್ನ , ಈ ಮಾದಾರ ಚೆನ್ನಯ್ಯನಾಗಿರ 
ಬೇಕೆನಿಸುತ್ತದೆ . ಶಿವನೊಲುಮೆ ಪಡೆಯಲು ವೃತಿ - ಜಾತಿ - ಅಂತಸ್ತು ಮುಖ್ಯವಲ್ಲ 
ಶಿವಭಕ್ತಿ ಮುಖ್ಯವೆಂಬ ಮಹತ್ವದ ವಿಚಾರಗಳು ಚೆನ್ನಯ್ಯನ ಚರಿತ್ರೆಯಿಂದ 
ತಿಳಿದುಬರುತ್ತವೆ. ಈತನು ತನ್ನ ಕುಲದ ಕಾಯಕದ ಉಪಕರಣಗಳನ್ನೇ ವಚನಗಳ 
ಅಂಕಿತವನ್ನಾಗಿರಿಸಿಕೊಂಡಿರುವುದು ಒಂದು ವೈಶಿಷ್ಟ್ಯವೆಂದೇ ಹೇಳಬೇಕು. ಚೆನ್ನಯ್ಯನ 
ವಚನಗಳಲ್ಲಿ ಕಾವ್ಯಸೌಂದರೆ ಕಡಿಮೆಯಿದ್ದರೂ ಸಾಮಾಜಿಕ ಕಳಕಳಿ ಮಾತ್ರ 
ಅಧಿಕವಾಗಿರುವುದು ಕಂಡುಬರುತ್ತದೆ. ಸಮಾಜಕ್ಕೆ ಶಾಪವಾಗಿ ಪರಿಣಮಿಸಿದ 
ಕುಲ - ಜಾತಿ - ಹೊಲೆ ಸಮಸ್ಯೆಗಳನ್ನು ಕುರಿತು ಈತನು ತೀವ್ರ ಚಿಂತನೆ ನಡೆಸಿ, ಅವುಗಳಿಗೆ 
ಹೊಸವ್ಯಾಖ್ಯಾನ ನೀಡಿದ್ದಾನೆ. ಚೆನ್ನಯ್ಯನ ವಚನಗಳ ಸಂಖ್ಯೆ ಕಡಿಮೆಯಿದ್ದರೂ 
ವಚನಸಾಹಿತ್ಯದಲ್ಲಿ ಇವುಗಳಿಗೆ ವಿಶೇಷ ಮನ್ನಣೆಯಿದೆ. 

ಚರ್ಮವನ್ನು ಹದಮಾಡಿ ಪಾದರಕ್ಷೆ ಹೊಲಿಯುವ ಕಾಯಕ ಮಾಡುತ್ತಿದ್ದ 
ಮಾದಾರ ಧೂಳಯ್ಯನು 'ಕಾಮಧೂಮ ಧೂಳೇಶ್ವರ' ಅಂಕಿತದಲ್ಲಿ ವಚನ ರಚಿಸಿದ್ದಾನೆ. 
ಬ್ರಾಹ್ಮಣನೊಬ್ಬನ ಕುಷ್ಠರೋಗವನ್ನು ನಿವಾರಿಸಿದ ಪ್ರಸಂಗ ಇವನ ಚರಿತ್ರೆಯಲ್ಲಿದೆ. 
ಕಾಯಕದಲ್ಲಿಯೇ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಈತನು ಜ್ಞಾನ - ಮೋಕ್ಷಗಳ ಸ್ವರೂಪ, 
ಕಾಯಕದ ಮಹತ್ವ ಹಾಗೂ ಭಕ್ತಿಯ ಸ್ವರೂಪಗಳನ್ನು ತನ್ನ ವಚನಗಳಲ್ಲಿ ವಿವರಿಸಿದ್ದಾನೆ. 
ಈತನ ವಚನಗಳಲ್ಲಿ ಕಂಡುಬರುವ ವೃತ್ತಿಪರಿಭಾಷೆ, ಓದುಗರ ಗಮನವನ್ನು ಸೆಳೆಯುತ್ತದೆ. 
ಬಸವಣ್ಣ ಪ್ರಭುದೇವ, ಮಡಿವಾಳ ಮಾಚಿದೇವ, ಸಿದ್ದರಾಮರ ಸ್ತುತಿಯೂ ಇಲ್ಲಿದೆ. 
ಆಲಂಕಾರಿಕ ಶೈಲಿಯ ಈತನ ಕೆಲವು ವಚನಗಳು ಬೆಡಗಿನ ವಚನಗಳಾಗಿರುತ್ತವೆ. 

' ನಾಚಯ್ಯಪ್ರಿಯ ಮಲ್ಲಿನಾಥ' ಅಂಕಿತದ ವಚನಗಳು ದಶಗಣಸಿಂಗಿದೇವ ಹಾಗೂ 
ನಾಚಯ್ಯರಿಬ್ಬರ ಹೆಸರಿನಲ್ಲಿಯೂ ದೊರೆಯುತ್ತವೆ. ಇದಲ್ಲದೆ ' ನಾಚೇಶ್ವರ' ಅಂಕಿತದ 
ವಚನವೂ ಬೇರೆಯಾಗಿ ಲಭಿಸುತ್ತಿದೆ. ಹೀಗಾಗಿ ' ನಾಚಯ್ಯಪ್ರಿಯ ಮಲ್ಲಿನಾಥ' 
ಅಂಕಿತದ ವಚನಗಳು ದಶಗಣಸಿಂಗಿದೇವನವೆಂದು ಭಾವಿಸಿ, ' ನಾಚೇಶ್ವರ' ಅಂಕಿತದ 
ವಚನವನ್ನು ಮಾರುಡಿಗೆಯ ನಾಚಯ್ಯನದೆಂದು ಇಟ್ಟುಕೊಳ್ಳಲಾಗಿದೆ. ನಾಚಯ್ಯನು 


xxxii 


ಸಂಕೀರ್ಣ ವಚನಸಂಪುಟ : ಮೂರು 


ವೀರಮಾಹೇಶ್ವರ ನಿಷ್ಠೆಯಿಂದ ಮಾರುಡಿಗೆಯಲ್ಲಿ ಅನ್ಯದೈವವನ್ನು ಭಗ್ನಗೊಳಿಸಿ, ಆ 
ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ನಾಚಯ್ಯನ ಈ ಪರಾಕ್ರಮದ ವರ್ಣನೆ 
ಹಾಗೂ ಮಾರುಡಿಗೆಯ ಉಲ್ಲೇಖಗಳು ತಾಳಿಕೋಟೆ( ಕ್ರಿ . ಶ. ೧೧೮೪) ಶಾಸನದಲ್ಲಿವೆ. 
ಉಗ್ರಭಕ್ತಿಯ ಮೂಲಕ ವೀರಶೈವವನ್ನು ರಕ್ಷಿಸಿದ, ಪ್ರಸಾರಗೊಳಿಸಿದ ಶ್ರೇಯಸ್ಸು 
ಈತನದಾಗಿದೆ. ನಾಚಯ್ಯನ ವಚನ ಸರಳವಾಗಿದ್ದು, ತಾತ್ವಿಕ ವಿಚಾರವನ್ನೊಳಗೊಂಡಿದೆ. 
* ' ಮಾರೇಶ್ವರಾ' ಅಂಕಿತದಲ್ಲಿರುವ ಮಾರೇಶ್ವರೊಡೆಯರ ಬಹಳಷ್ಟು ವಚನಗಳು 
ಗಾತ್ರದಲ್ಲಿ ಚಿಕ್ಕವಾಗಿರುತ್ತವೆ . ಬೆಡಗಿನ ರೀತಿಯಲ್ಲಿರುವ ಈ ವಚನಗಳಲ್ಲಿ ತಾತ್ವಿಕ 
ವಿವೇಚನೆಯಿದೆ. ಇನ್ನು ಕೆಲವು ವಚನಗಳಲ್ಲಿ ಭಾವಜ್ಞ, ಅರಿವು, ಸದ್ಗುಣ, ಲಿಂಗಾಂಗಿ 
ಮೊದಲಾದ ವಿಷಯಗಳ ಪ್ರಸ್ತಾಪವಿದೆ. ಈ ವಚನಕಾರನ ಜೀವನ ವೃತ್ತಾಂತದ ವಿವರ 
ಗೊತ್ತಾಗುವುದಿಲ್ಲ, 

ತೆಲುಗು, ಕನ್ನಡ, ಬಸವಪುರಾಣ, ಹರಿಹರನ ರಗಳೆ, ವೃಷಭೇಂದ್ರ ವಿಜಯ 
ಹಾಗೂ ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರರತ್ನಾಕರ ಗ್ರಂಥಗಳಲ್ಲಿ ಪ್ರಸ್ತಾಪಿತನಾದ 
ಮೆರೆಮಿಂಡಯ್ಯನು ೬೩ ಪುರಾತನರಲ್ಲೊಬ್ಬನಾದ ಮೆರೆಮಿಂಡಯ್ಯನಿಗಿಂತ ಬೇರೆಯಾಗಿ 
ದ್ದಾನೆ. ಈತನ ವಚನಾಂಕಿತ, ' ಐಘಟದೂರ ರಾಮೇಶ್ವರಲಿಂಗ'. ಇವನು ಅಷ್ಟಾವರಣ , 
ಲಿಂಗಾಂಗ ಸಾಮರಸ್ಯ , ಮೊದಲಾದ ವೀರಶೈವತತ್ವಗಳನ್ನು ಸರಳ ರೀತಿಯಲ್ಲಿ 
ಹೇಳಿದ್ದಾನೆ. ಏಕೋರಾಮಿತಂದೆ, ಪಂಡಿತಾರಾಧ್ಯ, ರೇವಣ ಸಿದ್ದೇಶ್ವರದೇವ, 
ಸಿದ್ದರಾಮೇಶ್ವರ, ಮರುಳಸಿದ್ದೇಶ್ವರ, ಸಕಳೇಶ ಮಾದರಸ, ತೆಲುಗು ಜೊಮ್ಮಯ್ಯ , 
ಕೇಶಿರಾಜಯ್ಯರನ್ನು ಭಕ್ತಿಯಿಂದ ತನ್ನ ವಚನಗಳಲ್ಲಿ ಸ್ಮರಿಸಿದ್ದಾನೆ. ವಚನಗಳಲ್ಲಿ 
ಬಳಕೆಯಾದ ಉಪಮೆ - ದೃಷ್ಟಾಂತಗಳು ಸಹಜವಾಗಿದ್ದು ಸ್ವಾರಸ್ಯಪೂರ್ಣ ವೆನಿಸುತ್ತವೆ. 
ಈತನ ವಚನಗಳ ಅಭಿವ್ಯಕ್ತಿ ನೇರವಾಗಿದ್ದು, ಅರ್ಥೈಸಲು ತೀರ ಸುಲಭ ವಾಗಿರುತ್ತವೆ . 
ಭಾವಗೀತೆಯ ಗುಣವನ್ನು ಹೊಂದಿದ ಕೆಲವು ವಚನಗಳೂ ಇಲ್ಲಿವೆ . 

ಮೇದರ ಕೇತಯ್ಯನ ವಚನಗಳು ' ಗವರೇಶ್ವರ' ಅಂಕಿತದಲ್ಲಿವೆ. ಗವರೆಗಯೆಂದರೆ 
ಬಿದಿರು ಕಾಯಕದವ. ಈತನು ಕಾಡಿಗೆ ಹೋಗಿ ತಂದ ಬಿದಿರಿನಿಂದ ಮೊರ, ಬುಟ್ಟಿ , 
ತೊಟ್ಟಿಲುಗಳನ್ನು ಹೆಣೆಯುವ ಕಾಯಕ ಮಾಡುತ್ತಿದ್ದ. ತನ್ನ ಅನೇಕ ವಚನಗಳಲ್ಲಿ 
ಬಸವಣ್ಣ ಪ್ರಭುದೇವ, ಚೆನ್ನಬಸವಣ್ಣ , ಘಟ್ಟಿವಾಳ ಮದ್ದಯ್ಯ , ಸಿದ್ದರಾಮಯ್ಯ , 
ಮರುಳ ಶಂಕರದೇವ, ಮಡಿವಾಳ ಮಾಚಿದೇವ ಮೊದಲಾದ ಶರಣರನ್ನೂ 
ಸ್ತುತಿಸುತ್ತಾನೆ . ತಾನು ಮಾಡುವ ಕಾಯಕದ ರೀತಿ, ಅದರ ಮಹತ್ವ ಹಾಗೂ ಕಾಯಕದ 
ಮೂಲಕ ಪಡೆದ ಲಿಂಗಾಂಗ ಸಾಮರಸ್ಯಗಳನ್ನು ಕೇತಯ್ಯ ವಚನಗಳಲ್ಲಿ ವಿವರಿಸಿದ್ದಾನೆ. 
ಶಿವಭಕ್ತನಾದವನು ' ಸುಖವೂ ಸರಿ ದುಃಖವೂ ಸರಿ, ಉರಿ ಸಿರಿ ಉಭಯವೂ 
ಸರಿ' ಯೆಂದು ಭಾವಿಸಬೇಕು. ಇಷ್ಟಲಿಂಗ ಕೆಳಗೆ ಬಿದ್ದರೆ ನಿಂದಿಸಿ ನುಡಿಯಬಾರದು. 
ಗುರು - ಲಿಂಗ - ಜಂಗಮಗಳಲ್ಲಿ ಭೇದವಿಲ್ಲ ಶಿವಭಕ್ತನ ಅಂಗಕ್ರಿಯೆ ಲಿಂಗಕ್ರಿಯೆಗಳಾದ 
ಅರಿವಿನ ಆಚರಣೆ ಲಿಂಗಕ್ಕೆ ಅರ್ಪಿತವಾಗುತ್ತದೆ - ಹೀಗೆ ಕೇತಯ್ಯನ ವಚನಗಳಲ್ಲಿ 
ಲೋಕಾನುಭವ, ಶಿವಾನುಭವಗಳು ವ್ಯಕ್ತವಾಗಿರುತ್ತವೆ. 


ಪ್ರಸ್ತಾವನೆ 

XXXII 
ಮೈದುನ ರಾಮಯ್ಯನು ಆಂಧ್ರದಿಂದ ಕಲ್ಯಾಣಪಟ್ಟಣಕ್ಕೆ ಬಂದ ಶಿವಶರಣ 
ನಾಗಿದ್ದಾನೆ. ಈತನ ವಚನಗಳು 'ಮಹಾಲಿಂಗ ಚೆನ್ನರಾಮೇಶ್ವರ' ಅಂಕಿತದಲ್ಲಿವೆ. 
ಮೈದುನ ರಾಮಯ್ಯನ ರಗಳೆ, ಮೈದುನ ರಾಮಯ್ಯನ ಸುದ್ದಿ ಹಾಗೂ ಭೈರವೇಶ್ವರ 
ಕಾವ್ಯದ ಕಥಾಮಣಿಸೂತ್ರ ರತ್ನಾಕರ ಗ್ರಂಥಗಳಲ್ಲಿ ಇವನ ಚರಿತ್ರೆಯ ವಿವರ ಗಳಿರುತ್ತವೆ. 
ಶಿವ - ಪಾರ್ವತಿಯರೇ ತನ್ನ ಭಾವ - ಅಕ್ಕಯೆಂದು ಭಾವಿಸಿ, ಅವರನ್ನು ಹಬ್ಬಕ್ಕೆ 
ಕರೆತಂದು, ಶಿವದರ್ಶನ ಪಡೆದು, ರಾಮಯ್ಯ ಮೈದುನನೆನಿಸಿದನು. ಹೀಗಾಗಿ ಈತನನ್ನು 
ಮೈದುನ ರಾಮಯ್ಯನೆಂದು ಕರೆಯುತ್ತಾರೆ . ಎರಡಳಿದು ಅಡಗಿದ ನಿಜಲಿಂಗೈಕ್ಯ , 
ಸದ್ಗುರುವಿನ ಕರುಣೆ, ಮಲಿನ ಮನ, ಅರೆಮನದ ಭಕ್ತಿ, ಹುಸಿಯ ಸ್ವರೂಪ, 
ಹೆಣ್ಣು- ಹೊನ್ನು - ಮಣ್ಣು ಮೊದಲಾದ ವಿಷಯಗಳನ್ನು ವಚನಗಳಲ್ಲಿ ಸರಳವಾಗಿ, 
ಸಹಜವಾಗಿ ಹಲವಾರು ನಿದರ್ಶನಗಳ ಮೂಲಕ ವಿವರಿಸಲಾಗಿದೆ. ಈತನು ತನ್ನ 
ವಚನಗಳಲ್ಲಿ ಬಸವಣ್ಣ ಚೆನ್ನಬಸವಣ್ಣ ನಂಬಿಯಣ್ಣ , ಜಗದೇವರನ್ನು ಭಕ್ತಿಯಿಂದ 
ಸ್ತುತಿಸಿದ್ದಾನೆ. 

ಮೋಳಿಗೆ ಮಾರಯ್ಯನು ಬಸವಣ್ಣನವರ ಜಂಗಮಾರಾಧನೆಗೆ ಆಕರ್ಷಿತನಾಗಿ 
ಅರಸುತನವನ್ನು ತ್ಯಜಿಸಿ, ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದವನು. ಈತನ ಸತಿ 
ಮಹಾದೇವಿ. ಈತನು ಕಲ್ಯಾಣದಲ್ಲಿ ಕಟ್ಟಿಗೆ ಹೊತ್ತು ಮಾರುವ ಕಾಯಕ ಕೈಕೊಂಡ. 
ಕಾಯಕದಲ್ಲಿಯೇ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಮಾರಯ್ಯನವರ ಕಾಯಕನಿಷ್ಠೆ ಹಾಗೂ 
ಆತ್ಮಾಭಿಮಾನಗಳನ್ನು ಹೇಳುವ ಕಟ್ಟಿಗೆ ಚಿನ್ನವಾದ ಕತೆಯೊಂದು ಪ್ರಸಿದ್ದವಿದೆ. 
ಉರಿಲಿಂಗಪೆದ್ದಿ , ಬಸವಣ್ಣ ಚೆನ್ನಬಸವಣ್ಣ ಸಿದ್ದರಾಮಯ್ಯ ಮೊದಲಾದ 
ಶಿವಶರಣರಿಂದ ಸ್ತುತಿಸಲ್ಪಟ್ಟ ಈತನು ಕಲ್ಯಾಣದ ಶರಣರಲ್ಲಿ ಉನ್ನತ ವ್ಯಕ್ತಿತ್ವವುಳ್ಳವ 
ನಾಗಿದ್ದ, ಮೋಳಿಗೆ ಮಾರಯ್ಯ ದಂಪತಿಗಳ ಸಾಮರಸ್ಯ ದಾಂಪತ್ಯ ಸಮಾಜಕ್ಕೆ 
ಆದರ್ಶಪ್ರಾಯ .' ನಿಃಕಳಂಕ ಮಲ್ಲಿಕಾರ್ಜುನ' ಅಂಕಿತದಲ್ಲಿರುವ ಮೋಳಿಗೆ ಮಾರಯ್ಯನ 
ವೆಚನಗಳಲ್ಲಿ ಬೆಡಗಿನ ಶೈಲಿ ಬಳಕೆಯಾಗಿದೆ. ತನ್ನ ವಚನಗಳಲ್ಲಿ ಷಟ್‌ಸ್ಥಲ, ಅಷ್ಟಾವರಣ, 
ಪಂಚಾಚಾರ ಮೊದಲಾದ ತಾತ್ವಿಕ ವಿಷಯಗಳನ್ನು ಹಲವಾರು ನಿದರ್ಶನಗಳೊಂದಿಗೆ 
ಮನಮುಟ್ಟುವಂತೆ ನಿರೂಪಿಸಿದ್ದಾನೆ. ಸೂತ್ರರೂಪದ ವಾಕ್ಯಗಳು, ಕಾವ್ಯಾಂಶ ಸೂಸುವ 
ಸಾಲುಗಳು ಈತನ ವಚನಗಳ ಕಾವ್ಯಮೌಲ್ಯವನ್ನು ಪ್ರಕಟಪಡಿಸುತ್ತವೆ. 

ಪರಿಷ್ಕರಣ 
ಪ್ರಸ್ತುತ ಸಂಪುಟದಲ್ಲಿ ಸಮಾವೇಶಗೊಳ್ಳುವ ಎಲ್ಲ ವಚನಕಾರರ ಸಂಖ್ಯೆಯನ್ನು 
ನಿರ್ದಿಷ್ಟಗೊಳಿಸಿಕೊಳ್ಳುವುದು, ಪ್ರತಿಯೊಬ್ಬ ವಚನಕಾರನ ರಚನೆಗಳನ್ನೊಳಗೊಂಡ 
ಆಕರಗಳನ್ನು ಸಾಧ್ಯವಾದಷ್ಟು ಒಂದೂ ಬಿಡದೆ ಪಟ್ಟಿ ಮಾಡುವುದು, ಹೀಗೆ ಪಟ್ಟಿ 
ಮಾಡಿದ ಪ್ರಕಟಿತ ಹಾಗೂ ಅಪ್ರಕಟಿತ ಆಕರಗಳಿಂದ ವಚನಗಳನ್ನು ಪ್ರತಿಮಾಡಿ 
ಸಂಗ್ರಹಿಸುವುದು ನಾವು ಮಾಡಿದ ಪ್ರಥಮ ಹಂತದ ಕೆಲಸ. ಈ ಸಂದರ್ಭದಲ್ಲಿ 
ಬಹುಪಾಲು ವಚನಗಳನ್ನು ಸಕಲ ಪುರಾತನರ ವಚನಗಳ ಕಟ್ಟಿನಿಂದಲೂ , 
ಉಳಿದವುಗಳನ್ನು ಅನ್ಯಪ್ರಾಚೀನ ಆಕರಗಳಿಂದಲೂ , ವಿವಿಧ ಪತ್ರಿಕೆಗಳಿಂದಲೂ , 


XXXiv 


ಸಂಕೀರ್ಣ ವಚನಸಂಪುಟ : ಮೂರು 


ಪ್ರಕಟಿತ ಗ್ರಂಥಗಳಿಂದಲೂ ಪ್ರತಿಮಾಡಿಕೊಳ್ಳಲಾಗಿದೆ. ಇದರಿಂದ ಪ್ರತಿಯೊಂದು 
ವಚನಗಳಿಗಿರುವ ಸರ್ವ ಆಕರಗಳನ್ನು , ಪಾಠಾಂತರಗಳನ್ನು ಗುರುತಿಸುವುದು ಸಾಧ್ಯ 
ವಾಯಿತು. ಪರಿಷ್ಕರಣದ ದೃಷ್ಟಿಯಿಂದ ಇದು ಪ್ರಾಥಮಿಕ ಹಂತವೆನಿಸಿದರೂ ಅತ್ಯಂತ 
ಮೂಲ ಭೂತ ಹಾಗೂ ಮಹತ್ವಪೂರ್ಣ ಕಾರ್ಯವೆಂದು ಬೇರೆ ಹೇಳಬೇಕಾಗಿಲ್ಲ 
ಹೀಗೆ ಸಂಗ್ರಹಿಸಿದ ವಚನಗಳನ್ನು , ಈ ಯೋಜನೆಯ ಕೇಂದ್ರಕಾಮ್ಯಾಲಯದಲ್ಲಿ 
ಸಂಯೋಜಿಸಿರುವ ' ವಚನಬ್ಯಾಂಕಿನಲ್ಲಿರುವ ವಚನಗಳೊಂದಿಗೆ ಪರಿಶೀಲಿಸಿ, 
ಕೈಬಿಟ್ಟು ಹೋಗಿರಬಹುದಾದ ಆಕರ ಮತ್ತು ವಚನಗಳನ್ನು ಪ್ರತಿಮಾಡಿಕೊಂಡು 
ಸೇರಿಸಿಕೊಳ್ಳಲಾಯಿತು. ಈ ' ಪರಿಶೀಲನವಿಧಾನ' ದಿಂದ ವಚನಗಳಿಗಿರುವ ಎಲ್ಲ 
ಆಕರಗಳನ್ನು ಗುರುತಿಸುವ , ವಚನಗಳ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುವ ಕಾರ್ಯ 
ಇನ್ನೂ ಅಧಿಕೃತವಾಯಿತು, ಪರಿಪೂರ್ಣವಾಯಿತು. 

ಹೀಗೆ ವಚನಗಳಿಗಿರುವ ಎಲ್ಲ ಆಕರಗಳನ್ನೂ ಕಣ್ಣು ಮುಂದೆ ಹರಡಿಕೊಂಡು, 
ವಚನರೂಪ ಹಾಗೂ ಭಿನ್ನಪಾಠಗಳನ್ನು ಗುರುತಿಸಿ, 'ನಿಜಪಾಠ' ಅಥವಾ ' ಯೋಗ್ಯ 
ಪಾಠ' ಇಲ್ಲವೆ “ ಅರ್ಥವತ್ತಾದ ಪಾಠ' ವನ್ನು ನಿರ್ಣಯಿಸಬೇಕಾಗುತ್ತದೆ. ಇಂಥ 
ಪ್ರಸಂಗದಲ್ಲಿ ಪ್ರಾಚೀನ ಹಸ್ತಪ್ರತಿ, ತಾಳೆಗರಿಪ್ರತಿ, ಪ್ರಾಚೀನತಮ ಕೃತಿಗಳಲ್ಲಿರುವ 
ಪಾಠಗಳಿಗೆ ಆದ್ಯತೆ ನೀಡಬೇಕಾಗುತ್ತದೆ. ಒಂದು ವಚನ ಅನೇಕ ಆಕರಗಳಲ್ಲಿ ವಿವಿಧ 
ರೂಪದಲ್ಲಿ ಲಭಿಸುತ್ತಿದ್ದರೆ, ಪ್ರಾಚೀನವೆನಿಸಿದ ಸರಿಯಾದ ಮತ್ತು ಅಧಿಕೃತ ಆಕರದ 
ವಚನವನ್ನು ಮೂಲವೆಂದು ಇಟ್ಟುಕೊಂಡು, ಅವಶ್ಯವೆನಿಸಿದಲ್ಲಿ ಭಿನ್ನಪಾಠಗಳಿಂದ 
ಪರಿಷ್ಕರಿಸಲಾಗಿದೆ. ಈ ಸಂಪುಟದಲ್ಲಿ ' ಸಕಲ ಪುರಾತನರ ವಚನ' ಗಳ ಕಟ್ಟಿನಲ್ಲಿರುವ 
ಪಾಠಗಳಿಗೆ ಪ್ರಥಮ ಪ್ರಾಶಸ್ಯವನ್ನು ನೀಡಲಾಗಿದ್ದು, ಪ್ರಾಚೀನ ಸಂಕಲನ - ಸಂಪಾದನ 
ಕೃತಿಗಳಲ್ಲಿಯ ಪಾಠಗಳಿಗೆ ನಂತರದ ಸ್ಥಾನ ಕೊಡಲಾಗಿದೆ. ಒಂದು ವಚನ ಕೇವಲ 
ಸಂಕಲನ, ಸಂಪಾದನಗಳಲ್ಲಿ ಮಾತ್ರ ದೊರೆಯುತ್ತಿದ್ದರೆ, ಆ ಹಿನ್ನೆಲೆಯಲ್ಲಿಯೇ ಪಾಠವನ್ನು 
ಪರಿಷ್ಕರಿಸಲಾಗಿದೆ ಮತ್ತು ಪ್ರಕ್ಷಿಪ್ತವಾಗಿರಬಹುದಾದ ವಚನಗಳನ್ನು ಕೈಬಿಡಲಾಗಿದೆ. 

ಬಿಬ್ಬಿ ಬಾಚಯ್ಯ ಮತ್ತು ಮನುಮುನಿ ಗುಮ್ಮಟದೇವರ ವಚನಗಳು ಮೂಲದಲ್ಲಿ 
' ಸ್ವಲ ' ಗಳಿಗನುಗುಣವಾಗಿ ಇರುವುದರಿಂದ, ಅವುಗಳನ್ನು ಆ ಕ್ರಮದಲ್ಲಿಯೇ 
ಉಳಿಸಿಕೊಂಡು, ಉಳಿದ ೩೨ ಜನ ವಚನಕಾರರ ವಚನಗಳನ್ನು ಪಠ್ಯದಲ್ಲಿ ಅಕಾರಾದಿ 
ಯಾಗಿಜೋಡಿಸಲಾಗಿದೆ. ಉಪಯುಕ್ತತೆಯ ದೃಷ್ಟಿಯಿಂದ, ಅನುಬಂಧದಲ್ಲಿ ಸ್ಥಲ' ಗಳಿ 
ಗನುಗುಣವಾಗಿರುವ ಬಿಬ್ಬಿ ಬಾಚಯ್ಯ ಮತ್ತು ಮನುಮುನಿ ಗುಮ್ಮಟದೇವರ ವಚನಗಳ 
ಅಕಾರಾದಿಯನ್ನೂ ಎಲ್ಲ ವಚನಗಳ ಕಠಿಣಪದಕೋಶ, ಆಕರಸೂಚಿಗಳನ್ನೂ 
ಜೋಡಿಸಲಾಗಿದೆ. 

ಈ ಸಂಪುಟದ ವಚನಗಳ ಪರಿಷ್ಕರಣ ಕಾರ ' ದಲ್ಲಿ ಎದುರಾದ ಸಮಸ್ಯೆಗಳಲ್ಲಿ 
ಕೆಲವನ್ನು ಮಾತ್ರ ಇಲ್ಲಿ ನೋಡಬಹುದು : 

ಒಂದು ವಚನದ ಆರಂಭ ಬೇರೆ ಬೇರೆ ಆಕರಗಳಲ್ಲಿ ಬೇರೆ ಬೇರೆರೂಪಗಳಿಂದ 
ಲಭಿಸುತ್ತಿದ್ದು, ಅಕಾರಾದಿಜೋಡಿಸುವಾಗ ಇವು ಪ್ರತ್ಯೇಕ ವಚನಗಳೆಂಬ ಭಾವನೆಯನ್ನು 


ಪ್ರಸ್ತಾವನೆ 

XXXV 
ಹುಟ್ಟಿಸುತ್ತವೆ . ' ಶಿವಶರಣರ ಬರವ ಕಂಡು ' ಎಂಬ ಮೈದುನ ರಾಮಯ್ಯನ ವಚನ 
* ಗಣಂಗಳ ಬರವ ಕಂಡು' ಎಂದೂ 'ವೇಷಮಾತಿನ ಬಿನ್ನಾಣಿಗಳಿಗೆ', ' ತನುವಳಿಯಿತ್ತು 
ಬಯಕೆ ಸವೆಯಿತ್ತು', ' ತಥ್ಯವುಳ್ಳವಂಗೆ ತತ್ವದ ಮಾತ ನುಡಿದು ಹೊರಲೇಕೆ', 
* ಅರಿವನರಿವನ್ನಕ್ಕ ಅರ್ಚನೆ ಬೇಕು', ' ಜ್ಞಾತೃ ಚಕ್ಷುವಿನಿಂದ ಜಗದ ರೂಪ ಕಾಲಲ್ಲಿ , 
“ ಕಂಬಳಿಯಲ್ಲಿ ಕೂಳ ಕಟ್ಟಿ ಕೂದಲ ಶೋಧಿಸಬಹುದೆ ಅಯ್ಯಾ ', ' ತಾವು ಸತ್ಯರೆಂದು 
ನುಡಿವುದೆ ವ್ರತ', ' ಹುಳ್ಳಿಯ ಹಗುರದಿಂದ ಹಳ್ಳವ ಹಾಯಬೇಕು', ' ಹಳುವಿನೊಳಗಣ 
ದಳ್ಳುರಿ', ಎಂಬ ಮೋಳಿಗೆ ಮಾರಯ್ಯನ ವಚನಗಳು ಕ್ರಮವಾಗಿ ' ದೇಶ 
ಮಾತಿನ........', ' ಭಾವವಳಿಯಿತ್ತು ಬಯಕೆ.......', ' ಮಿಥ್ಯವುಳ್ಳವಂಗೆ ತತ್ವದ......', 
* ಅನುವನರಿವನ್ನಕ್ಕ ಅರ್ಚನೆ......', 'ಕರ್ಮ ಚಕುವಿನಿಂದ..........', 'ಕುರುಳಲ್ಲಿ 
ಕೂಳ.......', ' ನಾವು ಸತ್ಯರೆಂದು.....', 'ಹೊಳೆಯ ಹಗುರದಿಂದ........', 
' ಹುಳ್ಳಿಯೊಳಗಣ ದಳ್ಳುರಿ......' ಎಂದೂ ಆರಂಭವಾಗುತ್ತವೆ . ಇದರಿಂದ ಇವುಗಳನ್ನು 
ಪ್ರತ್ಯೇಕ ವಚನಗಳೆಂದು ಪರಿಗಣಿಸುವ ಸಂಭವವಿರುತ್ತದೆ. 

ಒಂದು ವಚನ ಕೆಲವು ಆಕರಗಳಲ್ಲಿ ಸಂಬೋಧನರೂಪದಿಂದ ಆರಂಭವಾದರೆ, 
ಇನ್ನು ಹಲವು ಆಕರಗಳಲ್ಲಿ ಸಂಬೋಧನರೂಪವಿಲ್ಲದೆ ಪ್ರಾರಂಭವಾಗುತ್ತದೆ. ಇದರಿಂದ 
ಅಕಾರಾದಿಯಲ್ಲಿ ಇವೆರಡೂ ಭಿನ್ನವಚನಗಳಾಗಿ ಸೇರಿಕೊಳ್ಳುತ್ತವೆ. ' ಎನ್ನ 
ಅಷ್ಟವಿಧಾರ್ಚನೆ ಶುದ್ದವಾಯಿತ್ತಯ್ಯಾ ......', ' ನಿರಾಳ ನಿರ್ಮಾಯ ಶಿವನೆ......', 
'ಸದಾಚಾರವೆಂದಡೆ ಗುರುಲಿಂಗಜಂಗಮದಾಚರಣೆ' ಎಂಬ ಮಡಿವಾಳ ಮಾಚಯ್ಯನ 
ವಚನಗಳು “ ಅಯ್ಯಾ ಎನ್ನ ಅಷ್ಟವಿಧಾರ್ಚನೆ.....', ' ಎಲೆ ನಿರಾಳ ನಿರ್ಮಾಯ ....... .. 
“ ಅಯ್ಯಾ ಸದಾಚಾರವೆಂದಡೆ.......' ಎಂದು ಆರಂಭವಾಗಿರುತ್ತವೆ. ಇದರಿಂದಾಗಿ ಇವು 
ಸ್ವತಂತ್ರ ವಚನಗಳೆಂಬ ಭ್ರಾಂತಿಯನ್ನು ಹುಟ್ಟಿಸುತ್ತವೆ. 

ಕೆಲವು ವಚನಗಳ ಮೊದಲೆರಡು ಸಾಲುಗಳು ಮಾತ್ರ ಭಿನ್ನವಾಗಿದ್ದು, ಉಳಿದ 
ಸಾಲುಗಳು ಏಕರೂಪದಲ್ಲಿ ದೊರೆಯುತ್ತವೆ. ಇದರಿಂದ ಇವು ಪ್ರತ್ಯೇಕ ವಚನಗಳೆಂಬ 
ಭಾವನೆ ಉಂಟಾಗುತ್ತದೆ. ಉದಾ : 

ಉಕ್ಕುವ ಬೆಣ್ಣೆಯ ಒಲೆಯ ಮೇಲಿರಿಸಿ, 

ಅಳಲುತ್ತಬಳಲುತ್ತಲಿರ್ದಾರಯ್ಯಾ . 
ಎಂಬ ಮಾರೇಶ್ವರೊಡೆಯರ ವಚನದ ಆರಂಭದ ಸಾಲುಗಳು ಬೇರೆ ಪ್ರತಿಗಳಲ್ಲಿ 

ಸತ್ಯದ ಹಿರಿಯರ ಕತ್ತಲೆ ಕಚ್ಚಿ , 

ಹುತ್ತವನೇರುತ್ತದೈದಾರೆಯಲ್ಲಾ 
ಎಂದೂ ಭಿನ್ನವಾಗಿದ್ದು, ತರುವಾಯದ ಸಾಲುಗಳು ಅಭಿನ್ನವಾಗಿರುವುದನ್ನು 
ಗಮನಿಸಬೇಕು. ಇಂಥ ಸನ್ನಿವೇಶದಲ್ಲಿ ವಚನಗಳನ್ನು ಅಕಾರಾದಿಯಾಗಿ ಹೊಂದಿಸುವಾಗ 
ಪುನರುಕ್ತಿ ತೀರ ಸಹಜವಾಗಿ ಆಗುತ್ತದೆ. ಹೀಗಾಗದಂತೆ ಎಚ್ಚರವಹಿಸುವುದು ತುಂಬ 


ಅಗತ್ಯ . 


XXXVI 


ಸಂಕೀರ್ಣ ವಚನಸಂಪುಟ : ಮೂರು 


- ವಚನಾರಂಭದಲ್ಲಿ ಕಂಡುಬರುವ “ ಅಕ್ಷರಪಲ್ಲಟಕ್ರಿಯೆ' ಯಿಂದಲೂ ಅಕಾರಾದಿ 
ಜೋಡಿಸುವಾಗ ವಚನಗಳು ಬೇರೆ ಬೇರೆಯಾಗಿ ನಿಲ್ಲುತ್ತವೆ. ' ಸರದೊಳಗೆ ಸರಗಟ್ಟಿ, ಸರ 
ಹರಿದವ ನಾನಯ್ಯಾ ' ಎಂಬ ಬಹುರೂಪಿ ಚೌಡಯ್ಯನ ಈ ವಚನ ಅಕ್ಷರಪಲ್ಲಟದಿಂದ 
* ರಸದೊಳಗೆ ರಸಘಟ್ಟಿ , ರಸ ಹರಿದವ ನಾನಯ್ಯಾ ' ಎಂಬ ರೂಪದಲ್ಲಿ ಸಿಗುವುದನ್ನು ಇಲ್ಲಿ 
ಗಮನಿಸಬಹುದಾಗಿದೆ. 

ಅಕ್ಷರಪಲ್ಲಟ' ದಂತೆ ' ಪದಪಲ್ಲಟ' ವೂ ವಚನಗಳ ಆರಂಭದಲ್ಲಿ ಕಾಣಸಿಗುತ್ತಿದ್ದು 
ವಚನಗಳ ಪುನರುಕ್ತಿಗೆ ಆಸ್ಪದ ಕಲ್ಪಿಸಿಕೊಡುತ್ತದೆ. ' ವೃಕ್ಷ ಬೀಜವ ನುಂಗಿ ಬೀಜ 
ವೃಕವ ನುಂಗಿತೊ ಎಂದರಿದಾಗಲೆ ಭಕಿಸಲ' ಎಂಬ ಮೋಳಿಗೆ ಮಾರಯ್ಯನ ವಚನ, 
ಪದಪಲ್ಲಟದ ಮೂಲಕ 'ಬೀಜ ವೃಕ್ಷವ ನುಂಗಿತ್ತೊ , ವೃಕ್ಷ ಬೀಜವ ನುಂಗಿ 
ಎಂದಾಗಿರುವುದನ್ನು ಇದಕ್ಕೆ ಉದಾಹರಣೆಯಾಗಿಕೊಡಬಹುದು. 

ವಚನಾರಂಭದ ಮೊದಲನೆಯ ಸಾಲು ಎರಡನೆಯ ಸಾಲಾಗಿಯೂ , ಎರಡನೆಯ 
ಸಾಲು ಮೊದಲನೆಯ ಸಾಲಾಗಿಯೂ ಪಲ್ಲಟಗೊಂಡಿರುತ್ತವೆ. ಈ ' ಪಾದರೂಪದ 
ಪಲ್ಲಟ' ಕ್ರಿಯೆಯಿಂದ ವಚನಗಳು ಅಕಾರಾದಿಯಲ್ಲಿ ಭಿನ್ನವಾಗಿ ನಿಲ್ಲುತ್ತವೆ. 

ಮಧುರದ ಗುಣವ ಇರುವೆ ಬಲ್ಲುದು, 

ವಾಯುವಿನ ಗುಣವ ಸರ್ಪ ಬಲ್ಲುದು. 
ಎಂಬ ಮಡಿವಾಳ ಮಾಚಿದೇವನ ಈ ವಚನ, ' ಪಾದಪಲ್ಲಟ' ದಿಂದ 

ವಾಯುವಿನ ಗುಣವ ಸರ್ಪ ಬಲ್ಲುದು, 

ಮಧುರದ ಗುಮವ ಇರುವೆ ಬಲ್ಲುದು. 
ಎಂಬ ರೂಪದಲ್ಲಿಯೂ ಲಭಿಸುತ್ತದೆ. ಹೀಗೆ ವಚನಾರಂಭದ ಪಲ್ಲಟಕ್ರಿಯೆ, 
ಅಕ್ಷರದಿಂದ ಪಾದದ ವರೆಗೂ ಹಬ್ಬಿರುತ್ತದೆ. 

' ಪ್ರಾಣಲಿಂಗಿಯ ಯೋಗಸಂಬಂಧವೆಂತುಂಟೆಂದಡೆ' ಎಂಬ ಮೋಳಿಗೆ 
ಮಾರಯ್ಯನ ವಚನದ ಆರಂಭದ ಈ ಸಾಲು, ಕೆಲವು ಆಕರಗಳಲ್ಲಿ ಲೋಪ ಹೊಂದಿ, 
ವಚನ ' ಫಲರಸ ವರುಣನ ಕಿರಣ ಕೊಂಡಂತಿರಬೇಕು' ಎಂಬ ಎರಡನೆಯ ಸಾಲಿನಿಂದ 
ಪ್ರಾರಂಭಗೊಳ್ಳುತ್ತದೆ. ಇದರಂತೆ ಮಡಿವಾಳ ಮಾಚಿದೇವನ ' ಅಷ್ಟಾವರಣ ಪಂಚಾ 
ಚಾರವುಳ್ಳ ಸದ್ಭಕ್ತರ ಉದರದಲ್ಲಿ ಜನಿಸಿ', ' ಶರಣಂಗೆ ಕಟ್ಟಿದಿರ ಕರ್ಪೂರ 
ಜ್ಯೋತಿಯಂತೆ', ' ತನ್ನ ತಾನರಿದ ಮಹಾಜ್ಞಾನಿ ಶರಣನು ಚರಿಸುವ ಕ್ರಮವೆಂತೆಂದಡೆ' 
ಎಂಬ ವಚನಗಳ ಆರಂಭದ ಈ ಸಾಲುಗಳು ಲೋಪಗೊಂಡು, ಕ್ರಮವಾಗಿ 
“ ಶಿವಭಕ್ತನಾಗಿದ್ದು ಭವಿಯ ಸಂಗವ ಮಾಡಿದ ದೇಹ ಪಾಪ', 'ಸದಾಚಾರ ಸಂಭ್ರಮ 
ಸೂತಕ ಪಾತಕ ಘೋಷಣೆಗಳು ಹುಟ್ಟದಂದು', 'ಸೂಲವೆಂಬ ಕಂಥೆಯ ತೊಟ್ಟು, 
ಸೂಕ್ಷ ವೆಂಬ ಟೊಪ್ಪರವನಿಕ್ಕಿ' ಎಂದು ಎರಡನೆಯ ಸಾಲಿನಿಂದ ಆರಂಭವಾಗಿರುತ್ತವೆ . 
ಈ 'ಲೋಪಕ್ರಿಯೆ' ಒಂದು ಸಾಲಿಗೆ ಮಾತ್ರ ಸೀಮಿತಗೊಳ್ಳದೆ, ಕೆಲವು ಸಲ ಎರಡು 
ಸಾಲಿನ ವರೆಗೂ ಕಾಲು ಚಾಚಿರುವುದು ಕಂಡುಬರುತ್ತದೆ. ಇದರಿಂದ ಅಕಾರಾದಿಯಲ್ಲಿ 


ಪ್ರಸ್ತಾವನೆ 


XXXvi 


ಇವೆಲ್ಲ ಬೇರೆ ಬೇರೆ ವಚನಗಳೆಂಬ ಕಲ್ಪನೆ ಮೂಡಿ, ವಚನಗಳು ಪುನರುಕ್ತಿಯಾಗುವ 
ಸಂಭವ ಅಧಿಕವಾಗಿರುತ್ತದೆ. 

ಒಂದು ವಚನದ ಉತ್ತರಾರ್ಧ ಮಾತ್ರ ಪ್ರತ್ಯೇಕವಾಗಿ ನಿಂತು, ಅದು ಸ್ವತಂತ್ರ 
ವಚನದ ರೂಪ ಪಡೆದಿರುವುದನ್ನು ಗುರುತಿಸುವುದು ಇನ್ನೊಂದು ಬಗೆಯ ಕಠಿಣ ಕೆಲಸ. 
ಮಡಿವಾಳ ಮಾಚಿದೇವನ 'ಗೋಳಕ ಮೂಲಕ ಮುಕಕ ದಾರುಕ', ' ಉಂಬ ಕೂಳಿಗೆ 
ಉಪದೇಶವ ಮಾಡುವ ಚುಂಬಕರು ಹೆಚ್ಚಿ ', ' ಅಯ್ಯಾ ಭಕ್ತ ಜಂಗಮದ 
ವಿವರವೆಂತೆಂದಡೆ', ' ಜೀವರು ಜೀವಿಸಿ ಜೀವನ್ಮುಕವೆಂತೆಂದರಿಯರು', ' ಇಂದ್ರಲೋಕ 
ದವರೆಲ್ಲರೂ ಸೂತಕಲಾ ಸಂಹಾರಿ ಬಸವಾ ಎಂದೆಂಬರು', ' ವಿಭೂತಿಯನಿಟ್ಟು 
ರುದ್ರಾಕ್ಷಿಯಂ ಧರಿಸಿ' ಎಂಬ ಅಖಂಡ ವಚನಗಳು ಒಡೆದು, ಅನುಕ್ರಮವಾಗಿ 
' ಪೂರ್ವದ್ವಾರ ಪಶ್ಚಿಮದ್ವಾರ ಉತ್ತರದ್ವಾರ ದಕ್ಷಿಣದ್ವಾರ', ' ಕಂಬದ ಬೊಂಬೆಯ 
ಮಾಡಿ', ' ಮಹಾಘನ ಭಕ್ತ ಜಂಗಮದ ಸತ್ಯ ನಡೆ ನುಡಿಯ ವಿಚಾರವೆಂತೆಂದಡೆ', 
* ಬಸವಣ್ಣನ ಮನ ಪರುಷ, ಬಸವಣ್ಣನ ನೋಟ ಪರುಷ', ' ಲಂಬೋದರ 
ಕುಂಭೋದರ ದಾರುಕ ರೇಣುಕ ಗೌರೀಸುತ ತಾಂಡವರೆಲ್ಲರೂ ', ' ಕಸಗೊಂಡ 
ಭೂಮಿಯಲ್ಲಿ ಸಸಿ ಪಲ್ಲವಿಸುವುದೆ' ಎಂದು ಉತ್ತರಾರ್ಧದಿಂದ ಆರಂಭಗೊಂಡು, 
ಸ್ವತಂತ್ರವಚನಗಳಾಗಿ ಪರಿಣಮಿಸಿರುತ್ತವೆ. ಇದರಂತೆ ಮನುಮುನಿ ಗುಮ್ಮಟದೇವನ 
“ ಎನ್ನ ಮನದ ಮರವೆ ಭಿನ್ನವಾಗದು' ಎಂಬ ವಚನದ ಉತ್ತರಾರ್ಧವಾಗಿರುವ ' ವಿಷ 
ವಿಷಮ ವೇಧಿಸುವಲ್ಲಿ ಎಂಬುದೂ ಸ್ವತಂತ್ರ ವಚನವಾಗಿ ಸಿಗುತ್ತದೆ. ಈ ರೀತಿ 
ಇಡಿಯಾದ ಒಂದು ವಚನ ಒಡೆದು, ಎರಡು ಸ್ವತಂತ್ರ ವಚನಗಳಾಗಿರುವುದಕ್ಕೆ 
ನೂರಾರು ಉದಾಹರಣೆಗಳು ಇಲ್ಲಿ ಸಿಗುತ್ತವೆ . 

ವಿವಿಧ ಆಕರಗಳಲ್ಲಿ ದೊರೆಯುವ ಪ್ರತಿಯೊಬ್ಬ ವಚನಕಾರನ ಇಂಥ 
ವಚನಗಳನ್ನು ಜಾಗರೂಕತೆಯಿಂದ ಹಲವಾರು ಸಲ ಪರಿಶೀಲಿಸುವುದರಿಂದಲೂ 
ವಚನಗಳ ವಿವರವಾದ ಅಧ್ಯಯನದಿಂದಲೂ ಸ್ಮರಣಶಕ್ತಿಯ ಬಲದಿಂದಲೂ ಈ 
ಪುನರುಕ್ತಿದೋಷದ ಪ್ರಮಾಣವನ್ನು ಕಡಿಮೆಗೊಳಿಸಬಹುದಾಗಿದೆ. ಎಷ್ಟೇ ಎಚ್ಚರ 
ವಹಿಸಿದರೂ ಮೇಲಿನ ಕಾರಣಗಳಿಂದಾಗಿ ಈ ಸಂಪುಟದಲ್ಲಿಯ ಪ್ರಸಾದಿ ಭೋಗಣ್ಣ 
( ವ. ಸಂ . ೧೨ - ೨೧) , ಪ್ರಸಾದಿ ಲೆಂಕಬಂಕಣ್ಣ ( ವ . ಸಂ . ೧೧೫ - ೧೨೦), ಮಡಿವಾಳ 
ಮಾಚಿದೇವ ( ವ . ಸಂ . ೫೭೧ - ೬೫೩ , ೨೬ - ೬೯೯) ರ ಪುನರುಕ್ತ ವಚನಗಳಲ್ಲಿ 
ಒಂದನ್ನು ಕೈಬಿಡಲಾಗಿದೆ. 

ಜಾತಿಶೈವರು, ಅಜಾತಶೈವರೆಂದೆರಡು..... ” ಎಂದು ಪ್ರಾರಂಭವಾಗುವ 
'ಸರ್ವೆಶ್ವರ ಚೆನ್ನಮಲ್ಲಿಕಾರ್ಜುನಯ್ಯಾ' ಮುದ್ರಿಕೆಯ ವಚನವನ್ನು ಈವರೆಗೆ ಎಲ್ಲ 
ವಿದ್ವಾಂಸರು ಮಹಾದೇವಿಯಕ್ಕಗಳ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಆದರೆ ಸೂಕ್ಷ್ಮ 
ಪರಿಶೀಲನೆಯಿಂದಾಗಿ ಇದು ' ಮಹಾದೇವೀರಯ್ಯ ' ನ ವಚನವೆಂದು ತಿಳಿದುಬರುತ್ತದೆ . 
“ ಮಹಾದೇವೀರಯ್ಯ ' ಎಂಬ ಶೀರ್ಷಿಕೆಯನ್ನೇ ' ಮಹಾದೇವಿಯರ' ಎಂದು ಪ್ರಾಚೀನ 
ಲಿಪಿಕಾರರು ಭ್ರಮಿಸಿ, ಆಧುನಿಕ ವಿದ್ವಾಂಸರ ದಾರಿ ತಪ್ಪಿಸಿದ್ದಾರೆ. ಈ ಅಂಶ ನಮಗೆ 


XXXviii 


ಸಂಕೀರ್ಣ ವಚನಸಂಪುಟ : ಮೂರು 


ತುಂಬ ತಡವಾಗಿ ಗೊತ್ತಾದ ಕಾರಣ ಈತನ ಲಭ್ಯವಿರುವ ಒಂದೇ ಒಂದು ವಚನವನ್ನು 
ಈ ಸಂಪುಟದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇದರಿಂದಾಗಿ ಒಬ್ಬ ಹೊಸವಚನಕಾರ ಕನ್ನಡ 
ಸಾಹಿತ್ಯಕ್ಕೆ ಪ್ರವೇಶಿಸಿದಂತಾಗಿದೆ. 

ಕೃತಜ್ಞತೆ 
' ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಂಗವಾಗಿ ಈ ವಚನಸಂಪುಟವನ್ನು ಸಿದ್ಧಗೊಳಿಸಿಕೊಡುವ ಅವಕಾಶವನ್ನು ನನಗೆ 
ಒದಗಿಸಿದ, ಉದ್ದಕ್ಕೂ ಉತ್ತೇಜನ ನೀಡಿದ ಸಂಪಾದಕ ಸಮಿತಿಯ ಸದಸ್ಯರಿಗೂ ಈ 
ಯೋಜನೆಯ ಸರ್ವಸಂಪುಟಗಳ ಪ್ರಧಾನಸಂಪಾದಕರಾಗಿ ಸೂಕ್ತಸಲಹೆ , ಉಪಯುಕ್ತ 
ಮಾಗದರ್ಶನ ನೀಡುವುದರ ಮೂಲಕ ಸಂಪುಟದ ಪರಿಷ್ಕರಣ ಕಾರ್ಯದಲ್ಲಿ 
ವ್ಯವಸ್ಥಿತವಾಗಿ ಮುನ್ನಡೆಸಿದ ಡಾ . ಎಂ . ಎಂ . ಕಲಬುರ್ಗಿ ಅವರಿಗೂ ಅನಂತ 
ಕೃತಜ್ಞತೆಗಳು. ಹಸ್ತಪ್ರತಿ ಭಾಂಡಾರದಲ್ಲಿರುವ ಹಸ್ತಪ್ರತಿಗಳನ್ನು ಪರಿಶೀಲಿಸುವಲ್ಲಿ 
ಸಹಕರಿಸಿದ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ 
ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಿಗೂ ಪರಿಷ್ಕರಣ ಕಾರ್ಯದಲ್ಲಿ ನೆರವು ನೀಡಿದ 
ಎಸ್. ಶಿವಣ್ಣ ಎಸ್. ಉಮಾಪತಿ ಅವರಿಗೂ ವಿವಿಧ ಹಂತಗಳಲ್ಲಿ ಸಹಾಯಕರಾಗಿ 
ನಿಂತು ಕಾರ್ಯ ಮಾಡಿದ ವಾಯ್ . ಎಂ . ಯಾಕೊಳ್ಳಿ, ವಿಜಯಶ್ರೀ ಹಿರೇಮಠ, 
ಬಸವರಾಜ ಬಿರಾದಾರ, ಜಿನದತ್ತ ಹಡಗಲಿ, ಎಫ್ . ಟಿ. ಹಳ್ಳಿಕೇರಿ, ಬಿ. ವಿ . ಕೋರಿ 
ಮೊದಲಾದ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳು. 

- ಬಿ . ಆರ್ . ಹಿರೇಮಠ 
ದ್ವಿತೀಯ ಆವೃತ್ತಿ 
ಪ್ರಸ್ತುತ ವಚನ ಸಂಪುಟದ ಪ್ರಥಮ ಆವೃತ್ತಿಯಲ್ಲಿ ಉಳಿದುಕೊಂಡಿದ್ದ ಮುದ್ರಣ 
ದೋಷಗಳನ್ನು ತಿದ್ದಿ, ಸರಿಪಡಿಸಲಾಗಿದೆ. ಇದರೊಂದಿಗೆ ಇಲ್ಲಿಯ ಎಲ್ಲ ವಚನಗಳನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಅಪಪಾಠಗಳನ್ನು , ಅರ್ಥದೋಷಗಳನ್ನು ಪರಿಷ್ಕರಿಸಿ, 
ಶುದ್ಧಪಾಠಗಳನ್ನು ಇಟ್ಟುಕೊಳ್ಳಲಾಗಿದೆ. ಅನುಬಂಧದಲ್ಲಿಯ ವಚನಗಳನ್ನು ಆಯಾ 
ವಚನಕಾರರ ವಚನಗಳಲ್ಲಿ ಸೇರಿಸಲಾಗಿದೆ. ಹಲವಾರು ವಚನಗಳ ಚರಣ ವಿನ್ಯಾಸವನ್ನು 
ಮತ್ತೆ ಸರಿಪಡಿಸಲಾಗಿದೆ. 

ತುಮಕೂರಿನ ಎಂ . ಚಂದ್ರಪ್ಪ ಅವರು ಸೂಚಿಸಿದ ಪುನರುಕ್ತಿ ವಚನಗಳ ಸಾಮ್ಯ , 
ಅನ್ಯವಚನಕಾರರ ವಚನಗಳ ಸೇರ್ಪಡೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ , ಸಮರ್ಪಕ 
ಹಾಗೂ ನಿಜವೆನಿಸಿದವುಗಳನ್ನು ಮಾತ್ರ ಈ ಸಂಪುಟದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. 
ಬೆಂಗಳೂರಿನ ಎಸ್ . ಶಿವಣ್ಣ ಅವರು ಸೂಚಿಸಿದ ಹೆಚ್ಚಿನ ವಚನಗಳನ್ನು ಪರಿಶೀಲಿಸಿ, 
ಸರಿಯಾದ ಮತ್ತು ಅಧಿಕೃತವಾದವುಗಳನ್ನು ಮಾತ್ರ ಇಲ್ಲಿ ಸೇರಿಸಿಕೊಳ್ಳಲಾಗಿದೆ. 

ಉಪಯುಕ್ತ ಹಾಗೂ ಮೌಲಿಕವಾದ ಮಾಹಿತಿಯನ್ನು, ಸೂಕ್ತ ಸಲಹೆಯನ್ನು 
ಒದಗಿಸಿದ ಎಂ . ಚಂದ್ರಪ್ಪ ಹಾಗೂ ಎಸ್ . ಶಿವಣ್ಣ ಅವರಿಗೆ, ಸಂಸ್ಕೃತ ಶ್ಲೋಕಗಳನ್ನು 


ಪ್ರಸ್ತಾವನೆ 


XXXIX 


ಪರಿಷ್ಕರಿಸಿ ಉಪಕರಿಸಿದ ವಿದ್ವಾನ್ ಶ್ರೀ ಇಮ್ಮಡಿ ಶಿವಬಸವಸ್ವಾಮಿಗಳಿಗೆ ಅನಂತ 
ಕೃತಜ್ಞತೆಗಳು. ಈ ಪರಿಷ್ಕೃತ ಸಂಪುಟವನ್ನು ಸಿದ್ಧಗೊಳಿಸಲು ಅವಕಾಶ ಕಲ್ಪಿಸಿಕೊಟ್ಟ 
ಸಂಪಾದಕ ಸಮಿತಿಯ ಸರ್ವಸದಸ್ಯರಿಗೂ ಈ ಯೋಜನೆಯ ಸಮಗ್ರ ಸಂಪುಟಗಳ 
ಪ್ರಧಾನ ಸಂಪಾದಕರಾಗಿ ಮಾರ್ಗದರ್ಶನ ನೀಡಿದ ಡಾ . ಎಂ . ಎಂ . ಕಲಬುರ್ಗಿ 
ಅವರಿಗೂ ತುಂಬು ಹೃದಯದ ಕೃತಜ್ಞತೆಗಳು. 


- ಬಿ . ಆರ್ . ಹಿರೇಮಠ 


ಪರಿವಿಡಿ 


C 


C 


೧ 


9 


ಪ 


9* 


ನಿ 


* 9 


& 


* 9J 


ಮುನ್ನುಡಿ 
ಬಿನ್ನಹ 
ನಿರ್ದೆಶಕರ ಮಾತು 
ಪ್ರಕಾಶಕರ ಮಾತು 
ಸಂಪಾದಕೀಯ 
ಪ್ರಸ್ತಾವನೆ 
ಪಂಡಿತಾರಾಧ್ಯರ ವಚನ 
ಪುರದ ನಾಗಣ್ಣನ ವಚನ 
ಪ್ರಸಾದಿ ಭೋಗಣ್ಣನ ವಚನ 
ಪ್ರಸಾದಿ ಲೆಂಕಬಂಕಣ್ಣನ ವಚನ 

ಬಹುರೂಪಿ ಚೌಡಯ್ಯನ ವಚನ 
೬ . ಬಳ್ಳೇಶ ಮಲ್ಲಯ್ಯನ ವಚನ 

ಬಾಚಿಕಾಯಕದ ಬಸವಣ್ಣನ ವಚನ 
ಬಾಲಬೊಮ್ಮಣ್ಣನ ವಚನ 

ಬಾಲ ಸಂಗಣ್ಣನ ವಚನ 
೧೦ . ಬಾಹೂರ ಬೊಮ್ಮಣ್ಣನ ವಚನ 
೧೧ . ಬಿಬ್ಬಿ ಬಾಚಯ್ಯನ ವಚನ 
೧೨ . ಬೊಕ್ಕಸದ ಚಿಕ್ಕಣ್ಣನ ವಚನ 
೧೩ . ಭರಿತಾರ್ಪಣದ ಚೆನ್ನಬಸವಣ್ಣನ ವಚನ 
೧೪ . ಭಿಕಾರಿ ಭೀಮಯ್ಯನ ವಚನ 
೧೫ . ಭೋಗಣ್ಣನ ವಚನ 
೧೬ . ಮಡಿವಾಳ ಮಾಚಿದೇವರ ವಚನ 


J 


ಏ 0 


ಏ 


ಒ 0 


ಒ 


o o 


0 số 

C 0 

೫ 

0ccccccc 

೫ 00 

&J 

% 


೨೮೮ 


೨೯೧ 


೩೧೩ 


೩೩೭ 


ಡ ನ b 


೩೯೦ 


೩೯೧ 


೩೯೭ 


೧೭ . ಮಡಿವಾಳ ಮಾಚಿದೇವರ 

ಸಮಯಾಚಾರದ ಮಲ್ಲಿಕಾರ್ಜುನನ ವಚನ 
೧೮. ಮಧುವಯ್ಯನ ವಚನ 
೧೯ . ಮನಸಂದ ಮಾರಿತಂದೆಯ ವಚನ 
೨೦ . ಮನುಮುನಿ ಗುಮ್ಮಟದೇವನ ವಚನ 
೨೧. ಮರುಳಶಂಕರದೇವರ ವಚನ 
೨೨ . ಮರುಳಸಿದ್ದೇಶ್ವರ ವಚನ 
೨೩. ಮಲಹರಕಾಯಕದ ಚಿಕ್ಕದೇವಯ್ಯನ ವಚನ 
೨೪ . ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನ 
೨೫ . ಮಹಾದೇವೀರಯ್ಯನ ವಚನ 
೨೫ . ಮಳುಬಾವಿಯ ಸೋಮಣ್ಣನ ವಚನ 
೨೬ . ಮಾದಾರ ಚೆನ್ನಯ್ಯನ ವಚನ 
೨೭. ಮಾದಾರ ಧೂಳಯ್ಯನ ವಚನ 
೨೮. ಮಾರುಡಿಗೆಯ ನಾಚಯ್ಯನ ವಚನ ? 
೨೯ . ಮಾರೇಶ್ವರೊಡೆಯರ ವಚನ 
೩೦. ಮೆರೆಮಿಂಡಯ್ಯನ ವಚನ 
೩೧. ಮೇದರ ಕೇತಯ್ಯನ ವಚನ 
೩೨. ಮೈದುನ ರಾಮಯ್ಯನ ವಚನ 
೩೩ . ಮೋಳಿಗೆ ಮಾರಯ್ಯನ ವಚನ 


* 0 


೪ ೦೩ 


* 0 


* 0 ಒ 


* * ಕ 


* * ಇ 


* * 9 


೪ ೭೫ 


* ಏ 0 


* 0ಏ 


೨ 


ಅನುಬಂಧ 

ಕಠಿಣ ಪದಕೋಶ 
ವಚನಗಳ ಅಕಾರಾದಿ 
ಆಕರ ಗ್ರಂಥಗಳು 


له له له 


" 


ಪಂಡಿತಾರಾಧ್ಯರ ವಚನ 


ಇಲ್ಲದ ಕುತ್ತವ ಕೊಂಡು ಬಲ್ಲವರ ಬಾಯ ಹೊಗಹೋದಡೆ 
ಆ ಬಲ್ಲ ಬಲ್ಲವರೆಲ್ಲ ಆ ಬಲ್ಲೆಯಲ್ಲಿ ಅಲ್ಲ ತಗೊಳುತ್ತಿದ್ದರು. 
ಇದೆಲ್ಲಿಯ ಕುತ್ತವೆಂದು ತಿಳಿದು ವಿಚಾರಿಸಲು 
ಅದಲ್ಲೇ ಬಯಲಾಯಿತ್ತು, ಗುರುಸಿದ್ಧಮಲ್ಲಾ . 


ಪುರದ ನಾಗಣ್ಣನ ವಚನ 


ಅನಿರ್ವಾಚ್ಯವೆ ವಾಚ್ಯವಾಗಿ ಭಾವಿಸಲಿಲ್ಲದ ಬಯಲು. 
ಅಗಮ್ಯವೆ ಮನವಾಗಿ ಆನಂದದೊಳಿಪ್ಪ ನೋಡಾ 
ಮಹಾಮಹಿಮ ಅಮರಗುಂಡದ ಮಲ್ಲಿಕಾರ್ಜುನ 
ನಿರಾಳ ನಿಃಶೂನ್ಯವೆ ತನುವಾಗಿ, 


| ೧ | 


ಎನ್ನ ಫ್ಯಾಣದಲ್ಲಿ ಆಚಾರಲಿಂಗವಾಗಿ ಬಂದು 
ಗಂಧಪದಾರ್ಥವ ಕೈಕೊಂಡನಯ್ಯಾ ಬಸವಣ್ಣ . 
ಎನ್ನ ಜಿಹ್ನೆಯಲ್ಲಿ ಗುರುಲಿಂಗವಾಗಿ ಬಂದು 
ರುಚಿಪದಾರ್ಥವ ಕೈಕೊಂಡನಯ್ಯಾ ಚನ್ನಬಸವಣ್ಣ . 
ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಬಂದು 
ರೂಪಪದಾರ್ಥವ ಕೈಕೊಂಡನಯ್ಯಾ ಘಟ್ಟಿವಾಳ ಮುದ್ದಯ್ಯ . 
ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಬಂದು 
ಸ್ಪರುಶನಪದಾರ್ಥ ಕೈಕೊಂಡನಯ್ಯಾ ಸಿದ್ದರಾಮಯ್ಯ , 
ಎನ್ನ ಶೂತ್ರದಲ್ಲಿ ಪ್ರಸಾದಲಿಂಗವಾಗಿ ಬಂದು 
ಶಬ್ದ ಪದಾರ್ಥವ ಕೈಕೊಂಡನಯ್ಯಾ ಮರುಳಶಂಕರದೇವ. 


ಪುರದ ನಾಗಣ್ಣನ ವಚನ 


ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಬಂದು 
ಸಕಲಪದಾರ್ಥವ ಕೈಕೊಂಡನಯ್ಯಾ ಪ್ರಭುದೇವ. 
ನೋಟದಲ್ಲಿ ಅನುಮಿಷ,ಕೂಟದಲ್ಲಿ ಅಜಗಣ್ಣ 
ಭಾವದಲ್ಲಿ ಬಾಚಿರಾಜಯ್ಯ , ಮನ ದೃಢವೆ ಮೋಳಿಗೆ ಮಾರಯ್ಯ . 
ಡೋಹರ ಕಕ್ಕಯ್ಯ ಕಿನ್ನರಿ ಬ್ರಹ್ಮಯ್ಯ ಸೊಡ್ಡಳ ಬಾಚರಸ ಹಡಪದಪ್ಪಣ್ಣ 
ಮಡಿವಾಳ ಮಾಚಯ್ಯ ಮುಖ್ಯವಾದ ಅಸಂಖ್ಯಾತ ಮಹಾಪ್ರಮಥಗಣಂಗಳ 
ಶ್ರೀಪಾದವನರ್ಚಿಸಿ ಪೂಜಿಸಿ ಸುಖಿಯಾದೆನಯ್ಯಾ 
ಅಮರಗುಂಡದ ಮಲ್ಲಿಕಾರ್ಜುನ. 


ಕಾಯದ ಕಣ್ಣೆರೆಯಿಂದುದಯವಾದ ಧಾವತಿ ಎರಡು ನೋಡಯ್ಯಾ : 
ಅಯ್ಯಾ ಭ್ರಾಂತಿಯತ್ತಿಂದಳವುತ್ತಲದೆ 
ದೇವಾನಿಮ್ಮತ್ತಲೊಂದೆಳವುyಲದೆ. 
ಒಂದರ ಸಹಜವನೊಂದು ಗೆಲಲರಿಯದು. 
ಮುಂದೆ ಸತ್ಪಥಕ್ಕೆಂತಡಿಯಿಡುವೆನಯ್ಯಾ ನಾನು ? 
ಕಾಲಚಕ್ರದಲ್ಲಿ ಹುಟ್ಟಿ, ಕರ್ಮಚಕ್ರದಲ್ಲಿ ಬೆಳೆದು 
ಕಲ್ಪಿತದಿಂದವೆ ದಿನಗಳು ಸವೆವುತ್ತವೆಯಯ್ಯಾ . 
ತಲೆಯೆರಡರ ಪಕ್ಷಿ ವಿಷ ನಿರ್ವಿಷವ ಮೆಲಿದಂತಾಯಿತ್ತೆನಗಯ್ಯಾ . 
ಅಂದಂದಿನರಿವು ಅಂದಂದಿನ ಮರವೆಗೆ ಸರಿಯಯ್ಯಾ. 
ತಂದೆ ಈ ದಂದುಗವ ಮಾಣಿಸಿ 
ನಿಮ್ಮ ನಿಜಾನಂದಭಕ್ತಿಯೆನಗೆ ಕರುಣಿಸಯ್ಯಾ 
ಅಮರಗುಂಡದ ಮಲ್ಲಿಕಾರ್ಜುನಾ. 


ಕಾಯವೆಂಬ ಪಟ್ಟಣಕ್ಕೆ ಸತ್ಯವೆಂಬಕೋಟೆಯನಿಕ್ಕಿ 
ಧರ್ಮಾರ್ಥಕಾಮಮೋಕ್ಷಂಗಳೆಂಬುಕ್ಕಡದವರೆಚ್ಚರಿ 
ಭಯ ಘನ ಭಯ ಘನ. 
ಅಜ್ಞಾನವೆಂಬ ತೀವ್ರ ಕತ್ತಲೆಕರ ಘನಕರ ಘನ. 
ಒಂಬತ್ತು ಬಾಗಿಲ ಜತನವ ಮಾಡಿ 
ಜ್ಞಾನಜ್ಯೋತಿಯ ಪ್ರಬಲವ ಮಾಡಿ ಪ್ರಬಲವ ಮಾಡಿ 
ಐವರು ಕಳ್ಳರು ಕನ್ನವಕೊರೆವುದಾರೆ . 
ಸುಯಿಧಾನವಾಗಿರಿ ಜೀವಧನವ ಜತನವ ಮಾಡಿ ಜತನವ ಮಾಡಿ 


ಸಂಕೀರ್ಣ ವಚನಸಂಪುಟ : ಮೂರು 


ಬಳಿಕಿ ಬಳಿಕಿಲ್ಲ . 
ಆ ಪಟ್ಟಣದಮೂಲಸ್ಥಾನದ ಶಿಖರದ ಮೇಲಣ 
ಬಾಗಿಲ ತೆರದು ನಡೆವುದೆ ಸುಪಥ, ಸ್ವಯಂಭುನಾಥನಲ್ಲಿರೆ. 
ಇದನರಿತು ಮಹಾಮಹಿಮ ಅಮರಗುಂಡದ ಮಲ್ಲಿಕಾರ್ಜುನದೇವರಲ್ಲಿ 
ಎಚ್ಚರಿಕೆಗುಂದದಿರಿ, ಎಚ್ಚರಿಕೆಗುಂದನಿರಿ. 


ಗುರುಪಾದೋದಕ ಪರಮಪಾವನವೆಂದರಿದು 
ಗುರುಪಾದೋದಕವನೆ ಧರಿಸುವುದು. 
ಧರಿಸಿದಾತಂಗೆ ಅಷ್ಟಾಷಷ್ಟಿತೀರ್ಥಂಗಳು 
ತನ್ನೊಳಡಗಿಹವಯ್ಯಾ . 
ಅದೆಂತೆಂದಡೆ: 
' ಅಂಗುಷ್ಠಾಗೋ ಅಷ್ಟಾಷಷ್ಟಿತೀರ್ಥಂ ನಿತ್ಯಂ ವಸಂತಿ ವೈ ' 
ಎಂದುದಾಗಿ,ಶ್ರೀಗುರುವಿನ ಅಂಗುಷ್ಮಾಗ್ರದಲ್ಲಿ 
ಸಕಲತೀರ್ಥಂಗಳಿರ್ಪವು. 
ಶ್ರೀಗುರುವಿನ ಪಾದೋದಕ ಪರಮಪಾವನವೆಂದರಿದು 
ಗುರುಪಾದೋದಕವನೆ ಧರಿಸುವುದು. 
ಇದು ಕಾರಣ ಗುರುಪಾದೋದಕದಿಂದವೆ 
ಪರಮಪದವಪ್ಪುದು, ಅಮರಗುಂಡದ ಮಲ್ಲಿಕಾರ್ಜುನಾ. 


|| ೫ || 


- 


೭ 


ನಾನಾ ಯೋನಿಯಲ್ಲಿ ಬಂದು ಫಲವೇನಯ್ಯಾ 
ಪುಣ್ಯಪಾಪವೆಂದರಿಯದನ್ನಕ್ಕ . 
ಪುಣ್ಯಪಾಪವೆಂದರಿದಲ್ಲಿ ಫಲವೇನಯ್ಯಾ 
ಶಿವಭಕ್ತನಾಗದನ್ನಕ್ಕ. 
ಶಿವಭಕ್ತನಾದಲ್ಲಿ ಫಲವೇನಯ್ಯಾ 
ಲಿಂಗಜಂಗಮವೆಂದರಿಯದನ್ನಕ್ಕ . 
ಲಿಂಗಜಂಗಮವೆಂದರಿದಲ್ಲಿ ಫಲವೇನಯ್ಯಾ 
ಭವಿಯ ಕೊಳುಕೊಡೆಹಿಂಗದನ್ನಕ್ಕ . 
ಭವಿಯ ಕೊಳುಕೊಡೆಹಿಂಗಿದಲ್ಲಿ ಫಲವೇನಯ್ಯಾ 
ಆಶೆಯಾಮಿಷವಳಿಯದನ್ನಕ್ಕ . 
ಆಶೆಯಾಮಿಷಂಗಳಳಿದಲ್ಲಿ ಫಲವೇನಯ್ಯಾ 


ಪುರದ ನಾಗಣ್ಣನ ವಚನ 


ಸಮತೆ ನೆಲೆಗೊಳ್ಳದನ್ನಕ್ಕ . 
ಸಮತೆ ನೆಲೆಗೊಂಡಲ್ಲಿ ಫಲವೇನಯ್ಯಾ 
ಮೂರುಬಟ್ಟೆಯನರಿಯದನ್ನಕ್ಕ . 
ಮೂರುಬಟ್ಟೆಯನರಿದಲ್ಲಿ ಫಲವೇನಯ್ಯಾ 
ಅಷ್ಟಮದಂಗಳು ಬೆಂದು ನಷ್ಟವಾಗದನ್ನಕ್ಕ . 
ಅಷ್ಟಮದಂಗಳು ಬೆಂದು ನಷ್ಟವಾದಲ್ಲಿ ಫಲವೇನಯ್ಯಾ 
ಅಮರಗುಂಡದ ಮಲ್ಲಿಕಾರ್ಜುನದೇವರಲ್ಲಿ 
ಶಿಖಿಕರ್ಪುರದಂತೆ ಅಡಗದನ್ನಕ್ಕ . 


ನೆನೆವ ಮನಕ್ಕೆ ಮಣ್ಣನೆತೋರಿದೆ. 
ನೋಡುವ ಕಣ್ಣಿಗೆ ಹೆಣ್ಣನೆತೋರಿದೆ. 
ಪೂಜಿಸುವ ಕೈಗೆ ಹೊನ್ನನತೋರಿದೆ. 
ಇಂತೀ ತ್ರಿವಿಧವನೆ ತೋರಿಕೊಟ್ಟು 
ಮರಹನಿಕ್ಕಿದೆಯಯ್ಯಾ. 
ಅಮರಗುಂಡದ ಮಲ್ಲಿಕಾರ್ಜುನಯ್ಯಾ 
ನೀ ಮಾಡಿದ ಬಿನ್ನಾಣಕ್ಕೆ ನಾನು ಬೆರಗಾದೆನು. 


|| ೭ || 


ಭಕ್ತನೆಂಬ ಭೂಮಿಯಲ್ಲಿ 
ಗುರೂಪದೇಶವೆಂಬ ನೇಗಲಿಯಂ ಪಿಡಿದು, 
ಅಂತಃಕರಣ ಚತುಷ್ಟಯವೆಂಬ ಸೆಳೆಗೋಲಂಪಿಡಿದು, 
ಉತ್ತರಕ್ರಿಯೆಯೆಂಬ ಹಂಸನೇರಿ, 
ದುಷ್ಕರ್ಮದ ಕಾಟದಕುಲವಂ ಕಡಿದು, 
ಅರಿವೆಂಬ ರವಿಕಿರಣದಲ್ಲಿ ಒಣಗಿಸಿ, 
ಜ್ಞಾನವೆಂಬ ಬೆಂಕಿಯಲ್ಲಿ ಸುಟ್ಟುರುಹಿ , 
ಆ ಹೋಲನ ಹಸನವ ಮಾಡಿ, 
ಅದಕ್ಕೆ ಬಿತ್ತುವ ಭೇದವೆಂತೆಂದಡೆ: 
ಈಡಾ ಪಿಂಗಳ ಸುಷುಮ್ಮವೆಂಬ ನಾಳವಂ ಜೋಡಿಸಿ, 
ತ್ರಿಕೂಟಸ್ಥಾನವೆಂಬ ಬಟ್ಟಲಂ ಬಲಿದು, 
ಕುಂಡಲಿಯೆಂಬ ಹಗ್ಗವಂ ಬಿಗಿದು, 
ಹಂಸನೆಂಬ ಎರಡೆತ್ತನ್ನೇ ಹೂಡಿ, 


ಸಂಕೀರ್ಣ ವಚನಸಂಪುಟ : ಮೂರು 


ಶಾಂತಿ ನಿರ್ಮಲವೆಂಬ ಮಳೆಗಾಲದ ಮೇಘಮಂ ಸುರಿದು, 
ಆ ಬೀಜ ಪಸರಿಸಿ, ಪ್ರಜ್ವಲಿಸಿ ಫಲಕ್ಕೆ ಬಂದು ನಿಂತಿರಲು, 
ಅದಕ್ಕೆ ಒತ್ತುವಕಸ ಆವಾವೆಂದಡೆ: 
ಅಷ್ಟಮದದ ಹಲವಂ ಕಿತ್ತು , ಸಪ್ತವ್ಯಸನದ ಸೆದೆಯಂ ಕಳೆದು, 
ಮನೋರಥವೆಂಬ ಮಂಚಿಗೆಯನ್ನೇರಿ, 
ಬಾಲಚಂದ್ರನೆಂಬ ಕವಿಯಂ ಪಿಡಿದು, 
ಪ್ರಪಂಚವೆಂಬ ಹಕ್ಕಿಯಂ ಹೊಡೆದು, 
ಆ ಭತ್ತ ಬಲಿದು ನಿಂದಿರಲು, 
ಅದನ್ನು ಕೊಯ್ಯುವ ಭೇದವೆಂತೆಂದಡೆ : 
ಇಷ್ಟವೆಂಬ ಕುಡುಗೋಲಿಗೆ, ಪ್ರಾಣವೆಂಬ ಹಿಡಿಯ ಜೋಡಿಸಿ, 
ಭವಭವವೆಂಬ ಹಸ್ತದಿಂದ ಪಿಡಿದು, 
ಜನನದ ನಿಲವಂಕೊಯ್ದು, 
ಮರಣದ ಸಿವಡಂ ಕಟ್ಟಿ , 
ಸುಜ್ಞಾನಪಥವೆಂಬ ಬಂಡಿಯ ಹೇರಿ, 
ಮುಕ್ತಿ ಕೋಟಾರಕ್ಕೆ ತಂದು, 
ಉನ್ನತವೆಂಬ ತೆನೆಯಂ ತರಿದು, 
ಷಡುವರ್ಣವೆಂಬ ಬೇಗಾರರ ಕಳೆದು, 
ಅಂಗಜನೆಂಬ ಕಾಮನಂ ಕಣ್ಮಟ್ಟಿ, 
ಮಂಗಲನೆಂಬ ಕಣದಲ್ಲಿ 
ಯಮರಾಜನಿಗೆಕೋರಹಾಕದೆ, 
ಚಿತ್ರಗುಪ್ತರ ಸಂಪುಟಕ್ಕೆ ಬರಿಸದೆ, 
ಈ ಶಂಕರನೆಂಬ ಸವಿಧಾನ್ಯವನುಂಡು, 
ಸುಖಿಯಾಗಿರುತಿರ್ಪ ಒಕ್ಕಲಮಗನ | 
ಎನಗೊಮ್ಮೆ ತೋರುತೋರಯ್ಯಾ, 
ಅಮರಗುಂಡದ ಮಲ್ಲಿಕಾರ್ಜುನ ಪ್ರಭುವೆ. 


ಶರಣ ಲಿಂಗಸಮರಸವಾಗಿ ಆಚರಿಸುವ. 
ಶರಣನ ಲಿಂಗ ಭಿನ್ನವಾಗಿ ಓಸರಿಸಿಹೋದರೆ 
ನೋಡಿ, ಅರಸಿ ಸಿಕ್ಕಿದ ಸಮಯದಲ್ಲಿ 
ಆ ಲಿಂಗವ ಪರೀಕ್ಷಿಸಿನೋಡುವುದು. 
ಆರು ಸ್ಥಾನಂಗಳಲ್ಲಿ ಭಿನ್ನವಿಲ್ಲದಿರ್ದಡೆ ಧರಿಸಿಕೊಂಬುದು. 


ಪುರದ ನಾಗಣ್ಣನ ವಚನ 


ಸರ್ವಮಾಹೇಶ್ವರರು ನೋಡಿಶಂಕೆಯುಳ್ಳಡೆ ಬಿಡುವುದು. 
ಅದೆಂತೆಂದಡೆ : 
ಶರಣನ ಸಂಕಲ್ಪ ಸನ್ಮತ ತನ್ನದೆಂಬುದೆ ದಿಟವೆಂದು ತಾ ನಿಶ್ಚಿಸಿ 
ತೆನ್ನಿಗರಾದ ಸರ್ವಮಾಹೇಶ್ವರರು 
ಮಂತ್ರಬೋಧನೆಯ ಕರ್ಣದಲ್ಲಿ ಬೋಧಿಸಬೇಕಲ್ಲದೆ 
ಆ ಲಿಂಗಧ್ಯಾನಾರೂಢನಪ್ಪಾತಂಗೆ ಧೂಪದೀಪ ಅಂಬರಗಳೆಂಬ 
ಬಂಧನವೈಕ್ಯವ ಮಾಡಲಾಗದು. 
ಮಾಡಿದಡೆ ಜ್ಞಾನಿಗಳೊಪ್ಪರು. 
ಅದು ಕಾರಣವಾಗಿ ಶಿವಧ್ಯಾನ ನಿಶ್ಚಿಂತವ ಮಾಡಿದ ಕಾರಣ 
ಅವರ ತೆತ್ತಿಗರಲ್ಲವೆಂಬೆ, ದಿಟ ಕಾಣಾ ನೀ ಸಾಕ್ಷಿ 
ನಿಮ್ಮಾಣೆ ನಿಮ್ಮ ಅರ್ಧಾಂಗಿಯಾಣ ಅಮರಗುಂಡದ ಮಲ್ಲಿಕಾರ್ಜುನಾ. || ೯ || 


ಸರ್ವಾಂಗಲಿಂಗಿಯಾದ ಶರಣನ ಲಿಂಗ ಭಿನ್ನವಾಗಿ ಹೋಗಲು 
ಆ ಲಿಂಗದೊಡನೆ ತನ್ನ ಪ್ರಾಣವ ಬಿಡುವದು. 
ಇದಲ್ಲದೆ ಜೀವಕಾಸೆ ಮಾಡಿ ಪುನಃ ಲಿಂಗವ ಧರಿಸಿದನಾದಡೆ 
ಶುನಿಯ ಬಸುರಲ್ಲಿ ಬಂದು 
ಅನೇಕಕಾಲ ನಾಯಕನರಕದಲ್ಲಿ ರ್ಪನಯ್ಯಾ 
ನೀ ಸಾಕ್ಷಿಯಾಗಿ ಅಮರಗುಂಡದ ಮಲ್ಲಿಕಾರ್ಜುನಾ. 


|| ೧೦ || 


ಪ್ರಸಾದಿ ಭೋಗಣ್ಣನ ವಚನ 


ಅಂಗ ಮನ ಪ್ರಾಣಂಗಳೆಂಬಲ್ಲಿ ಘನಲಿಂಗವಿಪ್ಪಡೆ ಯಾವುದು ? 
ಪಂಕಕ್ಕೆ ಜಲ ಒಳಗೋ , ಹೊರಗೋ ? 
ಅಂಗಕ್ಕೂ ಮನಸ್ಸಿಂಗೂ ಆತ್ಮಂಗೂ ಲಿಂಗವ ಹಿಂಗಿ 
ಅರಿವ ಠಾವಿನ್ನಾವುದು ? 
ಬೀಜದೊಳಗಾದ ವೃಕ್ಷ , ವೃಕ್ಷದೊಳಗಾದ ಬೀಜ 
ಈ ಉಭಯವ ಮೀರಿ ಬೆಳೆವ ಠಾವಿನ್ನಾವುದೊ ? 
ಮೊನೆಗೂಡಿಯೆ ಗ್ರಹಿಸುವ ಅಲಗಿನ ತೆರದಂತೆ 
ಅದು ಲಿಂಗಾಂಗಸಂಯೋಗಸಂಬಂಧ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


ಅನಾದಿಯಿಂದತ್ತಲಾದ ಅಂತರಾದಿಮಧ್ಯದಲ್ಲಿ 
ನಿಜಸ್ವರೂಪ ನಿಃಕಲವಸ್ತು ಜಗಲೀಲಾಭಾವಿಯಾಗಿ 
ತ್ರಿಗುಣಾತಕವಾದ ಭೇದಪೂರ್ವಕ ಮುಂತಾದ 
ಷಡ್ಡರ್ದಶನದ ವಿವರಗಳಿಗೆ 
ಶೈವ ವೈಷ್ಣವಉಭಯಂಗಳಲ್ಲಿ ಶೈವವಾರು ವೈಷ್ಣವವಾರು. 


ಪ್ರಸಾದಿ ಭೋಗಣ್ಣನ ವಚನ 


ಇಂತೀ ಉಭಯದಲ್ಲಿ ಅಡಗುವ ಗುಣ ವಿವರ: 
ಶೈವಕ್ಕೆ ಮೂರು, ವೈಷ್ಣವಕ್ಕೆ ಮೂರು. 
ಉಭಯನಾಮ ಕುಲಲಯವಹಲ್ಲಿ ಶೈವಕ್ಕೆ ದಹನ, ವೈಷ್ಣವಕ್ಕೆ ಸಮಾಧಿ. 
ಇದು ಅಕ್ಷಯಲಕ್ಷ ನಿರೀಕ್ಷಣೆಯಿಂದತ್ತಣ ಮಾತು. 
ಅಂದಿನಿಂದ ಇತ್ತಣ ವಿವರ: 
ನಾಲ್ಕು ಲಕ್ಷವುಮೂವತ್ತೆರಡನೆಯ ಸಹಸ್ರವತ್ಸರಂಗಳಿಂದ 
ಈಚೆಯಾದ ಸರ್ವಪ್ರಮಾಣಿಗೆ ಏಕಾದಶಗುಣ. 
ಅವತಾರಕ್ಕೆ ಸಮಾಧಿ , ದಶ ಅವತಾರಕ್ಕೆ ದಹನ. 
ಇಂತೀ ಭೇದಂಗಳು ಆವರ್ಚಿಸಿ ನಡೆದು 
ಕಲಿಯುಗದ ಕಡೆಯಲ್ಲಿ ಅನಾದಿಪರಮೇಶ್ವರನ 
ಅಪರಾವತಾರ ಭೇದರೂಪುಬಸವಣ್ಣನಾಗಿ 
ಅಭೇದ್ಯರೂಪು ಚೆನ್ನಬಸವಣ್ಣನಾಗಿ ವೀರಶೈವಸಿದ್ಧಾಂತವೆಂಬುದು ಲಕ್ಷಿಸಿ 
ಷಡರ್ಶನಕ್ಕೆ ಸ್ಥಾಪನಾಚಾರ್ಯನಾಗಿ 
ವಿಶ್ವಕ್ಕೆ ಚಕ್ಷುವಾಗಿ, ಆಚಾರಕ್ಕೆ ಅಂಗವಾಗಿ 
ಶಿಕ್ಷೆ ದೀಕ್ಷೆ ಮೋಕ್ಷಕ್ಕೆ ಮುಮುಕ್ಷುವಾಗಿ 
ಚತುರ್ಗುಣ ಆಚಾರಕ್ಕೆ ಅರಸಾಗಿ ಸರ್ವಗುಣಸಂಬಂಧಿ ನೀನಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ, ನಿನ್ನ ಲೀಲಾಭಾವ.|| ೨ || 


ಅಪ್ಪು ತುಂಬಿದ ಕುಂಭದಲ್ಲಿ ಕಿಚ್ಚು ಹಾಕಿ 
ಕಟ್ಟಿಗೆಯನಿಕ್ಕಿ ಉರುಹಲಿಕ್ಕೆ ಆ ಅಪ್ಪುವ ಸುಟ್ಟುದುಂಟೆ ಕಿಚ್ಚು ? 
ಆ ಕುಂಭದ ತಪ್ಪಲಿನಲ್ಲಿ ಕಟ್ಟಿಗೆಯನಿಕ್ಕಿ ಉರುಹಲಿಕ್ಕೆ 
ಕುಂಭದ ಲೆಪ್ಪದ ಮರೆಯಲ್ಲಿ ಅಪ್ಪುವಸುಡಬಲ್ಲುದೆ? 
ಇದು ಕಾರಣಕ್ರೀಯ ಮರೆಯಲ್ಲಿರ್ದ ನಿಃಕ್ರೀ 
ಶಿಲೆಯ ಮರೆಯಲ್ಲಿರ್ದ ನೆಲೆ ವಸ್ತುವ 
ಚಿತ್ಯದ ಒಲವರದಿಂದ ಅರಿಯಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವಲ್ಲಿ . 


|| ೩|| 


ಅಯಃಕಾಂತದ ಶಿಲೆ ಲೋಹಕ್ಕೆ ಬಾಯ ಕಂಡಲ್ಲಿ ವೇದಸಿದ್ಧಾಂತಿ . 
ಲೋಹಸುವರ್ಣವಏಗೆಯ್ಯುಯೆತ್ತುವಲ್ಲಿ 
ಆ ಭೇದವ ಬಲ್ಲಡೆ ಶಾಸ್ತ್ರಸಂಪದನು. 


೧೦ 


ಸಂಕೀರ್ಣವಚನಸಂಪುಟ : ಮೂರು 


ಮರಾಳಕ್ಷೀರವನೀಂಟಿ ಜಲವನುಳುಹಿದ ಭೇದವ ಬಲ್ಲಡೆ ಪುರಾಣಸಂಬಂಧಿ. 
ಗೋವುಅಜ ಮುಂತಾದವುತೃಣ ಪರ್ಣ ಗ್ರಾಸವ ಕೊಂಡು 
ಪುನರಪಿಯಾಗಿ ಸವಿದಿಳಿವ ಭೇದವ ಬಲ್ಲಡೆ ಆಗಮಯುಕ್ತ . 
ಇಂತೀ ಭೇದಂಗಳಲ್ಲಿ ಭೇದಿಸಿ, ಅಭೇದ್ಯವಪ್ಪ ಲಿಂಗವ ಸಾಧಿಸಿ 
ಹೀಗೆ ಮಾರ್ಗ, ಅರಿವಿಂಗೆ ಆಚರಣೆ 
ಉತ್ತರಪೂರ್ವವ ನಿಶ್ಚಿಸಿ, ನಿಜನಿಶ್ಚಯದಲ್ಲಿ ನಿಂದ ಶರಣಂಗೆ 
ಮುಕ ನಿರ್ಮುಕ್ತನೆಂಬುದಿಲ್ಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ ತಾನಾಗಿ, 


- ಅರ್ತಿಗೆ ತಿರಿಗಿ ಮೊತ್ತದ ಮಾತನಾಡಿ 
ಕತ್ತೆ ಹೊರೆಯ ಹೊತ್ತು ಹೆಂಗತ್ತೆಯ ಕಂಡು 
ಬಾಯ್ಬಿಟ್ಟು ಒರಲುವಂತೆ ಒರಲುತ್ತಿರ್ಪವರ ಕಂಡು 
ತ್ರಿವಿಧದಗೊತ್ತಿನ ಮಾರಿಯ ತುಂದೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


- ಅವಿದ್ಯನಾಗಿ , ಅವಗುಣನಿರತನಾಗಿ 
ಅವಿವೇಕ ಅನಾಮಯನಾಗಿ 
ಅಬದ್ಧ ಅಪ್ರಮಾಣಂಗೆ ಗುರು ಲಿಂಗ ಜಂಗಮವೆಂಬ 
ಇದಿರೆಡೆಯಿಲ್ಲ , ಅದು ಪರಿಪೂರ್ಣಭಾವ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ನಿಜವೆ ತಾನಾದ ನಿತ್ಯ . 


೧೮ 


ಅಷ್ಟವಿಧಾರ್ಚನೆ ಷೋಡಶ ಉಪಚರಿಯ ಷಟ್ಕರ್ಮ 
ತ್ರಿವಿಧವರ್ಮ ಚತುರ್ವಿಧಫಲಭೋಗಭೋಜ್ಯ 
ಪೂಜಾವ್ಯವಧಾನ ಕರ್ಮಂಗಳಲ್ಲಿ ಸೋದಿಸಿ 
ವರ್ಮವನರಿಯಬೇಕು. 
ವರ್ಮವನರಿತಲ್ಲಿ ಸರ್ವಜೀವಕ್ಕೆ ಶಾಂತಿ, ಆಚಾರ್ಯನಂಗಕ್ಕೆ ನಿಹಿತ. 
ಸರ್ವಚೇತನಾದಿಗಳಲ್ಲಿ ಘಾತಕತನವಿಲ್ಲದೆ 
ಮನ ವಚನ ಕಾಯ ತ್ರಿಕರಣಶುದ್ಧವಾಗಿ 
ಈಶ್ವರಪೂಜೆಯ ಮಾಡುವಾತನ ಆಶ್ರಯದಶೇಷಪ್ರಸಾದವ ಕೊಂಬ 


ಪ್ರಸಾದಿ ಭೋಗಣ್ಣನ ವಚನ 


ವೃಶ್ಚಿಕಮೂಷಕ ವಿಹಂಗ ಮಾರ್ಜಾಲ ಇಂತಿವರಂತೆ 
ಸದ್ಭಕ್ತನ ಬಾಗಿಲಲ್ಲಿ ಸಂತತ ಕಾಯುವಂತೆ ಮಾಡು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಾ. 


||೮|| 


ಆಚಾರದಿಂದ ವಿಚಾರಿಸಿ ದೀಕ್ಷೆಯ ಮಾಡುವುದು ಗುರುಸ್ಥಲ. 
ವಿಚಾರ ಸರ್ವಗಣಾಚಾರದಿಂದ ದೀಕ್ಷೆಯ ಮಾಡುವುದು ಜಂಗಮಸ್ಥಲ. 
ಈ ಉಭಯದ ಗೊತ್ತ ಮುಟ್ಟಿ, ನಿಶ್ಚಯ ನಿಜವ ಮುಟ್ಟಿ 
ಪಂಚವಿಂಶತಿತತ್ವಂಗಳಲ್ಲಿ ಷಟ್ಕರ್ಮ ತ್ರಿವಿಧಾತ್ಮ ಭೇದಂಗಳಲ್ಲಿ 
ಏಕೋತ್ತರಶತಸ್ಥಲವೆಂಬ ಭಿನ್ನಭಾವಂಗಳನರಿದು 
ಐವತ್ತೊಂದಕ್ಷರದ ಬೀಜನೇಮವನೊಂದಕ್ಷರದಿಕ್ಯವನರಿತು 
ಇಂತೀ ಐವತ್ತೆರಡು ಗುರುಲಘು ಗುಣನೇಮ ಬಿಂದು ವಿಸರ್ಗ ಶಾಖೆ 
ಮುಂತಾದವನೊಂದುಗೂಡಿ ನಿರುತದಿಂದ ನಿಂದುದು ಜ್ಞಾನದೀಕ್ಷೆ , 
ಇಂತೀ ಗುರುಸ್ಥಲದ ವಿವರ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

೨೦ 
ಆಚಾರ ಸದಾಚಾರ ವಿಚಾರ ಅವಿಚಾರ ಚತುವಿರ್ಧಕ್ಕೆ ಕರ್ತೃವಹಲ್ಲಿ 
ಭೇದಮಾರ್ಗಂಗಳ ತಿಳಿದು ಪಂಚಸೂತ್ರ ಲಕ್ಷಣಂಗಳನರಿತು 
ರವಿಶಶಿ ಉಭಯ ಸಮಾನಂಗಳ ಕಂಡು 
ವರ್ತುಳಯೋನಿಪೀಠದಲ್ಲಿ ಗೋಳಕಾಕಾರವ ಸಂಬಂಧಿಸುವಲ್ಲಿ 
ಅಷ್ಟಗಣ ನೇಮಂಗಳ ದೃಷ್ಟವಕಂಡು 
ರವಿ ಶಶಿ ಪವನ ಪಾವಕ ಆತ್ಮ ಮುಂತಾದ 
ಪವಿತ್ರಂಗಳಲ್ಲಿ ಮಾಂಸಪಿಂಡತ್ರಯವ ಕಳೆದು 
ಮಂತ್ರಜ್ಞಾನದಲ್ಲಿ ಸರ್ವೆಂದ್ರಿಯವ ಕಳೆದು ವೇದನೆ ವೇಧಿಸಿ 
ಸರ್ವಾಂಗವ ಭೇದಿಸಿ, ಸ್ವಸ್ಥಾನದಲ್ಲಿ ಘಟಕ್ಕೆ ಪ್ರತಿಷ್ಠೆ 
ಆತ್ಮಂಗೆ ಸ್ವಯಂಭುವೆಂಬುದು 
ಶ್ರುತದಲ್ಲಿ ಹೇಳಿ, ದೃಷ್ಟದಲ್ಲಿ ತೋ 
ಅನುಮಾನದಲ್ಲಿ ಅರುಪಿ ಸುಖಸುಮ್ಮಾನಿಯಾಗಿ 
ಕ್ರೀಯಲ್ಲಿ ಆಚರಣೆ, ಜ್ಞಾನದಲ್ಲಿ ಪರಿಪೂರ್ಣತ್ವ . 
ಇಂತೀ ಗುಣಂಗಳ ತಿಳಿವುದು ಆಚಾರ್ಯನ ಅಂಗಸ್ಥಲ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಆಚಾರ್ಯನಾದ ಲೀಲಾಭಾವ. 


ಸಂಕೀರ್ಣವಚನಸಂಪುಟ :ಮೂರು 


೨೧ 
ಆತ್ಮವಸ್ತುವೆಂದಲ್ಲಿ ಅರಿವು ಮರವೆ ಉಂಟೆ ? 
ಹೇಮ ತನ್ಮಯವಾದಲ್ಲಿ ಪರುಷರಸವುಂಟೆ ? 
ನಾನು ನೀನಾದಲ್ಲಿ ಕರ್ತೃ ನೃತ್ಯತ್ವವೆಂಬುದು ಎತ್ತಣ ಸುದ್ದಿ ಹೇಳಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನ ? 

១១ 
ಇಂತೀ ವಾಚಾಶ್ರುತಿಗಳಲ್ಲಿ 
ಸರ್ವವೇದ ಶಾಸ್ತ್ರ ಪುರಾಣ ಆಗಮಂಗಳಲ್ಲಿ 
ಪಂಚಾಶಕ್ಕೋಟಿವಿಸ್ತೀರ್ಣದೊಳಗಾದ 
ಕವಿ ಗಮಕಿ ವಾದಿ ವಾಗ್ರಿಗಳು ಮುಂತಾದ 
ಪೂರ್ವತತ್ವ ನೂತನಪ್ರಸಂಗ ಮುಂತಾದ ಸರ್ವಯುಕ್ತಿ ಸ್ವಯಂಸಂಪನ್ನರು 
ಷಟೂಲಬ್ರಹ್ಮ ಪಂಚವಿಂಶತಿತತ್ನ ಶತ ಏಕಸ್ಥಲ ಮುಂತಾದ 
ಸರ್ವಸಾರಸಂಪನ್ನರಿಗೆಲ್ಲಕ್ಕೂ ಹಾಕಿದ ಮುಂಡಿಗೆ. 
ಬ್ರಹ್ಮ , ವಿಷ್ಣು , ರುದ್ರ , ಈಶ್ವರ, ಸದಾಶಿವಮೂರ್ತಿಗಳೆಲ್ಲವೂ 
ಅನಾದಿವಸ್ತುವಿನ ಬೀಜರೇಣು. 
ಅದಕ್ಕೆ ಪ್ರಥಮಾಚಾರ್ಯರು ಬಸವಣ್ಣ 
ಚೆನ್ನಬಸವಣ್ಣ ಪ್ರಭು ಮೂರ್ತಿಗಳು. 
ತ್ರಿಗುಣ ಏಕಾತ್ಮಕವಾಗಿ ಗುರುಲಿಂಗಜಂಗಮ ಮೂರೊಂದಾದಂತೆ 
ಭಕ್ತಿ , ಜ್ಞಾನ, ವೈರಾಗ್ಯ ತ್ರಿವಿಧ ಬೆಚ್ಚಂತೆ 
ಸ್ಕೂಲ, ಸೂಕ್ಷ್ಮ , ಕಾರಣ ತ್ರಿವಿಧ ಏಕವಾದಂತೆ 
ರೂಪು, ರುಚಿ, ಗಂಧಸೌಖ್ಯಸಂಬಂಧವಾದಂತೆ 
ಮರ್ತ್ಯಕ್ಕೆ ಬಂದು, ಭಕ್ತಿವಿರಕ್ತಿಗೆ ಸಲೆ ಸಂದು 
ನಿಶ್ಚಯವಾದ ಶರಣಸಂಕುಳಕ್ಕೆ ಕರ್ತ ನೀನೊಬ್ಬನಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಾ. 

|| ೧೧|| 


೨೩ 


ಇಂತೀ ಸ್ಟಲ ಕುಳಂಗಳಲ್ಲಿ ವೇಧಿಸಿ ಭೇದಿಸಿಹೆನೆಂದಡೆ 
ನಾಲ್ಕು ವೇದ ಹದಿನಾರು ಶಾಸ್ತ್ರ 
ಇಪ್ಪತ್ತೆಂಟು ದಿವ್ಯಪುರಾಣಂಗಳೊಳಗಾದ 
ಶಬ್ದ ಶಾಸ್ತ್ರ , ಸಂಸ್ಕೃತ, ಅಕ್ಷರಜ್ಞತ್ವ , ಭರತಶಿಲ್ಪ ಮುಂತಾದ 
ಕ್ರಿಯಾಕಾರಕಂಗಳ ತಿಳಿದು ನೋಡಿದರೂ 


O & 


ಪ್ರಸಾದಿ ಭೋಗಣ್ಣನ ವಚನ 


|| ೧೨|| 


ಪಂಚಾಕ್ಷರದ ಮೂಲಪಂಚಾಕ್ಷರಿಯ ಪ್ರಣಮವನರಿಯಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ . 
- ೨೪ 

ಇಚ್ಛಾಶಕ್ತಿ , ಕ್ರಿಯಾಶಕ್ತಿ , ಜ್ಞಾನಶಕ್ತಿಗಳೆಂಬಲ್ಲಿ 
ಇಚ್ಛಾಶಕ್ತಿಗೆ ಪುರುಷನಾರು ?ಕ್ರಿಯಾಶಕ್ತಿಗೆ ಪುರುಷನಾರು ? 
ಜ್ಞಾನಶಕ್ತಿಗೆ ಪುರುಷನಾರು? 
ಜ್ಞಾತೃ , ಜ್ಞಾನ, ಭೇಯವೆಂಬಲ್ಲಿ ಶಕ್ತಿಪುರುಷತ್ವಕ್ಕೆ 
ಸ್ಕೂಲ, ಸೂಕ್ಷ್ಮ , ಕಾರಣ ಇಂತೀ ತನುತ್ರಯದಲ್ಲಿ 
ಕಾಬುದೊಂದು ಕಾಣಿಸಿಕೊಂಬುದೊಂದು. 
ಉಭಯದ ಮನದಲ್ಲಿ ನಾನಾರೆಂಬುದ ಅರಿವುದದೇನು? 
ಮುಕುರವ ಹಿಡಿದುನೋಡುವನಂತೆ 
ಹಿಡಿವವನಾರು, ಮುಕುರವೇನು ? ಅಲ್ಲಿ ತೋರುವ ಬಿಂಬವೇನು ? 
ಮುಕುರವೊಂದು,ನೋಡುವೆಡೆಯಲ್ಲಿ ಮೂರಾದ ಭೇದವನರಿತು 
ಆ ಮುಕುರವೇ ಶಕ್ತಿಯೊ , ಬಿಂಬವೇ ಪುರುಷನೊ ? 
ಈ ಉಭಯವ ಸಂದೇಹಕ್ಕಿಕ್ಕಿ ನೋಡುವಾಗ 
ತ್ರಿವಿಧಶಕ್ತಿಯಲ್ಲಿ ಅಡಗಿತ್ತೆಂಬುದನರಿವುದಕ್ಕೆ ದೃಷ್ಟ: 
ತಿರುಳಿಲ್ಲದ ಬೀಜ ಬೆಳೆದುದುಂಟೆ ? 
ಮೃತಘಟದ ಚಕ್ಷು ಲಕ್ಷಿಸಿಕಂಡುದುಂಟೆ? 
ಅಪ್ಪು ಬಟ್ಟೆಯಲ್ಲಿ ಹೋಹತೆಪ್ಪದ ಮೇ [ ಗ] ಣವನಂತೆ 
ಒತ್ತುವುದು ನಿಂದಲ್ಲಿ ಅಪ್ಪು ತನ್ನ ಇಚ್ಛೆಗೆ 
ಆ ತೆಪ್ಪವ ಕೊಂಡು ಹೋಹತೆರದಂತೆ 
ಇಚ್ಛಾಶಕ್ತಿ , ಕ್ರಿಯಾಶಕ್ತಿ , ಜ್ಞಾನಶಕ್ತಿಗಳೆಂಬವು 
ಜ್ಞಾತೃ , ಜ್ಞಾನ, ಭೇಯಗಳೆಂಬವು 
ಸ್ಕೂಲ, ಸೂಕ್ಷ್ಮ , ಕಾರಣ ತನುತ್ರಯಂಗಳೆಂಬವು 
ಇಂತಿವೆಲ್ಲವು ಶಕ್ತಿಸಂಪುಟವಾಗಿ ತಾತಂಗಳಲ್ಲಿ 
ಹೊರಳಿ ಮರಳುವವಾಗಿ, ವೀಣೆಯ ನಿಚ್ಚಣಿಗೆಯಂತೆ 
ಸ್ಥಾನ ಸ್ವಸ್ಥಾನಂಗಳಲ್ಲಿ ನಿಂದು ಸಪ್ತಸ್ವರವ ಲಕ್ಷಿಸಿದಂತೆ 
ಇಂತೀ ಲಕ್ಷ ಜೀವಾಳದಲ್ಲಿ ಅಡಗಿ ಆ ಜೀವಾಳ ನಾದಕ್ಕೆ ಅರಸಾಗಿ 
ಆ ಭೇದದಂತೆ ಆತ್ಮತತ್ವ ನಿಶ್ಚಯಪದವಾಗಲಾಗಿ 
ಅದು ಐಕ್ಯಸ್ಥಲ ನಾಮನಷ್ಟಭೇದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


| ೧೩ || 


ಸಂಕೀರ್ಣ ವಚನ ಸಂಪುಟ : ಮೂರು 


೨೫ 


ಇಷ್ಟಲಿಂಗವೆಂಬುದಕೊಟ್ಟು ತಾ ಸಂಸಾರದ 
ಬುಟ್ಟಿಯೊಳಗನ್ನಕ್ಕ ಕರ್ಮಕಾಂಡ. 
ಆತ್ಮಬೋಧೆಯ ವೇಧಿಸಬೇಕೆಂದು ವಾದಿಸಿ 
ಸರ್ವಚೇತನದಲ್ಲಿ ಭ್ರಾಂತನಾಗಿ ತಿರುಗುತ್ತ ಇಪ್ಪವನ ನಿಹಿತದ ಮಾತು 
ಭವಪಾಶದ ಗ್ರಾಸ. 
ಇಂತೀನಿಹಿತವನರಿತು 
ಅಷ್ಟವಿಧಾರ್ಚನೆಗೆ, ಮುಕ್ತಿ ನಿಜತತ್ವಕ್ಕೆ 
ನಿರವಯ ದೃಷ್ಟಕ್ಕೆ ದೃಷ್ಟವಸ್ತುವನಿತ್ತು 
ತಾ ನಿಶ್ಚಯದಲ್ಲಿ ನಿಜವಾಸಿಯಾಗಬಲ್ಲಡೆ 
ಕರ್ತೃಭತ್ಯತ್ವವೆಂಬುದು ನಿಶ್ಚಯನೋಡಾ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದು. 


|| ೧೪|| 


ಉಚಿತವ ಕಂಡು, ತತ್ಕಾಲವನರಿತು 
ರಿತುಕಾಲಂಗಳಲ್ಲಿ ಭೇದಿಸಿ ವೇಧಿಸುವದು 
ಮರ್ಕಟ ವಿಹಂಗ ಪಿಪೀಲಕ ಭೇದ. 
ಕರ ಕಾಲು ಬಾಯಿಂದ ಕೋಲುವ ಜೀವದ ಹೊಲಬಿನಂತೆ 
ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಂಡು 
ಅನುಮಾನದಲ್ಲಿ ಅರಿತು ನಡೆವುದು ಲಕ್ಷಣಜ್ಞನ ಯುಕ್ತಿ . 
ಆ ಯುಕ್ತಿಯಿಂದ ಭಕ್ತಿ ನೆಲೆಗೊಂಡು, ಆ ಭಕ್ತಿಯಿಂದ ಸತ್ಯ ನೆಲೆಗೊಂಡು 
ಸತ್ಯದೊಡಲು ಲಿಂಗದಂಗವಾಗಿ ಇಪ್ಪಾತನೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನಾಗಿ, || ೧೫|| 


- ೨೭ 


ಉರಗನ ಸ್ವಪ್ನದಂತೆ, ಮಯೂರನ ಚಿತ್ತದಂತೆ 
ಬರುಹಿಯ ಸಂಪದದಂತ, ಎರಡಳಿದ ನಿಜನಿಶ್ಚಯದಭೇದ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದ ಕೂಟ. 


|| ೧೬ || 


ಎನ್ನ ಹೃದಯಕಮಲವ ಬಸವಣ್ಣನಯ್ಯಾ . 
ಎನ್ನ ಕಂಠವೆ ಚನ್ನಬಸವಣ್ಣನಯ್ಯಾ . 


ಪ್ರಸಾದಿಭೋಗಣ್ಣನ ವಚನ 

ಎನ್ನ ನಯನದ ದೃಕ್ಕೆ ಸಿದ್ಧರಾಮನಯ್ಯಾ. 
ಎನ್ನ ಲಲಾಟವೆ ಮಡಿವಾಳಯ್ಯನಯ್ಯಾ . 
ಎನ್ನ ಶಿರವೆ ಪ್ರಭುದೇವರಯ್ಯಾ . 
ಇಂತೀ ಐವರ ಶ್ರೀಪಾದವನು 
ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆನಯ್ಯಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 


|| ೧೭|| 


ಏಕಮುಖದಲ್ಲಿ ನಿರವಯ ಜಪ. 
ದ್ವಿಮುಖದಲ್ಲಿ ಶಕ್ತಿಸಂಪರ್ಕಯೋಗ. 
ತ್ರಿಮುಖದಲ್ಲಿ ತ್ರಿವಿಧಾತ್ಮಭೇದ. 
ಚತುರ್ಮುಖದಲ್ಲಿ ಚತುಷ್ಟಯ ಇಷ್ಟಾರ್ಥಮತ. 
ಪಂಚಮಮುಖದಲ್ಲಿ ಪಂಚಭೂತಿಕ ಪಂಚಬ್ರಹ್ಮ ಮೂರ್ತಿಗಳಪ್ಪ 
ಸಂಚಿತದ ಭೇದ. 
ಇಂತೀ ಅಕ್ಷಮಾಲೆಯ ಲಕ್ಷಣಭೇದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೧೮|| 


೩೦ 


ಏಕವಸ್ತು ಉಭಯಭೇದವಾಗಿ 
ತ್ರಿವಿಧಮಾರ್ಗವನಾಚರಿಸಿ 
ಚತುರ್ಭಾಗವಾಗಿ ಪಂಚವಕ್ರವ ಅವಧರಿಸಿದಲ್ಲಿ 
ಬ್ರಹ್ಮ , ವಿಷ್ಣು , ರುದ್ರ , ಈಶ್ವರ, ಸದಾಶಿವ ಸ್ವರೂಪವ ತಾಳಿದಲ್ಲಿ 
ಚರ್ಚೆಗೆ ಬಂದ ಎಕ್ಕ ಸೋಲವ ಬಿಟ್ಟು 
ಮಿಕ್ಕಾದ ಷಡರ್ಶನವುಂಟೆಂದು ಹೆಕ್ಕಳ ಗೆಲೆಯದೆ 
ಶಕ್ತಿಯ ಧರಿಸಿದ ಉಭಯರೂಪು, ಶಕ್ತಿನಿಶ್ಚಯವಾದಲ್ಲಿ 
ನಿಜಸ್ವರೂಪು. 
ಅದು ಬಚ್ಚಬಯಲು. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಸ್ವಯಂಭುವಾದ ತೆರ. 


| ೧೯ || 


೩೧ 


ಐಕ್ಯಸ್ಥಲದ ಲೇಪಜ್ಞಾನ ವಿವರ: 
ಅಪ್ಪು ಆವಾವ ಪಾಕಕ್ಕೂ ತಪ್ಪದೆ ಸಾರವಕೊಡುವಂತೆ 


ಸಂಕೀರ್ಣವಚನಸಂಪುಟ : ಮೂರು 


ತಥಮಿಥ್ಯವಾದ ದ್ರವ್ಯಕ್ಕೆ ಹೆಚ್ಚು ಕುಂದನರಿಯದಿಪ್ಪಂತೆ 
ವಾಯು ಸುಗುಣ ದುರ್ಗುಣವೆನ್ನದೆ 
ತನ್ನಯ ಸಹಜದಿಂದ ಸಂಚರಿಸುವಂತೆ 
ಅಗ್ನಿಗೆ ಕಾಷ್ಠ ಸರಿಸ ಡೊಂಕೆನ್ನದೆ ಮಲಿನ ಅಮಲಿನವೆನ್ನದೆ 
ಆವ ದ್ರವ್ಯ ದೃಷ್ಟದಲ್ಲಿ ಸಿಕ್ಕಿದಡೂ 
ಭೇದಿಸಿ ವೇಧಿಸಿ ಸುಡುವುದಾಗಿ, 
ಇಂತಿವುತ್ರಿವಿಧಸ್ಥಲದಂತೆ ಇಪ್ಪುದು ಐಕ್ಯನ ಅರ್ಪಿತ ಸ್ಥಲಭೇದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೨೦ || 


೩೨ 


ಐಕ್ಯಸ್ಥಲಲೇಪ ಭಾವಿಯ ಭಾವವೆಂತುಂಟೆಂದಡೆ 
ಚಿನ್ನವರಗಿದಲ್ಲಿ ಬಣ್ಣವೊಡಗೂಡಿ ಹೆರೆಹಿಂಗದಂತೆ 
ಕಡಿದೊರೆದಡೆ ಚಿನ್ನದಂಗಕ್ಕೆ ಹೊರೆಯಿಲ್ಲದೆರಂಜಿಸುವಂತೆ 
ಐಕ್ಯನ ಮಹದಾಕಾಶದಲ್ಲಿ ಅವಕಾಶವಾಗಿ ಅವಗವಿಸಿದೆಯಲ್ಲಾ . 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೨೧|| 


೩೩ 


ಒಂದೆಂದಡೆ ಬೆಸ, ಎರಡೆಂದಡೆ ಸರಿ ಎಂಬ ಭೇದದಂತೆ 
ದೈತ ಅದ್ಭತಗಳ ವಿವರ: 
ಎಷ್ಟು ಲೆಖದಲ್ಲಿ ಸಮಗಂಡು ಬಪ್ಪಲ್ಲಿ ದೈತ. 
ಹೆಚ್ಚುಗೆಯಲ್ಲಿ ಬಸ್ಸಲ್ಲಿ ಅದೈತ. 
ಇಂತೀ ಉಭಯದಸಂದನಳಿದಲ್ಲಿ ಸ್ವಯ ಸ್ವಯಂಭು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


| ೨೨|| 


೩೪ 


ಒಂದೊಂದವರೆಯಿಲ್ಲದ ಯುಗ ಚಂದ್ರಾದಿಗಳು ಜನಿಸದಲ್ಲಿ 
ಬಿಂದು, ಲಘು, ಗುರು, ಉಭಯಂಗಳಿಲ್ಲದ ಮತ್ತೆ 
ಜಗವ ಸಂಧಿಸಿ ಶರಣೆನಿಸಿಕೊಂಬ ದೇವರಾರಯ್ಯ ? 
ಪ್ರಥಮದಲ್ಲಿ ಘನಕಲ್ಪಾಂತರಕ್ಕೆ ಎಯ್ದಿದ 
ದ್ವಿತೀಯದಲ್ಲಿ ಶಂಭು ಕೂಡಿದ 
ತೃತೀಯದಲ್ಲಿ ಪ್ರಮಾಣು ಅವಧಿಗೊಳಗಾದ 
ಪಂಚವಿಂಶತಿತತ್ವದಿಂದ ಅಭೇದ್ಯವಸ್ತು 
ವೈದಿಕ ಮಾಯಾಭೇದವೆಂಬ ಸ್ವರೂಪವ ಕಂಡು 


೧೭ 


ಪ್ರಸಾದಿ ಭೋಗಣ್ಣನ ವಚನ 

ಪೂರ್ವಭಾಗದಲ್ಲಿ ಶಕ್ತಿಯ ಧರಿಸಿ, ಉತ್ತರಭಾಗದಲ್ಲಿ ವಸ್ತು ತಾನಾಗಿ 
ವಾಮಾಂಗನಾದ ವಿಷ್ಣುವಿಗೆ ಓಲೆಯನಿಟ್ಟು, ಬ್ರಹ್ಮಂಗೆ ನಾಲಗೆಯ ಕೊಟ್ಟು. 
ಏಕಾದಶರುದ್ರರಿಗೆ ಮುಖ್ಯನಾದ ಪರಮೇಶ್ವರಂಗೆ ಪರಮಪದವಕೊಟ್ಟು 
ನೀ ಭಕ್ತರ ಹೃತ್ಕಮಲಮಧ್ಯದಲ್ಲಿ ನಿಜವಾಸಿಯಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 

|| ೨೩ || 
೩೫ 
- ಓಂ ಎಂಬ ಓಂಕಾರ ಪೃಥ್ವಿತತ್ವದ ನಾಮಬೀಜ. 
ನ ಎಂಬ ನಕಾರ ಅಪ್ಪುತತ್ವದ ನಾಮಬೀಜ. 
ಮ ಎಂಬ ಮಕಾರ ತೇಜತತ್ವದ ನಾಮಬೀಜ. 
ಶಿ ಎಂಬ ಶಿಕಾರ ವಾಯುತತ್ವದ ನಾಮಬೀಜ. 
ವಾ ಎಂಬ ವಾಕಾರ ಆಕಾಶತತ್ವದ ನಾಮಬೀಜ. 
ಯ ಎಂಬ ಯಕಾರ ಆತ್ಮ ತತ್ವದ ನಾಮಬೀಜ. 
ಇಂತೀ ಷಡಕ್ಷರದ ನಾಮಭೇದ. 
ರೋಹಅವರೋಹವಾಗಿ , ಅವರೋಹರೋಹವಾಗಿ 
ಪೂರ್ವ ಉತ್ತರಕ್ಕೆ ಪುಂಜಕ್ಕೆ ವಿರಳವಾದಂತೆ 
ಉಭಯಚಕ್ಷು ಅಭಿಮುಖವಾಗಿ ಏಕಾಕ್ಷರದಲ್ಲಿ 
ಗುಣಿತನಾಮದಿಂದ ಹಲವಕ್ಷರಹೋಲಬುದೋರುವಂತೆ 
ಓಂಕಾರ ಬೀಜನಾಮದಲ್ಲಿ ದಶಾಕ್ಷರವಡಗಿ 
ದಶಾಕ್ಷರದ ಅಕಾರಾಂತದಲ್ಲಿ ಷೋಡಶಾಕ್ಷರ ಭೇದ. 
ಆ ಭೇದದಿಂದ ಐವತ್ತೆರಡು ಅಕ್ಷರನಾಮ ಬೀಜವಾಗಿ 
ಷಡಕ್ಷರ ಘಟವಾಗಿ ಪಂಚಾಕ್ಷರಿ ಪ್ರಾಣವಾಗಿ 
ಆ ಗುಣದಲ್ಲಿ ತೊಳಗಿ ಬೆಳಗುವ ಕಳೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಾಗಿ, || ೨೪|| 


- ೩೬ 


ಓಂ ಎಂಬುದು ಬ್ರಹ್ಮಾಕ್ಷರ. 
ನ ಎಂಬುದು ನಾರಾಯಣಬೀಜ. 
ಮ ಎಂಬುದು ಮಹಾದೇವನ ಬೀಜಾಕ್ಷರ. 
ಇಂತೀ ತ್ರಿವಿಧ ಭೇದಕೂಡಿದಲ್ಲಿ ಈಶ್ವರತತ್ವ . 
ಇಂತೀ ಭೇದ: 
ಪಂಚವಿಂಶತತ್ವವಾಗಲಾಗಿ ಆಚಾರ್ಯನ ಅಂಗಭೇದ. 
ಇಂತೀ ಕ್ರೀಮಾರ್ಗದ ನಿಜ 


ಸಂಕೀರ್ಣ ವಚನಸಂಪುಟ : ಮೂರು 


ಅರಿವಿನ ಆಚರಣೆ, ಉಭಯವು ಏಕವಾದಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವುಸಯರೂಪಾದಂಗ.|| ೨೫ || 


- ೩೭ 


ಕರ್ಪುರವ ಕರಂಡದಲ್ಲಿ ಹಾಕಿ ತೆಗೆದಡೆ ಗಂಧವಿಪ್ಪುದಲ್ಲದೆ 
ಮತ್ತಾ ಕರ್ಪುರವ ಕಿಚ್ಚಿನಲ್ಲಿ ಹಾಕಿ 
ಗಂಧದ ಲಕ್ಷಣವ ನೋಡಿಹೆನೆಂದಡೆ 
ಅದು ಅಪ್ರಮಾಣುನೋಡಾ. 
ಇಂತೀ ಸ್ಥಲವನಾಚರಿಸುವಲ್ಲಿ ಕರಂಡ ಗಂಧಸ್ಥಲ ನಿಶ್ಚಯವಾದಲ್ಲಿ 
ಉರಿ ಗಂಧ ಸಂಗ.. 
ಇಂತೀ ಜ್ಞಾತೃ ಭೇಯ ಭೇದ ನಿರ್ವಾಹಕ್ಕೆ ಸ್ಥಲ. 
ಆರೋಪ ಲಕ್ಷಣ ಐಕ್ಯಲೇಪ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


| ೨೬|| 


೩೮ 


|| ೨೭|| 


ಕಲ್ಲ ತಪ್ಪದಂತೆ ಆಗದೆ, ಮೃತ್ವಿಂಡದಂತೆ ಜಲದಲ್ಲಿ ಇಳಿಯದೆ 
ಅಜಡ ಜಡವ ತಡಿಗೆ ಸಾಗಿಸುವಂತೆ ಕುಂಭದಲ್ಲಿ ಇರಿಸದೆ 
ಬೈಕೆಯ ಅಂಬುವಿಗೆ ಇಂಬುಗೊಡದೆ 
ಕೊಂಡುಹೋದಂತೆ. 
ಇಂತೀ ಉಭಯಸ್ಥಲ ನಿರ್ವಾಹ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

- ೩೯ 
ಕಲ್ಲಿನಲ್ಲಿ ಹುಟ್ಟಿದಕಿಡಿ ಕಲ್ಲ ಸುಡಬಲ್ಲುದೆ? 
ಬೆಲ್ಲದಲ್ಲಿ ಹುಟ್ಟಿದ ಸಾರವನಿಸ್ಸಾರ ಮೆಲ್ಲ ಬಲ್ಲುದೆ? 
ಇಂತೀ ಬಲ್ಲತನವುಳ್ಳವರಲ್ಲಿಯ ವಾಚಕತ್ವ 
ಆಶೆಯ ಪಾಶವಕೊಲ್ಲಬಲ್ಲುದೆ? 
ಮರೆಯ ಗ್ರಾಸವ ಕೊಂಬ ಮರ್ತ್ಯನಂತೆ 
ಈಷಣತ್ರಯಕ್ಕೆ ಮಚ್ಚಿ , ಮಾತಿನ ಮಾಲೆಯ ನೀತಿಯ ಹೇಳುವ 
ಈ ಯಾಚಕರುಗಳಿಗೆ ಏತರ ಬೋಧೆ? 
ಇದು ನಿಹಿತದ ಉಭಯಸ್ಥಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೨೮|| 


ಪ್ರಸಾದಿ ಭೋಗಣ್ಣನ ವಚನ 


೪೦ 


- ಕೈವಲ್ಯ ವೈಕುಂಠ ಮೋಕ್ಷಗಾಮಿನಿಗಳಪ್ಪ ತೆರನ ತಿಳಿವುದಕ್ಕೆ 
ಶೈವ ವೈಷ್ಣವ ಅಧ್ಯಾತ್ಮ ತ್ರಿವಿಧಕರ್ಮಂಗಳಲ್ಲಿ 
ಷಡರ್ಶನ ಸಂಪದವಾಯಿತ್ತು. 
ಈ ಭೇದ ವಿಭೇದವಾದಲ್ಲಿ ಶಕ್ತಿರೂಪುವೈಷ್ಣವ 
ಅಸ್ತಿಭೇದ ಶಿವಾಧಿಕ್ಯ , ಉಭಯಚೇತನ ವಸ್ತುವಾಗಿ 
ಘಟ ಬುಡಂಗಳಲ್ಲಿ ಚರಸ್ಥಾವರಂಗಳಲ್ಲಿ ಖಲ್ವಿದಂ ಬ್ರಹ್ಮ ವಸ್ತುಮೂರ್ತಿ 
ಅಳಿವುಉಳುಮೆಗೆ ತೆರಪಿಲ್ಲದ ಸಂಗ ವೀರಶೈವ. 
ವಿ ಎಂಬ ಯುಕ್ತಿ , ರ ಎಂಬ ರಜಸ್ಸು , ವ ಎಂಬ ಬಿಂದುವಿನ ಶಾಖೆ ನಿಂದಲ್ಲಿ 
ಲೀಯಲ್ಪಟ್ಟುದುಕೂಟಸ್ಥ ಗೋಳಕಾಕಾರ. 
ಅದು ಪಂಚಾಕ್ಷರೀ ಪ್ರಣಮ , ಷಡಕ್ಷರದ ಸದನ. 
ಏಕಾಕ್ಷರದ ಲೇಖನವಳಿದ ಅಲೇಖ. 
ಅಯಿವತ್ತೆರಡನೆಯ ಸರಹರಿದ ಸಂಬಂಧ. 
ಇದುಸ್ವಯ ಚರ ಪರದ ಸುಮುದ್ರೆ. 
ಶ್ರುತಿಸ್ಮತಿತತ್ವದಶೋಧನೆ. 
ಆ ಗುಣ ಪ್ರಸನ್ನವಪ್ಪ ಚನ್ನಬಸವಣ್ಣಪ್ರಿಯ 
ಭೋಗಮಲ್ಲಿಕಾರ್ಜುನಲಿಂಗದ ಲೀಲಾಭಾವ. 

|| ೨೯ || 


ಖಂಡವ ಮೆದ್ದು ಅರಗಿಸಿ ಹೆಂಡವ ಕುಡಿದು 
ಉನ್ಮತವಿಲ್ಲದೆ ಮಿಕ್ಕಾದಕಿರುಹಕ್ಕಿಯ ಕೊಂದು ಕುಕ್ಕೆಯೊಳಗಿಟ್ಟು 
ಹೆಬ್ಬದ ಹಿಡಿದು ಕಬ್ಬದ್ದ ಬಾಣಸವ ಮಾಡಿ 
ಹುಲಿಯ ಹಲ್ಲ ಕಿತ್ತು , ಎರಳೆಯ ಕಾಲ ಮುರಿದು 
ಲಂಘಿಸುವ ಸಿಂಹದ ಅಂಗವ ಸೀಳಿ 
ಉನ್ಮತದಿಂದ ಬಂದಪ್ಪ ಗಜವ ಕಂಗಳು ನುಂಗಿ 
ಮೊಲನಾಯ ಕಚ್ಚಿ ನರಿ ಬಲೆಯ ನುಂಗಿ 
ಸರ್ಪನ ಗಾಳಿ ತಾಗಿ ಗರುಡ ಸತ್ತು 
ಇಂತಿವು ಹಗೆ ಕೆಳೆಯಾಗಿರಬಲ್ಲಡೆ ಭಕ್ತ . 
ಇಂತಹ ಭಕ್ತ ಕೆಳೆಯಾಗಿರಬಲ್ಲಡೆ ಮಾಹೇಶ್ವರ. 
ಇಂತಹ ಮಾಹೇಶ್ವರಕೆಳೆಯಾಗಿರಬಲ್ಲಡೆ ಪ್ರಸಾದಿ . 
ಇಂತಹ ಪ್ರಸಾದಿ ಕೆಳೆಯಾಗಿರಬಲ್ಲಡೆ ಪ್ರಾಣಲಿಂಗಿ, 


೨೦ 


ಸಂಕೀರ್ಣವಚನಸಂಪುಟ : ಮೂರು 


ಇಂತಹ ಪ್ರಾಣಲಿಂಗಿ ಕೆಳೆಯಾಗಿರಬಲ್ಲಡೆ ಶರಣ. 
ಇಂತಹ ಶರಣ ಕೆಳೆಯಾಗಿರಬಲ್ಲಡೆ ಐಕ್ಯ . 
ಇಂತಹ ಐಕ್ಯಾನುಭಾವ ಕೆಳೆಯಾಗಿರ್ದಲ್ಲಿ ಮಹದೊಳಗಾಯಿತ್ತು . 
ಆ ಮಹದೊಳಗು ಸಯವಾದಲ್ಲಿ 
ಸರ್ವಮಯವೆಂಬುದು ಇಹಪರ ನಾಸ್ತಿ . 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಕ್ಕೆ ಇದಿರೆಡೆಯಿಲ್ಲ . || ೩೦ || 


ಖದ್ಯೋತಕೀಟಕವ ಮುಚ್ಚಿರಿಸಿದಲ್ಲಿ 
ಮತ್ತೆ ಉಂಟೆ ಆ ಕಳೆ ದಿನಪನ ಬೆಳಗಿನಲ್ಲಿ ? 
ಮತ್ತರಪ್ಪ ದುರ್ವಾಚಕರ ಮಾತಿನಮಾಲೆ 
ಸ್ವಯ ಸ್ವಾನುಭಾವಿಕರಲ್ಲಿ ಉಂಟೆ ? 
ಆತ್ಮವಾದಿಯ ಮಾತು, ವೈದಿಕ ಕರ್ಮದ ಕ್ರೀ 
ಸಾಧಕನ ಶರೀರಧರ್ಮ 
ಈ ಗುಣ ಸದ್ಬಾವಿಯ ಸ್ವಯವ ಮುಟ್ಟದಾಗಿ, 
ಇಂತೀ ಅಭೇದ್ಯವಸ್ತುವನರಿಯಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೩೧| | 


೪೩ 


ಗುರುವಿಂಗೆ ಗುರುವುಂಟು, ಉಭಯನಾಮವಾಗಿ, 
ಲಿಂಗಕ್ಕೆ ಲಿಂಗವುಂಟು, ಕುರುಹೆಂಬ ಭೇದವುಂಟಾಗಿ, 
ಆತ್ಮಂಗೆ ಅರಿವುಂಟು, ಮುಂದೆ ಒಂದು ಮರಣವುಂಟಾಗಿ, 
ಇಂತೀ ಭೇದಂಗಳು ಬೇಕಾದಉಮಾಪತಿಯಾದಲ್ಲಿ ಉಭಯವಾಯಿತ್ತು. 
ಶಕ್ತಿಸಮೇತವೆಂಬುದು ಕರ್ತೃನೃತ್ಯ ಸಂಬಂಧ. 
ಇಂತೀ ಆಚಾರ್ಯನಂಗ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ. 


|| ೩೨| | 


ಗುರುವೆಂದು ಇದಿರಿಟ್ಟಲ್ಲಿ ಗುರುದ್ರೋಹ. 
ಲಿಂಗವೆಂದು ಸಂದೇಹಿಸಿದಲ್ಲಿ ಲಿಂಗದ್ರೋಹ. 
ಜಂಗಮವೆಂದು ಉಭಯದಲ್ಲಿ ಕಂಡಡೆ ಜಂಗಮದ್ರೋಹ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆಂದು 
ಇದಿರೆಡೆಯಾಡಿದಡೆ ಮಹಾದ್ರೋಹ. 


|| ೩೩ || 


ಪ್ರಸಾದಿ ಭೋಗಣ್ಣನ ವಚನ 


ಗೃಹಸ್ಥಧರ್ಮದ ಗುರುವಿನ ದೀಕ್ಷಾಚಾರ್ಯನ ಭೇದ 
ಪಿಂಡೋತ್ಪತ್ಯ ಜಾತಿಗೋತ್ರ ಛಾಂದಸ ಭೇದ 
ಸಲಕ್ಷಣ ನೀತಿ ಭಕ್ತಿ ಸಂಪೂರ್ಣ ಕಳೆಯನರಿತು 
ಕುಚಿತ್ತ ಕುಹಕ ಕ್ಷುದ್ರ ಪಿಸುಣತ್ವ ಅಸಿಘಾತಕ ಪಾರದ್ವಾರ 
ಇಂತಿವು ಮುಂತಾದವೆಲ್ಲವಸಂತೈಸಿಸೋದಿಸಿ 
ಹದಿನೆಂಟನೆಯ ದೋಷಂಗಳ ವಿಭಾಗಿಸಿತೋರಿ 
ಪಾಪದ ಹೆಚ್ಚುಗೆಯ ಪುಣ್ಯದ ಸನ್ನದ್ಧವಂ ತೋರಿ 
ಹದಿನೆಂಟು ಸೂತ್ರವಂ ಪ್ರಕರಣಮಂ ಮಾಡಿ 
ಜಾನು ಜಂಘ ಕಟಿ ನಾಭಿ ಹೃದಯಮಧ್ಯ 
ಕಂಠ ಕರ್ಣ ಜಿ . ನಾಸಿಕ ನಯನ 
ಕಪಾಲ ಕರ ಮುಂತಾಗಿ ಪೂರ್ವಾಶ್ರಯಂಗಳಂ ಬಿಡಿಸಿ 
ಮಾಂಸಪಿಂಡವ ಕಳೆದು ಮಂತ್ರಪಿಂಡವ ಮಾಡುವಲ್ಲಿ 
ಸ್ಕೂಲದ ವ್ಯವಹರಣೆ ಸೂಕ್ಷ್ಮದ ಪ್ರಕೃತಿ 
ಕಾರಣದ ಪ್ರಮೇಯವಂ ಕಾಣಿಸಿಕೊಂಡು 
ರಸ ಗಂಧರೂಪುಶಬ್ದ ಸ್ಪರ್ಶ ಪಂಚೇಂದ್ರಿಯಂಗಳಲ್ಲಿ ಸಂಶಯಮಂ ಪರಿಹರಿಸಿ 
ಮನ ವಚನ ಕಾಯ ತ್ರಿಕರಣವಂ ಶುದ್ಧಾತ್ಮವಂ ಮಾಡಿ 
ಈಶ್ವರಧ್ಯಾನದಿಂದ ಕರಕಮಲವಂ 
ಕಪಾಲದ ಮೇಲೆಮೂರ್ತಿಗೊಳಿಸಿ 
ಧ್ಯಾನಪ್ರಯೋಗಮಂ ಕಲ್ಪಿಸಿ ಜ್ಞಾನಪ್ರಯೋಗಮಂ ವೇಧಿಸಿ 
ಮೇಲೆ ಪ್ರಾಣಲಿಂಗಪ್ರತಿಷ್ಠೆಯ ಮಾಡುವಲ್ಲಿ 
ಅಂಗಕ್ಕೆ ಆಚಾರ ಆತ್ಮಂಗೆ ಅರಿವು ಈ ಗುಣ ಸಂಭವಿಸಿದ ಮೇಲೆ 
ಹಸ್ತಮಸ್ತಕದ ಸಂಯೋಗವ 
ಇಷ್ಟತನುವಿಂಗೆ ಇಷ್ಟಲಿಂಗವ ಸಂಬಂಧಿಸಬೇಕು. 
ಇದು ಚತುರ್ವಿಧಮತದ ಆಚಾರ್ಯನಂಗ, ಗುರುಸ್ಥಲದ ಭಿತ್ತಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ 
ಗುರುದೀಕ್ಷಾಸೂತ್ರ. 

| ೩೪|| 


ಘಟಾಕಾಶ ಮಠಾಕಾಶದಲ್ಲಿ ತೋರುವ ಬೆಳಗು 
ಘಟಮಠವೆಂಬ ಉಭಯ ಇರುತಿರಲಿಕ್ಕೆ ರೂಪುಗೊಂಡಿತ್ತು . 
ಬಯಲು ಘಟಮಠವೆಂಬ ಭೇದಂಗಳಳಿಯಲಾಗಿ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೩೫ || 


ಆಕಾಶತತ್ವದಲ್ಲಿ ನಿಶ್ಚಿಂತವನೆಯ್ಲಿ ಮಹದಾಕಾಶದಲ್ಲಿ ಲೀಯವಾದುದು 
ವ್ಯತಿರಿಕ್ತವೆಂಬುದು ನಾಮಶೂನ್ಯ , ಐಕ್ಯನ ಅರ್ಪಿತಸ್ಥಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 
- ೪೭ 

ಜಿಹೇಂದ್ರಿಯ ಗುಹೇಂದ್ರಿಯದಲ್ಲಿ 
ಜಿಹೇಂದ್ರಿಯ ಆತ್ಮಮನೋಹರಲಿಂಗಕ್ಕೆ 
ಗುಹೇಂದ್ರಿಯ ಚಲನೆ 
ಉಚಿತದಲ್ಲಿ ಅರ್ಪಿತವ ಮುಟ್ಟುವ ಭೇದವಾವುದು ? 
ಇಂತೀ ಜಿ . , ಗುಹ್ಯದಲ್ಲಿ ನಿರತನಾದವಂಗೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಕ್ಕೆ ನಿರತನು 


|| ೩೬|| 


೪೮ 


ಜೀವಾತ್ಮನಳಿದು ಪರಮಾತ್ಮನಾಗಬೇಕೆಂಬಲ್ಲಿ 
ಆ ಪರಮಾತ್ಮನ ಪರವಶದಲ್ಲಿ ಬೆರೆಸಬೇಕೆಂಬುದು ಅದಾವಾತ್ಮ ? 
ಸ್ಕೂಲಸೂಕ್ಷ್ಮ ಕಾರಣ ಇಂತೀ ತನುತ್ರಯಂಗಳಲ್ಲಿ 
ಕೀಳ ಬಿಟ್ಟು ಮೇಲ ಬೆರಸಬೇಕೆಂಬುದು ಅದಾವಾತ್ಮ ? 
ಹಿಂದೆ ಮಾಡಿದ ಕರ್ಮವ ಇಂದರಿದು 
ಮುಂದಣ ಮುಕ್ತಿ ಎಂಬುದು ಅದಾವಾತ್ಮ ? 
ತಿತ್ತಿಯಲ್ಲಿ ಹೊಕ್ಕ ವಾಯು ಒತ್ತಿದಡೆ ಹೋಗಿ 
ಎತ್ತಿದಡೆ ತುಂಬಿ ಮತ್ತೆ ಇರಿಸಿದಡೆ ಸತ್ತಹಾಗೆಯಿಪ್ಪುದು ಅದಾವಾತ್ಮ ? 
ಮೃತ ಘಟ, ಚೇತನ ಘಟಂಗಳಲ್ಲಿ ಹೊರಳಿ ಮರಳುವುದು ಅದಾವಾತ್ಮ ? 
ಇಂತೀ ಗುಣದ ವಾಯುಧಾರಣದಿಂದ ಅಷ್ಟಾಂಗಯೋಗಕರ್ಮಂಗಳ 
ಮಾಡುವ ಯೋಗಿಗಳೆಲ್ಲರೂ ಮುಕ್ತರಪ್ಪರೆ ? 
ಭೂನಾಗ ಭೂಮಿಯೊಳಗಿದ್ದು ಉಸುರಿಂಗೆ ಉಬ್ಬಸವಿಲ್ಲದಂತೆ 
ಜಲಚರ ಜಲದಲ್ಲಿದ್ದು ಆ ಜಲವನಾಸಿಕ ಬಾಯಿಗೆ ಹೊಗಲೀಸದಂತೆ 
ನೇತ್ರ ಸ್ತೋತ್ರಂಗಳಲ್ಲಿ ಜಲವೆ ಮನೆಯಾಗಿ ಇಪ್ಪ ತೆರ. 
ಆವಾವ ಜಾತಿಗೂ ಆ ವಿಷಯಗೋತ್ರ ಲಕ್ಷಣಭೇದ. 
ಸಾಧಕ ಸಾಧನೆಗಳಿಂದ ಅಸಾಧ್ಯವ ಸಾಧಿಸಬಾರದು. 
ಅಸಾಧ್ಯ ವೇದ್ಯವಾದವ, ಕರ್ಮಕಾಂಡಿಯಲ್ಲ 
ತ್ರಿವಿಧಮಲಕ್ಕೆ ಸಲ್ಲ , ತಥಮಿಥ್ಯವಿಲ್ಲ . 
ಹೆಚ್ಚು ಕುಂದೆಂಬ ಶರೀರಕ್ಕೆ ಚಿತ್ರದ ಭಾರದವನಲ್ಲ . 


ಪ್ರಸಾದಿ ಭೋಗಣ್ಣನ ವಚನ 


ಸದ್ಭಕ್ತರ ಸದಮಲಯುಕ್ತರ ಸರ್ವವಿರಕ್ತರ 
ಷಟ್‌ಸ್ಥಲಸಂಪನ್ನರ ಸರ್ವಾಂಗಲಿಂಗಿಗಳ 
ಅಂಗದಲ್ಲಿ ನಿಜ ಹಿಂಗದಿಪ್ಪ ಆತ ನಿರಂಗ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು. 


|| ೩೭|| 


ತತ್ವಂಗಳಿಂದ ಗೊತ್ತನೋಡಿಹೆನೆಂದಡೆ 
ಮರ್ಕಟ ದರ್ಪಣದಂತೆ, ತಾನಾಡಿದಂತಲ್ಲದೆ 
ಬೇರೊಂದು ಗುಣವಿಲ್ಲ. 
ಗಿರಿಯ ಗಹ್ವರದಲ್ಲಿ ಕರೆದಡೆ ಕರೆದಂತೆ 
ವಿಶ್ವಾಸವೆಂತ ಅಂತೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ ಹಾಂಗಿಪ್ಪನು. 


| ೩೮|| 


ತತ್ವಸೂತ್ರ ಶಕ್ತಿಸಂಬಂಧವಾಗಿಹುದು. 
ಜ್ಞಾನಸೂತ್ರ ಬಿಂದುಸಂಬಂಧವಾಗಿಹುದು. 
ಕಳಾಸೂತ್ರ ದಿವ್ಯ ತೇಜಃಪ್ರಕಾಶ ಸಂಬಂಧವಾಗಿಹುದು. 
ವರ್ತುಳಗೋಮುಖಗೋಳಕಾಕಾರದಲ್ಲಿ ಲೀಯಲ್ಪಟ್ಟುದು ಲಿಂಗಭೇದ. 
ಆಹ್ವಾನದಿಂದ ಆರೋಪಿಸಿ ಸ್ವಯವಾದುದು 
ಆ ಪರಮಾನಂದದಲ್ಲಿ ಪರವಶನಾಗದೆ ನಿಂದ ಅರಿವು ತಾನೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು. 

|| ೩೯ || 


ತನ್ನ ತಾನರಿತೆನೆಂಬ ತಾನಾರು ? ಅರಿತುದೇನಯ್ಯಾ ? 
ತನ್ನ ಮರೆದು ಇದಿರಿಂಗೆ ಅರಿವ ಹೇಳುವಲ್ಲಿ 
ಆ ಮರದ ಅರಿವಿಂಗೆ ಕುರುಹುಂಟೆ? 
ಇಂತೀ ಉಭಯದಲ್ಲಿ ತಿಳಿದು ಮತ್ತೆ 
ವಚನ ನಿರ್ವಚನವೆಂಬುದು ಎಲ್ಲಿ ಅಡಗಿತ್ತು ಹೇಳಾ? 
ತನ್ನಲ್ಲಿ ತೋರಿದ ಸ್ವಪ್ಪ ತನಗೆ ಭೀತಿ ನಿರ್ಭಿತಿಯಾದಂತೆ 
ಇದಿರ ಘಟ್ಟಕ್ಕೆ ಪಡಿಪುಚ್ಚವುಂಟೆ ? 
ಇಂತೀ ಭಾವವ ತಿಳಿದಲ್ಲಿ ಆ ವಸ್ತು ತನಗೆ ಅನ್ಯಭಿನ್ನವಿಲ್ಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು. 


ಸಂಕೀರ್ಣ ವಚನಸಂಪುಟ : ಮೂರು 


೫೨ 
ತರುವಿನ ಕಿಚ್ಚಿನಂತ, ಅರಗಿನ ಉರಿಯ ಯೋಗದಂತೆ 
ಮಾಣಿಕ್ಯದ ಮೈಸಿರಿಯಂತೆ 
ಅಪ್ಪು ಹೆಪ್ಪಳಿಯದೆ ಮೌಕ್ತಿಕವಾದಂತೆ 
ಕರ್ಪುರದ ಘಟ್ಟದಲ್ಲಿ ಕಿಚ್ಚು ಹುಟ್ಟುತಲೆ ದರ್ಪ ಗೆಡುವಂತೆ 
ಅರಿವುತಲೆದೋರಿದಲ್ಲಿ ಇಂದ್ರಿಯ ನಷ್ಟವಪ್ಪುದು 
ಸ್ವಾನುಭಾವಾತ್ಮಕನ ಸನ್ನದ್ಧ. 
ಇಂತೀ ಉಭಯಸ್ಥಲದ ಭೇದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೪೧|| 


- ೫೩ 


ತ್ರಿವಿಧಲಿಂಗಕ್ಕೆ ಸೂತ್ರಭೇದ. 
ಸ್ಥಾವರಲಿಂಗ ಬಾಣಲಿಂಗ ಇಷ್ಟಲಿಂಗಕ್ಕೆ , 
ಪಂಚಸೂತ್ರದ ತ್ರಿವಿಧಲಿಂಗಕ್ಕೆ ಲಕ್ಷಣಭೇದ. 
ಚಕ್ರದಂಡಕ್ಕೆ ಖಂಡಿಕಾದಂಡಕ್ಕೆ ಶಕ್ತಿಪೀಠಗೋಮುಖಕ್ಕೆ 
ಪಂಚಾಂಗುಲದಲ್ಲಿ ಪ್ರಥಮಾಂಗುಲದ ರೇಖೆ ಮಧ್ಯದಲ್ಲಿ ಹೇಮ 
ಪ್ರಥಮ ಅಂಗುಲ ಗತಿ ನಾಲ್ಕರಲ್ಲಿ ಏಕಾದಶ ಪ್ರಕಾರ ಪ್ರಯೋಗದಲ್ಲಿ 
ಗುಣಿತದ ಸೂತ್ರ ಲೆಕ್ಕ ಪ್ರಯೋಗಿಸಿರೆ ಚಕ್ರದಂಡಭೇದ. 
ಆ ಅರೆಪ್ರಯೋಗಸೂತ್ರ ಖಂಡಿಕಾದಂಡ. 
ಆ ಉಭಯಭೇದ ಸೂತ್ರಸಂಬಂಧಗೋಮುಖ 
ಸೂತ್ರಾವಟ್ಟ ಪರಿವರ್ತನಪ್ರಯೋಗಸಂಬಂಧ. 
ವಿಸ್ತೀರ್ಣಕ್ಕೆ ದಿಗ್ವಳಯಕ್ಕೆ ಸರ [೪]ರೇಖೆ 
ಶುದ್ಧಪೀಠಿಕಾವಳಯಕ್ಕೆ ಮೇಲೆ ಲಿಂಗಪ್ರಯೋಗಚಕ್ರ . 
ಖಂಡಿಕಾಶಕ್ತಿಪೀಠಕ್ಕೆ ಲಿಂಗಪ್ರಮಾಣ ಲಕ್ಷಣಭೇದ. 
ಕುಬ್ಬ ದೀರ್ಘ ಹರಿವರಿಯಿಲ್ಲದೆ ಪ್ರಮಾಣ ಪಂಚಸೂತ್ರವಾಗಿ 
ರವಿ ಶಶಿ ಪವನ ಪಾವಕ ಪವಿತ್ರಯೋಗಿರೇಖೆ 
ಮುಂತಾದ ಲಕ್ಷಣಯುಕ್ತಿಯಲ್ಲಿ ಪ್ರತಿಷ್ಠೆ ಶೈವಲಿಂಗಭೇದ. 
ಆ ಪ್ರಮಾಣುವಿನಲ್ಲಿ ಸ್ಕೂಲಕ್ಕೆ ಸ್ಫೂಲಸೂಕ್ಷ್ಮಕ್ಕೆ ಸೂಕ್ಷ್ಮ . 
ಈ ಸೂತ್ರದಲ್ಲಿ ಬಾಣಲಿಂಗ ಇಷ್ಟಲಿಂಗದ ಲಕ್ಷಣಯುಕ್ತಿ . 
ಇಂತೀ ಭೇದಉತ್ತಮ ಕನಿಷ್ಠ ಮಧ್ಯಮವೆಂದು 
ಸಂಕಲ್ಪಕ್ಕೊಳಗಹ ವೇದಾಂತ ಪ್ರಥಮಪ್ರತಿಷ್ಠೆ 
ಆಚಾರ್ಯನ ಕರ್ಮಕ್ರಿ . 


ಪ್ರಸಾದಿ ಭೋಗಣ್ಣನ ವಚನ 


ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ 
ಆಚಾರ್ಯನಂಗ. 


|| ೪೨ || 


೫೪ 


ತ್ರಿವಿಧವ ಮಲವೆಂದರಿತು 
ತನ್ನ ಸುಖಕ್ಕೋಸ್ಕರವಾಗಿ ವಸ್ತುವಿನಿಂದ 
ನಿರ್ಮಲವಾಯಿತ್ತೆಂದು ಮುಟ್ಟಬಹುದೆ? 
ಲಿಂಗಭೋಗೋಪಭೋಗಂಗಳೆಂದು ಬಿಟ್ಟ 
ನಿರ್ಮಾಲ್ಯವನರ್ಪಿಸಬಹುದೆ ? 
ಇಂತಿವನರಿದು ಅರ್ಪಿಸುವಲ್ಲಿ ಸಲ್ಲದೆಂಬುದ ತಾನರಿತು 
ಮತ್ತೆ ಸಲುವುದೆಂಬಲ್ಲಿ ಅನರ್ಪಿತ ಅರ್ಪಿತವುಂಟೆ? 
ಇಂತಿವ ದೃಷ್ಟದಿಂದ ಲಕ್ಷಿತನಾಗಿ ಮುಟ್ಟುವ ತೆರನ 
ನೀವೆ ಬಲ್ಲಿರಿ ನಾವರಿಯೆವು. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ ಬಲ್ಲ . 


|| ೪೩ || 


ದೃಕ್ಕು ಗುರುವಿನ ಭಾವ, ದೃಶ್ಯ ಶಿಷ್ಯನ ಯುಕ್ತಿ . 
ಆತ್ಮ ಘಟದಂತೆ, ಕರ್ತೃಬೃತ್ಯಭಾವ. 
ಇಂತೀ ಉಭಯ ಏಕವಾದಲ್ಲಿ ನಿರ್ವಿಜ ನಿರಿಯಾಣ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಉಭಯವಾದ ಭೇದ. 


೫೬ 
ದೊರಕುವನ್ನಕ್ಕರ ನಿಸ್ಪೃಹ. 
ದೊರಕಿದ ಮತ್ತೆ ಸಂಸಾರಿಯೆ ? 
ಇಂತೀ ಉಭಯವನರಿಯದೆ ಪೂಜಿಸಿಕೊಂಬ 
ಹಿರಿಯರ ನಾನರಿದೆ, ತ್ರಿವಿಧವೆಂಬ ಮಾರಿಯ ಮುಂದೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ಅರಿದಹನೆಂದು || ೪೫|| 


೫೭ 


ಧರೆ ಜಲ ಅನಲ ಅನಿಲ ಇವು ಮುಂತಾದುವಕ್ಕೆ 
ಅಳಿವುದಕ್ಕೆ ಉಳಿವುದಕ್ಕೆ ಆತ್ಮಭೇದವಾವುದು ? 
ಶ್ರುತಿ ಮುಂತಾದ ತರ್ಕಂಗಳಿಂದ ಹೊತ್ತು ಹೋರಿಹೆನೆಂದಡೆ 


ಸಂಕೀರ್ಣ ವಚನಸಂಪುಟ : ಮೂರು 


ರಥದಕೀಲಿನಂತೆ ಮಾತಿಗೆ ಮಾತುಂಟು. 
ಪೃಥ್ವಿಯ ಮೇಲಣ ನದಿ ತಟಾಕ ಅಪ್ಪುಮಯವೆಲ್ಲವು 
ಸಿಂಧುವಿನ ತಪ್ಪಲಿಗೆ ಎನ್ನುವಂತೆ ಇದು ವಸ್ತುಮಯದ ಹಾಹೆ. 
ಈ ಗುಣ ಏಕವಸ್ತುವಿನ ನಿಜ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾ 
ಎಂಬ ಮುಂಡಿಗೆ. 


|| ೪೬ || 


೫೮ 


ಧ್ಯಾನದಿಂದ ಮನದ ಕೊನೆಯಲ್ಲಿ ವಸ್ತುವಕಟ್ಟಿತಂದು 
ಇಷ್ಟಲಿಂಗದಗೊತ್ತಿನಲ್ಲಿ ಬೈಚಿಟ್ಟಿರಬೇಕೆಂಬುದು ಇದಾರ ದೃಷ್ಟವಯ್ಯಾ ? 
ಆ ದೃಷ್ಟಕ್ಕೆ ಆ ಮೂರ್ತಿಒಂದೆಂಬುದನರಿಯದೆ 
ನೆನೆವುದು ನೆನೆಹಿಸಿಕೊಂಬುದು ಉಭಯವಾದಲ್ಲಿ ಸಂದೇಹದ ಸಂದು. 
ಆ ಸಂದನಳಿದಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವುತಾನು ತಾನೆ . || ೪೭|| 

- ೫೯ 
ನಂದಿಯೆಂಬ ಗಣಿತದ ಲೆಖದಲ್ಲಿ ಸರ್ವವೆಲ್ಲವೂ ಹೊಂದಿ 
ಜಾಗರದಿಂದ ಸಂದು ಕವಲಾದಂತೆ 
ಈ ಗುಣ ಲಿಂಗೋದ್ಭವದ ಭೇದ. 
ಈ ಗುಣ ಜಗದ ಸಂದೇಹಿಗಳಿಗೆ ಹಾಕಿದ ಕಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾ ಎಂಬಭಾಷೆ ||೪೮|| 

೬೦ 
ನ ಎಂಬಕ್ಷರದ ಭೇದ ಜನನ ನಾಸ್ತಿಯಾದ ವಿವರ. 
ಮ ಎಂಬಕ್ಷರದ ಭೇದ ಮರಣ ನಾಸ್ತಿಯಾದ ವಿವರ. 
ಶಿ ಎಂಬಕ್ಷರದ ಭೇದಸ್ವೀಕರಣೆ ನಾಸ್ತಿಯಾದ ವಿವರ. 
ವ ಎಂಬಕ್ಷರದ ಭೇದ ವಕಾರ ನಾಸ್ತಿಯಾಗಿ ಸಾಕಾರವಳಿದ ಭೇದ. 
ಯ ಎಂಬಕ್ಷರದ ಭೇದ ತತ್ವಮಸಿಯೆಂಬ ಭಿತ್ತಿಯ ಮಟ್ಟದ 
ಉತ್ಪತ್ಯ ಸ್ಥಿತಿ ಲಯವೆಂಬ ತ್ರಿವಿಧವ ಮುಟ್ಟದೆ 
ಅದು ನಿಶ್ಚಯವಾದಲ್ಲಿ ಪಂಚಾಕ್ಷರಿಯ ಭೇದ. 
ಇಂತೀ ಭೇದಂಗಳಲ್ಲಿ ಜಪಧ್ಯಾನವ ಧ್ಯಾನಿಸಿ 
ಇಷ್ಟ ಕಾಮ್ಯ ಮೋಕ್ಷಂಗಳೆಂಬ ಮೂರಂಗುಲವನರಿವುದು. 
ಸದೃಷ್ಟ ತನ್ನಷ್ಟವೆಂಬ ಉಭಯದ ಅಂಗುಲವ ಕಂಡು 


ಪ್ರಸಾದಿ ಭೋಗಣ್ಣನ ವಚನ 


ಚತುರ್ವಿಧಫಲಪದಂಗಳಲ್ಲಿ ಭಾವಿಸಿ ಕಲ್ಪಿಸದಿಪ್ಪುದು ಜಪಧ್ಯಾನ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೪೯ || 


ನಾನಾ ವರ್ಣಕ್ಕೆ ಶ್ವೇತಾಂಗ ಅಂಗವಾಗಿ 
ಮಿಕ್ಕಾದ ವರ್ಣಂಗಳಿಗೆ ಇಂಬುಗೊಟ್ಟಂತೆ. 
ಐಕ್ಯಸ್ಥಲ ಆದಿಯಾಗಿ, ಶರಣಸ್ಥಲ ಸಂಬಂಧಿಯಾಗಿ 
ಪ್ರಾಣಲಿಂಗಿಸ್ಥಲ ಏಕವಾಗಿ, ಪ್ರಸಾದಿಸ್ಥಲ ಪರಿಪೂರ್ಣವಾಗಿ 
ಮಾಹೇಶ್ವರಸ್ಥಲ ಮಾಯಾಮಲಂ ನಾಸ್ತಿಯಾಗಿ 
ಭಕ್ತಿಸ್ಥಲ ಸರ್ವಗುಣಸಂಪನ್ನವಾಗಿ 
ಅಳಿವುಉಳಿವು ಗರ್ಭಾಂತರವನರಿತು 
ನೋಡನೋಡಮಹದೊಡಲಿಕ್ಕೆ 
ರಂಜನೆ ಬಿಸಿಲೊಳಗಡಗಿ, ಬಿಸಿಲು ರಂಜನೆಯ ನುಂಗಿ 
ಉತ್ತರ ಪೂರ್ವವ ಹೊತ್ತಾಡಿ, ಪೂರ್ವ ಉತ್ತರದಲ್ಲಿ ನಿಶ್ಚಯವಾಗಿ 
ಬೆಸುಗೆ ಕಲೆದೋರದೆ ಉಭಯಚಕ್ಷು ಏಕರೂಪವಾಗಿ 
ಲಕ್ಷಿಸಿನಿರ್ಧರವೆಂದಲ್ಲಿ ಗುರಿಯನೆಚ್ಚ ಕರ ಅಹುದಲ್ಲಾ 
ಎಂಬುದನರಿದಂತೆಕ್ರೀಯಲ್ಲಿ ಮಾರ್ಗ, ಜ್ಞಾನದಲ್ಲಿ ನಿಶ್ಚಯ 
ಇಂತಿವನರಿದು ಅರುಹಿಸಿಕೊಂಬ ಭೇದ. 
ಕರ್ತೃನೃತ್ಯಸಂಬಂಧ ವಸ್ತು ಶಕ್ತಿಸಮೇತವಾದ ಭೇದ. 
ಇಂತೀ ಸ್ಥಳಗಳು, ಭಕ್ತಿಗೆ ನಾಮರೂಪಾದ ಭೇದವನರಿತು 
ಸ್ಥಲಂಗಳ ಹಂಚಿಹಾಕಿ, ಕುರುಡ ದಡಿವಿಡಿದು ನಡೆವಂತೆ ಷಟ್‌ಸ್ಥಲಭೇದ. 
ಆ ಭೇದಲೋಲುಪನಾಗಿ ಸರ್ವಾಂಗಲಿಂಗಭರಿತನಾಗಿ 
ಆಹ್ವಾನ ವಿಸರ್ಜನವಿಲ್ಲದೆ ನಾಮರೂಪಂಬ ಉಭಯವಳಿದು 
ಕಲೆ ತಲೆದೋರದೆ ನಿಂದ ಉಳುಮೆ ಐಕ್ಯಸ್ಥಲಕೂಟನಿರ್ವಾಹ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

|| ೫೦ || 


ನಾನಾ ವೇದ ಶಾಸ್ತ್ರ ಪುರಾಣ ಆಗಮ ಪಾಠಕನಾದಲ್ಲಿ 
ಪರಿಭಾಷೆ ಪರತತ್ವದ ಮಾತನಾಡಿದಡೇನು? 
ಜಿಹೇಂದ್ರಿಯಕ್ಕೆ ಹರಿಯದೆ, ಗುಹೇಂದ್ರಿಯಕ್ಕೆ ಸಿಕ್ಕದೆ 
ಬಂದ ತೆರನನರಿದು ವಿಚಾರಿಸಿ ಮುಟ್ಟುವಕಟ್ಟನರಿತು 
ಅರ್ಪಿತದ ಭೇದವನರಿದು 


ges 


ಸಂಕೀರ್ಣ ವಚನಸಂಪುಟ :ಮೂರು 


ವಸ್ತುವಿಪ್ಪೆಡೆಯಲ್ಲಿ ಅರ್ಪಿಸಬಲ್ಲಡೆ ವಿರಕ್ತನು, ಅಲ್ಲದಿರ್ದಡೆ ಪಂಡಿತನಪ್ಪನು. 
ಇಂತೀ ಉಭಯದ ಸೊಲ್ಲನರಿಯಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

|| ೫೧|| 
೬೩ 
ನಾನಾ ಶಬ್ದ ಸಂಸ್ಕತದೇಶೀಯ ವ್ಯಾಕರಣಸೂತ್ರ 
ಮುಂತಾದ ಬಿಂದು ಮಾತೃಕ ಲಿಂಗಭೇದ 
ಉಪನಿಷತ್ತು ಸಂಹಿತೆ ಜಯಂತಿ ಚತು [ ರ್ಥಿ ]ಕ ನಿಮಿಷಕ 
ಈ ಉಭಯ ಪ್ರತಿಷ್ಠೆ ವಾಚಕ ಮತಿ ವಾಯುಬಿಂದು ಕೂಡಿದ ಆಮ್ಮೆ 
ಇಂತಿವ ಲಕ್ಷಿಸಿ ನಿಂದಡೂ ತ್ರಿಗುಣಮಲತ್ರಯಕ್ಕೆ ಹೊರಗಾಗಬೇಕು. 
ಹೊರಗಾದಡೂ ದುರ್ವಾಸನೆ ಆತ್ಮಭೇದಂಗಳಲ್ಲಿ 
ನಿಜವಸ್ತುವ ಕುರಿತು ಸ್ವಸ್ಥನಾಗಿರಬೇಕು. 
ಇಂತೀ ಗುಣಸ್ವಸ್ಥನಾಗಿ ನಿಂದಲ್ಲಿ 
ಅಂಗಕ್ಕೆ ಆಚಾರ, ಮನಕ್ಕೆ ಅರಿವು. 
ಅರಿವೆಂಬುದೊಂದು ಕುರುಹು ನಿಷ್ಪತ್ತಿಯಹನ್ನಕ್ಕ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಾ ಎನುತ್ತಿರಬೇಕು. || ೫೨|| 


ನಾನಾ ಶಬ್ದ ಸೂತ್ರ ಲಕ್ಷಣಂಗಳಲ್ಲಿ ನ್ಯೂನಾಧಿಕವಿಲ್ಲದಂತೆ 
ವಚನಂಗಳ ರಚನೆಗಳಲ್ಲಿ ನಿರ್ವಚನ ಕಾರಣನಾಗಿ 
ಸರ್ವಗುಣಸಂಪನ್ನನಾರ್ಗಿದಲ್ಲಿ 
ಭೂತಹಿತವನರಿತು ಆತ್ಮಚಿತ್ತವ ಮರೆದು 
ಶರಣ ಸಂಭಾಷಣೆಯಲ್ಲಿ ಶಿವಮೂರ್ತಿಧ್ಯಾನಂಗಳಲ್ಲಿ 
ಶಿವಕಥನ( ಯಥಾಕಥನ) ಪ್ರಸಂಗಳಲ್ಲಿ 
ಶಿವಪೂಜಾಮೂರ್ತಿಧ್ಯಾನಂಗಳಲ್ಲಿ 
ಉಭಯವಳಿದು ಏಕವಾಗಿ ಸ್ವೀಕರಿಸಿದಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವ ಅವಧರಿಸಿದ ಅಂಗ.|| ೫೩ || 


೬೫ 


ನಾನಾ ಶ್ರುತಿತತ್ವಂಗಳಲ್ಲಿ 
ಸಾಮ ಅಥರ್ವಣ ಯಜುಸ್ಸು ಋಗ್ವದಮೊದಲಾದ 
ಶಂಕರಸಂಹಿತೆ ಉಪೇಕ್ಷೆ ಅಭಿಸಂಧಿ ಚಿಂತನೆ ಸೂತ್ರಾವರಣಭೇದ 
ತಂತ್ರ ಖಂಡಿತ ಖಂಡನ ಉತ್ತರ ನಿರುತ್ತರ 


ಪ್ರಸಾದಿ ಭೋಗಣ್ಣನ ವಚನ 


ಮುಂತಾದ ಯುಕ್ತಿಯಲ್ಲಿ ನುಡಿದಡೂ 
ಶಬ್ದ ಶಾಸ್ತ್ರಕ್ಕೆ ಹೆಚ್ಚುಗೆವಂತನಲ್ಲದೆ ವಿರಕ್ತಿಗೆ ಸಲ್ಲ . 
ತತ್ವಂಗಳನೆಲ್ಲವನರಿವುದಕ್ಕೆ 
ರುಜೆಗೆ ಚಿಕಿತ್ಸೆಯಂತೆ ಫಲ ಫಲಿಸುವಂತೆ 
ವೇದನೆ ವೇಧಿಸಿ ವಿಭೇದವಿಲ್ಲದೆ ನಿಂದಂತೆ 
ವಾಚಕಾವೃತ್ತಿಯ ಕ್ರೀ ಸರ್ವದುರ್ಗುಣವ ನೇತಿಗಳೆವ 
ವಸ್ತುಕೂಟಯೇಕವಾದಲ್ಲಿ ನುಡಿ ನಡೆ ಸಿದ್ದಾಂತ. 
ಇದು ಸತ್ಪಥಮಾರ್ಗದ ಭಿತ್ತಿಯ ಹಾದಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ . 


|| ೫೪|| 


೬೬ 


|| ೫೫|| 


ಪರುಷರಸ ಸೋಂಕಿದಲ್ಲಿ ಲೋಹಕ್ಕಿದಿರೆಡೆ ಉಂಟೆ ? 
ಸಿಂಧುವೊಳಕೊಂಡ ದ್ರವ್ಯಕ್ಕೆ ಋತುಕಾಲ ವೈಶಾಖಮಾಸಂಗಳಲ್ಲಿ 
ಜಲವಿಂಗಲು ಮತ್ತೆ ಕಂಡೆಹೆವೆನಲುಂಟೆ ? 
ಸರ್ವಸಂಗಪರಿತ್ಯಾಗವ ಮಾಡಿದ ಯೋಗಿ 
ತಂದೆ ತಾಯಿ ಸಹೋದರ ಬಂಧುಗಳೆಂದು 
ಪಕ್ಷವ ಅಂಗೀಕರಿಸಿದಡೆ 
ತ್ರಿಭಂಗಿಯ ಭುಂಜಿಸಿದವ 
ಮರವೆಯ ಸುರಾಪಾನವ ಅಂಗೀಕರಿಸಿದವ, ಆತ ಲಿಂಗಾಂಗಿಯಲ್ಲ . 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಕ್ಕೆ ಸಲ್ಲ . 
- ೬೭ 

ಪವಳ ಪದ್ಮಾಕ್ಷಿ ಪುತ್ರಜೀವಿ ಮೌಕ್ತಿಕ ರುದ್ರಾಕ್ಷಿ 
ಇವು ಮುಂತಾದ ಪವಣಿಗೆಯಲ್ಲಿ 
ಸದ್ಯೋಜಾತಮುಖಕ್ಕೆ ಪವಳಮಾಲೆ 
ವಾಮದೇವಮುಖಕ್ಕೆ ಪದ್ಮಮಾಲೆ 
ಅಘೋರಮುಖಕ್ಕೆ ಪತ್ರಿಕಮಾಲೆ 
ತತ್ಪುರುಷಮುಖಕ್ಕೆ ಮೌಕ್ತಿಕಮಾಲೆ 
ಈಶಾನಮುಖಕ್ಕೆ ರುದ್ರಾಕ್ಷಿ 
ನೂರೆಂಟರಲ್ಲಿ ಪುನರಪಿಯಾಗಿ 
ದ್ವಾದಶದಲ್ಲಿ ಶತಸಂಖ್ಯೆಯಲ್ಲಿ ಜಪಧ್ಯಾನದಲ್ಲಿ ಆಹ್ವಾನಿಸಲಿಕ್ಕೆ 
ನವಬ್ರಹ್ಮತ್ವ ದಶಾವತಾರಕ್ಕೆ ಮುಖ್ಯ 


0 


ಸಂಕೀರ್ಣ ವಚನಸಂಪುಟ : ಮೂರು 


ಏಕಾದಶ ಶತರುದ್ರರಿಗೆ ಗಣಂಗಳ ಪದಕ್ಕೆ ಸಾಲೋಕ್ಯವಪ್ಪುದು 
ಈ ಪಂಚಾಕ್ಷರಿಯ ಪ್ರಣಮ . 
ಇದುಮೂಲದಿವ್ಯಮಂತ್ರ . 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ 
ಪಂಚಾಕ್ಷರಿಯ ಭೇದ. 


| ೫೬|| 


೬೮ 


ಪಶು ಪಾಷಂಡಿ ಚಾರ್ವಾಕ ಮಾತುಗಂಟಿ 
ಎಷ್ಟನಾಡಿದಡೂ ಶಿವಯೋಗಸಂಬಂಧ ಸಂಪನ್ನನೊಪ್ಪುವನೆ ? 
ರಾಜ್ಯಭ್ರಷ್ಟಂಗೆ ತ್ಯಾಗಭೋಗವುಂಟೆ ? 
ನಪುಂಸಕಂಗೆ ಜಿತೇಂದ್ರಿಯತ್ವವುಂಟೆ ? 
ದರಿದ್ರಂಗೆ ನಿಸ್ಪೃಹತ್ವವುಂಟೆ? 
ನಿಶ್ಚಸಿನಿಜವಸ್ತುವನರಿಯದವನು 
ಕರ್ತೃಬೃತ್ಯಸಂಬಂಧವನೆತ್ತ ಬಲ್ಲನೆ ? 
ಮೃತಘಟದ ವೈಭವದಂತೆ, ವಿಧವೆಯ ಗರ್ಭದಂತೆ 
ನಿನ್ನಲ್ಲಿಯೆ ನೀನರಿ ದೈತಾದ್ವತಂಗಳೆಂಬವ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


||೫೭|| 


- ೬೯ 


ಪೂರ್ವಾಂಗ ಪಕ್ಷ ದಹನ ಸಮಾಧಿಗಳೆಂಬಲ್ಲಿ 
ಭಸ್ಮ ಮೃತ್ತಿಕೆಗಳಿಂದ ಉಭಯನಾಮಭೇದವಾದ ತೆರನ ತಿಳಿಯಬೇಕು. 
ಶೈವ ವೈಷ್ಣವವೆಂಬಲ್ಲಿ ಪಂಚಭೂತಿಕಾತ್ಮಕ್ಕೆ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಂಗಳೆಂಬಲ್ಲಿ 
ಶೈವ ಸಾಂಖ್ಯಮತಕ್ಕೆ ಬೇರೆ ಧರೆ ಜಲ ಅನಲ ಅನಿಲ 
ಈ ಚತುರ್ಗುಣ ಮುಂತಾದವಕ್ಕೆ 
ಭೇದನಾಮವಕಂಡಲ್ಲಿ ವಿಭೇದವುಂಟು 
ಉಂಟೆಂದಡೆ ತರ್ಕ . ಈ ಕುತರ್ಕಂಗಳಲ್ಲಿ ಲಕ್ಷಿತವಲ್ಲದೆ 
ಲೋಹವಲೋಹದ ಬಲಿಕೆಯಿಂದ ಖಂಡಿಸುವಂತೆ 
ನಿಃಸತ್ವವಸತ್ವದಿಂದ ಪರಿಹರಿಸುವಂತೆ 
ತೆಪ್ಪವ ನೀರದಪ್ಪದಿಂದ ಒತ್ತುವಂತೆ 
ಶಕ್ತಿಯ ಸಂಭವ ವಿರಕ್ತಿಯ ನಿಶ್ಚಯ 
ಉಭಯಚಕ್ಷುಗೂಡಿ ಇಷ್ಟವ ಏಕದೃಷ್ಟಿಯಿಂದ ಕಾಂಬಂತೆ 


ಪ್ರಸಾದಿ ಭೋಗಣ್ಣನ ವಚನ 

ಇಲ್ಲ ಉಂಟೆಂಬುದು ನಿಜದಲ್ಲಿಯೇ ಅದೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿಯೆ . 


|| ೫೮ || 


| ೫೯ || 


೭೦ 
ಪ್ರಜ್ವಲಿಸಿ ಪ್ರಕಾಶಿಸಿ ಆ ಬೆಳಗು ಹರಿವರಿಯಾಗಿ 
ಅವಗವಿಸುವ ಭೇದ, ಅದುಉದಯಿಸಿದ ಘಟವುಳ್ಳನ್ನಕ್ಕ 
ಆ ಶಿಲೆಯನೊಡೆದು ಚೂರ್ಣಿಸಲಿಕ್ಕೆ ಆ ಚೂರ್ಣವ ಪಿಂಡವ ಮಾಡಿ 
ಆ ಗಂಭೀರದ ಬೆಳಗು ಶಿಥಿಲವಾಯಿತ್ತು . 
ಚೂರ್ಣದಲ್ಲಿ ಆ ಕಳೆಯ ಭೇದದಂತೆ ಐಕ್ಯನ ನಾಮನಷ್ಟ ಕೂಟಲೇಪ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

೭೧ . 
ಪ್ರಥಮಾಂಗುಲದಲ್ಲಿ ಉಪದೃಷ್ಟ. 
ಉಭಯಾಂಗುಲದಲ್ಲಿ ಕರ್ಮಕ್ರಿ . 
[ತ್ರಿವಿಧಾಂಗುಲದಲ್ಲಿ ಸಂ [ ಶ] ಯಸಿದ್ದಿ . 
ಚತುರ್ವಿಧ ಅಂಗುಲದಲ್ಲಿ ಚತುರ್ವಿಧ ಫಲಪದ. 
ಪಂಚಮಪಕ್ಷದಲ್ಲಿ ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ 
ಭವದ ಗೊಂಚಲ ಸಂಚಂಗಳಿಲ್ಲ . 
ಇದು ಪಂಚಾಕ್ಷರಿಯ ಪ್ರಣಮಮಂತ್ರದ ಕ್ರೀ 
ಆಚಾರ್ಯನಂಗ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೬೦ || 


ಬೀಜವ ಕಳೆದು ತರು ಬೆಳೆದಂತೆ 
ತರುವ ಕಳೆದು ಬೀಜ ಆ ತರುವಿಂಗೆ ಕುರುಹಾದಂತೆ 
ಪರಮ ಜೀವನ ಕಳೆದು 
ಆ ಜೀವಕ್ಕೆ ತಾ ಪರಮನೆಂಬ ಪರಿಭ್ರಮಣವ ಕಳೆದು ಪರಶಕ್ತಿಸಮೇತವಾದಲ್ಲಿ 
ಮರದಲ್ಲಿ ಹುಟ್ಟಿದ ಕಿಚ್ಚು , ಮರ ನಷ್ಟವಾಗಿ ತಾ ನಷ್ಟವಾದಂತೆ 
ಅರಿದ ಅರಿವುಕುರುಹಿನಲ್ಲಿ ಪರಿಹರಿಸಿದ ಮತ್ತೆ 
ತೆರೆ ದರುಶನ ಉಭಯವಡಗಿತ್ತು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿದಲ್ಲಿ . || ೬೧|| 


ಸಂಕೀರ್ಣ ವಚನಸಂಪುಟ : ಮೂರು 


೭೩ 
ಭಕ್ತಂಗೆ ಸ್ಪರ್ಶನ ವಿಷಯವಳಿದು 
ಮಾಹೇಶ್ವರಂಗೆ ಅಪ್ಪು ವಿಷಯವಳಿದು 
ಪ್ರಸಾದಿಗೆ ರುಚಿ ವಿಷಯವಳಿದು 
ಪ್ರಾಣಲಿಂಗಿಗೆ ಉಭಯದ ಭೇದ ವಿಷಯವಳಿದು 
ಶರಣಂಗೆ ಸುಖದುಃಖ ವಂದನೆ ನಿಂದೆ 
ಅಹಂಕಾರ ಭ್ರಮೆ ವಿಷಯವಳಿದು . 
ಐಕ್ಯಂಗೆ ಇಂತೀ ಐದರ ಭೇದದಲ್ಲಿ 
ಹಿಂದಣ ಮುಟ್ಟು ಮುಂದಕ್ಕೆ ತಲೆದೋರದೆ 
ಮುಂದಣ ಹಿಂದಣ ಸಂದೇಹದ ವಿಷಯ ನಿಂದು 
ಕರ್ಪುರವುಳ್ಳನ್ನಕ್ಕ ಉರಿಯ ಭೇದ 
ಉರಿವುಳ್ಳನ್ನಕ್ಕ ಕರ್ಪುರದಂಗ. 
ಉಭಯ ನಿರಿಯಾಣವಾದಲ್ಲಿ ಐಕ್ಯಸ್ಥಲನಾಮನಿರ್ಲೆಪ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


| ೬೨ || 


೭೪ 


ಭಕ್ತ ಬ್ರಹ್ಮತತ್ವ , ಮಾಹೇಶ್ವರ ವಿಷ್ಣುತತ್ವ 
ಪ್ರಸಾದಿ ರುದ್ರತತ್ವ , ಪ್ರಾಣಲಿಂಗಿ ಈಶ್ವರತತ್ವ 
ಶರಣ ಸದಾಶಿವತತ್ವ , ಐಕ್ಯ ಮಹಾಭೇದತತ್ವ . 
ಇಂತೀ ಷಡ್ವಾವದ ಆದ್ಯಂತದಿಂದ ಭೇದವ ಹಂಚಿಹಾಕಿ 
ನೀನು ಅಸಾಧ್ಯನಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 


|| ೬೩|| 


೭೫ 


ಭಕ್ತಿಯೆಂಬುದು ಬೇರು, ವಿರಕ್ತಿಯೆಂಬುದೆ ಮರ, ಫಲವೆಂಬುದೆ ಜ್ಞಾನ. 
ಪಕ್ಕಕ್ಕೆ ಬಂದಿತ್ತೆಂಬಾಗಲೆ ಅವಧಿಜ್ಞಾನ. 
ತೊಟ್ಟು ಬಿಟ್ಟಲ್ಲಿಯೆ ಪರಮಜ್ಞಾನ. 
ಸವಿದಲ್ಲಿಯೆ ಅಂತರೀಯಜ್ಞಾನ. 
ಸುಖ ತನ್ಮಯವಾದಲ್ಲಿಯೆ ದಿವ್ಯಜ್ಞಾನ. 
ದಿವ್ಯ ತೇಜಸ್ಸು ಹಿಂಗದಲ್ಲಿಯೆ ಪರಿಪೂರ್ಣಜ್ಞಾನ. 
ಅದು ಮಹದೊಡಲೆಂಬುದಕ್ಕೆ ಎಡೆಯಿಲ್ಲ . 
ಚನ್ನಬಸವಣ್ಣಪ್ರಿಯಭೋಗಮಲ್ಲಿಕಾರ್ಜುನಲಿಂಗವು 
ಅಪ್ರಮಾಣಾದ ಕಾರಣ. 

||೬೪|| 


ಪ್ರಸಾದಿಭೋಗಣ್ಣನ ವಚನ 


ಭಕ್ತಿಸ್ಥಲ ವರ್ತುಳರೂಪಾಗಿಹುದು. 
ಮಾಹೇಶ್ವರಸ್ಥಲ ಖಂಡಿಕಾವರಣವಾಗಿಹುದು. 
ಪ್ರಸಾದಿಸ್ಥಲ ರೇಖೆಯಾಗಿಹುದು. 
ಪ್ರಾಣಲಿಂಗಿಸ್ಥಲಶಕ್ತಿನಾಭಿಸ್ವರೂಪವಾಗಿಹುದು. 
ಶರಣಸ್ಥಲ ಪಂಚಸೂತ್ರಪ್ರಕಾರವ ಕೂಡಿಕೊಂಡು 
ಪೀಠಿಕಾಸಂಬಂಧವಾಗಿ,ಗೋಳಕಾಕಾರಮೂರ್ತಿಯಾಗಿಹುದು. 
ಐಕ್ಯಸ್ಥಲ ದಿಗ್ವಳಯಂಗಳಿಲ್ಲದೆ ಭೇದನಾಮಶೂನ್ಯವಾಗಿ 
ತಿಳಿವೆಡೆಯಲ್ಲಿ ಉಂಟಾಗಿ, ತಿಳಿದ ಮತ್ತೆ ಇದಿರೆಡೆಯಿಲ್ಲವಾಗಿ 
ಇಂತೀ ಪಂಚಬ್ರಹ್ಮಮೂರ್ತಿನೀವಾಗಿ 
ಲೀಲೆಗೆಉಮಾಪತಿಯಾಗಿ, ಲೀಲೆ ನಿಂದಲ್ಲಿ ಸ್ವಯಂಭುವಾಗಿ 
ಇಂತೀ ಐದರಲ್ಲಿ ಭೇದಿಸಿ ಆರರಲ್ಲಿ ವೇಧಿಸಿನಿಂದ 
ನಿಜಸಂಬಂಧಸೂತ್ರ 
ಆ ಭೇದನಿಂದಲ್ಲಿ ನಿರತಿಶಯ ಸ್ವಾನುಭಾವ. 
ಉಭಯದ ಭಾವ ನೀನಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 


| ೬೫|| 


೭೭ 


ಭೇದಉತ್ತರಕಾವ್ಯ ಪೂರ್ವಾಂತರ ಜೈಮಿನಿ ಭುವನಕೋಶ 
ಕಾಲಚಕ್ರ ಭೂಚಕ್ರ ಷಡಾಧಾರ ಸನ್ಮತಚಕ್ರ 
ಆತ್ಮವಾಯು ಸಂಪರ್ಕ ಸಂಭವ ಚಕ್ರಂಗಳಲ್ಲಿ 
ಹೊಣೆಹೊಕ್ಕು ನೋಡಿದಡೂ ಕರ್ಮವಾರ ತಿಳಿದು 
ವರ್ಮ ಮೂರನರಿದು ಮಿಕ್ಕಾದ ದುಃಕರ್ಮದಲ್ಲಿ ಹೋಗದೆ 
ನಿಶ್ಚಿಂತನಾದ ನಿರತ ಸ್ವಯಾನುಭಾವಿಗೆ 
ಉಂಡಡೆಉಪವಾಸಿಯಾಗಿಪ್ಪ , ಬಳಸಿದಡೆಬ್ರಹ್ಮಚಾರಿಯಾಗಿಪ್ಪ . 
ಭಾಗೀರಥಿಯಂತೆ ಆವ ಜೀವದಿಂದ ನಿಂದಡೂ 
ಸಮಪ್ರಮಾಣ ಗರಳವ ಮೀರಿದಾಗ 
ವಾದಿಗೆ ವಾದವ ನುಡಿಯ, ಶಾಸ್ತ್ರದ ಸಂದಣಿಯ ಹೊಗ 
ಪುರಾಣದ ಪೂರ್ವವ ವಿಸ್ತರಿಸ. 
ವೇದವ ವಿಭೇದವೆಂದು, ಆಹ್ವಾನ ವಿಸರ್ಜನವಿಲ್ಲ . 
ಸರ್ವಗುಣದಲ್ಲಿ ಸಂಪೂರ್ಣನಾದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನಾದ ಶರಣನು.| ೬೬ || 


೬೪ 


ಸಂಕೀರ್ಣ ವಚನಸಂಪುಟ : ಮೂರು 


೭೮ 
ಭೇರಿಯ ಹೊಯ್ದಡೆಒಡಗೂಡಿ ನಾದ ಎನ್ನುವಂತೆ 
ತ್ರಿವಿಧಭಕ್ತಿಯಲ್ಲಿ ಮುಟ್ಟುವ ಚಿತ್ರ ನಿಶ್ಚಯವಾಗಿ ನಿಂದುದು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ 
ವಿಶ್ವಾಸ ಕ್ರೀ ಜ್ಞಾನಭರಿತ ಸರ್ವಾಂಗಲಿಂಗಿಯ ಸ್ಥಲ. 


|| ೬೭|| 


- 


೭೯ 


| ೬೮ || 


ಮನವಿಕಾರದಲ್ಲಿ ತೋರುವ ಸುಳುಹು 
ತನುವಿಕಾರದಲ್ಲಿ ಕಾಣಿಸಿಕೊಂಡ ಮತ್ತೆ 
ಅರಿವಿನ ಭೇದ ಎಲ್ಲಿ ಅಡಗಿತ್ತು ? 
ಅರಿದು ತೋರದ ಮತ್ತೆ 
ನೆರೆ ಮುಟ್ಟಬಲ್ಲುದೆ ತ್ರಿವಿಧದಗೊತ್ತ ? 
ಇಂತೀ ಭಗಧ್ಯಾನರನೊಪ್ಪ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು. 

೮೦ 
ಮಹಾಶೂನ್ಯ ಅಂಧಕಾರ ಸುರಾಳ ನಿರಾಳ 
ನಿರಾಲಂಬದಿಂದ ತನ್ಮಯ ಸ್ವಯಂಭು ಸನ್ನದ್ಧವಾಗಿ 
ಅನಾದಿವಸ್ತು ಆದಿಸ್ವರೂಪವ ತಾಳು ಬಂದ ವಿವರ: 
ನಾದ ಬಿಂದು ಕಳೆ ಈ ತ್ರಿವಿಧಭೇದ ಏಕವಾಗಿನಿಂದ ದೆಸೆಯಿಂದ 
ಆ ವಸ್ತುವಿನ ತಿಲಾಂಶು ಸದಾಶಿವಮೂರ್ತಿಯ ಅಂಶೀಭೂತವಾಗಿ 
ಏಕಾಂತ ಪ್ರಮಥ ರುದ್ರನ ದೆಸೆಯಿಂದ 
ದಶರುದ್ರರ ಸಂಬಂಧ ವೈಷ್ಣವಭೇದ. 
ಆ ವೈಷ್ಣವ ದಶ ಅವತಾರಭೇದ. 
ದಕ್ಷ ಮುಂತಾದ ನವಬ್ರಹ್ಮತ್ವದಿಂದ ಮನುಮುನಿಗಳು ಮುಂತಾದ 
ಯಕ್ಷ ರಾಕ್ಷಸ ಶಕ್ತಿದೇವತೆ ಕುಲ ಮುಂತಾದ ಷಡರ್ಶನ 
ಪಕ್ಷಪಾತ ಭೇದಂಗಳಾಗಿ ಇಪ್ಪ ತೆರನ 
ವೇದದ ಹಾದಿಯಿಂದ ಶಾಸ್ತ್ರದಸಂದೇಹದಿಂದ 
ಪುರಾಣದ ಪೂರ್ವ ಮುಂತಾದ ಯುಕ್ತಿಯಿಂದ ತಿಳಿದು 
ಉತ್ತಮ ಮಧ್ಯಮ ಕನಿಷ್ಠವೆಂಬ ದೇವತ್ವಕುಲವನರಿ. 
ಇಂದುವಿನ ಕಳೆಯಿಂದ ಆ ಇಂದುವಿನ ಕಳೆಯನರಿವಂತೆ 
ಜ್ಯೋತಿಯ ಕಳೆಯಿಂದ ಆ ಜ್ಯೋತಿಯ ಲೇಸು ಕಷ್ಟವಕಾಂಬಂತೆ 


ಪ್ರಸಾದಿ ಭೋಗಣ್ಣನ ವಚನ 


ನಿಮ್ಮ ಶಾಸ್ತ್ರಸಂಪದಗಳಲ್ಲಿ ಏಕಮೇವನದ್ವಿತೀಯನೆಂಬ 
ಶ್ರುತಿಯ ವಿಚಾರಿಸಿಕೊಂಡು ಇದ್ದ ಮತ್ತೆ ಆರಡಿಯೇತಕ್ಕೆ ? 
ಇಂತೀ ಭೇದಕ್ಕೆ ವಿಶ್ವಮಯನಾಗಿ ವಿಶ್ವ ಚಕ್ಷುವಾಗಿ 
ತತ್ವಂಗಳಿಗೆ ಮುಖ್ಯವಾಗಿ ಉತ್ಪತ್ಯ ಸ್ಥಿತಿ ಲಯಕ್ಕೆ ಕರ್ತೃವಾಗಿ 
ಆಚಾರ್ಯಮತಕ್ಕೆ ಅಂಗವಾಗಿ ಲೀಲಾಗುಣದಿಂದ ಶಕ್ತಿಸಮೇತವಾಗಿ ಮತ್ತೆ 
ನಿನ್ನ ಇಚ್ಛೆ ಹಿಂಗಿ ನಿಶ್ಚಯವಾಗಿ ಸ್ವಯಂಭುವಾದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 


|| ೬೯ || 


- ೮೧. 
ಮಾತಿನ ರಚನೆಯಿಂದ ಗೆಲಿದೆಹೆನೆಂದಡೆ 
ಬಿಂಗದ ಹೊರೆಯಂತೆ ಅದರಂಗವುಳ್ಳನ್ನಕ್ಕ 
ಸಂದು ಸಂಶಯದಲ್ಲಿ ಸಂದುನೋಡಿಹೆನೆಂದಡೆ 
ಸಂಗಿಗೆ ನೀರುಉಪ್ಪರಕ್ಕೆ ಬಂದುದುಂಟೆ ? 
ಇಂತೀ ಶ್ರುತಿಸಂದೇಹಿಗಳಿಗೆ ಹಾಕಿದ ಮುಂಡಿಗೆ . 
ಏಕಚಿತ್ತದಲ್ಲಿ ನಿಂದ ನಿರುತಂಗೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾ ಎಂಬ ಭಾಷೆ||೭೦|| 

೮೨ 
ರತ್ನದ ಪುಂಜವ ಬೆಗಡವನಿಕ್ಕುವಲ್ಲಿ 
ಮೊನೆ ಮುಂದೆ ಸವೆದ ಮತ್ತೆ ಪೂರ್ವಕ್ಕೆ ಉತ್ತರವಿಲ್ಲ . 
ನಿಶ್ಚಿಸಿಉತ್ತರ ಕಡೆಗಾಣಿಸಿದಲ್ಲಿ ಮುಟ್ಟಿ ಮುಂಚುವ 
ಅರ್ಪಿತ ಅಲ್ಲಿಯೇ ಉಪದೃಷ್ಟ ನಷ್ಟ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . || ೭೧|| 


೮೩ 


ರಸ ಗಂಧರೂಪುಶಬ್ದ ಸ್ಪರ್ಶ 
ಪಂಚೇಂದ್ರಿಯಂಗಳಲ್ಲಿ ಅರ್ಪಿಸುವನ್ನಕ್ಕ ಭಕ್ತ . 
ರೂಪುರುಚಿಯ ಕಂಡರ್ಪಿಸುವನ್ನಕ್ಕ ಮಾಹೇಶ್ವರ. 
ಇಚ್ಚೆಯನರಿತು ಸಾಕು ಬೇಕೆಂಬನ್ನಕ್ಕ ಪ್ರಸಾದಿ. 
ಕಂಡಲ್ಲಿ ಮುಟ್ಟದೆ ಕಾಣಿಸಿಕೊಂಡು ಮುಟ್ಟಿಹೆನೆಂಬಲ್ಲಿ ಪ್ರಾಣಲಿಂಗಿ, 
ವಂದನೆ ನಿಂದೆಗೆ ಒಳಗಹನ್ನಕ್ಕ ಶರಣ. 
ಮುಟ್ಟುವ ತಟ್ಟುವ ತಾಗುವ ಸೋಂಕುವ ಸುಖವನರಿದು 
ಕೂಡಬೇಕೆಂಬನ್ನಕ್ಕ ಐಕ್ಯ . 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಗುಣ ಪರುಷವ ಸೋಂಕಿದಲೋಹದಂತಾದುದು ಷಟ್‌ಸ್ಥಲ. 
ಇಂತೀ ಆರನವಗವಿಸಿ ಬೇರೊಂದುತೋರದಿಪ್ಪುದು 
ಐಕ್ಯಸ್ಥಲಲೇಪಭೇದ 
ಚನ್ನಬಸವಣ್ಣಪ್ರಿಯಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೭೨|| 


ರಿತು ರುತು ಪ್ರಾತಃಕಾಲ 
ಅರ್ಥ್ಯಂಗಳ ನ್ಯಾಸ ಅಂಗುಲವಾಸ ಪಚ್ಚಳ ಮಡಿಕಟಿಸೂತ್ರ 
ಗುಹ್ಯ ನಾಭಿ ಪಂಚಾಗ್ನಿ ಮಧ್ಯ ಬಾಹುಗಳ ಜಿ . 
ನಾಸಿಕ ನಯನ ಕರ್ಣ ಲಲಾಟ ಮಸ್ತಕ ಕರ ಸಂಜ್ಞೆಗಳಲ್ಲಿ 
ನ್ಯಾಸಸೂತಕನಾಗಿ, ಜಪಗ್ರಹಿತನಾದಡೂ 
ಶಿವಧ್ಯಾನಮೂರ್ತಿಯಿಂದ ಪರಿಹರಿಸಬೇಕು, 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ ಕರ್ಮಕ್ರೀ -||೭೩|| 


೮೫ . 


|| ೭೪|| 


ಲಿಂಗವೇ ಪ್ರಾಣವಾದ ಮತ್ತೆ 
ಬೇರೆ ನೆನೆಯಿಸಿಕೊಂಬುದು ಇನ್ನಾವುದಯ್ಯಾ ? 
ಇದಿರಿಟ್ಟು ಬಂದುದ ಮುನ್ನವೆ ಮುಟ್ಟಿ 
ಅರ್ಪಿತ ಅವಧಾನಂಗಳಲ್ಲಿ ಸೋಂಕಿದ ಮತ್ತೆ 
ಪುನರಪಿಯಾಗಿ ಸೋಂಕಿದಡೆ ನಿರ್ಮಾಲ್ಯ ಕಂಡಯ್ಯಾ, 
ಮೊನೆಗೂಡಿಹಾಯ್ಕ ಕಣೆಯಂತೆ ಅರ್ಪಿತಾಂಗ ಸಂಗಭೇದ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿದಲ್ಲಿ . 

೮೬ 
ಲಿಂಗೋದ್ಭವ ಐವತ್ತೆರಡು ಅಕ್ಷರಗಳಲ್ಲಿ 
ವರ್ತುಳಗೋಮುಖಗೋಳಕಾಕಾರಕ್ಕೆ ಸಂಬಂಧಿಸುವಲ್ಲಿ 
ಅಕಾರ ವರ್ತುಲಾಕಾರಕ್ಕೆ , ಉಕಾರಗೋಮುಖಕ್ಕೆ 
ಮಕಾರ ಗೋಳಕಾಕಾರಕ್ಕೆ . 
ಇಂತೀ ಆದಿ ಆಧಾರ ಆತ್ಮಬೀಜ ಓಂಕಾರದಿಂದ 
ಉದ್ಭವವಾದ ಅಕ್ಷರಾತ್ಮಕ ವಸ್ತುವನರಿತು 
ಬ್ರಹ್ಮ ವರ್ತುಲದಲ್ಲಿ ಅಡಗಿ, ವಿಷ್ಣು ಗೋಮುಖದಲ್ಲಿ ನಿಂದು 
ರುದ್ರ ಗೋಳಕಾಕಾರಕ್ಕೆ ಸಂಬಂಧಿತನಾಗಿ 
ಉತ್ಪತ್ಯ ಸ್ಥಿತಿ ಲಯಂಗಳ ಲಕ್ಷಿಸುತ್ತ ಜಗಹಿತಾರ್ಥವಾಗಿ 


ಪ್ರಸಾದಿ ಭೋಗಣ್ಣನ ವಚನ 


ಸ್ವಯಂಭು ಉಮಾಪತಿಯಾದೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಾದಹೆನೆಂದು. 


| ೭೫|| 


೮೭ 


ಲೋಹದ ಪಿಂಡವೆಂದಡೆ 
ಅಲಗಾಗದ ಮುನ್ನವೆ ಇರಿಯಬಲ್ಲುದೆ? 
ಕುಸುಮದ ಗಿಡುವೆಂದಡೆ ಕುಸುಮವಾಸನೆಯ ಕೊಂಡು 
ಎಸಗುವುದಕ್ಕೆ ಮುನ್ನವೆ, ಆ ಗಿಡುವಿನ ಪರ್ಣನ ಸುವಾಸನೆವುಂಟೆ ? 
ಇಂತೀ ದೈತ ಅದ್ಭತದ ಭೇದಉಭಯಸ್ಥಲ ವಿವರ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . || ೭೬|| 

- ೮೮ 
ವಾದದ ಹೇಮ ಸ್ವಯ ಹೇಮವಕೂಡಿ 
ವೇಧಿಸಲಿಕ್ಕೆ ವಿಭೇದವಾದುದಿಲ್ಲ . 
ಶಾಸ್ತ್ರಂಗಳ ಶಬ್ದದ ಯುಕ್ತಿ , ತನ್ನ ಸ್ವಯದ ಸ್ವಾನುಭವದಕೂಟ. 
ಇಂತೀ ಉಭಯವೇಕವಾದಲ್ಲಿ ನಡೆನುಡಿ ಸಿದ್ಧಾಂತ 
ಆತ ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವುತಾನಾಗಿ, || ೭೭|| 

೮೯ 
ವಾಯುವಡಗಿದ ಮಹಾರ್ಣವದಂತೆ 
ನಾದವನೊಳಕೊಂಡ ತನ್ಮಯದಂತೆ 
ಶೂನ್ಯ ಸೋಂಕಿಲ್ಲದ ನಿಶ್ಚಯದಂತೆ 
ವಸ್ತುವಿನಲ್ಲಿ ಲೇಪವಾದ ಸುಚಿತ್ತನಂಗ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವ ಕೂಡಿದಕೂಟ. || ೭೮|| 


೯೦ 


ವಾರಿ ವಾಯುವಿನ ಸಂಗದಿಂದ ಕಲ್ಲಾದ ಮತ್ತೆ 
ನೋಡನೋಡಕರಗಲೇತಕ್ಕೆ ? 
ವಸ್ತುವಿನ ಚಿತ್ತ ವೇಧಿಸಿದ ಮತ್ತೆ 
ಅರಿದು ಮರೆದೆನೆಂಬುದು ಅದೇತಕ್ಕೆ ? 
ಚಿಪ್ಪಿನಲ್ಲಿ ಅಪ್ಪು ನಿಂದು ಹೆಪ್ಪಳಿಯದ ದೃಷ್ಟವಕಂಡ ಮತ್ತೆ 
ಚಿತ್ತ ವಸ್ತುವಿನಲ್ಲಿ ಎಯ್ದಿದ ಮತ್ತೆ 
ದೃಷ್ಟ ಉಭಯದಂತಿರಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


| ೭೯ || 


೩೮ 


ಸಂಕೀರ್ಣ ವಚನಸಂಪುಟ : ಮೂರು 


೯೧ 
ವಿಶ್ವಾಸವನರಿತಲ್ಲಿ ಗುರುಭಕ್ತಿ . 
ಶ್ರದ್ದೆ ಸನ್ಮಾರ್ಗಂಗಳಲ್ಲಿ ಪೂಜಿಸಿ ವೇಧಿಸುವುದು ಶಿವಲಿಂಗಭಕ್ತಿ . 
ಲಾಂಛನಕ್ಕೆ ನಮಸ್ಕಾರ, ಆಪ್ಯಾಯನಕ್ಕೆ ಅನ್ನ 
ಅರಿವಿನ ತೆರನನರಿತು ನೆರೆ ವಿಶ್ವಾಸ ಜಂಗಮಭಕ್ತಿ . 
ಇಂತೀ ಕ್ರೀಯಯಲ್ಲಿ ಮಾರ್ಗ, ಭಾವದಲ್ಲಿ ನೆಮ್ಮುಗೆ. 
ಇಂತೀ ಗುಣಕಾಯ ಜೀವದ ಭೇದ. 
ಕರ್ತೃಬೃತ್ಯಸಂಬಂಧ ಏಕವಾದುದು. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನಾದುದು. || ೮೦|| 


ವಿಹಂಗನ ತತ್ತಿಗೆ ಸ್ಪರ್ಶನದಿಂದ 
ಕೂರ್ಮನ ಶಿಶುವಿಂಗೆಕೂರ್ಮೆಯಿಂದ 
ಚತುಃಪಾದಿ ನರಕುಲಕ್ಕೆ ಕುಚಗಳಿಂದ 
ಮಿಕ್ಕಾದ ಜೀವಜಾತಿ ಲಕ್ಷಣಕ್ಕೆ ತಮ್ಮ ಸ್ಥಾನದಲ್ಲಿಯೆ ತೃಪ್ತಿ . 
ಆವ ಸ್ಥಲವನೆಮ್ಮಿದಲ್ಲಿಯೂ ಭಾವಶುದ್ಧವಾದಲ್ಲಿಯೆ ಮುಕ್ತಿ . 
ಉಭಯಕ್ಕೆ ಉಪಮಾತೀತನಾದಾಗಲೇ ನಿರ್ವಿಜ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೮೧|| 


೯೩ 


ವೃಕ್ಷ ಎಲೆಗಳೆವುದಲ್ಲದೆ 
ತರುವಿನ ಸಲೆ ನೆಲೆ ಸಾರಗಳದು ಫಲಿಸುವುದುಂಟೆ ? 
ಅಂಗದಲ್ಲಿ ಸೋಂಕಿದ ಮರವೆಯ ಕಳೆಯಬಹುದಲ್ಲದೆ 
ಮನ ವಚನ ಕಾಯ ತ್ರಿಕರಣದಲ್ಲಿ ವೇಧಿಸಿದ 
ಮರವೆಯ ಹರಿವ ಪರಿಯಿನ್ನೆಂತೊ ? 
ಉರಿ ವೇಧಿಸಿದ ತರುವಿನಂತೆ ಅದಕ್ಕೆ ಪರಿಹರವಿಲ್ಲ . 
ಅರಿದು ಮಾಡುವ ದೋಷಕ್ಕೆ ಪಡಿಪುಚ್ಚವಿಲ್ಲ . 
ಆ ಭೇದವನರಿದು ಹರಿಯಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೮೨|| 


೯೪ 


ವೇದಕ್ಕೆ ಯಜ್ಞ, ಶಾಸ್ತ್ರಕ್ಕೆ ವಿಸ್ತರ 
ಪುರಾಣಕ್ಕೆ ಬೋಧೆ, ಆಗಮಕ್ಕೆ ಉಭಯ ನಿರುತ್ತರ. 


ಪ್ರಸಾದಿಭೋಗಣ್ಣನ ವಚನ 


ಇಂತಿವು ಆಚರಣೆಯ ಕರ್ಮ. 
ಇಂತಿವುಉತ್ತರಗತಿಯನರಿವುದಕ್ಕೆ ಪೂರ್ವಗತಿ ಪಥವಾಗಿ 
ಕುಂದಣಕ್ಕೆ ಗಂಧಕೂಡಿದಂತೆ ನುಡಿನಡೆ ಉಭಯವೊಂದಾದಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನೆ. 


|| ೮೩|| 


ವೇದದ ಉತ್ತರವ ವಿಚಾರಿಸಿ, ಶಾಸ್ತ್ರದ ಸಂದೇಹವ ನಿಬದ್ಧಿಸಿ 
ಪುರಾಣದ ಅಭಿಸಂಧಿಯ ತಿಳಿದು 
ಇಂತಿವು ಮೊದಲಾದ ಆಗಮಂಗಳಲ್ಲಿ ಚಿಂತಿಸಿಯೆ ನೋಡಿ 
ಸಕಲಯುಕ್ತಿ ಶಬ್ದ ಸೂತ್ರಂಗಳಲ್ಲಿ ಪ್ರಮಾಣಿಸಿಯೆ ಕಂಡು 
ಮಾತುಗಂಟಿತನದಲ್ಲಿ ತರ್ಕಶಾಸ್ತ್ರಂಗಳಿಗೆಹೋಗದೆ 
ಪಂಚವಿಂಶತಿತತ್ವದೊಳಗಾದ ಆಧ್ಯಾತ್ಮ ಆದಿಭೌತಿಕವ ತಿಳಿದು 
ಪಂಚಭೂತಿಕದ ಸಂಚಿತ ಪ್ರಾರಬ್ಧ ಆಗಾಮಿಗಳ ಸಂಚಿನ ಸಂಕಲ್ಪವ ತಿಳಿದು 
ಪೃಥ್ವಿತತ್ವದ ಮಲ, ಅಪ್ಪುತತ್ವದ ಸಂಗ , ತೇಜತತ್ವದ ದಗ್ಗ , 
ವಾಯುತತ್ವದ ಸಂಚಲ, ಆಕಾಶತತ್ವದ ಬಹುವರ್ಣಕೃತಿ. 
ಇಂತೀ ಪಂಚಭೂಕಂಗಳಲ್ಲಿ ತಿಳುವಳವಂ ಕಂಡು 
ಕರಂಡದಲ್ಲಿ ನಿಂದ ಗಂಧದಂತೆ ತನ್ನಂಗವಿಲ್ಲದೆ 
ಗಂಧ ತಲೆದೋರುವಂತೆ ವಸ್ತುಘಟಭೇದವಾದ ಸಂಬಂಧ . 
ಇಂತೀ ತೆರನ ತಿಳಿದು ವಾಗ್ವಾದಗಳಲ್ಲಿ ಹೋರಿಹೆನೆಂದಡೆ 
ಮಹಾನದಿಯ ವಾಳುಕದ ಮರೆಯ ನೀರಿನಂತೆ ಚೆಲ್ಲಿ ಕಂಡೆಹೆನೆಂದಡೆ 
ಆ ನದಿವುಳ್ಳನ್ನಕ್ಕ ಕಡೆಗಣಿಸಬಾರದು. 
ನಿಂದಲ್ಲಿ ಪ್ರಮಾಣುವಿಂದಲ್ಲದೆ ಮೀರಿ ತುಂಬದಾಗಿ 
ಇಂತೀ ಶ್ರುತ್ಯರ್ಥವಿಚಾರದಿಂದ ಹಾಕಿದ ಮುಂಡಿಗೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾಯೆಂದು.|| ೮೪|| 


೯೬ 
ವೇದ ವರ್ಣಕ, ಶಾಸ್ತ್ರ ಸಂದು, ಪುರಾಣ ಪುಚ್ಚವಿಲ್ಲದ ವೃಶ್ಚಿಕ 
ಆಗಮ ಆಗುಛೇಗೆಯನರಿಯದಹೋರಾಟ. 
ಇಂತಿವೆಲ್ಲವೂ ಐವತ್ತೆರಡಕ್ಷರದ ನಾಮಬೀಜ. 
ತವರಾಜಂಗೆ ಫಲ ಬಲಿಯಿತೆನಬಹುದೆ? 
ದಿನನಾಯಕಂಗೆ ತಮ ರಮಿಸಿತೆನಬಹುದೆ ? ಸುರಭಿಗೆ ಗರ್ಭ ಉದಿಸಿತೆನಬಹುದೆ ? 
ಇಂತು ಸರ್ವಾಂಗ ಸಕಲಯುಕ್ತಿ ಸಂಪೂರ್ಣಂಗೆ 


೪೦ 


ಸಂಕೀರ್ಣ ವಚನಸಂಪುಟ : ಮೂರು 


ನುಡಿಯೆ ವೇದ, ನಡೆಯೆ ಆಗಮ. 
ಅಂಗಮಾರ್ಗಂಗಳಲ್ಲಿ ಸಂಬಂಧಿಸುವುದೆ ಶಾಸ್ತ್ರಸಂಪದ . 
ಇಂತೀ ಅಕ್ಷರಾತ್ಮಕ ತಾನಾಗಿ, ಭಕ್ತಿಕಾರಣದಿಂದ ಲಕ್ಷಿತನಾದ ಕಾರಣ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಆಚಾರ್ಯನಾದ ಭೇದ. 


|| ೮ || 


೯೭ 


ವೇದವೆಂಬುದು ವಾದ, ವೈದಿಕತ್ವ ಮಾಯಾಭೇದ. 
ದೇವತಾ ದೇವತೆ ಕುಲ ಋಷಿ ಪ್ರಯೋಗಯಾಗಕ್ರಮ 
ದಿಗ್ವಳಯ ಬಂಧನ, ಗ್ರಹಸಂಬಂಧಯೋಗ. 
ಇಂತಿವು ಮೊದಲಾದ ಕರ್ಮಂಗಳಲ್ಲಿ ವ[ ೨ರ್] ಸಿನಿಂದಸ್ವಯವಾವುದು ? 
ಧರ್ಮಶಾಸ್ತ್ರವ ತಿಳಿದು, ಶಿಲ್ಪ ವೈದಿಕಜೋಯಿಸ 
ಇವು ಮುಂತಾದ ನಾನಾ ಭೇದಂಗಳ ಹೇಳಿ 
ತನ್ನ ಅಳಿವುಉಳಿವುಕಂಡುದಿಲ್ಲ . 
ಪುರಾಣವನೋದಿಕೆಲರ್ಗೆ ಹೇಳಿ 
ಪೂರ್ವಯಥಾಕಥನ ಮುಂತಾದ ರಾಮರಾವಣಾದಿಗಳು 
ಚಕ್ರವರ್ತಿಗಳು ಮುಂತಾದ ಧರ್ಮಕರ್ಮಂಗಳನೋದಿ 
ಬೋಧಿಸಿದಲ್ಲಿಯೂ ಸಫಲವಾದುದಿಲ್ಲ . 
ಇಂತಿವನ್ನೆಲ್ಲವನರಿತು, ಉಭಯಸಂಧಿಯ ಉಪೇಕ್ಷಿಸಿದಲ್ಲಿ 
ಬಿಡುಮುಡಿ ಉಭಯದಭೇದವ ತಾನರಿತು 
ಮಲತ್ರಯಕ್ಕೆ ದೂರಸ್ಥನಾಗಿ 
ತ್ರಿವಿಧಾತ್ಮಕ್ಕೆ ಅಳಿವುಉಳಿವನರಿತು 
ಆರಾರ ಮನ ಧರ್ಮಂಗಳಲ್ಲಿ ಭೇದವಿಲ್ಲದೆ ನುಡಿದು 
ಅಭೇದ್ಯಮೂರ್ತಿಯ ತೋರಿ, ವಿಭೇದವ ಬಿಡಿಸಿ, 
ತರಣಿಯ ಕಿರಣದಂತೆ, ವಾರಿಯ ಸಾರದಂತೆ 
'ಖಲ್ವಿದಂ ಬ್ರಹ್ಮವಸ್ತು ' ವೆಂದಲ್ಲಿ , ಏಕಮೇವನದ್ವಿತೀಯನೆಂದಲ್ಲಿ 
ಓಂ ಭರ್ಗೋ ದೇವಸ್ಯ ಧೀಮಹಿ' ಯೆಂದಲ್ಲಿ 
ಆದಿ ಪರಮೇಶ್ವರನೆಂದಲ್ಲಿ , ಆದಿ ಪುರುಷೋತ್ತಮನೆಂದಲ್ಲಿ 
ಆರಾರ ಭೇದಕ್ಕೆ ಭೇದ. 
ತ್ರಿಮೂರ್ತಿಗಳ ಜಗಹಿತಾರ್ಥವಾಗಿ 
ಸಂಶಯಸಿದ್ದಿಯಿಂದ ತಿಳಿವುದು. 
ಸರ್ವಶಾಸ್ತ್ರದಿಂದ ಈ ಗುಣವಾಚಕರಿಗೆ 


ಪ್ರಸಾದಿ ಭೋಗಣ್ಣನ ವಚನ 

ದೂಷಣದಿಂದ ನುಡಿವರಿಗೆ ಹಾಕಿದ ಮುಂಡಿಗೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾ ಎಂಬೆನು || ೮೬ || 

೯೮ 
ವೇದ ಶಾಸ್ತ್ರ ಪುರಾಣ ಆಗಮಂಗಳಿಂದ 
ಸುಪಥದ ಹಾದಿಯನರಿತೆಹೆನೆಂದಡೆ ಸಂದೇಹದ ಸಂದು. 
ಇವ ಹಿಂಗಿ ಕಂಡೆಹೆನೆಂದಡೆ ನಡಹಿಲ್ಲದ ಬಟ್ಟೆ . 
ಒಂದ ಕಳೆದು ಒಂದರಲ್ಲಿ ನೋಡಿಅರಿತೆಹೆನೆಂದಡೆ ನೀರಿಲ್ಲದ ಏರಿ. 
ಏರಿಯಿಲ್ಲದ ನೀರು ನಿಲಲರಿಯದಾಗಿ 
ಇಂತೀ ವೇದದ ವಿಷಯ , ಶಾಸ್ತ್ರದ ಬಟ್ಟೆ 
ಪುರಾಣದ ಪುಣ್ಯ , ಆಗಮದ ಯುಕ್ತಿ . 
ಇಂತಿವ ತಿಳಿದು, ಖಂಡಿತರಿಗೆ ಉಭಯವಳಿದು 
ಸಂದೇಹಿಗಳಿಗೆ ಮಾಯಾವಾದ, ವೈದಿಕಕ್ಕೆ ತ್ರಿಗುಣಭೇದ. 
ಇಂತೀ ಏಕದಂಡ ದ್ವಿದಂಡ ತ್ರಿದಂಡ ಆಧ್ಯಾತ್ಮಭೇದ, ಶೈವಸಂಬಂಧ 
ಇಂತೀ ಆಚಾರ್ಯಮತ ಸಂಬಂಧಗಳಲ್ಲಿ ಭೇದವನಿಂಬುಗೊಟ್ಟು 
ವಿಭೇದಕ್ಕೆ ಒಳಗು ಹೊರಗಲ್ಲದೆನಿನ್ನನರಿವ ನಿಜಜ್ಞರುಗಳಲ್ಲಿ 
ನಿಂದ ನಿಜಸ್ವರೂಪನೀನೆ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ. 

|| ೮೭|| 


೯೯ 


ವೇದಶ್ರುತಿಯಿಂದ ವಸ್ತುವನರಿತೆಹೆನೆಂದಡೆ 
ಆ ವೇದವ ಹಾದಿಯೆ ವಸ್ತುವ ಕಾಬುದಕ್ಕೆ ? 
ಆ ವೇದಸರ್ವವುಬ್ರಹ್ಮವೆಂದಲ್ಲಿ ವಸ್ತು ಎಲ್ಲಿ ಉಳಿಯಿತ್ತು ? 
ಆ ತೆರನ ತಿಳಿದು ವೇದವಾರನರಸಿತ್ತು ? 
ಶ್ರುತಿ ಯಾರ ಭೇದಿಸಿತ್ತು ? 
ಆಗುಣ ನಾದಬಿಂದುಕಳೆಯೊಳಗಾದಲ್ಲಿ ವಸ್ತುತತ್ವರೂಪಾಯಿತ್ತು. 
ಆ ಸ್ವರೂಪದ ಭೇದದಿಂದ ಪಂಚಭೌತಿಕದ ಗುಣದಿಂದ 
ಪಂಚವಿಂಶತಿತತ್ವಂಗಳೆಲ್ಲವೂ ಗೊತ್ತಾದವು. 
ನಾಲ್ಕು ವೇದ, ಹದಿನಾರು ಶಾಸ್ತ್ರ , ಇಪ್ಪತ್ತೆಂಟು ದಿವ್ಯಪುರಾಣಂಗಳಲ್ಲಿ 
ವೇಧಿಸಿ ಭೇದಿಸಿ ಕಂಡೆನೆಂಬಲ್ಲಿ 
ನಿಂದಿತ್ತು ನಿಜ ಸಂದೇಹಕ್ಕೆ ಒಳಗಾದುದಾಗಿ, 
ತರ್ಕಂಗಳಿಂದ ತರ್ಕಿಸಿ ನೋಡಿ 


ಸಂಕೀರ್ಣವಚನಸಂಪುಟ : ಮೂರು 


ಮಿಕ್ಕಾದ ತತ್ವಂಗಳಲ್ಲಿ ಲಕ್ಷಿಸಿ ಪ್ರಮಾಣಿಸಿದಲ್ಲಿ 
ವಸ್ತು ಹಲವುಕುಲವೆಂದು ಕಲ್ಪಿಸಿ ನುಡಿವಲ್ಲಿ 
ವಿಭೇದ ಪಕ್ಷವಲ್ಲದೆ ವಸ್ತು ಏಕರೂಪು. 
ಜಲ ಬಹುನೆಲಂಗಳಲ್ಲಿ ನಿಂದು ಒಲವರವಿಲ್ಲದೆ 
ಸಸಿ ವೃಕ್ಷಂಗಳ ಸಲಹುವಂತೆ 
ಸರ್ವಗುಣಸಂಪನ್ನನಾದೆಯಲ್ಲಾ 
ಪರಮಪ್ರಕಾಶ ಪರಂಜ್ಯೋತಿಪಂಚಬ್ರಹ್ಮಸ್ವರೂಪನಾದೆಯಲ್ಲಾ 
ಎನಗೆ ನೀನಾದೆಹೆನೆಂದು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಾ. 


|| ೮೮|| 


೧೦೦ 


ವೇದೋತ್ತರ ಸಂಧಿ ಉಪಸನ್ನೆ ಸಂಜ್ಞೆ ಉತ್ತರ 
ಚಿಂತನೆ ಖಂಡನೆಗಳಲ್ಲಿ ಭ್ರಗು, ದಧೀಚಿ, ಕಾಶ್ಯಪ, ಸಾಂಖ್ಯ , ಅಗಸ್ಯ 
ಮೊದಲಾದ ಋಷಿವರ್ಗಂಗಳೆಲ್ಲರು 
ವೇದದ ಕಡೆ ಮೊದಲೆಂದು ಪಠಿಸಿ ವೇಧಿಸಿ 
ಆ ವೇದ ಚಿಂತನೆಗೆ ಸಂದುದಿಲ್ಲ . 
ಇಂತೀ ವೇದ ಮೊದಲು ಶಾಸ್ತ್ರ ಆಗಮ ಪುರಾಣಂಗಳಲ್ಲಿ 
ಸನ್ನಿಧಿ ಸಮನ ಗಮನ ಪರಿಪೂರ್ಣವಾದುದಿಲ್ಲ . 
ಒಂದು ವೇದ ನಾಮದ ಶಾಖೆವೊಂದಕ್ಕೆ 
ಉಪನಯನ ಭೇದ ಸಂಖ್ಯೆ ಶತಸಹಸ್ರ 
ಪುನರಪಿಯಾಗಿ ಬಪ್ಪಲ್ಲಿ ಒಂದು ಅಧ್ಯಾಯ ಸಂಬಂಧದಿಂದ. 
ಆ ಸಂಬಂಧ ಶಾಖೆ ಉಚಿತವಹಾರ 
ವಿಷ್ಣುವಿಂಗೆ ಪರಮಾಯು, ಬ್ರಹ್ಮಂಗೆ ಉಪನಯನವಿಲ್ಲ 
ಋಷಿವರ್ಗಕ್ಕೆ ವೇದೋಪದೇಶವಿಲ್ಲ . 
ಇಂತೀ ಶಂಕೆಯ ಸಂಕಲ್ಪದಲ್ಲಿ ನೋಡಿಕಂಡೆಹೆನೆಂದಡೆ 
ಚಕ್ರದ ಅಂಗುಲದ ಬಳಸಿನ ಲೆಕ್ಕದಂತೆ 
ಇಂತೀ ವೇದದ ಹಾದಿಯಲ್ಲ, ಶಾಸ್ತ್ರದ ಸಂದೇಹವಲ್ಲ . 
ಆಗಮಂಗಳಲ್ಲಿ ಭೇದ ವಿಭೇದವಕಂಡು 
ತರ್ಕಂಗಳಲ್ಲಿ ಹೋರುವ ಕುತರ್ಕಿಯಲ್ಲ . 
ಇಂತಿವನೇತಿಗಳದ ಸರ್ವಾಂಗಲಿಂಗಸಂಬಂಧವಾದ ಶರಣನು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೇ 
ಅಂಗವಾದ ನಿರಂಗನು. 


|| ೮೯ || 


ಪ್ರಸಾದಿ ಭೋಗಣ್ಣನ ವಚನ 


ವ್ಯತಿರಿಕ್ತವಾದ ಪರಿಪೂರ್ಣತ್ವ ಆದೆನೆಂದಲ್ಲಿ 
ಅಚಲಿತವಪ್ಪ ನಿಜಚಲಿತನಾಗಿ ಚಲಿಸದೆ ನಿಂದ ಪರಿಯಿನ್ನೆಂತೊ ? 
ರತ್ನದ ಘಟಗೂಡಿ ಮುಚ್ಚಿದಡೆ ದೀಪ್ತಿ ಅಲ್ಲಿಯೆ ಅಡಗುವುದಲ್ಲದೆ 
ಘಟ ಬೇರಿದ್ದು ಬೆಳಗ ಮುಚ್ಚಿಹೆನೆಂದಡೆ ಅಡಗಿದುದುಂಟೆ ಆ ಬೆಳಗು? 
ಅದು ಕಾರಣದಲ್ಲಿ ಪರಿಪೂರ್ಣತ್ವವಾದಲ್ಲಿಯೆ ಇದಿರೆಡೆಯಿಲ್ಲ . 
ಅರ್ಪಿತಕ್ಕೆ ಅಗ್ನಿ ಕೊಂಡ ಮೃತತಿಲ ಸಾರ ಮುಂತಾದವುರೂಪಗೊಂಡವು. 
ಅಲ್ಲಿಯೆ ಅಡಗಿದಂತೆ ಐಕ್ಯನ ಅರ್ಪಿತಸ್ಥಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . | ೯೦ || 


೧೦೨ 


ಶಿವಾಧಿಕ್ಕಸಂಪನ್ನ ಶಿವಯೋಗಿಯಾದಲ್ಲಿ 
ಶಿವತತಿ ಶಿವಾಚಾರ ಶಿವಾಧಿಕ್ಯ ಪಂಚಮುದ್ರೆ 
ಪಂಚಾಚಾರ ಪ್ರಮಾಣು ಎಲ್ಲವುಸರಿಯಲ್ಲದೆ 
ಬೇರೆ ಅಲ್ಲಿ ಅನ್ಯರು ಎಮ್ಮವರೆಂದುಂಟೆ ? 
ಅರಿವುಕರಿಗೊಂಡವ ತನ್ನವ. 
ಆಚಾರಕ್ಕೆ ಅನುಸರಣೆಯಿಲ್ಲದವ ತನ್ನವ. 
ಈ ಉಭಯಕ್ಕೆ ಹೊರಗಾದವ ಅನ್ಯನೆಂದು 
ಕಾಬುದು ವಿಚಾರಮತ, ಆಚಾರ್ಯಸ್ಥಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . || ೯೧|| 

೧೦೩ 
ಶೈವವಾರು, ವೀರಶೈವಮೂರು, ಗುರುಸ್ಥಲವೈದು, 
ಆಚಾರ್ಯನಂಗ ನಾಲ್ಕು , ಆಚಾರಕ್ಕೆ ಅಂಗವಾರು. 
ಆತ್ಮಂಗೆ ಅರಿವುಮೂರು. 
ಮತ್ತಿವರೊಳಗಾದ ಷಡ್ಡರುಶನಭೇದ. 
ಆಚರಣೆ ಆಶ್ರಯಂಗಳು ವಿಶ್ವತೋಮುಖವಾಗಿಹವು. 
ಚೀರದ ಬಾಯಿದಾರದಂತೆ ಕಟ್ಟುವುದು ಒಂದೆ ಭೇದ, 
ಬಿಡುವುದು ಒಂದೆ ಭೇದ. 
ಇಂತೀ ಸ್ಥಳಕುಳಂಗಳಲ್ಲಿ ಭೇದಂಗಳನರಿವುದು ಆಚಾರ್ಯನಿರವು. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ ವಿಭೇದವಾದಭೇದ.|| ೯೨|| 


ಸಂಕೀರ್ಣ ವಚನಸಂಪುಟ : ಮೂರು 


೧೦೪ 
ಶ್ರೀಪತಿ ಶಿವಲೆಂಕ ಪಂಡಿತಾರಾಧ್ಯ ಏಕಾಂತದರಾಮ 
ಇಂತೀ ಪ್ರಥಮದ ಆಚಾರ್ಯರು ಇಟ್ಟ ಮತಂಗಳಿಂದ 
ಗುರುಸ್ಥಲ ಲಿಂಗಸ್ಥಲ ಉಭಯಮಾರ್ಗ 
ಆಚಾರ್ಯಸ್ಥಲ ಷಡುಸ್ಥಲ ಒಳಗಾದ 
ನಾನಾಸ್ಥಲಜ್ಞರುಗಳಲ್ಲಿ ವರಪ್ರಸಾದಿ ಚನ್ನಬಸವಣ್ಣ 
ಅವರ ಕಾರುಣ್ಯಪ್ರಸಾದ ಎನಗಾಯಿತ್ತು . 
ಸಂಚಿತ ಪ್ರಾರಬ್ಧ ಆಗಾಮಿಗಳಲ್ಲಿ ಉಪಚಕ್ಷು ನೀನಾಗಿ ಸಲಹಿದೆಯಲ್ಲಾ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . || ೯೩|| 

- ೧೦೫ 

ಷಡರ್ಶನಕ್ಕೆ ದೈವವೊಂದೆಂದಡೆ ವಾದಕ್ಕೆ ಮೂಲ 
ಹಲವೆಡೆಯೆಂದಡೆ ಸಮಯಕ್ಕೆ ದೂರ. 
ತಮ್ಮ ಒಲವರದಿಂದ ಕುಲದೈವ ಫಲಿಸುವಂತೆ 
ಏಕಛತ್ರವಕೊಟ್ಟು ರಾಣುವೆಗೆ ಹೊಲಬಿಗರ ಮಾಡಿದಂತೆ 
ದೇವನೊಬ್ಬ ತೈಮೂರ್ತಿಗಳಿಗೆ ಭೇದವಕೊಟ್ಟುಯಿಪ್ಪುದ 
ನಿಮ್ಮ ವೇದದ ಕಡೆಯಲ್ಲಿ ನೋಡಿಕೊಳ್ಳಿ, 
ಶಾಸ್ತ್ರದಸಂದನಿಯಲ್ಲಿ ಕಂಡುಕೊಳ್ಳಿ. 
ಪುರಾಣದ ಮೊದಲಪ್ರಸಂಗದಲ್ಲಿ ಸಂದೇಹವಿಡಿಸಿಕೊಳ್ಳಿ, 
ಆಗಮಂಗಳಲ್ಲಿ ತಿಳಿದು ನಾದಬಿಂದುಕಳೆಗೆ ಆತನಾರೆಂಬುದ ಕಂಡುಕೊಳ್ಳಿ. 
ಹದಿನೆಂಟುದೋಷಂಗಳಲ್ಲಿ ತ್ರಿವಿಧಮಲಂಗಳಲ್ಲಿ 

ಜಾತಿ ವಂಶಭೇದದಲ್ಲಿ ತ್ರಿಗುಣಾತ್ಮಕನಾರೆಂಬುದ ತಿಳಿದು 
ಆದಿಯಿಂದಿತ್ತ ಅನಾದಿಯಿಂದ 
ಲೀಲೆಯಿಂದಿತ್ತ ಸ್ವಯಂಭುವಿಂದ 
ಈ ವಿಭೇದಕ್ಕೆ ಭೇದಕನಾರೆಂಬುದನರಿತು 
ಅಭೇದ್ಯವಸ್ತು ಭಕ್ತಿ ಕಾರಣದಿಂದ ವೇದ್ಯನಾಗಿ ಬಂದು 
ಜಗಹಿತಾರ್ಥವಾಗಿ ಬ್ರಹ್ಮಂಗೆ ಪ್ರಜಾಪತಿ 
ವಿಷ್ಣುವಿಂಗೆ ಯೋನಿಸಂಭವ, ರುದ್ರಂಗೆ ಬಿಂದು ಕಳೆಯಂಕೊಟ್ಟು 
ಮರೀಚಿಕ ಪ್ರಳಯರುದ್ರಂಗೆ ಸಂಹಾರವನಿತ್ತು 
ಇಂತಪ್ಪ ಭೇದದಲ್ಲಿ ವೇದ್ಯವಪ್ಪ ವಸ್ತುವನೋಡಿಕೊಳ್ಳಿ. 
ಇದರಿಂದ ವೆಗ್ಗಳವುಂಟೆಂದಡೆಸೋಧಿಸಿಕೊಂಬ 
ಶತಸಹಸ್ರ ಅವತಾರಂಗಳಿಂದೀಚೆಆದ 


ಪ್ರಸಾದಿಭೋಗಣ್ಣನ ವಚನ 

ದಶ ಅವತಾರಕ್ಕೆ ಒಳಗಾದವನ ತಪ್ಪಿಂದ ಶಿರಸ್ಸನ್ನು ಒಪ್ಪಗೆಡಿಸಿದವನ 
ಬೌದ್ಧನಾಗಿ ಭ್ರಮೆಯಿಂದ ನಾಣುಗೆಟ್ಟು ನಾಚಿಕೆಯಿಲ್ಲದವನ 
ತೊಡೆ, ಜಠರದಲ್ಲಿ ಮಡದಿಯರವೊಡಗೂಡಿಯಿಪ್ಪವನ 
ಇಂತೀ ಇವರನು ಅಡಿಗೆರಗಿಸಿಕೊಂಬ 
ಒಡೆಯ ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವಲ್ಲದಿಲ್ಲಾ .|| ೯೪ || 

೧೦೬ 
ಸಕಲವೆಂದಲ್ಲಿ ನಿಃಕಲ, ನಿಃಕಲವೆಂದಲ್ಲಿ ಸಕಲ 
ದೈತ ಅದೈತವೆಂತೆಂದಂತೆಯೆಂಬುದು ಜಗದ ವಾಗ್ವಿಲಾಸ. 
ವಾಚಾರಚನೆಗಳಿಂದ ತ್ರಿಗುಣ ತ್ರಿವಿಧಮೂರ್ತಿಯ ಕಲ್ಪಿಸಿ 
ದಿವಾರಾತ್ರಿಯಂತೆ ಪುನರಪಿಯಾಗಿ 
ಅಳೆವುತ್ತಯಿಪ್ಪುದುಉಮಾಪತಿಯ ಭೇದ. 
ಅದು ರುದ್ರನ ಲೀಲಾಭಾವ. 
ಆ ಗುಣವ ಛೇದಿಸಿ ನಿಂದಲ್ಲಿ ಹದಿನೆಂಟುದೋಷಂಗಳಿಗೆ ಹೊರಗಾಗಿ 
ತ್ರಿವಿಧ ಅವತಾರಮೂರ್ತಿಗಳಿಗೆ ಒಳಗಲ್ಲದೆ 
ಎಂಬತ್ತನಾಲ್ಕು ಲಕ್ಷ ಜೀವಂಗಳಲ್ಲಿ ಆತ್ಮನ ಬಂಧಿಸದೆ 
ಇಂತೀ ದೋಷಂಗಳಲ್ಲಿ ಸಂದಿಸದೆ 
ನಿಜಾತ್ಮನ ನೆಲೆಯ ಉಚಿತವನರಿದು 
ತ್ರಿವಿಧ ಬಂಧದಲ್ಲಿಯೆ ಅಲ್ಲಿ ಅಲ್ಲಿ ಇಂಬಿಟ್ಟು 
ಸ್ವಯವೇ ತಾನಾಗಿರ್ದುದು ಸ್ವಯಂಭು. 
ಇಂತೀ ಉಭಯಸ್ಥಲಭಾವ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

೧೦೭ 
ಸದಾಶಿವ ವಸ್ತುವ ಭೇದವಂಶದಲ್ಲಿ ಆದ ಮಹಾ ಅಂಧಕಾರದಲ್ಲಿ 
ಬಲಭದ್ರ ವೀರರುದ್ರನ ಸಂಬಂಧದಿಂದ ಆದ 
ಉಭಯ ಯುಗಳದಿಂದ ಆದ ಜಾತಿಉದ್ಭವ ಲಕ್ಷಣ. 
ಜಿ . ಯಲ್ಲಿ ವೇದ, ಭುಜದಲ್ಲಿ ಶಸ್ತ್ರ , ಉದರದಲ್ಲಿ ವ್ಯವಹಾರ, 
ಜಂಘಯಲ್ಲಿ ಕೃಷಿ. 
ಇಂತೀ ಶೂದ್ರ ವೈಶ್ಯ ಕ್ಷತ್ರಿಯ ದ್ವಿಜ 
ಇಂತೀ ಮತಭೇದಂಗಳಲ್ಲಿ ಗೋತ್ರ ಹಲವಾಗಿ ವಾಸಿವಟ್ಟಕ್ಕೆ ಒಳಗಾದವು. 
ಇಂತಿವರ ಒಳಗು ಹೊರಗಲ್ಲ ಸಂತತ ಶರಣ ಶಿವಯೋಗಿ, 
ಕರಂಡದ ಗಂಧದಂತೆ, ಮೃತ್ತಿಕೆಯ ಹೇಮದಂತೆ 


ಸಂಕೀರ್ಣವಚನಸಂಪುಟ : ಮೂರು 


ಶುಕ್ಕಿಯ ಅಪ್ಪುವಿನಂತೆ , ಶಿಲೆಕುಲದ ರತಿಯಂತೆ 
ಮರ್ತ್ಯದ ಮತ್ತರ ಹೊದ್ದದಸ್ವಯಿಚ್ಛಾಪರ ಭಕ್ತ ಶಿವಯೋಗಿಗೆ 
ಮರ್ತ್ಯಕೈಲಾಸವೆಂಬ ಗೊತ್ತಿಲ್ಲ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನು ತಾನೆ. ||೯೬|| 

೧೦೮ 
ಸದ್ಯೋಜಾತಮುಖ ಚನ್ನಮಲ್ಲಿಕಾರ್ಜುನಲಿಂಗವಾಯಿತ್ತು. 
ವಾಮದೇವಮುಖ ಭೋಗಮಲ್ಲಿಕಾರ್ಜುನಲಿಂಗವಾಯಿತ್ತು. 
ಅಘೋರಮುಖ ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವಾಯಿತ್ತು. 
ತತ್ಪುರುಷಮುಖ ಶಾಂತಮಲ್ಲಿಕಾರ್ಜುನಲಿಂಗವಾಯಿತ್ತು . 
ಈಶಾನಮುಖ ಇಂತೀ ಚತುರ್ವಿಧ ಆಚಾರ್ಯಂಗೆ 
ಗುರುಮೂರ್ತಿಯಾದಲ್ಲಿ , 
ಇಷ್ಟಲಿಂಗನ ಕೊಡಬೇಕೆಂದು ತನ್ನ ದೃಷ್ಟಕ್ಕೆ ದೃಷ್ಟನಾದಹೆನೆಂದು 
ಬಂದುದನರಿತು ನಿಂದ ಮಾರ್ಗವ ಗುರುಸ್ಥಲ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ 
ಉಭಯಮಾರ್ಗ ಗುರುಸ್ಥಲ. 

||೯೭|| 
೧೦೯ 
ಸಾಕ್ಷಿಯನಿಟ್ಟು ನಿಕ್ಷೇಪವ ನಿಕ್ಷೇಪಿಸುವಂತೆ 
ದೈತವೆಂಬುದನರಿದು ಅದೈತವ ಕಾಣಬೇಕು. 
ಕಂಡೆಹೆನೆಂಬನ್ನಕ್ಕ ಅದೈತವಿಲ್ಲ . 
ವಿಕಾರದರೋಗಕ್ಕೆ ಸ್ವಪ್ನದ ಪಥ್ಯದಂತೆ 
ಪೃಥ್ವಿಯ ಪಟದಲ್ಲಿ ಪಂಕವ ಕಡೆಗಾಣಿಸಿಹೆನೆಂಬಂತೆ 
ಪಟ ಅಂಗಳವುಳ್ಳನ್ನಕ್ಕ ನೀರ ಸಂಗದಿಂದ ತೊಳೆದಹೆನೆಂದಡೆ 
ಪಂಕದ ಬೀಜ ಸಂದೇಹವುಳ್ಳನ್ನಕ್ಕ ನಿಜಲಿಂಗದ ಹೊಲಬು ಕಾಣಬೇಕು. 
ಇದರಲ್ಲಿಯೆ ಸ್ವಯವಚನ ವಿರುದ್ಧವ ತಿಳಿದು 
ನಿಜವಬಲ್ಲವನಾಗಬೇಕು 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . ||೯೮|| 


M0 


ಸೂತಕಂಗಳಿಂದ ಜನನ, ಪ್ರಸೂತಕಂಗಳಿಂದ ಮರಣ . 
ಕ್ರೀಯಿಂದ ನಿಃಕ್ರೀಯ ಜನನ, ನಿಃಕ್ರೀಯಿಂದಕ್ರೀಗೆ ಜನನ. 
ಉಭಯದ ಪ್ರೇತಸೂತಕವಳಿದು ಆತ್ಮಂಗೆ ಅರಿವಾದಲ್ಲಿ 
ಮುಂದಣ ಕುರುಹು ನಿಃಪತಿಯಾಯಿತ್ತು . 


ಪ್ರಸಾದಿ ಭೋಗಣ್ಣನ ವಚನ 


ಅದು ಆದಿಯ ವೃಕ್ಷ , ಅನಾದಿಯ ಬೀಜ. 
ವಿಭೇದವಿಲ್ಲದ ಭೂಮಿಯಲ್ಲಿ ನಷ್ಟವಾಯಿತ್ತು. 
ಇದ ಸಾಧಿಸಿದನಭೇದ್ಯ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವೆ ತಾನಾದ ಕಾರಣ, || ೯೯ || 


ಸೂತ್ರ ಪ್ರಕರಣಗಳಿಂದ 
ಏಕಸಂಜ್ಞೆಯಸಂಪರ್ಕ , ತ್ರಿವಿಧಭೇದ 
ಚತುರ್ಭಾಗ ಪಂಚವಿಂಶತಿ ಶಾಂಕರೀಯ 
ರಘುಪ್ರಕಾರ, ಮೀಮಾಂಸಕಾ ಸೂತ್ರ 
ವಿಷಮಸಂಧಿಭೇದಕಾ ಪ್ರಯೋಗ 
ಪ್ರಾತಃಕಾಲ ರಿತು ಉಚಿತತಮ ತತ್ಕಾಲ ನಾರಣೀಯ 
ಜೈಮಿನಿ ಭೇದ, ಪಾರಸೀಯ ಸಾಂಖ್ಯ ಕಾಪಾಲಿಕ ಬೌದ್ಧ ಶೈವ. 
ಇಂತೀ ಆಗಮ ಸೂತ್ರ ನಾನಾವಿಲಕ್ಷಣ ಲಕ್ಷಣಂಗಳಲ್ಲಿ ತಿಳಿದಡೂ 
ಕರ್ಮವಾರು ವರ್ಮ ಮೂರು 
ಸದ್ಧರ್ಮವೊಂದರಲ್ಲಿ ನಿರತನಾಗಿ 
ಸರ್ವಗುಣಸಂಪನ್ನನಾಗಿ ಲಿಂಗಪ್ರಾಣಿಯಾಗಿ 
ಪ್ರಾಣಲಿಂಗಿಯಾಗಿ ನಿಂದಾತಂಗೆ ಅಂಗ ಆತ್ಮನೆಂಬ ಉಭಯದ ಸಂದಿಲ್ಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನಾಗಿ, || ೧೦೦|| 

೧೨ 
ಸೃಷ್ಟಿಯೊಳಗಾದ ತೀರ್ಥಂಗಳ ಮೆಟ್ಟಿ ಬಂದಡೂ 
ದೃಷ್ಟಿಮತಿ, ನಿಮುಷಮತಿ, ಭೇದಮತಿ[ ವೇ ]ದ್ಯಮತಿ 
ಅಭೇದ್ಯಭೇದಕಮತಿ ಉಚಿತಮತಿ 
ಸಾಮಮತಿ ದಾನಮತಿ ದಂಡಮತಿ 
ಆತ್ಮಚಿಂತನಮತಿಗಳಲ್ಲಿ ನುಡಿದಡೂ ಪಂಡಿತನಪ್ಪನಲ್ಲದೆ 
ವಸ್ತುವಮುಟ್ಟ , 
ಇದಕ್ಕೆ ದೃಷ್ಟ ಮತ್ತರಿಗೆ ಹಾಕಿದ ಮುಂಡಿಗೆ. 
ವಸ್ತುವನರಿದುದಕ್ಕೆ ಲಕ್ಷಣವೇನೆಂದಡೆ: 
ತಥ್ಯಮಿಥ್ಯವಳಿದು ರಾಗದ್ವೇಷನಿಂದು 
ಆವಾವ ಗುಣದಲ್ಲಿಯೂ ನಿರ್ಭಾವಿತನಾಗಿ 
ಸರ್ವಗುಣಸಂಪನ್ನನಾಗಿ ತತ್ಕಾಣ ಸಾವಧಾನವನರಿತು 
ಬಂದ ಬಂದ ಮುಖದಲ್ಲಿ ಲಿಂಗಾರ್ಪಿತವ ಮಾಡಿ ನಿಂದುದೆ ನಿಜಲಿಂಗಾಂಗ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು ತಾನೆ. || ೧೦೧|| 


ges 


ಸಂಕೀರ್ಣ ವಚನಸಂಪುಟ : ಮೂರು 


೧೩ 
ಸ್ಥಲಂಗಳ ಭೇದ ವಿವರ: 
ವೇಣು ವೀಣೆ ಮೌರಿ ವಾದ್ಯಂಗಳಲ್ಲಿ 
ವಾಯು ಅಂಗುಲಿಯ ಭೇದದಿಂದ ರಚನೆಗಳ ತೋರುವಂತೆ 
ಘಟದಸ್ಕೂಲಸೂಕ್ಷ್ಮಿಂಗಳಲ್ಲಿ ಪ್ರಾಣ ತತ್ರಾಣವಾದಂತೆ 
ಅದು ಭಾವಜ್ಞಾನ ಷಟ್‌ಸ್ಥಲಕ್ರಿಯಾಭೇದದ ವಾಸ. 
ಇಂತೀ ಉಭಯದೃಷ್ಟ ನಾಶವಹನ್ನಕ್ಕ ಐಕ್ಯಲೇಪನಲ್ಲಿ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ . 

೧೧೪ 
ಹಲವು ಗುಳಿಯ ಬೆಟ್ಟದಗುಂಟಿಗೆಯಂತೆ 
ಸುಮುದ್ರೆ ಏಕವಾಗಿ ಹಲವು ಗುಣದಲ್ಲಿ ಸಲುವಂತೆ 
ಆ ಗುಣ ನೆಲೆ ಆಚಾರ್ಯನಂಗ. 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಉಮಾಪತಿಯಾದ ಸಂಗ. 


|| ೧೦೨|| 


|| ೧೦೩|| 


ಪ್ರಸಾದಿ ಲೆಂಕಬಂಕಣ್ಣನ ವಚನ 


ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗ ಮುಂತಾಗಿರ್ದ 
ದೃಷ್ಟ ಅರ್ಪಿತಂಗಳ ಅರ್ಪಿಸುವಲ್ಲಿ 
ಗಂಧದಿಂದ ಸುಳಿವ ನಾನಾ ಸುಗಂಧವ 
ರಸದಿಂದ ಬಂದ ನಾನಾ ರಸಂಗಳ 
ರೂಪಿನಲ್ಲಿ ಕಾಣಿಸಿಕೊಂಬ ನಾನಾ ಚಿತ್ರ ವಿಚಿತ್ರ 
ಖಂಡಿತ ಅಖಂಡಿತಮಪ್ಪ ದೃಷ್ಟಾಂತಂಗಳಲ್ಲಿ 
ಸ್ಪರ್ಶನದಲ್ಲಿ ಮೃದುಕಠಿಣದೊಳಗಾದ 
ಮುಟ್ಟುತಟ್ಟಿನ ಭೇದವ ಲಕ್ಷಿಸುವಲ್ಲಿ 
ಶಬ್ದದಿಂದ ಸಪ್ತಸ್ವರದೊಳಗಾದ ನಾನಾಘೋಷವಾಸನಂಗಳ 
ಅಳಿದುಳಿದು ತೋರುವ ಸುನಾದ ಸಂಚುಗಳಲ್ಲಿ 
ಇಂತೀ ಪಂಚೇಂದ್ರಿಯಂಗಳಲ್ಲಿ 
ಪ್ರಸಾದ ಮುಂತಾಗಿ ಅರ್ಪಿಸಿಕೊಂಡೆಹೆವೆಂಬಲ್ಲಿ 
ಗುರುಪ್ರಸಾದಿಗೆ ಲಿಂಗಪ್ರಸಾದವಿಲ್ಲ . 
ಲಿಂಗಪ್ರಸಾದಿಗೆ ಜಂಗಮಪ್ರಸಾದವಿಲ್ಲ . 


30 


ಸಂಕೀರ್ಣ ವಚನಸಂಪುಟ : ಮೂರು 


ಜಂಗಮಪ್ರಸಾದಿಗೆ ಮಹಾಪ್ರಸಾದವಿಲ್ಲ . 
ಮಹಾಪ್ರಸಾದಿಗೆ ಪರಿಪೂರ್ಣ ಪ್ರಸಾದವಿಲ್ಲ. 
ಪರಿಪೂರ್ಣಪ್ರಸಾದಿಗೆ ಪಂಚೇಂದ್ರಿಯದೊಳಗಾದ 
ಮುಟ್ಟಿನ ಪ್ರಸಾದ, ಕಟ್ಟಿನ ಸೂತಕವಿಲ್ಲ . 
ಅದೆಂತೆಂದಡೆ: 
ಕರ್ಪೂರದ ಚಿತ್ರಸಾಲೆಯ ಕಿಚ್ಚು ಮುಟ್ಟಿದ ಮತ್ತೆ 
ಚಿತ್ರವಲ್ಲಿಯೆ ನಿರ್ಲಕ್ಷ್ಮವಾದಂತೆ 
ಪತ್ರಂಗಳಲ್ಲಿ ನಾನಾ ಅಕ್ಷರಂಗಳ ಲಕ್ಷಿಸಿ ಬರೆದು 
ಅವುಕಿಚ್ಚು ಮುಟ್ಟಿ ಸುಟ್ಟಲ್ಲಿ 
ಎತ್ತಿ ಪ್ರತಿಯ ಲಕ್ಷಿಸಬಹುದೆ ? 
ಇಂತೀ ಅರಿದರುಹಿನಲ್ಲಿ ಎಡದೆರಪಿಲ್ಲದ 
ಪ್ರಸಾದಿಗೆ ಆ ಗುಣ ಪ್ರಸನ್ನಪ್ರಸಾದಿಯ ಇರವು 
ದಹನ ಚಂಡಿಕೇಶ್ವರಲಿಂಗದಿರವು. 


|| ೧|| 


ಇಷ್ಟಪ್ರಸಾದವ ದೃಷ್ಟಕ್ಕೆ ಅರ್ಪಿಸಿಕೊಂಡೆಹೆನೆಂಬನ್ನಕ್ಕ 
ದೃಷ್ಟವೂ ಇಲ್ಲ , ಇಷ್ಟವೂ ಇಲ್ಲ . 
ಉಭಯವಿಲ್ಲಾಗಿ ತೃಪ್ತಿಗೆ ಮುಟ್ಟದ ಅರ್ಪಿತವ 
ಇದನಾರು ಬಲ್ಲರು. 
ಮುಟ್ಟದಲ್ಲಿಯೆ ಸವಿಸಾರಂಗಳ ಭೇದವ ದೃಷ್ಟ ಮುಂತಾಗಿ 
ಅರ್ಪಿತದಲ್ಲಿಯೆ ಸವಿಸಾರಂಗಳನರಿದು ಅರ್ಪಿಸಬಲ್ಲಡೆ 
ಅರ್ಪಿತಸೂತಕ ಅಲ್ಲಿಯೆ ನಷ್ಟ . 
ಈ ಗುಣ ದೃಷ್ಟಪ್ರಸಾದಿಯ ಕಟ್ಟಿನ ಭೇದ. 
ದಹನ ಚಂಡಿಕೇಶ್ವರಲಿಂಗವು ತಾನಾದವನ ಸಂಗದ ಕೂಟ. 

೭ 
ಕಣ್ಣು ನೋಡಿ ಅರ್ಪಿಸಿದ ಪ್ರಸಾದ ಅದಾವ ಲಿಂಗಕ್ಕೆ ? 
ಕಿವಿ ಕೇಳಿ ಅರ್ಪಿಸಿದ ಪ್ರಸಾದ ಅದಾವ ಲಿಂಗಕ್ಕೆ ? 
ಫ್ಯಾಣ ವಾಸಿಸಿ ಅರ್ಪಿಸಿದುದು ಅದಾವ ಲಿಂಗಕ್ಕೆ ? 
ಜಿಹ್ವಯ ಕೊನೆಯಲ್ಲಿ ಸವಿದು ಅರ್ಪಿಸಿದುದು ಅದಾವ ಲಿಂಗಕ್ಕೆ ? 
ಕರ ಮುಟ್ಟಿದ ಸೋಂಕಿನ ಸುಖ ಅದಾವ ಲಿಂಗಕ್ಕೆ ? 
ಇಂತೀ ಪಂಚೇಂದ್ರಿಯಂಗಳಲ್ಲಿ ಅರ್ಪಿಸಿಕೊಂಬ 


|| ೨|| 


ಪ್ರಸಾದಿ ಲೆಂಕಬಂಕಣ್ಣನ ವಚನ 


ಆತ್ಮನತೃಪ್ತಿ ಐದೋ ಮೂರೋ ಬೇರೆರಡೂ ಏಕವೋ ? 
ಎಂಬುದ ನಿಧಾನಿಸಿ ಬಹುವೆಚ್ಚದ ಕುಂಭದಲ್ಲಿ ಅಗ್ನಿಯನಿರಿಸಿ 
ಉರುಹಲಿಕೆ ವೆಜ್ಜ ವೆಜ್ಜಕ್ಕೆ ತಪ್ಪದೆಕಿಚ್ಚು ಹೊದ್ದಿತೋರುವದು 
ವೆಜ್ಜದ ಗುಣವೋ ? ಒಂದಗ್ನಿಯ ಗುಣವೋ ? 
ಇಂತೀ ಗುಣವ ನಿಧಾನಿಸಿಕೊಂಡು 
ನಿಜಪ್ರಸಾದವ ಕೊಂಬಸ್ವಯಪ್ರಸಾದಿಗೆ 
ತ್ರಿವಿಧಪ್ರಸಾದ ಸಾಧ್ಯವಪ್ಪುದಲ್ಲದೆ ವರ್ತಕಪ್ರಸಾದಿಗಳಿತ್ತಲೆ ಉಳಿದರು. 
ದಹನ ಚಂಡಿಕೇಶ್ವರಲಿಂಗಕ್ಕೆ ಅರ್ಪಿತ ಮುಟ್ಟದೆಹೋಯಿತ್ತು. 


|| ೩ || 


ಕಾಯದಲ್ಲಿ ಸೋಂಕ ಅಳಿದು, ಕೊಂಬುದು ಶುದ್ಧಪ್ರಸಾದಿಯ ಅಂಗ. 
ಕರಣಂಗಳಿಚ್ಛೆಯಿಲ್ಲದೆ ಕೊಂಬುದು ಸಿದ್ಧಪ್ರಸಾದಿಯ ಅಂಗ. 
ಭಾವ ತಲೆದೋರದೆ ಜನನ ಮರಣಾದಿಗಳಲ್ಲಿ 
ನಾಮ ರೂಪುಕ್ರೀಗೆ ಬಾರದೆ ನಿಶ್ಚಯ ನಿಜಾಂಗಲೇಪವಾಗಿ 
ಕೊಂಬುದು ಪ್ರಸಿದ್ದ ಪ್ರಸಾದಿಯ ಅಂಗ. 
ಇಂತೀ ತ್ರಿವಿಧಪ್ರಸಾದಿಗಳಲ್ಲಿ ಹೊರಗೆ ವಿಚಾರಿಸಿ, ಒಳಗ ಕಂಡು 
ಒಳಗಿನ ಗುಣದಲ್ಲಿ ಕಳೆ ನಿಂದು ನಿಃಪತಿಯಾಗಿ 
ದೃಷ್ಟ ತನ್ನಷ್ಟವಾದುದು ಸ್ವಯಂಪ್ರಸಾದಿಯ ಅಂಗ. 
ಇಂತಿವರಲ್ಲಿ ತಿಳಿದುಳಿದವಂಗಲ್ಲದೆ 
ಜಂಗಮಪ್ರಸಾದವ ಲಿಂಗಕ್ಕೆ ಕೊಟ್ಟಿಹೆನೆಂಬುದು ದೃಷ್ಟಾಂತವಲ್ಲ . 
ಕೊಟ್ಟು ಕೊಂಡೆಹೆನೆಂದಡೆ 
ಆ ಗುರುವಿಗೂ ಲಿಂಗವೆಂಬುದೊಂದು ಕುರುಹು. 
ಜಂಗಮಕ್ಕೂ ಲಿಂಗವೆಂಬುದೊಂದು ಕುರುಹು. 
ಕೊಟ್ಟು ಕೊಂಡೆಹೆನೆಂಬ ಭಕ್ತಂಗೂ ಲಿಂಗವೆಂಬುದೊಂದು ಕುರುಹು. 
ಇಂತೀ ಬೀಜ, ಆ ಬೀಜದಿಂದಂಕುರ. 
ಆ ಅಂಕುರದಿಂದ ಪತ್ರ ಕುಸುಮ ಫಲಭೋಗ. 
ಆ ಫಲಭೋಗದಿಂದ ಮತ್ತೆ ಬೀಜವಪ್ಪುದರಿಂದ ಕಂಡು 
ಇಂತೀ ತ್ರಿವಿಧಗುಣ ಲಿಂಗ ಸೋಂಕೆಂಬುದ ಕಂಡು 
ಒಂದರಿಂದೊಂದು ಗುಣವನರಿದೆಹೆನೆಂದಡೆ 
ಸಂದನಳಿದ ಸದಮಲಾನಂದವೊಂದು 
ಸೂತಕವೆಂದಳಿದುಕೊಡಲಿಲ್ಲ . 
ಎರಡು ಸೂತಕವೆಂದು ಮುಟ್ಟಿ ಅರ್ಪಿಸಲಿಲ್ಲ . 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೪ || 


ಮೂರನೊಡಗೂಡಿ ಪ್ರಸಾದವಿದೆಯೆಂದು 
ಬೇರೆ ಅರ್ಪಿಸಿಕೊಂಬವರಿನ್ನಾರೊ ? 
ಇಂತೀ ಪ್ರಸಾದಿಯ ಪ್ರಸನ್ನವ ತಿಳಿದಲ್ಲಿ 
ದಹನ ಚಂಡಿಕೇಶ್ವರಲಿಂಗವು ಪ್ರಸನ್ನಪ್ರಸಾದಿಕಾಯನು. 

M೯ 
ಗುರುಪ್ರಸಾದವ ಲಿಂಗಕ್ಕೆ ಕೊಡಲಿಲ್ಲ . 
ಅದೆಂತೆಂದಡೆ: 
ಗುರು ಭೇದ್ಯವು, ಲಿಂಗ ಅಭೇದ್ಯವು. 
ಜಂಗಮಪ್ರಸಾದವ ಲಿಂಗಕ್ಕೆ ಕೊಡಲಿಲ್ಲ . 
ಅದೆಂತೆಂದಡೆ: 
ಜಂಗಮವು ಚತುರ್ವಿಧಫಲಪದಂಗಳಲ್ಲಿ ರಹಿತವು. 
ಲಿಂಗವು ಚತುರ್ವಿಧಫಲಪದಂಗಳಿಗೆ ವಿರಹಿತವು. 
ಇಂತೀ ಉಭಯಪ್ರಸಾದವ ಲಿಂಗಕ್ಕೆ ಅರ್ಪಿಸಿ 
ತಾ ಕೊಂಡೆಹೆನೆಂಬಲ್ಲಿ ತ್ರಿವಿಧಪ್ರಸಾದವಾಯಿತ್ತು. 
ಇಂತೀ ತ್ರಿವಿಧಪ್ರಸಾದವ ತಾನರಿದು ಕೊಂಬಲ್ಲಿ 
ಗುರುವಿಂಗೆ ತನುವನಿತ್ತು , ಲಿಂಗಕ್ಕೆ ಮನವೆರಡಿಲ್ಲದೆ 
ಜಂಗಮಕ್ಕೆ, ತ್ರಿವಿಧಮಲಕ್ಕೆ ಕಟ್ಟುಮೆಟ್ಟಿಲ್ಲದೆ 
ಅಂಗವರತು ಇಂದ್ರಿಯಂಗಳಿಚ್ಛೆಯಿಲ್ಲದೆ - 
ಸಂದುಸಂಶಯ ನಿವೃತ್ತಿಯಾದವಂಗಲ್ಲದೆ 
ತ್ರಿವಿಧಪ್ರಸಾದ ಏಕೀಕರ ಸಾಧ್ಯವಲ್ಲ . 
ದಹನ ಚಂಡಿಕೇಶ್ವರಲಿಂಗಕ್ಕೆ ಕೊಟ್ಟು ಕೊಳ್ಳಬಾರದು. 


|| ೫ || 


೧೨೦ 
ಗುರುವಿಂಗೆ ಜೀವಪ್ರಸಾದ, ಚರಕ್ಕೆ ಭಾವಪ್ರಸಾದ. 
ಜೀವಭಾವದಲ್ಲಿ ಕೂಡಲಿಕ್ಕಾಗಿ ಪರಮಪ್ರಸಾದ. 
ಆ ಪರಮಪ್ರಸಾದ ವ್ಯತಿರಿಕ್ತವಾಗಿ ಕಾಣಿಸಿಕೊಂಡಲ್ಲಿ 
ಪ್ರಸಾದವಾಯಿತ್ತು. 
ಆ ಲಿಂಗಪ್ರಸಾದ ತನಗಾಗಲಾಗಿ ಸ್ವಯಪ್ರಸಾದವಾಯಿತ್ತು. 
ಇಂತೀ ಪ್ರಸಾದಿಸ್ಥಲ ವಿವರಂಗಳ ತಿಳಿದು 
ಲಿಂಗಕ್ಕೆ ಕೊಟ್ಟು ಕೊಳಬೇಕು. 
ದಹನ ಚಂಡಿಕೇಶ್ವರಲಿಂಗಕ್ಕೆ ಅರಿದು ಅರ್ಪಿಸಬೇಕು. 


|| ೬ || 


ಪ್ರಸಾದಿ ಲೆಂಕಬಂಕಣ್ಣನ ವಚನ 


೫೩ 


|| ೭ || 


ಧೀರಪ್ರಸಾದ ವೀರಪ್ರಸಾದ ಆವೇಶಪ್ರಸಾದ. 
ಇಂತೀ ತ್ರಿವಿಧಪ್ರಸಾದವ ಕೊಂಬಲ್ಲಿ 
ಅಂಗವರತು ಇದಿರಿಂಗೆ ಭಯಭಂಗವಿಲ್ಲದೆ 
ಬೆಗಡು ಜಿಗುಪ್ಪೆ ಚಿಕಿತ್ಸೆ ತಲೆದೋರದೆ 
ಮಹಾಕುಂಭಮೃತಂಗಳ ಕೊಂಡಂತೆ. 
ಮಹಾಮೇರುವೆಯ ಅಲ್ಪಮೊರಡಿ ಧಿಕ್ಕರಿಸಿ ಅಲ್ಲಿಗೆ ಹೋದಡೆ 
ಅದರ ತಪ್ಪಲಲ್ಲಿಯೆ ತಾನಡಗಿದಂತೆ. 
ಈ ಗುಣ ದೃಷ್ಟಪ್ರಸಾದಿಯ ಕಟ್ಟಿನ ಭೇದ. 
ದಹನ ಚಂಡಿಕೇಶ್ವರಲಿಂಗವು ತಾನಾದ ಅಂಗದ ತೆರ. 

೧೨೨ 
ನಿಷ್ಠೆಯಿಂದ ಕೊಂಬುದು ದ್ರವ್ಯಪ್ರಸಾದ. 
ತೃಪ್ತಿಯಿಂದ ಭೋಗಿಸುವದು ಕರುಣಪ್ರಸಾದ. 
ಅರಿವಿನ ಮುಖದಿಂದ ಕುರುಹಳಿದು ಕೊಂಬುದು 
ಎರಡಳಿದ ಪ್ರಸಾದ. 
ಆ ಪ್ರಸಾದ ಮಹಾಪ್ರಸಾದವಾಗಲಾಗಿ 
ವರುಷ ವರುಷಕ್ಕೆ ಇದಿರೆಡೆಗೆಟ್ಟಂತೆ 
ಉರಿ ಉರಿಯೆಡೆಸುಡಲಿಲ್ಲದ ತೆರನಂತೆ 
ಮುಕುರ ಮುಕುರಕ್ಕೆ ಕಳೆಬೆಳಗೊಡಗೂಡಿದಂತೆ. 
ಇಂತೀ ಪ್ರಸಾದ ಅಂಗವಾದ ನಿರಂಗಿಯ ತೆರ . 
ದಹನ ಚಂಡಿಕೇಶ್ವರಲಿಂಗವೆ ಅಂಗವಾದವನ ಸಂಗ, 


| ೮|| 


೧೨೩ 


ಪ್ರಸಾದವೆ ಅಂಗವಾದವನ ಇರವು ಎಂತುಟೆಂದಡೆ: 
ಒಳಗಿಲ್ಲದ ಕುಂಭ ಒಡೆದು ಹೋಳಾದಂತೆ 
ಮರೀಚಿಕಾಜಲವ ತುಂಬಿ ಸುರಿದ ಅಂಗದಂತಿರಬೇಕು. 
ಉರಿಯ ಮಧ್ಯದಲ್ಲಿ ನಷ್ಟವಾದ ಕರ್ಪುರದ ಗಿರಿಯಂತಿರಬೇಕು. 
ಮಹಾಪ್ರಸಾದವ ಕೊಂಡಲ್ಲಿ ಇದಿರು ಮುಲ್ಕಿಲ್ಲದಿರಬೇಕು. 
ಹರವರಿ ನಷ್ಟವಾಗಿ ದಹನ ಚಂಡಿಕೇಶ್ವರಲಿಂಗದಲ್ಲಿ 
ಒಳಗೂಡಿರಬೇಕು. 


ಸಂಕೀರ್ಣ ವಚನಸಂಪುಟ : ಮೂರು 


೧೨೪ 
ರೂಪನರಿದು ರುಚಿಯನುಂಡು 
ಅವರ ನಿಹಿತಂಗಳ ಕಂಡು ಮತ್ತೆ ಲಿಂಗಕ್ಕೆ ಅರ್ಪಿಸಿ 
ಪ್ರಸಾದ ಮುಂತಾಗಿ ಕೊಂಡೆಹೆನೆಂಬ ವರ್ತಕಭಂಡರ ನೋಡಾ. 
ಕಟ್ಟಿ ಹುಟ್ಟದ ರತ್ನ , ಸುಗುಣ ಅಪ್ಪು ತುಂಬದ ಮುತ್ತು 
ಕಳೆ ತುಂಬದ ಬೆಳಗು, ಹೊಳಹುದೂರದ ಸೂತ್ರ 
ಲವಲವಿಕೆಯಿಲ್ಲದ ಚಿತ್ರ , ಇದಿರಗುಣವನರಿಯದ ಆತ್ಮ . 
ಇಂತಿವು ಫಲಿಸಬಲ್ಲವೆ ?ಕ್ರೀಯನರಿದು ಅರ್ಪಿಸಬೇಕು. 
ಅರ್ಪಿಸುವಲ್ಲಿ ದೃಷ್ಟಾಂತದ ಸಿದ್ದಿ ಪ್ರಸಿದ್ಧವಾಗಬೇಕು. 
ಕಾಣದವಗೆ ತಾ ಕಂಡು ಕುರುಹಿನ ದಿಕ್ಕ ಅರುಹಿ 
ತೋರುವನ ತೆರನಂತೆ 
ತಾ ಲಕ್ಷಿಸಿದಲ್ಲಿ , ತಾ ದೃಷ್ಟಿಸಿದಲ್ಲಿ , ತಾ ಮುಟ್ಟಿದಲ್ಲಿ 
ಅರ್ಪಿತವಾದ ಪ್ರಸಾದಿಯ ಕಟ್ಟು . 
ದಹನ ಚಂಡಿಕೇಶ್ವರಲಿಂಗವು ತಾನಾದ ಚಿತ್ತದವನ ಮುಟ್ಟು . 


|| ೧೦ || 


១e 


ವೇದ ಶಾಸ್ತ್ರ ಪುರಾಣ ಆಗಮಂಗಳಿಗೆ ಅಭೇದ್ಯಲಿಂಗಕ್ಕೆ 
ಸಕಲಸಂಸಾರವೇದಿಗಳ ಶೇಷವ ಸಮರ್ಪಿಸಬಹುದೆ? 
ಅಲ್ಲಾಯೆಂದಡೆ ಸಮಯವಿರೋಧ. 
ಅಹುದೆಂದಡೆ ಆದಿಯನಾದಿಯಿಂದ 
ಭೇದಿಸಿ ಕಾಣದ ಅಭೇದ್ಯಲಿಂಗಕ್ಕೆ 
ಸರ್ವಸಾಧನೆಯಲ್ಲಿ ಸಾವವರ ಶೇಷವ 
ನಾದ ಬಿಂದು ಕಳೆಗೆ ಅತೀತವಪ್ಪ ವಸ್ತುವಿಂಗೆ ನೈವೇದಿಸಬಹುದೆ? 
ಲಿಂಗದ ಆದ್ಯಂತವನರಿಯರು. 
ಗುರುಲಿಂಗಜಂಗಮದ ಭೇದಕೀಯನರಿದು ಕಂಡು 
ತನ್ನಿರವ ತಾ ಶೋಧಿಸಿಕೊಂಡು ತ್ರಿವಿಧವ ಅರಿತವಂಗಲ್ಲದೆ 
ಉಭಯಪ್ರಸಾದವ ಲಿಂಗಕ್ಕೆ ಅರ್ಪಿಸಿ 
ತ್ರಿವಿಧಪ್ರಸಾದವ ಒಡಗೂಡಿಕೊಂಬುದು ನಿರಂಗಿ, 
ನಿರಂಗಿಯ ಮಹಾಪ್ರಸಾದಿಯ ಅಂಗ ಹೀಂಗಲ್ಲದೆ 
ಕಂಡವರ ಕೈಕೊಂಡು ಬಂಧ ಮೋಕ್ಷ ಕರ್ಮಂಗಳೊಂದೂ ಹರಿಯದೆ ನಿಂದ 
ಕೀರ್ತಿ ಆಡಂಬರಕ್ಕಾಗಿ ಮಾಡಿಕೊಂಡ ನೇಮಕ್ಕೆ ಕಟ್ಟಡ 


ಪ್ರಸಾದಿ ಲೆಂಕಬಂಕಣ್ಣನ ವಚನ 


೫೫ 


ತ್ರಿವಿಧವೇದಿಗಳು ಬಾಧಿಸಿಹರೆಂದುಕಟ್ಟುಗುತ್ತಿಗೆಯ ವರ್ತಕರಿಗೆ 
ತ್ರಿವಿಧಪ್ರಸಾದದ ನಿಜನಿಶ್ಚಯ ಉಂಟೆ? 
ಇಂತೀ ಭೇದವಿಚಾರಗಳ ತಿಳಿದು 
ಲಿಂಗದ ಅಂದಿನ ಸೋಂಕಿನಿಂದ ಬಂದ 
ಗುರು ಲಿಂಗ ಜಂಗಮದ ಅಂಗವನರಿದು 
ಲಿಂಗಮೂರ್ತಿತ್ರಿವಿಧರೂಪಾಗಿ 
ಬಂದುದ ತಿಳಿದು, ತನ್ನ ಮೂರ್ತಿಗೆ ತಾ ಗುರುವಾಗಿ 
ದೀಕ್ಷಿತನಾಗಿ ಬಂದುದ ಕಂಡು 
ತನ್ನ ಮೂರ್ತಿಗೆ ತಾನು ಸುಳಿದು, ಚರವಾಗಿ ನಿಂದುದ ಕಂಡು 
ತನ್ನ ಮೂರ್ತಿಗೆ ನಿಜಕ್ಕೆ ತಾ ಮೂರ್ತಿಯಾಗಿ 
ಆ ಲಿಂಗವುಉಭಯದ ಗುಣದಲ್ಲಿ ಕುರುಹಗೊಂಡಿತ್ತು . 
ಇಂತೀ ನಡೆನುಡಿ ಸಿದ್ಧಾಂತವಾದವಂಗಲ್ಲದೆ 
ಗುರುಚರಪ್ರಸಾದ ಲಿಂಗಕ್ಕೆ ನೈವೇದ್ಯವಲ್ಲ , 
ದಹನ ಚಂಡಿಕೇಶ್ವರಲಿಂಗವನರಿದ ಪ್ರಸಾದಿಯ ನಿರಂಗ. 


|| ೧೧|| 


ಬಹುರೂಪಿ ಚೌಡಯ್ಯನ ವಚನ 

೧೨೬ 
- ಅಂಡಜ ಪೃಥ್ವಿ ಉದಯಿಸದಂದು 
ಭೂಮಂಡಲವಾಗದಂದು 
ಪಿಂಡಜ ಬೀಜವ ನವಬ್ರಹ್ಮರು ತಾರದಂದು 
ನವಖಂಡವ ರಚಿಸದಂದು 
ಪೃಥ್ವಿ, ಅಪ್ಪು ತೇಜ ವಾಯು ಆಕಾಶವೆಂಬ 
ಪಂಚಭೂತಾದಿ [ ಸ ] ಳವಿಡದಂದು 
ಅನುಕರಿಸದಂದು, ರೂಹಿಸದಂದು 
ಅತಿಮಥನ ಒಡ್ಡದಂದು 
ಇಪ್ಪತೈದರ ಸ್ಥಳವ ಹೆಸರುಗೊಂಡು ಕರೆಯದಂದು 
ಎನಗೆ ತನಗೆಂಬಿಚ್ಚಿ ತನ್ನ ತಲೆದೋರದಂದು 
ಋಷಿಗಳಾಶ್ರಯ ಲೋಕದಲ್ಲಿ ಹರಿಯದಂದು 
ಅಂದು ಬಸವನಿದ್ದ ಕಾಣಾ, ರೇಕಣ್ಣಪ್ರಿಯ ನಾಗಿನಾಥಾ. 

೧೨೭ 
ಅನುದಿನಂಗಳೆಂಬವುಪ್ರಣತೆಯಾಗಿ, 
ವರುಷವೆಂಬವು ಬತ್ತಿಯಾಗಿ, 


32 


ಬಹುರೂಪಿ ಚೌಡಯ್ಯನ ವಚನ 


ಜೀವಜಾತಿಯ ಬೆಳಗ ಬೆಳಗಿನಲರಿಯಬೇಕು. 
ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು. 
ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು. 
ಎಣ್ಣೆಯೆಂಬ ಜವ್ವನ ಸವೆಯದ ಮುನ್ನ , 
ಬೆಳಗು ಕತ್ತಲೆಯಾಗದ ಮುನ್ನ 
ರೇಕಣ್ಣಪ್ರಿಯ ನಾಗಿನಾಥಾ, ಬೆಳಗ ಬೆಳಗಿನಲರಿಯಬೇಕು. 


|| ೨ || 


- ೧೨೮ 

ಅಪ್ಪಾ ಬೊಪ್ಪಾ ಚಿಕ್ಕ ಚೋಹಮಂ ತೊಟ್ಟು 
ಮುಖಕ್ಕೆ ಹೊತ್ತಿಗೊಂದು ಪರಿಯ ಬಚ್ಚಣೆಯನಿಕ್ಕಿ 
ಮತ್ತದನು ತಲೆಯಲ್ಲಿ ಹೊತ್ತು, ತಪ್ಪಿ ಹೆಜ್ಜೆಯನಿಕ್ಕಿ ಆಡುತ್ತಿದ್ದ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಹೊತ್ತುಹೋಗದ ಬಹುರೂಪವ. 

೧೨೯ 
ಅರೆಯ ಆಲಯದಲ್ಲಿ ಕರಿಗೊಳಿಸುವ ಶ್ರವಣವೆ ಮೇಲಹ ಆಕಾಶವನಪ್ಪಲು 
ಉಲುಹು ನಿರ್ಯಾತವಾಗಿ ಚಿತ್ರ ಸಮಾಧಾನವನೈದಲು 
ಕಾಲ ಕರ್ಮ ಭವಾರಣ್ಯವಗೆಲುವುದು 
ಎನಗರಿದೇನಯ್ಯ , ರೇಕಣ್ಣಪ್ರಿಯ ನಾಗಿನಾಥಾ. 


೧೩೦ 


ಅಲ್ಲಿಯ ಬಹುರೂಪ ಇಲ್ಲಿಗೆ ಬಂದಿತ್ತು . 
ಇಲ್ಲಿಯ ಬಹುರೂಪ ಎಲ್ಲಿ ಅಡಗಿತ್ತೋ ? 
ಎನ್ನ ಬಹುರೂಪಬಲ್ಲವರಾರೋ ? 
ನಾದ ಹರಿದು ಸ್ವರವುಸೂಸಿದ ಬಳಿಕ 
ಈ ಬಹುರೂಪ ಬಲ್ಲವರಾರೋ ? 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲ . 


೧೩೧ 


ಆಡಿದೆವರನೊಡಗೂಡಿ. 
ಮಾಡಿದೆ ಶರ್ವನ ಸಂಗವ . 
ನೋಡಿದೆ ನಾ ನೀನೆಂಬ ಭೇದವಳಿದು. 
ಕೂಡಿದೆ ಕೇಡಿಲ್ಲದಕೂಟವ . 


res 


ಸಂಕೀರ್ಣ ವಚನಸಂಪುಟ : ಮೂರು 


ಆಟ ಮಾಯಿತ್ತು , ನೋಟತೀರಿತ್ತು 
ರೇಕಣ್ಣಪ್ರಿಯ ನಾಗಿನಾಥಾ. 


೧೩೨ 


ಆಡುವಡೆ ಸದಾಚಾರಿಗಳಕೂಡೆ ಆಡುವದು. 
ನುಡಿವಡೆ ಜಂಗಮಪ್ರೇಮಿಯ ಕೂಡೆ ನುಡಿವುದು. 
ಮಾತಾಡುವಡೆ ಪ್ರಸಾದಿಯ ಕೂಡೆ ಮಾತನಾಡುವದು. 
ಭಕ್ತಿಹೀನನ ಕಂಡಡೆ ಮನ ಮುನಿಸ ಮಾಡಿಸಾ 
ರೇಕಣ್ಣಪ್ರಿಯ ನಾಗಿನಾಥಾ. 


|| ೭ | 


೧೩೩ 
ಆದಿಶುದ್ದ ಆಚಾರಲಿಂಗವನ್ನು ರ್ಪರೆಲ್ಲರು 
ಅನಾದಿಯ ಲಿಂಗದ ಭೇದವನರಿಯರಾಗಿ, 
ನಾಸಿಕಪುಟದ ಆಶ್ರಯದಲ್ಲಿ ಲಿಂಗವನರಿಯರಾಗಿ, 
ಕೆಲಬರಿಗೆ ಲಿಂಗವು ಹಲಬರಿಗೆ ದೂಷಣೆಯ ಮಾಡಿ 
ಹೋದಲಿಂಗವನರಿಯರಾಗಿ ದೂಷಣೆ ಪಥ್ಯವಾಗಿ, 
ಮನದಾಶ್ರಯಕ್ಕೆ ತಂದಾತ, ರೇಕಣ್ಣಪ್ರಿಯ ನಾಗಿನಾಥ. 
ಬಸವಣ್ಣನಿಂದ ಬದುಕಿದೆ. 


೧೩೪ 
ಇಂದು ಬಂದ ಬಹುರೂಪವನೋಡಿರಯ್ಯಾ . 
ಗತಿಯ ಹೊದ್ದದೆ, ಮತಿಯ ಹೊದ್ದದೆ, ಸ್ಥಿತಿಯ ಹೊದ್ದದೆ 
ಸ್ಥಾನವ ಹೊದ್ದದೆ, ಐವರು ಕಟ್ಟಿದ ಕಟ್ಟಳೆಯ ಮೀರಿ 
ನಾನಾಡುವೆ ಬಹುರೂಪವ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿದೆ. 


೧೩೫ 


ಇನ್ನಾಡುವ ಜಂಗಮ ಬಹುರೂಪ, 
ಅಲ್ಲಮನಂತೆ ಆಡುವೆ ಬಹುರೂಪ. 
ಅಜಗಣ್ಣನಂತೆ ಆಡುವೆ ಬಹುರೂಪ. 
ಮುಖವಾಡದಯ್ಯಗಳಂತೆ ಆಡುವೆ ಬಹುರೂಪ. 
ಪುರುಷಾಂಗಣವ ಮೆಟ್ಟಿ ಆಡುವೆ ಬಹುರೂಪ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವನಿಂದ ಬದುಕಿಡೀ ಲೋಕವೆಲ್ಲಾ 


|| ೧೦ || 


ಬಹುರೂಪಿ ಚೌಡಯ್ಯನ ವಚನ 


ರ್ಜಿ 


೧೩೬ 


ಇನ್ನಾಡುವೆ ಜಂಗಮ ಬಹುರೂಪ, 
ಕಲ್ಯಾಣವೆಲ್ಲಾ ಅರಿಯಬೇಕೆಂದು. 
ಎನ್ನ ಬಹುರೂಪಕಾಮ ಹೊಯ್ದುಕೊಂಡಿಯೆಂದಡೆ 
ಪ್ರಸಾದವ ಮಾಡಿಕೊಟ್ಟಡೆ 
ಇದು ಬಸವನ ಪ್ರಸಾದವೆಂದು ಕೈಕೊಂಡೆ ಕಾಣಾ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವನಿಂದ ಬದುಕಿಡೀ ಲೋಕವೆಲ್ಲಾ . || ೧೧ || 


೧೩೭ 
ಎಂಟು ತಟ್ಟೆಯ ನೆಟ್ಟು , ಒಂಬತ್ತು ನೇಣು ಕಟ್ಟಿ 
ಎಂಟ ಬಿಟ್ಟು ಒಂದೇ ನೇಣಿನಲ್ಲಿ ಹತ್ತಿ ಆಡುತ್ತಿರಲಾಗಿ 
ತಟ್ಟೆ ಮುರಿದು, ಮೆಟ್ಟಿನಿಂದ ದಾರ ಕಿತ್ತು , 
ನೋಡುವರ ದೃಷ್ಟಿ ಬಟ್ಟಬಯಲು 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಆಟವನಾಡಿದ ಅರಿದಾಗಿ, 

೧೩೮ 
ಎಂಬತ್ತುನಾಲ್ಕು ಲಕ್ಷ ಬಹುರೂಪ 
ಚಂದ ಚಂದದಲ್ಲಿ ಆಡಿ 
ಬಂಧುಗಳ ಮೆಚ್ಚಿಸಬಂದೆ. 
ಅವರು ಬಹುರೂಪದಂದವನರಿಯರು. 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಬಹುರೂಪದಿಂದ ವಿಚ್ಛಂದವಾಯಿತ್ತು. 


|| ೧೩ || 


೧೩೯ 
ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ 
ಬಸವಣ್ಣ . 
ನಾದವನರ್ಪಿಸಿದಲ್ಲಿ ಅರ್ಪಿತಗೊಂಡಾತ 
ಬಸವಣ್ಣ . 
ನಾ ಹೆಂಡಿರನರ್ಪಿಸುವಲ್ಲಿ ಅರ್ಪಿತಗೊಂಡಾತ 
ಬಸವಿದೇವ. 
ಎನ್ನ ಧನ ಕೆಟ್ಟಿತ್ತು ಬಸವನಿಂದ, ಮನ ಕೆಟ್ಟಿತ್ತು 
ಬಸವನಿಂದ. 


O 


ಸಂಕೀರ್ಣ ವಚನಸಂಪುಟ : ಮೂರು 


ಎನ್ನ ಗೋತ್ರ ನಿವಾರಣವಾಯಿತ್ತು 
ಬಸವನಿಂದ. 
[ ವೇಳವಾಳಿ] ನಾ ಹೆಣ್ಣನರ್ಪಿತ ಮಾಡಿದಲ್ಲಿ 
ಒಪ್ಪುಗೊಂಡಾತ ಬಸವಣ್ಣ . 
ಕಡುಗಲಿ ತಮ್ಮನನರಿಯಲು 
ಮುರಿಯಿತ್ತು ಅಲಗು ಬಸವನಿಂದ. 
ಎನ್ನೊಡಲಲಿರ್ದ ಏಳು ಮಾನಿಸಸ್ತ್ರೀಯರು 
ಏಳಲಾರದೆ ಹೋದರು ಬಸವನಿಂದ. 
ನಾ ಕೆಟ್ಟೆ ಕಾಣಾ, ರೇಕಣ್ಣಪ್ರಿಯನಾಗಿನಾಥಾ. 
ಬಸವನಿಂದ ಬದುಕಿಡೀ ಲೋಕವೆಲ್ಲಾ . 

- ೧೪೦ 
ಎಲ್ಲ ರಾಟದಂತಲ್ಲ ಎನ್ನಾಟ, 
ಕರದಾಧಾರದಲಪ್ಪಿ , ಪಂಚಾಮೃತ ಮಂತ್ರವನುಂಡಾಡಿದೆ. 
ಆ ದೇಶ ಈ ದೇಶವೆಂತೆನ್ನದೆ 
ಪರದೇಶದಲಾಡಿ ಪರದೇಶಿಯಾದೆನು. 
ಕಾಲನ ಮೇಲೆನಿಂದು, 
ಕಪಾಲದ ಭಿಕ್ಷವ ಹಿಡಿದು 
ಹರಿಯ ಶೂಲದಲೆತ್ತಿಯಾಡಿದೆ. 
ಹರಶರಣರಾಧಾರದ ಬಸವನ ಶಿಶು ನಾನು ಕಾಣಾ 
ರೇಕಣ್ಣಪ್ರಿಯ ನಾಗಿನಾಥಾ. 

೧೪೧ 
ಎಲ್ಲಾ ಜಗಂಗಳೊಳಗಿರ್ದಡೇನು 
ಶಿವನು ಜಗದಂತಹನಲ್ಲ . 
ಜಗವ ತನ್ನೊಳಗಿಕ್ಕಿ ತಾ ಹೊರಗಿರ್ದಹೆನೆಂದಡೆ 
ಬ್ರಹ್ಮಾಂಡದಂತಹನೇ ? ಅಲ್ಲ . 
ಆಕಾಶದೋಪಾದಿಯಲ್ಲಿ ಸರ್ವಲೋಕದ 
ಒಳ ಹೊರಗೆ ಮೂಲ ಚೈತನ್ಯ ತಾನಾಗಿ, ಆಧಾರವಾದ 
ನಮ್ಮ ರೇಕಣ್ಣಪ್ರಿಯ ನಾಗಿನಾಥ. 


|| ೧೫|| 


|| ೧೬ || 


ಒಂದರಲ್ಲಿ ಬಂದು, ನಾಲ್ಕರಲ್ಲಿ ಆಡಿ 
ಒಂದರಲ್ಲಿ ಅಡಗಿ, ಮೂರರಲ್ಲಿ ಕೂಡಿ 


ಬಹುರೂಪಿ ಚೌಡಯ್ಯನ ವಚನ 


|| ೧೭ | 


ಎಂಟರಲ್ಲಿ ಕಂಟಕವಾಯಿತ್ತು . 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಪುರೆಹರೆ ಎನುತಿರ್ದೆನು. 

೧೪೩ 
ಒಂಬತ್ತು ಇಟ್ಟಿಯ ನಡುವೆ ಒಂದು ಕತ್ತಿಯ ನಟ್ಟು 
ತುಟ್ಟತುದಿಯ ಮೆಟ್ಟಿ ಆಡಲಾಗಿ, 
ಆ ಕತ್ತಿ ಇಟ್ಟಿಯ ತಾಗಿ, ಆ ಇಟ್ಟಿ, ನಿಷ್ಠವಂತರ ತಾಗಿ 
ಸತ್ತರೆಲ್ಲರು ಆಟಕ್ಕೆ ಮೊದಲೆ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ . 

ဂပူ 
ಒಡೆಯರ ಸಹಪಜ್ಜೆಯಲ್ಲಿ ಪರಿಯಾಣ 
ಅಡ್ಡಣಿಗೆಯನಿರಿಸಿಕೊಂಡು ಉಂಬ ಸಮಗ್ರಾಹಕನಲ್ಲ . 
ನಿಮ್ಮ ಶರಣರ ಪಾದೋದಕಕ್ಕಲ್ಲದೆಕೈಯಾನೆ. 
ನಿಮ್ಮ ಶರಣರ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯೆ . 
ನಿಮ್ಮ ಲಾಂಛನಧಾರಿಯ ಮನೆಯ ಪ್ರತಿಭತ್ಯನಾಗಿರಿಸಯ್ಯಾ ನೀನೆನ್ನ 
ರೇಕಣ್ಣಪ್ರಿಯ ನಾಗಿನಾಥಾ. 


|| ೧೮ || 


|| ೧೯ || 


೧೪೫ 


ಕಲ್ಲ ಒಳಗಣ ಕಿಚ್ಚಿಂಗೂ ಬೂದಿಯಿಲ್ಲದಂತಿರಿಸಿದೆ 
ಅಯ್ಯಾ ಎನ್ನ , ಲಿಂಗದೊಳಗೆ. 
ಗಾಳಿಗಂಧಕೂಡಿದಂತಿರಿಸಯ್ಯಾ ಎನ್ನ , 
ಲಿಂಗದೊಳಗಂಗವನು. 
ರೇಕಣ್ಣಪ್ರಿಯ ನಾಗಿನಾಥಾ, ನಿಮ್ಮ ಒಲವಿನೊಳಗಣ ನಿಲವು 
ಸೊಡರ ಬೆಳಗಿನಲಡಗಿದ ಎಣ್ಣೆಯಂತೆ ಇರಿಸಯ್ಯಾ , 
ಎನ್ನ ಲಿಂಗದೊಳಗಂಗವನು. 


|| ೨೦ || 


ಕಳ್ಳನ ಕೈಯಲ್ಲಿ ಒಂದು ಒಳ್ಳಿಹ ರತ್ನವ ಕಂಡಡೆ 
ಎಲ್ಲರೂ ಬಂದು ತಲೆವಿಡಿವರಯ್ಯಾ . 
ಆ ರತ್ನವ ರತ್ನ ವ್ಯವಹಾರಿ ಕೊಟ್ಟು ಕೊಂಡಡೆ 
ಆರೂ ಬಾಯಲೆಲಮ್ಮರು. 


ಸಂಕೀರ್ಣ ವಚನಸಂಪುಟ : ಮೂರು 


|| ೨೧|| 


ಶೈವ ಗುರುವಿನ ಕೈಯಲ್ಲಿ ಸಾಹಿತ್ಯವಾದ ಲಿಂಗವನ್ನು 
ವೀರಶೈವ ಗುರುವಿನ ಕೈಯಲ್ಲಿ ಕೊಟ್ಟು ಮರಳಿ ಕೊಂಡಡೆ 
ಆತ ಇಹಲೋಕಪೂಜ್ಯನು, ಪರಲೋಕ ಪೂಜ್ಯನು. 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ 
ತಪ್ಪದು ರೇಕಣ್ಣಪ್ರಿಯ ನಾಗಿನಾಥಾ. 

೧೪೭ 
ಕಾಮನ ಮಂದಿರದಡವಿಯೊಳಗೆ 
ಶುಕ್ಲಶೋಣಿತವೆಂಬ ಮಡಕೆಯ ಮಾಡಿ 
ಮೂತ್ರಶ್ಲೇಷ್ಮ ಅಮೇಧ್ಯವೆಂಬ ಪಾಕದ್ರವ್ಯಂಗಳ 
ಮಡಕೆಯಲ್ಲಿ ನಿಶ್ಚಯಿಸಿ 
ಆ ಮಡಕೆಯನೊಡೆದಾಗಲೆ ಭಕ್ತ ] ಕಾಣಾ. 
ರೇಕಣ್ಣಪ್ರಿಯ ನಾಗಿನಾಥಾ 
ಬಸವಣ್ಣನಿಂದ ಬದುಕಿದೆನು. 


|| ೨೨ || 


೧೪೮ 


ಕುಲವಕೂಡದೆಕೋಪವಡಗಿ 
ಅನ್ಯಹೇಸಿಕೆ ಮತ್ತೆ ಐಕ್ಯವಾದ ನಿರುತ ಭರಿತದ ಪರಮಸುಖ 
ಎನಗೆಂದಪ್ಪುದೊ ? 
ಕಾಯದಂದುಗ ಬಿಟ್ಟು ನಿರಾಸೆಯಲ್ಲಿ ನೆರೆ ಸಲು [ b]ಂದ 
ಎನ್ನ ನಚ್ಚಿನ ಲಿಂಗ ಮೆಚ್ಚಿನ ಘನಕ್ಕೆ ಘನಲಿಂಗವಾಗಿ 
ರೇಕಣ್ಣಪ್ರಿಯ ನಾಗಿನಾಥನಯಸವಿನೋಲವೆನಗಪ್ಪುದೆಂದೋ ? 


|| ೨೩ || 


୦୫୮ 


ಕೈಯ ಮರದು ಕಾದುವ ಅಂಕವದೇನೊ ? 
ಭಾವ ಮರದು ನೋಡುವ ನೋಟವದೇನೊ ? 
ಭಯವ ಮರದು ಮಾಡುವ ಭಕ್ತಿಯದೇನೊ ? 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಗುರುವ ಮರದು 
ಲಿಂಗವನೊಲಿಸಿದೆನೆಂದಡೆ ಆ ಉಭಯ ಗುರುಲಿಂಗವೆರಡೂ ಇಲ್ಲ . || ೨೪|| 

೧೫೦ 
ಗಾರುಡಿಗನ ವಿಷವಡರಬಲ್ಲುದೆ ? 
ಸೂರ್ಯನ ಮಂಜು ಮುಸುಕಬಲ್ಲುದೆ ? 


ಬಹುರೂಪಿಚೌಡಯ್ಯನ ವಚನ 


ಗಾಳಿಯ ಮೊಟ್ಟೆಯ ಕಟ್ಟಬಹುದೆ ? 
ಅಗ್ನಿಯ ಕೈಯಿಂದ ಆಕಾಶ ಬೇಯಬಲ್ಲುದೆ ? 
ನಿಮ್ಮನರಿದ ನಿಜಯೋಗಿಗೆ ಕರ್ಮಪಾಶವೆಲ್ಲಿಯದೊ 
ರೇಕಣ್ಣಪ್ರಿಯ ನಾಗಿನಾಥಾ ? 


|| ೨೫ || 


ಗುರು ಎನ್ನ ಮುಟ್ಟಿ ಗುರು ಶುದ್ಧವಾದನಯ್ಯ . 
ಲಿಂಗ ಎನ್ನ ಮುಟ್ಟಿ ಲಿಂಗ ಶುದ್ಧವಾಯಿತ್ತಯ್ಯ . 
ಜಂಗಮ ಎನ್ನ ಮುಟ್ಟಿ ಜಂಗಮ ಶುದ್ದವಾದನಯ್ಯ . 
ಪ್ರಸಾದ ಎನ್ನ ಮುಟ್ಟಿ, ಪ್ರಸಾದ ಶುದ್ಧವಾಯಿತ್ತಯ್ಯ . 
ಈ ಚತುರ್ವಿಧ ಎನ್ನ ಮುಟ್ಟಿ ಶುದ್ಧವಾಯಿತ್ತು ಕಾಣಾ 
ರೇಕಣ್ಣಪ್ರಿಯ ನಾಗಿನಾಥಾ. 


|| ೨೬ || 


೧೫೨ 


| ೨೭ || 


ಘನವ ನೆನವ ಮನಕ್ಕೆ ತಕ್ಕ ಕಿವಿಯಾದವಾಗಿ 
ಗುರುವಚನ ರತಿಸುಖಸಾರಾಯಸಂಬಂಧದನುಭಾವಿಯಾಗಿ 
ಶರಣಸತಿ ಗರ್ಭವಾದಳು. 
ಇರುಳಿಲ್ಲ ಹಗಲಿಲ್ಲ , ನವಮಾಸಂಗಳನರಿಯಳು. 
ರೇಕಣ್ಣಪ್ರಿಯ ನಾಗಿನಾಥ ಅಯೋನಿಸಂಭವನಾಗಿ 
ಪ್ರಸೂತಕಾಯನಲ್ಲ . 

೧೫೩ 
ಚಿತ್ತಾವಧಾನವೆಂದಾಡಬಂದೆ, ಸತ್ಯಶರಣರ ಮುಂದೆ. 
ಶುಕ್ಲ ಶೋಣಿತವೆಂಬ ಬಾಯಿ ಕಟ್ಟೆಯ ಮೆಟ್ಟಿ 
ತುಟ್ಟತುದಿಯನೇರಿ ಕೈಯ ಬಿಟ್ಟಾಡುತ್ತಿದ್ದೇನೆ. 
ಮೆಟ್ಟಿದ ಹೆಜ್ಜೆಯ ಮೆಟ್ಟಿದೆ, 
ನೋಡುವ ನಿಷ್ಠವಂತರ ದೃಷ್ಟಿ ಪಲ್ಲಟವಾಗದೆ 
ನೋಡದಿರ್ದಡೆ ಲಾಗು ಎತ್ತ ಹೋಯಿತ್ತೋ 
ರೇಕಣ್ಣಪ್ರಿಯ ನಾಗಿನಾಥಾ ? 


|| ೨೮|| 


೧೫೪ 


ಜಂಗಮದನುವನರಿಯದಿರ್ದಡೆ 
ಲಿಂಗ ತಮತಮಗೆಲ್ಲಿಯದೊ ? 


ಸಂಕೀರ್ಣ ವಚನಸಂಪುಟ : ಮೂರು 


ಲಿಂಗವಿಪ್ಪ ಸಜ್ಜೆಯೆಲ್ಲಾ ಜಂಗಮದ ಪ್ರಾಣವಲ್ಲವೆ ? 
ಲಿಂಗವು ರೇಕಣ್ಣಪ್ರಿಯ ನಾಗಿನಾಥ 
ಜಂಗಮದ ಕಾಯವ ತೊಟ್ಟುಕೊಂಡು ಸುಳಿವನಾಗಿ, 


|| ೨೯ || 


೧೫೫ 
ಜಂಗಮದ ಪಾದತೀರ್ಥ ಪ್ರಸಾದವ ಕೊಳ್ಳದಂತಹ 
ಗುರುವಿನ ಕೈಯಲ್ಲಿ 
ಲಿಂಗಧಾರಣವ ಮಾಡಿಸಿಕೊಳಲಾಗದು. 
ಆತನ ಪಾದತೀರ್ಥ ಪ್ರಸಾದವ ಕೊಳಲಾಗದು. 
ಅಥವಾ ಪ್ರಮಾದವಶದಿಂದ ಲಿಂಗಧಾರಣವ 
ಮಾಡಿಸಿಕೊಂಡಡೆಯೂ ಮಾಡಿಸಿಕೊಳ್ಳಲಿ. 
ಆ ಗುರುವನೆ, ಜಂಗಮದ ಪಾದತೀರ್ಥ ಪ್ರಸಾದವ 
ಕೊಂಬ ಹಾಂಗೆ ಸದಾಚಾರಿಯ ಮಾಡುವದು. 
ಶಿಷ್ಯನು, ಆ ಗುರು ಜಂಗಮದ 
ಪಾದತೀರ್ಥ ಪ್ರಸಾದವ ಕೊಳ್ಳದಿರ್ದಡೆ 
ಮತ್ತೆ ಲಿಂಗವನ್ನು ಮರಳಿ ಜಂಗಮದ ಪಾದತೀರ್ಥ ಪ್ರಸಾದವ 
ಕೊಂಬಂತಹ ಜಂಗಮದಕೈಯಲ್ಲಿ ಕೊಟ್ಟು ಕೊಳಬೇಕು. 
ಜಂಗಮಲಿಂಗಪ್ರಸಾದವ ಕೊಳದಂತಹ 
ಜಂಗಮದಕೈಯಲ್ಲಿ ಪ್ರಸಾದವ ಕೊಳಲಾಗದು. 
ಆ ಜಂಗಮ ಭಕ್ತನ ಮಠಕ್ಕೆ ಬಂದು 
ಪಾದತೀರ್ಥ ಪ್ರಸಾದವ ಕೊಳದಂತಹ ಜಂಗಮವಾದಡೂ 
ಅವರಲ್ಲಿ ಪಾದತೀರ್ಥ ಪ್ರಸಾದವ ಕೊಳಲಾಗದು. 
ಅದೇನು ಕಾರಣವೆಂದಡೆ : 
ಜಂಗಮದ ಪಾದತೀರ್ಥ ಪ್ರಸಾದವ ಕೊಳದಂತಹ 
ಗುರುವಿಂಗೆಯೂ ಲಿಂಗಕ್ಕೆಯೂ ಜಂಗಮಕ್ಕೆಯೂ 
ಮುಕ್ತಿಯಿಲ್ಲ ಕಾಣಾ, ರೇಕಣ್ಣಪ್ರಿಯ ನಾಗಿನಾಥಾ. 

೧೫೬ 
ಜಂಗಮಪ್ರಸಾದವರಿಯದ ಗುರುವಿನ ಕೈಯಲ್ಲಿ 
ಲಿಂಗಸಾಹಿತ್ಯವಾಗಲಾಗದಯ್ಯಾ . 
ಆದಡೆ ಆಗಲಿ, ಗುರುವನೆ ಸದಾಚಾರಿಯ ಮಾಡೂದು. 
ಶಿಕ್ಷಾಗುರು ಜಂಗಮದಲ್ಲಿ ಪ್ರಸಾದವ ಕೊಂಡೆಹೆನೆಂದಡೆ 


| ೩೦ | | 


L 


ಬಹುರೂಪಿ ಚೌಡಯ್ಯನ ವಚನ 


ಆ ಜಂಗಮ ಜಂಗಮಪ್ರಸಾದಿಯಲ್ಲದಿರ್ದಡೆ 
ಆ ಪ್ರಸಾದವ ಮುಟ್ಟಲಾಗದು. 
ರೇಕಣ್ಣಪ್ರಿಯ ನಾಗಿನಾಥಲಿಂಗವು 
ಆಗುಹೋಗನರಿಯನಾಗಿ 
ಬಸವಣ್ಣನಕೂಡಿ ಆಡಿ ಪ್ರಸಾದಿಯಾದನಾಗಿ 
ಇತ್ತ ಬಾ ಎಂದು ಕೈವಿಡಿದು ತೆಗೆದುಕೊಂಬುದು. 


|| ೩೧ || 


೧೫೭ 


ಜಂಗಮದ ಪ್ರಸಾದವ ಲಿಂಗಕ್ಕೆ ಕೊಡಬಾರದೆಂಬ 
ಕರ್ಮಿಯ ಮಾತಕೇಳಲಾಗದು. ಅದೆಂತೆಂದಡೆ : 
ಅದು ಪವಿತ್ರವಾದ ಕಾರಣ ಪವಿತ್ರವೆನಿಸುವಮೂರ್ತಿ 
ಮಹಾಜಂಗಮದ ಪಾದತೀರ್ಥ ಪ್ರಸಾದವ 
ಲಿಂಗಕ್ಕೆ ಸಮರ್ಪಿಸಿ 
ಪ್ರಸಾದಭೋಗೋಪಭೋಗಿಯಾಗಿರ್ಪ ಭಕ್ತನೆ ಬಸವಣ್ಣ . 
ಅದಲ್ಲದೆ ಅಪವಿತ್ರವ ಲಿಂಗಕ್ಕೆ ಸಮರ್ಪಿಸಲಾಗದು. 
ಅದೆಂತೆಂದಡೆ- ಸಾಕ್ಷಿ : 
ಜಂಗಮಂ ಚ ಪ್ರಸಾದಂತು ನಿವೇದ್ಯಂ ಚ ಸಮರ್ಪಣಂ|| 
ಪ್ರಸಾದಿ ಸತ್ಯ ಶುದ್ಧಾತ್ಮ ಪ್ರಸಾದಿಸ್ಥಲಮುತ್ತಮಂ|| 
ಇಂತಲ್ಲದೆ ಅಪವಿತ್ರದ್ರವ್ಯವ, 
ಉಚ್ಛಿಷ್ಟ ಚಾಂಡಾಲ ಕಾಯವ ಮುಟ್ಟಿ 
ಪವಿತ್ರಲಿಂಗಕ್ಕೆ ಅರ್ಪಿಸಿ ಭುಂಜಿಸುವ 
ಚಾಂಡಾಲನ ಮುಖವನೋಡಲಾಗದು, 
ರೇಕಣ್ಣಪ್ರಿಯ ನಾಗಿನಾಥಾ. 

೧೫೮ 
ತೊಗಲ ಸೀರೆಯ ತೆರೆಯ ಹಿಡಿದು 
ಬಲು ಎಲುವಿನ ಗಳುವಿನಲ್ಲಿ 
ನರವಿನ ಭೀಮಗಂಕಟ್ಟಿ 
ತೆರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ . 
ಬಂದು ನಿಂದು ಜಜ್ಜರೆ ಪುರ [ ಹರೆ] ಯಾಯಿತ್ತು. 
ಹೋಯಿತ್ತು ಎಂಬ ಬಹುರೂಪಮಂ ತೊಟ್ಟು 
ರೇಕಣ್ಣಪ್ರಿಯ ನಾಗಿನಾಥಾ, 
ಭಲರೆ ಧರುರೆ ಎನುತಿರ್ದೆನು. 


|| ೩೨|| 


|| ೩೩ || 


ಸಂಕೀರ್ಣ ವಚನಸಂಪುಟ : ಮೂರು 


೧೫೯ 
ನನಗೆ ನಾನೆ ಗುರುವಾದನಯ್ಯಾ . 
ನನಗೆ ನಾನೆ ಲಿಂಗವಾದನಯ್ಯಾ . 
ನನಗೆ ನಾನೆ ಜಂಗಮವಾದನಯನ್ಯಾ . 
ನನಗೆ ನಾನೆ ಪ್ರಸಾದವಾದನಯ್ಯಾ. 
ನನಗೆ ನಾನೆ ಭಕ್ತನಾದೆನಯ್ಯಾ . 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಆಗುಹೋಗನರಿಯೆನಯ್ಯಾ. 


೧೬೦ 
ನಿಃಕಲಶಿವ ತಾನೆ ಗುರುರೂಪವಾಗಿ 
ಕೊಂಡಾಡಿದನಯ್ಯ ಬಸವಣ್ಣನು. 
ಆ ಬಸವಣ್ಣನಿಂದ ಬಹುರೂಪ ಧರಿಸಿ 
ಹಲವಾಕಾರವನಾಡಿ 
ಸಾಕಾರದಲ್ಲಿ ಸನುಮತನಾದೆನು. 
ನಿರಾಕಾರದಲ್ಲಿ ನಿರತವಾದ ರೇಕಣ್ಣಪ್ರಿಯ ನಾಗಿನಾಥಾ 
ಬಸವಣ್ಣನಶ್ರೀಪಾದಕ್ಕೆ ನಮೋ ನಮೋ ಎನುತಲಿರ್ದೆನು. 

೧೬೧ 
ನಿಃಪತಿ ಬಂದು ಒಳಕೊಂಡಲ್ಲಿ 
ನಿರಾಶ್ರಯ ಬಂದು ಹೊದಕೆಯಾದಲ್ಲಿ 
ನಿರಾಲಂಬವಾಯಿತ್ತಲ್ಲಾ ಎನ್ನ ಬಹುರೂಪು. 
ಎನ್ನ ಬಹುರೂಪಕ್ಕೆ ಪ್ರಾಣಲಿಂಗ ಬಸವ ಕಾಣಾ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿದೆ 


| ೩೫|| 


|| ೩೬ || 


ಪದ್ಮಾಸನದಲ್ಲಿ ಕುಳ್ಳಿರ್ದು ಆಧಾರಮಂ ಬಲಿದು 
ವಾಯುವಊರ್ಧ್ವಕ್ಕೆ ತಿದ್ದಿ 
ಮನ ಪವನ ಬಿಂದುವ ತ[ರ] ಹರವಂ ಮಾಡಿ 
ಷಡಾಧಾರ ಕಮಲವನೂರ್ಧ್ವಮುಖವಂ ಮಾಡಿ 
ಮೇಲಣ ಸಹಸ್ರಕಮಲಮಧ್ಯದೊಳಿಪ್ಪ ಜ್ಯೋತಿರ್ಲಿಂಗದಲ್ಲಿ 
ಮನವ ನಿಲಿಸಿ, ನೆನೆನೆನೆದು 
ಕೀಟಶೃಂಗನ್ಯಾಯದಂತಪ್ಪುದೆ ಯೋಗ 
ರೇಕಣ್ಣಪ್ರಿಯ ನಾಗಿನಾಥಾ. 


| ೩೭ || 


ಬಹುರೂಪಿಚೌಡಯ್ಯನ ವಚನ 


೬೭ 


೧೬೩ 
ಪ್ರಣವಮಂತ್ರರೂಪ ಪರಶಿವನ ಚೈತನ್ಯ 
ಎಲ್ಲಾ ಮಂತ್ರಂಗಳಿಗೆ ಚೈತನ್ಯವು. 
ಎಲ್ಲಾ ತಂತ್ರಂಗಳಿಗೆ ಚೈತನ್ಯವು. 
ಓಂಕಾರಂ ವ್ಯಾಪ್ತಿ ಸರ್ವತ್ರಂ ಓಂಕಾರಂ ಗೋಪ್ಯ ಮಾನವಂ | 
ಓಂಕಾರ ನಾದರೂಪಂ ಚ ಓಂಕಾರಂ ಮಂತ್ರರೂಪಕಂ | 
ಎಂದು, ಎಲ್ಲಾ ವೇದಂಗಳಿಗೆ ತಾನೆ ಚೈತನ್ಯವು. 
ಇಂತಲ್ಲದಡೆ, ಎಲ್ಲಿಹದು ಜ್ಞಾನಸಾಮರ್ಥ್ಯವು. 
ಅದು ಕಾರಣ, ಮಂತ್ರವೆ ಅವಯವವು 
ರೇಕಣ್ಣಪ್ರಿಯ ನಾಗಿನಾಥಂಗೆ. 


|| ೩೮ || 


೧೬೪ 


ಬಂದ ಬಹುರೂಪದಲ್ಲಿ ಸಂದಿಲ್ಲದೆ ಆಟವನಾಡುತ್ತ 
ಬಂದ ಬಂದವರ ಮೆಚ್ಚಿಸುತ್ತ 
ಅವರವರಂದಕ್ಕೆ ಕೊಂಡಾಡಿ, ಬಂದುದ ಕೈಕೊಂಡೆ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ . 


|| ೩೯ || 


ಬಯಲಿಂದ ಹುಟ್ಟಿದ ಪರವೆಂಬ ತಾಯಿಗೆ 
ಐವರು ಮಕ್ಕಳು ಜನಿಸಿದರೆಂತೆಂಬೆ : 
ಒಬ್ಬ ಭಾವದ ರೂಪು, ಒಬ್ಬ ಪ್ರಾಣದರೂಪು. 
ಒಬ್ಬ ಕಾಯದರೂಪು, ಒಬ್ಬನೈಮುಖನಾಗಿ 
ವಿಷಯಕ್ಕೆ ಕಾಯರೂಪನಾದ. ಒಬ್ಬನೆಲ್ಲರ ಕೂಡಿಕೊಂಡು ನಿರವಯವಾಗಿರ್ಪ. 
ಇಂತಿವರಕೂಡಿಕೊಂಡು ಈ ಲೋಕಕ್ಕೆ ಬಂದೆನು. 
ಆನು ಹೋಗೆನಯ್ಯಾ, ಇನ್ನು ಹೋದೆನಾದಡೆ ಎನಗಿರ ಠಾವಿಲ್ಲ . 
ಮುನ್ನ ಹೋದವರೆಲ್ಲಾ ತಗಹಿನಲ್ಲಿ ಕುಳ್ಳಿರ್ದರು. 
ಆನು ಆ ತಗಹನರಿತೆನಾಗಿ ಬಲ್ಲಡೆ ಬಂದೆನಿಲ್ಲಿಗೆ. 
ಇಲ್ಲೆನ್ನೊ ಮದ್ದಳಿಗ, ಒಲ್ಲೆ ಕಹಳೆಕಾರ. 
ಬಿಂದುವ ಹರಿದು ತಿಂದು ಹಾಕಿರೊ , ತಂತಿಯ ಹರಿಯಿರೊ . 
ತಾಳ ವಿತಾಳವಾಯಿತ್ತಲ್ಲಾ ಕೇಳಿರೆ ಕೇಳಿರೆ. 
ನಿಃಶೂನ್ಯವಾಯಿತ್ತಲ್ಲಾ ಕೇಳಯ್ಯ ಕೇಳಯ್ಯ . 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲಾ . || ೪೦ || 


ಸಂಕೀರ್ಣ ವಚನಸಂಪುಟ : ಮೂರು 


೧೬೬ 


ಬಸವಣ್ಣನಿಂದ ಶುದ್ಧಪ್ರಸಾದಿಯಾದೆ. 
ಚನ್ನಬಸವಣ್ಣನಿಂದ ಸಿದ್ಧಪ್ರಸಾದಿಯಾದೆ . 
ಪ್ರಭುದೇವರಿಂದ ಪ್ರಸಿದ್ಧಪ್ರಸಾದಿಯಾದೆ. 
ಇವರೆಲ್ಲರ ಪ್ರಸಾದಿಯಾಗಿ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಸೊಬಗ ಮೆರೆದೆ. 


|| ೪೦|| 


೧೬೭ 


ಬಾಯೊಳಗಿದ್ದ ರುಚಿಯನುಗುಳಿ ನುಂಗಲೇಕೇ ? 
ಕಣ್ಣಿನೊಳಗಿದ್ದ ರೂಪನಗಲಿ ನೋಡಲುಂಟೆ ? 
ಕೈಯೊಳಗಿದ್ದ ವಸ್ತುವ ಬಿಟ್ಟು ಹಿಡಿಯಲುಂಟೆ ? 
ತನ್ನೊಳಗಿದ್ದ ಘನವ ಭಿನ್ನವಿಟ್ಟರಸುವಡೆ. 
ರೇಕಣ್ಣಪ್ರಿಯ ನಾಗಿನಾಥಾ 
ಬಸವಣ್ಣನಿಂದ ಬುದುಕಿಡೀ ಲೋಕವೆಲ್ಲ . 

೧೬೮ 
, ಬಿತ್ತೆತ್ತ ಮುಂತಾಗಿ ಬಿತ್ತಿದಡೇನೋ ? 
ಬೀಜ ನಿರಾಳದ ಬೆಳಸು. 
ಶರಣಚಾರಿತ್ರವೆಂತಿರ್ದಡೇನೋ ? 
ರೇಕಣ್ಣಪ್ರಿಯ ನಾಗಿನಾಥನ ಶರಣರ 
ಅವರಿವರೆಂದಡೆ ನಾಯಕನರಕ. 

೧೬೯ 
ಭಕ್ಕದೇಹಿಕದೇವನೆಂದು ಅಂಜದ ಮತವದೇನಪ್ಪುದೊ ? 
ಭಯವಿಲ್ಲದ ಭಕ್ತಿ , ದಯವಿಲ್ಲದಶೀಲ 
ಗುಣವಿಲ್ಲದ ನಂಟು ಮುಂದೇನಪ್ಪುದೊ ? 
ಭಯವ ಮರೆದು, ಲಿಂಗದೊಡನೆ ಸಹಭೋಜನ ಮಾಡಿದಡೆ 
ಪಂಚಮಹಾಪಾತಕ ತಪ್ಪದು. ಅದೆಂತೆಂದಡೆ : 
ಗುರುವ ಬಿಟ್ಟು ಲಿಂಗವನೊಲಿಸಿಹೆನೆಂದಡೆ 
ಗುರು ಲಿಂಗ ಎರಡೂ ಇಲ್ಲದೆಹೋಹವು. 
ಗುರುವೆಂಬುದೆ ಭಯಭಕ್ತಿ , ಲಿಂಗವೆಂಬುದೆ ಶಿವನು. 
ಈ ಭಯಭಕ್ತಿಯಿಲ್ಲದೆ ಶಿವನನೊಲಿಸಬಾರದು 
ರೇಕಣ್ಣಪ್ರಿಯ ನಾಗಿನಾಥಾ. 


| ೪೩ || 


ಬಹುರೂಪಿ ಚೌಡಯ್ಯನ ವಚನ 


೧೭೦ 
ಭಕ್ತರ ಬರವಿಂಗೆ ಮಂಚವನಿಳಿಯದ ಕಾರಣ 
ಧಮ್ಮು ಧಿಮ್ಮನ ಬೆನ್ನ ಬಡಿದು ಅವರಟ್ಟುಗೆಲಸಕ್ಕೆ ಹೋಗೆನಾಗಿ 
ಎನ್ನ ತೊಡೆಯ ಕೊಯ್ದು ಕೊಂ [ ಬೆ]. ರೇಕಣ್ಣಪ್ರಿಯ ನಾಗಿನಾಥನ 
ಮಹಾಮನೆಯಲ್ಲಿ ಕಾಯದಂಡ ಕಲಕೇತ( ನಾನು). 


|| ೪೫ || 


೧೭೧ 
ಭವಭಾರಿ ಬಂಡಿ ಎತ್ತಿನ ಕಣ್ಣಿ ಹರಿದ ಕಾರಣ 
ನಿನ್ನ ಅರಿವಿನ ಬೆಳಗು ಗುರಿ ತಾಗಿ ಬಿದ್ದರೂ 
ಎತ್ತು ಅತ್ತ ಹೋಗಿಯೆ ಮರಳಿತು. 
ಆ ಹೆಜ್ಜೆಯನು ಏಕೆ ಇಕ್ಕರೂ ? 
ಎತ್ತ ಎತ್ತನೆ ಹೊತ್ತು ಮೀರಿ ಓಡಿತ್ತಾಗಿ 
ಹಿಂದೆ ಅರಸುವರಿಲ್ಲ . 
ರೇಕಣ್ಣಪ್ರಿಯ ನಾಗಿನಾಥನ ಗೊಗ್ಗ ನೆತ್ತಿಗೆ ಹಗ್ಗವಿಲ್ಲ . 


|| ೪೬ || 


ಮಹಾಕಾಲ ಕಲ್ಪದಲ್ಲಿ , ಮಹಾಪ್ರಮಥರ ಕಾಲಾಗ್ನಿಯಲ್ಲಿ 
ನರರು ಬೆಂದು ಸುರರುಗಳ ನೆಮ್ಮುವರು. 
ಸುರರುಗಳು ಬೆಂದು ಋಷಿಗಳ ನೆಮ್ಮುವರು. 
ಋಷಿಗಳು ಬೆಂದು ಬ್ರಹ್ಮರುಗಳ ನೆಮ್ಮುವರು. 
ಬ್ರಹ್ಮರುಗಳು ಬೆಂದು ವಿಷ್ಣುಗಳ ನಮ್ಮುವರು. 
ವಿಷ್ಣುಗಳು ಬೆಂದು ರುದ್ರರುಗಳ ನೆಮ್ಮುವರು. 
ರುದ್ರರುಗಳು ಬೆಂದು ಈಶ್ವರರುಗಳ ನೆಮ್ಮುವರು. 
ಈಶ್ವರರುಗಳು ಬೆಂದು ಸದಾಶಿವರುಗಳ ನೆಮ್ಮುವರು. 
ಸದಾಶಿವರುಗಳು ಬೆಂದು ಪರಮೇಶ್ವ[ ರ]ರುಗಳ ನೆಮ್ಮುವರು. 
ಪರಮೇಶ್ವರರುಗಳು ಬೆಂದು ಪಂಚಭೂತಂಗಳು ಸಹಿತ 
ಭಿಕ್ಷಭೈರವನಂತಾಗಿ ಬೆಂದು ಮಾಯೆಯ ನಮ್ಮವರು. 
ಮಾಯೆ ಮನವ ನೆಮ್ಮಿದೊಡಾ ಮನ ನೆಮ್ಮುವದಕ್ಕೆ 
ಎರವಿಲ್ಲದೆ ಬೆಂದು, ಬಾಯಾರಿತು ಕಾಣಾ 
ರೇಕಣ್ಣಪ್ರಿಯ ನಾಗಿನಾಥಾ. 

೧೭೩ 
ಮಾನವಲೋಕದವರೆಲ್ಲರೂ ಮರದಲಿಂಗವ ಪೂಜಿಸುವರಯ್ಯಾ . 
ಮರನ ಸಿಂಹಾಸನದ ಮೇಲೆ ಗಂಗೆವಾಳುಕಸಮಾರುದ್ರರೆಲ್ಲರೂ 


|| ೪೭|| 


ಸಂಕೀರ್ಣ ವಚನಸಂಪುಟ : ಮೂರು 


ಹಿಂದಣ ಋಷಿಗಳು ದೇವತ್ವಗುಣವನರಿಯರಾಗಿ ಅಂಗವಿಲ್ಲವರಿಗೆ. 
ವರಮುಖ ಶಾಪಮುಖರಾಗಿ ಲಿಂಗವಿಲ್ಲವರಿಗೆ. 
ಧ್ಯಾನದಿಂದ ಲಿಂಗವ ಕಂಡೆನೆಂದೆಂಬರು. 
ಮೌನದಿಂದ ಲಿಂಗವ ಕಂಡೆನೆಂದೆಂಬರು. 
ಅನುಷ್ಠಾನದಿಂದ ಲಿಂಗವ ಕಂಡೆನೆಂದೆಂಬರು. 
ಜಪ ತಪ ಸಮಾಧಿ ಸಂಧ್ಯಾ ನಿತ್ಯನೇಮ ಹೋಮ ಇವೆಲ್ಲವ ಮಾಡಿದವರೆಲ್ಲರೂ 
ಕೆಯ್ಯ ಬೆಳೆದ ಒಕ್ಕಲಿಗನಂತೆ ಫಲದಾಯಕರಾದರಯ್ಯ . 
ಇವೆಲ್ಲವನೂ ಅಲ್ಲವೆಂಬೆ, ಸೋಹಂ ಎಂಬೆ. 
[ ಮೆಲ್ಲ ಮೆಲ್ಲನೆ ಆಡುವೆ ಬಹುರೂಪ. 
ಇವೆಲ್ಲ ನಾಸ್ತಿಯಾದವು, ಎನ್ನ ಬಹುರೂಪಮುಖದಲ್ಲಿ . 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವನಿಂದ ಬದುಕಿಡೀ ಲೋಕವೆಲ್ಲ || ೪೮|| 


೧೭೪ 
ಮಿತಭೋಜನ ಮಿತವಾಕು ಮಿತನಿದ್ರೆಯ ಮಾಡಿರಣ್ಣಾ . 
ಯೋಗಸಿದ್ಧಿ ಬೇಕಪ್ಪಡೆ ಅತ್ಯಾಹಾರ ಇಂದ್ರಿಯ ವ್ಯವಹಾರ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಅಳಿಯದಂತೆ 
ಉಳಿಸಿಕೊಳ್ಳಿರಣ್ಣ , ಯೋಗ ಸಾಧ್ಯವಪ್ಪನ್ನಕ್ಕ . 


! ೪೯ || 


೧೭೫ 


ಯುಗವನೊಗದಾತ, ಯುಗವನೆಲ್ಲವ ಮಾಡಿದಾತ 
ರುದ್ರನ ಜಡೆಯ ಸುತ್ತಿದ ಫಣಿಯ ಬಿಳಿದು ಮಾಡಿದಾತ 
ಇವನೆಲ್ಲವ ಬಿಳಿದು ಮಾಡಿ ಬಸವಣ್ಣಂಗೆ ಸೂತ್ರಧಾರಿಯಾದ 
ಮಡಿವಳ ಮಾಚಯ್ಯನ ನೆನೆದಾಡುತ್ತಿರ್ದ. . 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲ . || ೫೦ || 


೧೭೬ 
ಲಿಂಗನಿಷ್ಠೆಯಿಲ್ಲದವರಂಗಳವ ಮೆಟ್ಟಲಾಗದು. * 
ಜಂಗಮಪ್ರೇಮವಿಲ್ಲದವರೊಡನೆ ಮಾತನಾಡಲಾಗದು. 
ಪ್ರಸಾದವ ಪಡೆಯದವರ ಸಮಪಜ್ಜೆಯಲ್ಲಿ ಕುಳಿತು 
ಪ್ರಸಾದ ಭೋಗವ ಮಾಡಲಾಗದು. 
ಇಂತೀ ಲಿಂಗ ಜಂಗಮ ಪ್ರಸಾದ ವಿಶ್ವಾಸವಿಲ್ಲದವರಿಗೆ 
ನರಕ ತಪ್ಪದು. 


ಬಹುರೂಪಿ ಚೌಡಯ್ಯನ ವಚನ 


ಅಂಥವರ ಸಂಗವ ಸತ್ಯಸಜ್ಜನರು ಮಾಡಲಾಗದು. 
ಅದೇನು ಕಾರಣವೆಂದಡೆ : 
ಪ್ರಾಣಲಿಂಗ ಶಿಲಾಭೇದಂ ಚರಲಿಂಗಂತು ಯೋ ನರಃ| 
ಪ್ರಸಾದಂ ದ್ರವ್ಯ ಭಾವೇನ ರೌರವ ನರಕಂ ವ್ರಜೇತ್ || 
ಎಂದುದಾಗಿ, 
ಇಂತೀ ಲಿಂಗ ಜಂಗಮ ಪ್ರಸಾದ ಸದ್ಭಾವ 
ನಂಬುಗೆಯ ಭಕ್ತಿ ಬೆಸುಗೆಯಿಲ್ಲದವರ ಎನಗೆ ತೋರದಿರಯ್ಯ 
ರೇಕಣ್ಣಪ್ರಿಯ ನಾಗಿನಾಥಾ. 


|| ೫೦ || 


೧೭೭ 
ಲಿಂಗ ಲಿಂಗೈಕ್ಯನೆಂಬ, ಶಬುದಲಿಂಗೈಕ್ಯಂಗೆ ಭಕ್ತಿಯೆಂತೊ ? 
ಕಿರಿದಿರಲಿ ಅರಿವುಕರಘಟಿಸಿ 
ಘನತೆಗೆ ತೆರಹು ಮರಹು ಕುರುಹುಕೂಡದ ಬೆರಗು ತೋರದೆ ? 
ಕೈಮಾಟ ಮಾಟದ ಕೂಟ ನಿಂದಲ್ಲಿ 
ತಂದಿ೦ಕೆಡೆಯಾಗಲೊಲ್ಲದೆ ಕುಳ್ಳಿದ್ದಾತ ಭೂತಲಿಂಗೈಕ್ಯ [ ನು], 
ಕಾಯದಲ್ಲಿ ಲಿಂಗೈಕ್ಯನು, ಜೀವದಲ್ಲಿ ಲಿಂಗೈಕ್ಯನು. 
ಕಾಯ ಜೀವದ ಸಂದಳಿದ ಲಿಂಗಪ್ರಾಣಿಯು 
ಒಂಬತ್ತನೆಯ ಉತ್ತಮಾಂಗವಲ್ಲದೆ 
ಹತ್ತನೆಯ ಉತ್ತಮಾಂಗದಲ್ಲಿ ಬೆಳಗಾದ 
ಬಾಗಿಲನರಿದಾತನೆ ಜೀವಲಿಂಗೈಕ್ಯ . 
ಕಾರಮೇಘವುನೀರಲ್ಲಿ ಬೆರಸಿ ಹರಿದುಹೋದ ಪರಿಯಂತೆ 
ಸಾರಿದ ಶರಣ ಲಿಂಗಸಂಗಿಯಾಗಿರ್ದ. 
ವಾಯುಮೇಘವುನೀರು ಬೆರಸಿ ನಿರಾಳವಾಯಿತ್ವ ಕಂಡೆ. 
ರೇಕಣ್ಣಪ್ರಿಯ ನಾಗಿನಾಥಾ ಶರಣನುಪಮೆಯಿಲ್ಲ . 


೧೭೮ 


ವೇಧಿಸಿದ ವೇದಂಗಳೆಲ್ಲ ಉರಿದುಲಿದು ನಿಂದವು. 
ಸಾಧಿಸಿದ ಶಾಸ್ತ್ರಂಗಳೆಲ್ಲ ಸೋಹೋ ಎಂದಡಗಿದವು. 
ವಿದ್ಯಾಮುಖ ಪ್ರಣಮವುಸಿದ್ದ ಸಿದ್ದ ಎಂದು 
ಕದ್ದ ಕಳ್ಳರಂತೆ ತಡವಡಿಸುತ್ತಿರ್ದವುನೋಡಾ. 
ಅರ್ಧನಾರೀಶ್ವರನ ರೂಪು ಇಂತೆಂದು 
ಶುದ್ಧವಾಯಿ ಲೋಕದೊಳಗೆ. 


ಸಂಕೀರ್ಣ ವಚನಸಂಪುಟ : ಮೂರು 


ಜಡೆಯಿಲ್ಲ ಎಮ್ಮ ದೇವಂಗೆ, ಮುಡಿಯಿಲ್ಲ ಎಮ್ಮ ದೇವಂಗೆ. 
ಮಡದಿಯರಿಬ್ಬರಿಲ್ಲ ಎಮ್ಮ ದೇವಂಗೆ. 
ಬೆಡಗ ನುಡಿವವರಿಲ್ಲ , ನುಡಿಯಲಮ್ಮದಕಾರಣ ಅರಸುತ್ತಿದ್ದಾರು. 
ಎಡೆಯ ಮಧ್ಯದಲ್ಲಿ ನುಡಿಯ ನುಂಗಿದ ಬೆಡಗ ಹಿಡಿತಂದು 
ಅರ್ಪಿತವ ಮಾಡಿ ; ನಡೆಸಿ ತೋರಿದ ಭಕ್ತರ ತನುವಿನೊಳಗೆ 
ಕಡೆಯಿಲ್ಲದ ಲಿಂಗವ ಖಂಡಿತವ ಮಾಡಿ ತೋರಿದ 
ರೇಕಣ್ಣಪ್ರಿಯ ನಾಗಿನಾಥ, ಇಬ್ಬರಿಂದ ಬದುಕಿಡೀ ಲೋಕವೆಲ್ಲಾ . 


|| ೫೩ || 


೧೭೯ 
ಶುದ್ದವೆ ಜವನಿಕೆಯಾಗಿ, ಸಿದ್ದವೆ ಸಿಂಹಾಸನವಾಗಿ 
ಪ್ರಸಿದ್ಧದ ಹೊದಿಕೆಯ ಹೊದ್ದು, ನಾನಾಡುತ್ತಿರ್ದೆ ಬಹುರೂಪ. 
ಶುದ್ಧ ಓಡಿದಲ್ಲಿ , ಇದ್ದ ನಿಜ ನಾಸ್ತಿಯಾಯಿತ್ತೆನ್ನ ಬಹುರೂಪು. 
ಸಿದ್ಧವೆಂಬ ಸಿಂಹಾಸನ ಅಳಿದಲ್ಲಿ 
ಬುದ್ಧಿಗೆಟ್ಟಾಡುತ್ತಿದ್ದುದಯ್ಯಾ , ಎನ್ನ ಬಹುರೂಪು. 
ಪ್ರಸಿದ್ದ ಹೊದಿಕೆ ಹರಿದಲ್ಲಿ 
ನಾ ಬಸವನ ಕೂಡೆ ಆಡುತ್ತಿರ್ದ ಕಾಣಾ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವನಿಂದ ಬದುಕಿಡೀ ಲೋಕವೆಲ್ಲಾ . || ೫೪|| 


beso 


|| ೫೫ || 


ಶೂನ್ಯ ಸನ್ನಹಿತವಾದಲ್ಲಿ 
ಶೂನ್ಯ ಪದಾರ್ಥವಾದಲ್ಲಿ ,ಶೂನ್ಯ ಪ್ರಸಾದವಾದಲ್ಲಿ 
ಅದು ಬಸವಣ್ಣನ ಪ್ರಸಾದವೆಂದು 
ಆನು ಬಸವಣ್ಣನ ಕೂಡೆಆಡುತಿರ್ದೆನು. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿದೆನು. 

೧೮೧ 
ಷಡುಚಕ್ರವಳಯದೊಳಗೆ ನಾನಾಡುವೆ ಬಹುರೂಪ. 
ಭೂಮಧ್ಯಮಂಡಲ ಹೃದಯಕಮಲ ಮಧ್ಯದ 
ಅಬ್ಬ ಸ್ವರದ ಮಣಿಪೂರಕದ ಮೇಲೆ ನಾನಾಡುವೆ ಬಹುರೂಪ. 
ಉರಿಯುಂಡ ಕರ್ಪುರದಂತೆ ನಾನಾಡುವೆ ಬಹುರೂಪ. 
ಬಯಲ ಬೆರಸಿದ ಮರೀಚಿಯಂತೆ ನಾನಾಡುವೆ ಬಹುರೂಪ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿದೆನು. 


|| ೫೬ || 


ಬಹುರೂಪಿ ಚೌಡಯ್ಯನ ವಚನ 


೧೮೨ 
ಷಡುಸ್ಥಲ ಷಡುಸ್ಥಲವೆಂದು ನುಡಿವುರ್ಪಿರಿ, ಕೇಳಿರಣ್ಣಾ : 
ಒಬ್ಬ ರಾಯನ ಕೆಳಗೆ ಆರು ಬಲ ಉಂಟಾಗಿಪ್ಪಂತೆ 
ಆ ಪರಶಿವತತ್ವಕ್ಕೆ ಪ್ರಾಣಪದವಪ್ಪರು ಭಕ್ತರುಂಟು. 
ಆ ಭಕ್ತರಿಗೆ ಗುರುಲಿಂಗಜಂಗಮದ ದಾಸೋಹ. 
ಪಾದೋದಕ ಪ್ರಸಾದ, ಪಂಚ ಸದಾಚಾರ . 
ಇಂತಿವೆಲ್ಲವೂ ಪ್ರಾಣಪದವಾಗಿಪ್ಪವು. 
ಇವರೆಲ್ಲರಿಗೆಯೂ ಶರಣಸತಿ ಲಿಂಗಪತಿಗಳೆಂಬವೆ 
ಪ್ರಾಣಪದವಾಗಿ, ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ನಿಂದರು. 


|| ೫೭|| 


೧೮೩ 
ಸಂಗನಬಸವಣ್ಣ ಎನ್ನ ಕರಸ್ಥಲಕ್ಕೆ ಬಂದ ಕಾರಣ 
ಎನಗೆ ಗುರುರೂಪಾದನಯ್ಯಾ . 
ಚನ್ನಬಸವಣ್ಣನೆನ್ನ ಕರಸ್ಥಲಕ್ಕೆ ಬಂದ ಕಾರಣ 
ಎನಗೆ ಲಿಂಗರೂಪಾದನಯ್ಯಾ. 
ಪ್ರಭುದೇವರನ್ನ ಕರಸ್ಥಲಕ್ಕೆ ಬಂದ ಕಾರಣ , 
ಎನಗೆ ಪ್ರಾಣಲಿಂಗವಾದನಯ್ಯಾ . 
ಇವರು ಮೂವರಿಗೆ 
ನಾ ಭಕ್ತನಾಗಿ ಹುಟ್ಟಿದನಾಗಿ 
ರೇಕಣ್ಣಪ್ರಿಯ ನಾಗಿನಾಥನನಗೆ ಒಚ್ಚತವಾದನಯ್ಯಾ . 

- ೧೮೪ 
ಸಂಗ ಸಮನಿಸದಂದು, ಲಿಂಗ ಉತ್ಪತ್ತಿಯಾಗದಂದು 
ಸಂಗಾ ಬಸವಾಯೆಂಬ ಶಬುದವೆಲ್ಲಿಯದೊ ? 
ಸಂಗಾ ಬಸವಾಯೆಂಬ ಶಬುದವ ಲಿಂಗಿಗಳೆತ್ತ ಬಲ್ಲರು ? 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿದೆ. 


|| ೫೮|| 


|| ೫೯ || 


೧೮೫ 
ಸರದೊಳಗೆ ಸರಗಟ್ಟಿ, ಸರ ಹರಿದವ ನಾನಯ್ಯಾ . 
ಮಹದೊಳಗೆ ಮನೆಗಟ್ಟಿ , ಮನೆ ಬೆಂದವ ನಾನಯ್ಯಾ . 
ಕಿಚ್ಚಿನೊಳಗೆ ಕಿಚ್ಚನೊಟ್ಟಿ, ಕಾದವ ನಾನಯ್ಯಾ . 
ಆ ಕಿಚ್ಚಿನೊಳಗೆ ಬಿದ್ದು ಉರಿದವ ನಾನಯ್ಯ . 


೭೪ 


ಸಂಕೀರ್ಣ ವಚನಸಂಪುಟ : ಮೂರು 


ಬಸವಣ್ಣನು ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ. 
ಸೂತ್ರವಾಗಿ ಹೋದೆ ನಾ . ಬಸವಣ್ಣನಿಂದ ಕೆಟ್ಟೆ ಕಾಣಾ. 
ರೇಕಣ್ಣಪ್ರಿಯ ನಾಗಿನಾಥಾ, ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲ . | ೬೦|| 

೧೮೬ 
ಹತ್ತಿ ಕದಿರು ರಾಟಿ ಮೊದಲಿಲ್ಲ , ನೂಲುಂಟು. 
ಸೆಲದಿಯ ಹೃದಯದಲ್ಲಿ ಲಿಂಗವುಂಟು. 
ಭಕ್ತರ ಭಾವದಲ್ಲಿ ಲಿಂಗವುಂಟು. 
ರೇಕಣ್ಣಪ್ರಿಯ ನಾಗಿನಾಥನ ಶರಣರ 
ಮನದ ಕೊನೆಯನೆತ್ತಿದಡೆ ಲಿಂಗದ ಗೊಂಚಲುಂಟು. 

|| ೬೧|| 


೧೮೭ 
ಹಲವು ತೀರ್ಥಂಗಳಲ್ಲಿ ಮೀಯಲು ಬಹುದಲ್ಲದೆ 
ಜಂಗಮದ ಪಾದೋದಕವ ಕೊಳಬಾರದು. 
ಅಂಗದಿಚ್ಛೆಗೆ ಅಂಗನೆಯರ ಅಧರವ ಮುಟ್ಟಬಹುದಲ್ಲದೆ 
ಜಂಗಮದ ಪ್ರಸಾದವ ಕೊಳಬಾರದು. 
ಊರಗೋಲ ನೆರೆ ನಡುನೀರಲದ್ದಿದಂತಾಯಿತ್ತಯ್ಯಾ , ಎನ್ನ [ ಮನದಿರ] ವು. 
ಪಾಪಿಯ ಕೂಸಿಂಗೆ ಏನು ಬುದ್ಧಿಯ ಹೇಳಿದಡೆ ಕೇಳೂದೆ? 
ರೇಕಣ್ಣಪ್ರಿಯ ನಾಗಿನಾಥಾ, ನಿಮ್ಮನರಿದ ಶರಣನಲ್ಲದೆ. || ೬೨ || 

- ೧೮೮ 

ಹಿರಿಯರೆಂತಿರ್ಪರಯ್ಯಾ ? 
ಅಯ್ಯಾ , ದಿಟದ ರಾಸಿಗೆ ಅವರ ಘಟ ಲಕ್ಷಣ. 
ನಿಸ್ಸಿಮರೆಂತಿರ್ಪರಯ್ಯಾ ? 
ಅಯ್ಯಾ , ಸೀಮೆಗೆಡೆಗುಡದ ಬಯಲನೊಳಕೊಂಡಿರ್ಪರು. 
ಭಾವರೆಂತಿರ್ಪರಯ್ಯಾ ? 
ಅಯ್ಯಾ , ಕಣ್ಣಾಲಿ ದೃಷ್ಟಿಯ ನುಂಗಿದಂತೆ. 
ನೀರೆಂತು ನೆನೆವುದೆಂದು ಬೆಸಗೊಂಡಡೆ 
ಹೇಳುವ ಶಬ್ದದಂತಿಹುದದರ ನಿಲುವು. 
ಲಿಂಗ ಮಧ್ಯೆ ಜಗತ್ಸರ್ವಂ ಲಿಂಗದಂಗ 
ರೇಕಣ್ಣಪ್ರಿಯ ನಾಗಿನಾಥನಂತಿರ್ಪರು. 

- || ೬೩ || 


ಬಹುರೂಪಿ ಚೌಡಯ್ಯನ ವಚನ 


೧೮೯ 


ಹುಟ್ಟುಗೆಟ್ಟ ಹಾಳ ಮೇಲೆಬಟ್ಟಬಯಲಲೊಬ್ಬನಕಂಡೆ. 
ಅಂಗವಿಲ್ಲದವಯವಕ್ಕೆ ಸಂಗವೆಲ್ಲಿಯದಯ್ಯ ? 
ಹಿಂಗದ ಅವಯವಕ್ಕೆ ಹಿಂಗುವ ತೊಡಿಗೆಯ 
ತೊಡಿಸಿಹೆವೆಂಬ ಭಂಗಿತರನೇನೆಂಬೆನಯ್ಯ 
ರೇಕಣ್ಣಪ್ರಿಯ ನಾಗಿನಾಥಾ ! 

೧೯೦ 
ಹುಟ್ಟುವಾತ ಮದ್ದಳೆಯ ಕಟ್ಟಿದ. 
ನಡೆವಾತ ತಾಳವನೊತ್ತಿದ. 
ಬಿಡುವಾತ ಶ್ರುತಿಯನೆತ್ತಿದ. 
ತತ್ಸಾತಿ ಎಂಬಾಟ ಇತ್ತಲೇ ಉಳಿಯಿತ್ತು 
ರೇಕಣ್ಣಪ್ರಿಯ ನಾಗಿನಾಥಾ! 


|| ೬೫ || 


೧೧ 


ಹೆಸರಿಲ್ಲದ ಜವನಿಕೆಯ ಮರೆಯಲ್ಲಿ ಬಂದು 
ಅಸುವಿನ ಬಹುರೂಪಮಂ ತೊಟ್ಟು 
ಪಶುಪತಿಯ ಅವತಾರವನಾಡುತ್ತಿರಲಾಗಿ 
ಹಸುಬೆಯ ತೆರೆಯ ಹರಿದು 
ಆ ಅಸು ದೆಸೆಯಲ್ಲಿ ಇಲ್ಲಾ ಎಂದೆ. 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಪುರಹರೆ ಎನುತಿರ್ದೆನು. 


| ೬೬ || 


ಬಳ್ಳೇಶ ಮಲ್ಲಯ್ಯನ ವಚನ 

೧೯೨ 
ಅಪಾರ ಮಹಿಮನೆಂಬುದು ನಿಮ್ಮ ಭೇರಿ. 
ಬೇಡಿನೀವನೆಂಬುದು ನಿಮ್ಮ ತಮ್ಮಟ. 
ಜಗವಂದಿತ ಲೋಕದೊಡೆಯನೆಂಬುದು ನಿಮ್ಮ ಶಂಖ. 
ಪರದೈವವಿಲ್ಲವೆಂಬುದು ನಿಮ್ಮ ಡಮರುಗ, 
ಶಿವ ಕಾಡನೆಂಬವರ ಬಾಯ ತ್ರಿಶೂಲದಲ್ಲಿರಿವ 
ಬಳ್ಳೇಶ್ವರಲಿಂಗದ ಡಂಗುರ ಮೂಜಗದೊಳಗಯ್ಯಾ . 


೧೯೩ 
ಆರು ಬಣ್ಣದ ಹಕ್ಕಿ , ತೋರಿದ ಗುರಿಯ ನುಂಗಿ 
ಮೀರಿ ನಿಂದುದು ಗಗನ ಮಂಡಲದಲ್ಲಿ . 
ಸಾರುತೈದೂದೆಹೋಗಿ ಮೀರಿ ಬರಬೇಡಾಎಂದು 
ಬೇರೆ ಮತ್ತೊಂದು ದಿಕ್ಕ ತೋರುತ್ತದೆ. 
ಮೂರುಕೋಣೆಯೊಳಗೆ ಈಿದು ತಲೆಯುಂಟು. 
ನೋಡಿ ಬಂದಾ ಶಿಶು ಬೆಸಗೊಂಬುದು. 
ಪ್ರಾಣವಿಲ್ಲದ ಸೇನೆ ಪದ್ಮಸಂಖ್ಯೆಯುಕೋಟೆದಾಳಿವರಿದುದು 
ಎಂಟುಜಾವದೊಳಗೆ. 


ಬಳ್ಳೇಶ ಮಲ್ಲಯ್ಯನ ವಚನ 


ಜಾಲಗಾರನ ಕೈಯ ಮಾಣಿಕ್ಯ ಸಿಕ್ಕದೆ ಆಳಿಗೊಂಡಿತ್ತು . 
ಜಗವ ಬೆಳುಮಾಡಿ, ಜಾಣ ಕವಿಗಳಿಗೆ ಎದೆ ದಲ್ಲಣ. 
ಬಳ್ಳೇಶ್ವರನ ಕನ್ನಡವು ಹೇಳುವಡೆ ಯುಗಸಂಖ್ಯೆ ಶಿವ ಶಿವಾ 


ಆವ ಪ್ರಾಣಿಗೆಯೂ ನೋವ ಮಾಡಬೇಡ. 
ಪರನಾರಿಯರ ಸಂಗ ಬೇಡ. 
ಪರಧನಕ್ಕಳುಪಬೇಡ, ಪರದೈವಕ್ಕೆರಗಬೇಡ. 
ಈ ಚತುರ್ವಿಧ ತವಕವ ಮಾಡುವಾಗ 
ಪರರು ಕಂಡಾರು, ಕಾಣರು ಎಂದೆನಬೇಡ. 
ಬಳ್ಳೇಶ್ವರಲಿಂಗಕ್ಕಾರು ಮರೆಮಾಡಬಾರದಾಗಿ 
ಅಘೋರನರಕದಲ್ಲಿಕ್ಕುವ. 


ದೇವರಾಜ್ಯದಲ್ಲಿ , ಧಾರೆಯ ಭೋಜನ 
ಅರಮನೆಯ ಓಲಗದೊಳಗೆ ಹೊಂಪುಳಿವರಿವು 
ನಾಲ್ಕೂ ದಿಕ್ಕಿನಲ್ಲಿ ನಾಲ್ವರ ಫಣಿಯ ಬೆಳಗು. 
ಜಾಣಭಾಷೆಯಲ್ಲಿ ಮಧ್ಯದಲೊಬ್ಬಳು, ಆಣತಿಯ ಸರವು. 
ಮಹಾದೇವಿ ಗಾಂಧಾರಿಯನ್ನುತೋರಿ, ಒದವಿಸಿದ ಮಧುಮಾಧವಿಯನು 
ಭೋಜಗದ್ಯವನೋದಲು, ಶಿವನು ಕೇಳುತ್ತಿರೆ 
ಬಾಣಸಿಗ ಹಡಪದವನೆ ಬಲ್ಲನು ಕಾಣಾ. 
ಕೊಂಕಿಲ್ಲದೆ ಶಬುದ ರಸಭೇದವನು ರಾಣಿ ಬಲ್ಲಳು. 
ಕುಮುದ ಪಾತ್ರವಿಧಾಂತ ಮಾವಟಿಗ ಭೇದವನು 
ಮೇಲೆ ಅಂಗರಿಕನು ದೀವಟಿಗೆ ಧಾರವಟ್ಟದ ಜಾಣನು 
ಅಲ್ಲಿ ಚಂಬಕನ ಕಹಳ ಭೋರೆಂದು ಬಾರಿಸಿ 
ಪ್ರತಾಪದ ಕದಳಿಗೆ ಎದದಣ. 
ಆರುಬಣ್ಣದ ವಸ್ತುವ ಮೂರುಬಣ್ಣಕ್ಕೆ ತಂದು, ಕೇವಣಿಸಿದನು 
ಕಮಠ ಸುರಥ ಕವಾಹಾರದಾರದ ಖಳರ ನಾಲ್ವರ 
ಬಯಕೆಯನು, ದೇವ ಬಳ್ಳೇಶ್ವರನ ಕನ್ನಡ ವಿಪರೀತ. 


೧೯೬ 


ಧರೆಯೊಳಗೆ ಚೋದ್ಯವನೋಡಿರೆ : 
ಒಂದು ಹರಿಣಿಯ ಮೃಗವು ಓದು ಬಲ್ಲುದಾ ? 


ಸಂಕೀರ್ಣ ವಚನಸಂಪುಟ : ಮೂರು 


ಚೆಲುವ ಗಿಳಿಯಲ್ಲಿ ವಿಪರೀತಕೊಂಬು ಕೊಂಬುಗಳುಂಟು. 
ಇಂಬು ಕಾಲಲ್ಲಿ ಮುಖವು. 
ಜಂಬುದ್ದೀಪದ ಬೆಳಗಿನುದಯದಾಹಾರವದಕೆ. 
ಸಂಭ್ರಮವ ನುಡಿವ ಕವಿಗಳ ಮುಖವ ಝಳಪಿಸಿತ್ತು 
ಶಂಭು ಬಳ್ಳೇಶ್ವರನ ಕೊರಳಹಾರವನೋಡಿನಗುತ. 

- ೧೯೭ 
ಮೇಘಮಂಡಲದರಸನು ಅನುರಸದರಸಿಯ ಮೈಯಲ್ಲಿ ತಾಗಿ 
ಒದಗಿದನುಮಿಷ ರತ್ನಪ್ರಭೆಯ ನೋಡುವಡೆ 
ಇಪ್ಪತೈದು ನೂರೆಂಟರ ಮಧ್ಯ [ತುಗಿ] ವ ಸಮಾಧಿ[ಕೆ] 
ತಾರಾಮತೃದ ಆನೆಯ ಕುಂಬಸ್ಥಳದ [ ] ವನಿಕೆಯ ಮೇಲೆ 
ಜಾಣ ನಿಟ್ಟಿಸಬಲ್ಲಡೆ ಹೇಳಾ. 
ಕನ್ನದುಳಿಯ ಕೆಂಪನು ತನ್ನ ಕೈಯಲ್ಲಿ ಕೊಟ್ಟಡ 
ಬಿನ್ನಣದ ಕಳವು ಹೇಳಾ. 
ತನ್ನ ಮನೆಯಲ್ಲಿ ಕರ್ಣಚಕ್ರಪತ್ರವನಿರಿಸಿದಡೆ ನಿನ್ನಳವೆ ? 
ಲೋಕದೊಳು ಬಲ್ಲ ಜಾಣರು. 
ಆ [ ಹುಣ್ಣಿನೊಳಗಣ ಪದ್ಮದೆಸಳೆಸಳು ಕಮ್ಮೇರಿ 
ದೇವ ಬಳ್ಳೇಶ್ವರನ ಅನುಭಾವದ ಸರಿದೊಡಕು. 

೧೯೮ 
ಶಿವನೊಬ್ಬನೆ ಜಗವೆಲ್ಲಕ್ಕೊಡೆಯನೆಂದು 
ಹೊಡೆವ ಭೇರಿ ನಿಸ್ಸಾಳವಯ್ಯಾ . 
ಶಿವನಲ್ಲದೆ ಅತಃಪರವಿಲ್ಲೆಂದು ಒದರುವ 
ವೇದ ಶಾಸ್ತ್ರ ಪುರಾಣಾಗಮಂಗಳಯ್ಯಾ . 
ಶಿವನು ಅಲ್ಲವೆಂಬವನ ಬಾಯ ತ್ರಿಶೂಲದಲ್ಲಿರಿವುದು. 
ಬಳ್ಳೇಶ್ವರನ ಡಂಗುರ ಜಗದೊಳಗಯ್ಯಾ. 

೧೯೯ 
ಶುದ್ದಸಾಳಾಂಗಗತಿ ಗಮಕವಡೆದ ರಾಗದಲ್ಲಿ 
ಪರಿಠಾಯಕದಳ ಕಮ್ಮಟನು ಪೂಜಿತನು 
ರಸವನಾಲಿಸುತ ಗಜಗಮನೆಯರು ಆಡಿ ಹಾಡಿ 
ರುದ್ರವೀಣೆಯ ಬಾರಿಸುವಲ್ಲಿ 
ಬಧಿರ ಮೂಕ ಅಂಧಕರ ಮುಂದೆ ನೃತ್ಯ ತೋರಬಹುದೆ ? 


|| ೬ || 


ಬಳ್ಳೇಶ ಮಲ್ಲಯ್ಯನ ವಚನ 


೭೯ 


ಹಜ್ಜೆಯ ಹರಿಣ ಭುಜಂಗ ಜಂಬುಕ ಹುಲ್ಲೆಯ 
ತೋಳ ಹುಲಿ ಕರಡಿ ಒಬುಳಿಯಾಗಿ ನೆರೆದಡೆ 
ದೇವಸಭೆಯಾಗಬಲ್ಲುದೆ? 
ಶುದ್ಧ ಧವಳಿತ ಭಾನುಕೋಟಿತೇಜಪ್ರಭಮಂಡಲವ ರವಿ ಉದಯ ಒಬ್ಬನೆನಬಹುದೆ 
ದೇವ ಬಳ್ಳೇಶ್ವರ ವೀರಭದ್ರವತಾರವಾ ? 

|| ೮ || 
೨೦೦ 
ಸಹಸ್ರಮುಖದ ಕೊರಳೊಂದು 
ನಾಶಿಕದಲುಂಬ ಸುಖ 
ಘಾಸಿ ಮಾಡಿದಡದರ ರೂಪುನೋಡಾ. 
[ ಘಾ] ಸಿಯಾದ ಭಾಷೆಯೇಕೆ? 
ವರ್ಣದಕೌತುಕದಿಂದ ಕಾಂತೆ ನೋಡಿದಳು ಕನ್ನಡಿಯ ] ಬೆಳುಗ. 
ಸೂಸಲೀಯದೆಉಣ್ಣಬಲ್ಲವನ ತೋರುತ್ತಿದೆ. 
ಬಳ್ಳೇಶ್ವರನ ಕೊರಳ ಮತ್ಮವನೋಡಿನಗುತ್ತಿದೆ. 


ಬಾಚಿಕಾಯಕದ ಬಸವಣ್ಣನ ವಚನ 

೨೦೧ 
ಅನಾದಿಬಿಂದುವೆಂಬ ಆಧಾರ ಕುಂಡಲಿಯ ಸ್ಥಾನದಲ್ಲಿ 
ಅಂಡವೆಂಟು ಉಂಟು. 
ಆ ಎಂಟಂಡವನು ಎಂಟು ಪದ್ಮ ಹೊತ್ತುಕೊಂಡಿಪ್ಪವು. 
ಆ ಪದ್ಮದ ಎಸಳು ಏಳುಸಾವಿರದ ಎಪ್ಪತ್ತು ಕೋಟಿಯು. 
ಏಳುನೂರಮೂವತ್ತಾರು ಎಸಳಿನಲ್ಲಿ 
ಅಖಂಡ ಪೂಜೆಯ ಮಾಡಲರಿಯದೆ 
ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ದಿ ಆಜ್ಞೆಯ 
ಬ್ರಹ್ಮರಂಧ್ರ ರೇಚಕ ಪೂರಕ ಕುಂಭಕದಲ್ಲಿ 
ಚೌಕ ಪದ್ಮಾಸನವ ಮಾಡಿ ಕಂಡೇನೆಂಬ ಯೋಗಿಗಳಿಗೆ 
ಇದು ಅಪ್ರಮಾಣ, ಅಗೋಚರ. 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲರಾಜೇಶ್ವರಲಿಂಗವು 
ಇದೆಂದರಿದುದೆ ನಿಜಾನಂದಯೋಗ. 


೨೦೨ 
ಅಪ್ಪು ಬಲಿದು ಪೃಥ್ವಿಯ ಮೇಲೆ 
ಶತಕೋಟಿಸಹಸ್ರಕೋಟಿಬಯಲಿಂದ ಭರಿತವಪ್ಪುದೊಂದು ರಥ. 


ಬಾಚಿಕಾಯಕದ ಬಸವಣ್ಣನ ವಚನ 


ಆ ರಥಕ್ಕೆ ಬ್ರಹ್ಮ ವಿಷ್ಣು ಸೂರ್ಯ ಚಂದ್ರ (?) 
ವೇದಶಾಸ್ತ್ರಪುರಾಣಸಕಲಾಗಮಪ್ರಮಾಣಗೂಡಿದ ಷಟ್ಟಲೆ 
ಮೇರುಮಂದಿರವೆಂಬ ಅಚ್ಚುಗಂಬವ ನೆಟ್ಟಿದೆ. 
ಆ ರಥದ ಸುತ್ತಲು ದೇವಾದಿದೇವರ್ಕಳೆಲ್ಲರ ತಂದು ಸಾರಥಿಯನಿಕ್ಕಿ 
ಆ ರಥದ ನಡುಮಧ್ಯಸ್ಥಾನದಲ್ಲಿ ಅಷ್ಟದಳಕಮಲವಾಯಾಗಿ 
ಅನಂತಸಹಸ್ರಕೋಟಿಕಮಲಪದ್ಮಾಸನವ ರಚಿಸಿದೆ. 
ಆ ಪದ್ಮಾಸನದ ಮೇಲೆ ಶಂಭು ಸದಾಶಿವನೆಂಬ 
ಮಹಾದೇವನ ತಂದು ನೆಲೆಗೊಳಿಸಿದೆ. 
ಆ ರಥದ ಪೂರ್ವಬಾಗಿಲಲ್ಲಿ ಆದಿಶಕ್ತಿಯ ನಿಲಿಸಿದೆ. 
ಉತ್ತರ ಬಾಗಿಲಲ್ಲಿ ಓಂ ಪ್ರಣಮಸ್ವರೂಪಿಣಿಯೆಂಬ ಶಕ್ತಿಯ ನಿಲಿಸಿದೆ. 
ಆ ಪಶ್ಚಿಮಬಾಗಿಲಲ್ಲಿ ಕ್ರಿಯಾಶಕ್ತಿಯ ನಿಲಿಸಿದೆ. 
ದಕ್ಷಿಣದ ಬಾಗಿಲಲ್ಲಿ ಚಿಚ್ಛಕ್ತಿಯ ನಿಲಿಸಿದೆ. 
ಭೈರವ ವಿಶ್ಲೇಶ್ವರ ಷಣ್ಮುಖ ವೀರಭದ್ರರೆಂಬ ನಾಲ್ಕು ಧ್ವಜಪಟಗಳನೆತ್ತಿ , 
ಆ ರಥದ ಅಷ್ಟದಿಕ್ಕುಗಳಲ್ಲಿ 
ನಾನಾ ಚಿತ್ರವಿಚಿತ್ರವೈಭವಂಗಳೆಂಬ ಕೆಲಸವ ತುಂಬಿ , 
ಅದರ ಗಾಲಿಯ ಕೀಲುಗಳಲ್ಲಿ 
ಈರೇಳುಭುವನವೆಂಬ ಹದಿನಾಲ್ಕುಲೋಕಂಗಳ ಧರಿಸಿ ಆಡುತ್ತಿರ್ಪವು. 
ಅನಾದಿ ಶೂನ್ಯವೆಂಬ ಮಹಾರಥದೊಳಗಿಪ್ಪ 
ನಮ್ಮ ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವು ನಿರಾಳ ನಿಶ್ಚಿಂತ ನಿರ್ಲಿಪನು. 

|| ೨ || 


೨೦೩ 
ಆರಾರಿಗೂ ಅಗೋಚರ ಅಸಾಧ್ಯವೆಂಬ 
ಅಷ್ಟಪುರಿಯೆಂಬ ಬಟ್ಟಬಯಲ ಪಟ್ಟಣದೊಳಗೆ 
ಪಚ್ಚೆರತ್ನ ಮುತ್ತು ಮಾಣಿಕ್ಯ ತೆತ್ತಿಸಿದ 
ಶಿವಾಲಯವೆಂಬುದೊಂದು ಗುಡಿಯುಂಟು. 
ಆ ಗುಡಿಯೊಳಗೊಂದು ಒಂಬತ್ತು ನೆಲೆಯ ಪಾಣಿಪಟ್ಟ , ಒಂದೆ ಮುಖ . 
ಅದರ ಮೇಲೊಂದು ಅನಂತ ಪ್ರಕಾಶನ 
ಗರ್ಭಿಕರಿಸಿಕೊಂಡಿರ್ಪುದೊಂದು ಲಿಂಗವುಂಟು. 
ಆ ಲಿಂಗಕ್ಕೆ ನೋಡಬಾರದ ಪೂಜೆಯ ಮಾಡಬೇಕು. 
ನುಡಿಯಬಾರದ ಮಂತ್ರವ ತುಂಬಬೇಕು. 
ಹಿಡಿಯಬಾರದ ಜಪವ ನುಡಿಗೆಡೆಯಿಲ್ಲದೆ ಮಾಡಬೇಕು. 


ಸಂಕೀರ್ಣ ವಚನಸಂಪುಟ : ಮೂರು 


ಕೊಡಬಾರದ ಅರ್ಪಿತವ ಕೊಡಬೇಕು. 
ನೆನೆಯಬಾರದ ನೆನಹು ನೆಲೆಗೊಂಡಾತನೆ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ತಾನು ತಾನಾದ ಶರಣಂಗಲ್ಲದೆ ಉಳಿದವರಿಗಸಾಧ್ಯವಯ್ಯ . 

|| ೩ || 
೨೦೪ 
ಆರು ದರ್ಶನವೆಲ್ಲ ಎನ್ನ ಬಾಚಿಯ ಕಲೆ. 
ಮಿಕ್ಕಾದ ಮೀರಿದ ಅವಧೂತರುಗಳೆಲ್ಲ 
ಎನ್ನ ಉಳಿಯೊಳಗಣ ಒಡಪು. 
ಇಂತಿವ ಮೀರಿ ವೇಧಿಸಿ ಭೇದಿಸಿಹೆನೆಂಬವರೆಲ್ಲ 
ಎನ್ನ ಕೊಡತಿಯಡಿಯಲ್ಲಿ ಬಡೆಯಿಸಿಕೊಂಬ ಬಡಿಹೋರಿಗಳು. 
ಇಂತೀ ವಿಶ್ವಗೋಧರೆಲ್ಲರೂ 
ಕರ್ತಾರನ ಕರ್ಮಟದ ನಕ್ಕುಬಚ್ಚನೆಯ ಚಿಕ್ಕಮಕ್ಕಳು. 
ಇಂತಿವನರಿದು ಕಾಮದಲ್ಲಿ ಕರಗದೆ, 
ಕ್ರೋಧದ ದಳ್ಳುರಿಯಲ್ಲಿ ಬೇಯದೆ, 
ನಾನಾ ವ್ಯಾಮೋಹ ಋತುಕಾಲಂಗಳ ಕಾಹಿನ ಬಲೆಗೊಳಗಾಗುತ್ತ 
ಮತ್ತೆ ಸಾವಧಾನವೆ, ಮತ್ತೆಯೂ ಜ್ಞಾನಾತೀತವೆ ? 
ಮತ್ತೆ ಧ್ಯಾನಮೂರ್ತಿಯೆ , ಮತ್ತೆ ನಾನಾಕ್ರೀಯಲ್ಲಿ ಭಾವ ವ್ಯವಧಾನವೆ ? 
ಮತ್ತೆ ಗುರು ಚರ ಪರವೆ, ಒಕ್ಕುಡಿತೆ ನೀರಿನಲ್ಲಿ ತಾ ಸತ್ತ ಮತ್ತೆ 
ಸಮುದ್ರವೆಷ್ಟಾಳವಾದಡೇನು ? 
ಕಿಂಚಿತ್ತು ಸುಖದಲ್ಲಿ ಲಿಂಗವ ಬಿಟ್ಟು, 
ಅಂಗನೆಯರುರಸ್ಥಲದಲ್ಲಿ ಅಂಗೀಕರಿಸಿ 
ಅವರಧರ ಪಾನಂಗಳ ಮಾಡಿ, ನಾ ಲಿಂಗಾಂಗಿಯೆಂದಡೆ 
ಸರ್ವಸಂಗಪರಿತ್ಯಾಗವ ಮಾಡಿದ ಲಿಂಗಾಂಗಿಗಳೊಪ್ಪರು. 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ಸ್ವಪ್ನದಲ್ಲಿ ಕುರುಹುಗಾಣಿಸಿಕೊಳ್ಳಾ. 


- ೨೦೫ 


ಆಶೆಯರತ ಬಾಚಿಯಲ್ಲಿ ಭವಪಾಶವಿಲ್ಲದ ಜಂಗಮಕೆ ತೆತ್ತ . 
ರೋಷವಿಲ್ಲದ ಉಳಿಯಲ್ಲಿ ನಿಜವಾಸವ ನೋಡಿಹುಗಿಲುದೆಗೆವುತ್ತ 
ಭಾಷೆಗೆಊಣಯವಿಲ್ಲದ ಸದ್ಭಕ್ತರ ಆಶ್ರಯಕ್ಕೆ ನಿಜವಾಸವ ಮಾಡುವ ಕಾಯಕ. 
ಈ ಗುಣ ಬಾಚಿಯ ಬಸವಣ್ಣನ ನೇಮ. 


ಬಾಚಿಕಾಯಕದ ಬಸವಣ್ಣನ ವಚನ 


ಇದು ಸಂಗನಬಸವಣ್ಣ ಕೊಟ್ಟ ಕಾಯಕದಂಗ, 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವನರಿವುದಕ್ಕೆ . 

- ೨೦೬ 
ಆಸೆಯ ಬಿಟ್ಟಡೆ ಭಕ್ತರೆಂಬೆ. 
ವೇಷವ ಬಿಟ್ಟಡ ಮಾಹೇಶ್ವರರೆಂಬೆ. 
ಭವಪಾಶವ ಬಿಟ್ಟಡೆ ಪ್ರಸಾದಿಯೆಂಬೆ. 
ಭಾವ ಘಟಿಸಿದಡೆ ಪ್ರಾಣಲಿಂಗಿಯೆಂಬೆ. 
ಬಯಕೆ ನಿಂದಡೆ ಶರಣನೆಂಬೆ . 
ಅರಿವು ಶೂನ್ಯವಾದಡೆ ಐಕ್ಯನೆಂಬೆ. 
ಈ ಷಡುಸ್ಥಲದ ಮಹಾಸ್ಥಲದಲ್ಲಿ ಒಡಗೂಡಿ ನಿಂದುದ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗಕ್ಕಲ್ಲದೆ ಇಲ್ಲವೆಂಬೆ. 

* 
೨೦೭ 
ಐಘಟವೆಂಬ ಅಂಗದಲ್ಲಿ ಐದು ಕುಂಭವ ಕಂಡೆ. 
ಕುಂಭದನುವೇನೆಂಬುದು, ಮುಂದಣ ಕುಂಭದ ಚಂದನವನೇನೆಂಬೆ. 
ಆ ಚಂದದ ಮುಂದಣ ಎರಡು ಕುಂಭದ ಮಧ್ಯದಲ್ಲಿ 
ಒಂದು ಕಮಲವುಂಟು. 
ಆ ಕುಂಭಕ್ಕೆ ಐದು ಕಮಲ ಉದ್ಭವವಾದವು. 
ಆ ಕಮಲದೊಳಗಣ ದಿವ್ಯಗಂಧವನು ಕಾಬುದು, 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವಲ್ಲದಿಲ್ಲವೆಂಬೆ. 


|| ೬ || 


|| ೭ || 


೨೦೮ 


ಕನಕನವರತ ಶೋಭಿತವೆಂಬ ದಿನಕರನುದಯದ ಪಟ್ಟಣದೊಳಗೆ 
ಏಕಬೆಳಗಿನ ಏಕಾಂತವಾಸದೊಳಿಪ್ಪ 
ನಿಶ್ಯಬ್ದಂ ಬ್ರಹ್ಮಮುಚ್ಯತೇ ಎಂಬ ಮೂಲಾಂಕುರವು. 
ಉನ್ಮನಿಯ ಪ್ರಾಕಾರದ ಸ್ಪಟಿಕದ ಮನೆಯಲ್ಲಿ 
ಇಷ್ಟಲಿಂಗವನರಿದಾತಂಗೆ ಮೂರರ ಹಂಗೇಕೆ? 
ಆರು ಮೂರೆಂಬಿವ ದೂರದಲೆ ಕಳೆದು ಮೀರಿದ ಸ್ಥಲದಲ್ಲಿ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವಲ್ಲದೆ ಇಲ್ಲವೆಂಬೆ. 


|| ೮ || 


S 


. 


ಸಂಕೀರ್ಣ ವಚನಸಂಪುಟ : ಮೂರು 


೨೦೯ 


ಕುಂಭಿನಿಯ ಚಕ್ರದ ಮೇಲೆ ಪಿಂಡಬ್ರಹ್ಮಾಂಡವೆಂಬುದೊಂದು ಅಂಗ. 
ಆ ಅಂಗಾಲಯದೊಳಗೆ ಏಕಸಹಸ್ರವೆಂಬುದೊಂದು ದೇವಾಲಯ . 
ಆ ದೇವಾಲಯಕ್ಕೆ ವೆಜ್ಜವಿಲ್ಲದ ಬಾಗಿಲು. 
ಆ ಬಾಗಿಲ ಮೇಲುಪ್ಪರಿಗೆಯೊಳಗೊಂದು 
ಮೂಲಾಧಾರ ಮುಕ್ತಿಯೆಂಬುದೊಂದುಕೋಣೆ. 
ಅದಾರಿಗೂ ಮುಟ್ಟಬಾರದು, ನೆನೆಯಬಾರದು. 
ನೋಡಬಾರದಕೋಣೆಯೊಳಗೆ ಮಾಣಿಕ್ಯದ ಮಹಾಪ್ರಕಾಶಕ್ಕೆ 
ಮಿಗಿಲೆನಿಪ ನುಡಿಗೆಡೆಯಿಲ್ಲದ ಲಿಂಗ, 
ಮುಕ್ತಿಯೆಂಬಕೋಣೆಯ ಮೂಲಾಗ್ರದಲ್ಲಿ ಇಪ್ಪುದೊಂದು [ ಪರಂಜ್ಯೋತಿ]. 
ಆ ಮೂಲಾಗ್ರದ ಮೇಲಣ ಪರಂಜ್ಯೋತಿಪ್ರಕಾಶಪರಿಪೂರ್ಣಲಿಂಗವ 
ತಿಳಿಯಬಲ್ಲಡೆ ಮುಟ್ಟಲಾಗದು ಮೂರ, ಕಟ್ಟಲಾಗದು ಆರ. 
ಈ ಕಷ್ಟವ ಕಳೆಯದನ್ನಕ್ಕ ಕಂಡೆಹೆನೆಂಬವರನೇನೆಂಬೆ. 
ರುದ್ರ ತಪಸ್ಸಿನೊಳಗಾದ, ಬ್ರಹ್ಮ ನಿತ್ಯಕ್ಕೊಳಗಾದ. 
ವಿಷ್ಣು ಕಾಮದ ಬಲೆಯಲ್ಲಿ ಸಿಲ್ಕಿದ. 
ಇನ್ನು ದೇವದಾನವ ಮಾನವರೆಲ್ಲರೂ ಅನಂತಾನುಕೋಟಿ 
ಭವಭವಪಾಶವೆಂಬ ರಾಟಾಳದ ಬಲೆಯಲ್ಲಿ ಉರುಳಾಡುತ್ತಿಪ್ಪರಯ್ಯ . 
ಇಂತು ಮೂಲದ ಕೀಲ ಸಂಹರಿಸಿ ನಿಂದ ನಿಸ್ಸಿಮ ಶರಣರೇ ಬಲ್ಲರಲ್ಲದೆ 
ಮತ್ತಾರೂ ಅರಿಯರಯ್ಯ . 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವ. || ೯ || 

೨೧೦ 
ಕುಲಗೋತ್ರಜಾತಿಸೂತಕದಿಂದ 
ಕೆಟ್ಟವರೊಂದುಕೋಟ್ಯಾನುಕೋಟಿ. 
ಜನನಸೂತಕದಿಂದ ಕೆಟ್ಟವರು ಅನಂತಕೋಟಿ. 
ಮಾತಿನಸೂತಕದಿಂದ ಮೋಸವಾದವರು 
ಮನು ಮುನಿಸ್ತೋಮ ಅಗಣಿತಕೋಟಿ. 
ಆತ್ಮಸೂತಕದಿಂದ ಅಹಂಕರಿಸಿ ಕೆಟ್ಟವರು 
ಹರಿಹರ ಬ್ರಹ್ಮಾದಿಗಳೆಲ್ಲರು. 
' ಯದ್ದಷ್ಟಂತನ್ನಷ್ಟಂ' ಎಂಬುದನರಿಯದೆ 
ಹದಿನಾಲ್ಕುಲೋಕವೂ ಸಂಚಿತಾಗಾಮಿಯಾಗಿ 
ಮರಳಿ ಮರಳಿ ಹುಟ್ಟುತ್ತಿಪ್ಪರಯ್ಯ . 


ಬಾಚಿಕಾಯಕದ ಬಸವಣ್ಣನ ವಚನ 


೮೫ 


|| ೧೦ || 


ಇಂತೀ ಸೂತಕದ ಪ್ರಪಂಚ ಬಿಡಲಾರದ ಪಾಷಂಡಿ ಮರುಳುಗಳಿಗೆ 
ಪರಬ್ರಹ್ಮ ದೊರಕುವದೆ ಅಯ್ಯಾ ? 
ಇದು ಕಾರಣ, ನಾಮರೂಪುಗಳಿಗೆ ಸಿಲ್ಕುವನಲ್ಲವಯ್ಯ . 
ಅಗಮ್ಯ ಅಪ್ರಮಾಣ ಅಗೋಚರವಯ್ಯ . 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವಲ್ಲದೆ ಉಳಿದವರಿಗಿಲ್ಲವೆಂಬೆನು. 

೨೧ 
ಘಟಸ್ಥಾವರದೊಳಗನೊಡೆದು ಕಿಚ್ಚಿನ ಹೊರೆಯ ಕಂಡೆ. 
ಕಾಣಿಸಿ ಮಿಕ್ಕಾದ ಹೊರಗಣ ಹೊರೆಯ ತಿಗುಡಂ ಕೆತ್ತಿ 
ಕಂಬವ ಶುದ್ದಸಿ ನೆಲಮಟ್ಟಕ್ಕೆ ಚದುರಸವನಿಂಬುಗೊಳಿಸಿ 
ಮೇಲಣವಟ್ಟಕ್ಕೆ ಎಂಟುಧಾರೆಯ ಏಣಂ ಮುರಿದು 
ಕಡಿಗೆವಟ್ಟ ವರ್ತುಲಾಕಾರದಿಂ ಶುದ್ದವ ಮಾಡಿ 
ಏಕೋತ್ತರಶತಸ್ಥಲವನೇಕೀಕರಿಸಿ 
ಒಂದು ದ್ವಾರದ ಬೋದಿಗೆಯಲ್ಲಿ ಕಂಬವ ಶುದ್ದೆಸಿ 
ಕಂಬ ಎರವಿಲ್ಲದ ನಿಂದ ಮತ್ತೆ ಚದುರಸಭೇದ. 
ಅಷ್ಟದಿಕ್ಕಿನ ಬಟ್ಟೆಕೆಟ್ಟು ನವರಸ ಬಾಗಿಲು ಮುಚ್ಚಿ , 
ತ್ರಿಕೋಣೆಯನುಲುಹುಗೆಟ್ಟು , ಮುಂದಣ ಬಾಗಿಲು ಮುಚ್ಚಿ 
ಹಿಂದಣ ಬಾಗಿಲು ಕೆಟ್ಟು , ನಿಜವೊಂದೆ ಬಾಗಿಲಾಯಿತ್ತು. 
ಈ ಕೆಲಸವ ಆ ಕಂಬದ ನಡುವೆ ನಿಂದುನೋಡಲಾಗಿ 
ಮಂಗಳಮಯವಾಗಿ, ಇದು ಯೋಗಸ್ಥಲವಲ್ಲ . 
ಇದು ಘನಲಿಂಗ ಯೋಗಸ್ಥಲ, ಇಂತೀ ಭೇದವ ತಿಳಿದಡೆ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವಲ್ಲದಿಲ್ಲಾ ಎಂದೆ. 

೨೧೨ 
ಘೋರಾರಣ್ಯದಮಧ್ಯದಲ್ಲಿ 
ಮೇಲುಗಿರಿ ಪರ್ವತವೆಂಬ ಅಗ್ರದಕೊನೆಯ ಮೇಲೆ 
ಭಕ್ತಿಜ್ಞಾನವೈರಾಗ್ಯವೆಂಬ ಅಂಗಮಂಡಲದೊಳಗೆ 
ಮೂವತ್ತಾರು ಮಾಣಿಕ್ಯದ ಕಂಬದ ಮಂಟಪದೊಳಗೆ 
ಸಚ್ಚಿದಾನಂದ ದಿವ್ಯಪರಂಜ್ಯೋತಿಯನಿಕ್ಕಿ ನೋಡಲು 
ಅದನೇನೆನ್ನಬಹುದು. 


|| ೧೧|| 


ಸಂಕೀರ್ಣ ವಚನಸಂಪುಟ : ಮೂರು 


ಒಳಗೆ ನೆನೆಯದೆ, ಹೊರಗೆ ಮುಟ್ಟಿದೆ 
ಬೆಳಗು ಬೆಳಗ ಕೂಡಿದಂತೆ 
ಆಕಾಶ ಮಹದಾಕಾಶವ ಕೂಡಿದಂತೆ 
ಆ ನುಡಿಗೆಡೆಯಿಲ್ಲದ ಬೆಡಗಿನ ಕೀಲ ಕಳಚಬಲ್ಲಡೆ 
ಮತ್ತೆ ಅರಸಲಿಲ್ಲ , 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವ 


|| ೧೨ || 


೨೧೩ 


ಜಾಲಗಾರಂಗೆ ಸುವರ್ಣದ ವಳಿಯನರಿದು ತೊಳೆಯಬೇಕು. 
ಬಲೆಗಾರಂಗೆ ಮತ್ಮದ ಬೆಂಬಳಿಯನರಿದು 
ಕಲ್ಲಿಯ ವಳಿಯನಿಡಬೇಕು. 
ಶಬರಂಗೆ ಸಂಭ್ರಮವ ಬಿಟ್ಟು , ತರು ಲತೆ ಪರ್ಣಂಗಳಂತಿರಬೇಕು. 
ಇಂತೀ ಹೋಲಬಿನ ತೆರನಂತೆ ಗುಣವಿವರವನರಿದು, 
ಆರಾರ ಇರವಿನ ತೆರನ ಪರಿಹರಿಸಿ, 
ತಾ ಸರಿಸವಾಗಿ ನಿರುತಿಗಳ ನಿಜವನರಿದು, 
ಪೂಸರ ಆಶೆಯನರಿದು, ವೇಷಗಳ್ಳರ ನಿಹಿತವ ನೋಡಿ, 
ವಾಚಕರ ಪರಿಹಾಸಕರ ನೀತಿಯ ತಿಳಿದು, 
ಮತ್ಯಾವರೀತಿನೀತಿಗಳಲ್ಲಿಯೂ ಮಾತ ತಾರದೆ, 
ತನ್ನ ಸುನೀತವನೆ ಬೀರಿ, ತನ್ನ ಸದ್ಗುಣ ರೀತಿಯನೆ ತೋರಿ, 
ತನ್ನ ಸುಗುಣವಾಸನೆಯನೆ ತೀವಿ, 
ಸುಲಭಕ್ತಿಯ ಕುಲರೀತಿಗೆ ತನ್ನ ಸತ್ಯವನೆ ಸಾರಿಯಿಪ್ಪಾತ 
ತ್ರಿವಿಧದವನಲ್ಲ , ಅರಿಷಡ್ವರ್ಗಂಗಳೊಳು ನಿಲ್ಲ . 
ಪಂಚೇಂದ್ರಿಯಂಗಳ ಸಂಚಿತ ಸುಖದವನಲ್ಲ . 
ಮಿಕ್ಕಾದ ಬಹುವಿಷಯದ ಗೊಂಚಲ ತೊಂಬೆಯವಗಿಲ್ಲ . 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವು ತಾನು ತಾನೆ. 

೨೧೪ 
ನಿಜಾ.......[ನಂದ ನಿರ್ಭಿ] ನ್ನವೆಂಬುವ ನಿತ್ಯನಾತನ ಪಿಂಡದೊಳಗೆ 
ನಿಶ್ಚಿಂತಾಮೃತವೆಂಬ ದಿವ್ಯಾಮೃತ ಕುಂಭವುಂಟು. 
ನಾಭಿಸ್ಥಾನದೊಳಗೆ ಇದ್ದಂಥಾ ಮಹಾಕುಂಭದೊಳಗೆ . 
ಮಹಾನುಭಾವವೆಂಬುದೊಂದು ಸುವರ್ಣಮಂಟಪವುಂಟು. 


|| ೧೩ || 


ಬಾಚಿಕಾಯಕದ ಬಸವಣ್ಣನ ವಚನ 


ಆ ಸುವರ್ಣ ಮಂಟಪದೊಳಗೆ ರತ್ನಸಿಂಹಾಸನವೆಂಬ ಮಹಾಪೀಠಿಕೆಯುಂಟು. 
ಆ ಪೀಠಿಕೆಯ ಮೇಲೆ] ಸಾಸಿರ ಅನಂತಕೋಟಿಪ್ರಭೆಯೊಳಗಣ 
ಕಳಾಸ್ವರೂಪವಪ್ಪುದೊಂದು ಪ್ರಾಣಲಿಂಗ. 
ಆ ರತ್ನಪೀಠಿಕೆಯ ಮೇಲೆ ಪ್ರಕಾಶಿಸುತ್ತಿರ್ಪ ಲಿಂಗ, 
ಆ ಲಿಂಗವೆ ತನ್ನ ಸ್ವಯಾನಂದದಿಂದ 
ಊರ್ಧ್ವವೆಂಬ ಚಕ್ರಸ್ಥಾನದೊಳಗೆ ನಿಂದು ನೋಡುತ್ತಿರಲು 
ಒಂದು ಕಮಲ ವಿಕಸಿತವಾಯಿತ್ತು . 
ಆ ಕಮಲದೊಳಗೊಂದು ದಿವ್ಯಜ್ಞಾನವೆಂಬುದೊಂದು [ ಲಿಂಗ]. 
ತಂಗ ತೊಳಗಿ ಬೆಳಗಿ ಪ್ರಕಾಶಿಸಿತ್ತು . 
ನೋಡುತಿರಲು ತಾನೆ ಪರಂಜ್ಯೋತಿದಿವ್ಯವಸ್ತು ಎಂದೆ ಕಾ [ ಣಾ], 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗದರಿಕೆಯಾಗಿ , 


೨೦೧೫ 
ನಿರ್ವಯಲು ಸಾಮೀಪ್ಯ ಸಾಯುಜ್ಯವೆಂಬ ಒಡ್ಡುಗಲ್ಲ ಮೇಲೆ 
ಸಕಲಸಾಮ್ರಾಜ್ಯವೆಂಬ ಶಿವಪುರವುಂಟು. 
ಆ ಪುರಕ್ಕೆ ವಜ್ರ ಮುತ್ತು ರತ್ನದಿಂದ ತೆತ್ತಿಸಿದ ಕೊತ್ತಳ. 
ಕೋಳುಹೋಗದ ಮುಗಿಲಟ್ಟಣೆಯ ಪುರವನಾಳೆನೆಂಬುವರು. 
ಅಂದು ಆಗದು ಸರಸವಲ್ಲ . 
ಶಾಸ್ತ್ರದಕೊನೆಯ ಮೇಲಣ ಅವಧಾನದಂತೆ 
ತೋರಿಯಡಗುವ ವಿದ್ಯುಲ್ಲತೆಯಂತೆ | 
ಬಯಲಲ್ಲಿ ಮೂಡುವ ಸುರಧನುವಿನಂತೆ 
ಮರೀಚಿಕದಂತೆ, ಕುಸುಮದ ನನೆಯಂತೆ 
[ ದುಗ್ಗಮೃತ] ಮಿಶ್ರದಂತೆ ಮನದಲ್ಲಿಯೇ ವಾಸವಪ್ಪ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು. || ೧೫|| 


೨೧೬ 


ನಿರಾಳದೊಳಗಣ ಲಿಂಗದ ನೆಲೆ ಹೇಂಗೆ ಇದ್ದಿತ್ತು ಎಂದಡೆ: 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶವೆಂಬ ಅಂಡವುಂಟು. 
ಆ ಅಂಡದೊಳಗೆ ಅಮೃತ ಸರೋದಯವೆಂಬ ಅಷ್ಟದಳಕಮಲವುಂಟು. 
ಆ ಕಮಲದಲ್ಲಿ ನಾಲ್ಕಾರು ಮಾಣಿಕ್ಯದ ಕಂಬವುಂಟು. 
ಆ ನಟ್ಟನಡುವಣ ನಾಲ್ಕು ಮಾಣಿಕ್ಯದ ಕಂಬಕ್ಕೆ 


oses 


ಸಂಕೀರ್ಣ ವಚನಸಂಪುಟ : ಮೂರು 


ನಾಲ್ಕು ನವರತ್ನದಬೋದಿಗೆಯುಂಟು. 
ನಾದವೆಂಬ ನಾಲ್ಕು ಲೋವೆನಡುವೆ 
ಸೋಮಸೂರ್ಯರೆಂಬೆರಡು ಹಲಗೆಯ ಹರಹಿ , 
ಪೃಥ್ವಿ, ಅಪ್ಪು ಅಗ್ನಿ ವಾಯು ಆಕಾಶವೆಂಬ 
ಪಂಚರತ್ನದ ಹೃತ್ಕಮಲಕರ್ಣಿಕಾಕಮಲಮಧ್ಯದಲ್ಲಿ ರವೆಯ ಸುತ್ತು ಮುಚ್ಚಿ , 
ಅಲ್ಲಿಪ್ಪ ಲಿಂಗಕ್ಕೆ ತನುತ್ರಯ ಜ್ಯೋತಿಯ ಮಾಡಿ 
ನಿಮ್ಮ ಶರಣರ ಕಾಯವೇ ಕೈಲಾಸ. 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು ನಿರಾಳ || ೧೬ || 


೨೧೭ 


ನಿಶ್ಚಿಂತ ನಿರ್ಲಿಪಸಚ್ಚಿದಾನಂದ ಸ್ವರೂಪವಪ್ಪ 
ಶರಣನಲಿಂಗದಂಗವ ತೋರಯ್ಯ ಎಂದಡೆ ಶರಣ. 
ಶರಣರಿಗೆ ಬಿನ್ನಹಂ ಮಾಡುತ್ತಿರ್ದ, ನಿಮ್ಮ ಶರಣು 
ನಿಜಲಿಂಗದ ಕ್ರಮವ. 
ಭುವನಾಶ್ರಯವೆಂಬುದೊಂದು ಪದ್ಮಸಿಂಹಾಸನದ ಮೇಲೆ 
ಮಾಣಿಕ್ಯವರ್ಣದ ಲಿಂಗವುಂಟು. . 
ಆ ಲಿಂಗವು ತನ್ನ ನಿಜಾಶ್ರಯವನೋಡುತ್ತಿರಲು 
ಅಲ್ಲಿ ಚಿದಂಗವೆಂಬ ಮಹಾಹೃತ್ಕಮಲದೊಳಗೆ 
ಉನ್ಮನಿಯಸ್ಥಾನವೆಂಬುದೊಂದು [ಉಂಟು]. 
ಬ್ರಹ್ಮಾನಂದಮಯವೆನಿಪ ನಿಜಾಮೃತಪಾನೀಯವೆಂಬ 
ಪಂಚರತ್ನದ ಕಳಸವುಂಟು. 
ಆ ಪಂಚರತ್ನದ ಕಳಸದ ಮೇಲೆ 
ಇಂಚರನೆಂಬ ಹಂಸನೆಂಬ ಪ್ರಾಣಲಿಂಗವು ಆತ್ಮಪ್ರಭಾಮಂಡಲದೊಳಗಿಹುದು. 
ಮಹಾಪ್ರಭಯಂ ನುಂಗಿದ ಲಿಂಗವು 
ಪದ್ಮಬ್ರಹ್ಮಾಂಡವೆಂಬುದೊಂದು ಆ ಲಯಸ್ಥಾನದಲ್ಲಿ ನೋಡುತ್ತಿರಲು 
ಅಲ್ಲಿಂದ ಬಟ್ಟಬಯಲಾದ ಅಗಮ್ಯವೆಂಬ ಬಯಲು, 
ಆ ಲಿಂಗದೊಳಗಡಗಿ ನಿಂದ ಭಾವವು ತನ್ನೊಳು ತಾನೆ ಕಾಣಿಸಿತ್ತು . 
ಅದ ಚೆನ್ನಾಗಿ ತಿಳಿಯಬಲ್ಲಡೆ ಇನ್ನೇಕಯ್ಯಾ ಶಂಕೆ ? 
ನಿಃಕಳಂಕ ನಿಜಲಿಂಗವು ತಾನೆ ಎಂದಾತ, ನಮ್ಮ ಬಸವಣ್ಣಪ್ರಿಯ 
ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ತಾನು ತಾನಾಗಿ ಇದ್ದಿತ್ತು. 

|| ೧೭ || 


ಬಾಚಿಕಾಯಕದ ಬಸವಣ್ಣನ ವಚನ 


೨೧೮ 
ಪಂಚರತ್ನವೆಂಬ ಆಕಾರದ ಚಿಪ್ಪಿಂಡದೊಳಗೆ 
ಸವಿಯುವ ಸವಿಯ ಸವಿದುನೋಡುತ್ತಿರಲು ಒಂದು ಸ್ಥಾನವುಂಟು. 
ಆ ಸ್ಥಾನದೊಳಗೆ ದಿವ್ಯರತ್ನದ ಕುಂಭವುಂಟು. 
ಆ ಕುಂಭದೊಳಗೊಂದು ಮಹಾರತ್ನದಕಮಲವುಂಟು. 
ಆ ಕಮಲದೊಳಗಣ ಅನಾದಿ ಅಮೃತದೊಳಗೆ ನೇಹ....... ವ ಶುದ್ದವ ಮಾಡಿ 
ಆ ಕಮಲದ ನನೆಯ ಹತ್ತಿ , ಇನಿದಾಗಿ ಉಂಡುಂಡು 
ಅನುವಾಗಿ ನಿಂದುನೋಡುವ ಸುಳುಹು ಬೆಳಗು ತಾನೆ ಕಾ [ ಣಾ ], 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವು ನಿರಾಳ ನಿಶ್ಚಿಂತನು. 

|| ೧೮ || 


೨೧೯ 
ಪರುಷವ ಸೋಂಕಿದಲೋಹಕ್ಕೆ ಮತ್ತೆ ಪರುಷದ ಹಂಗೇಕೆ ? 
ಸರ್ಪದಷ್ಟವಾದ ದೇಹಕ್ಕೆ ಕಟುತ್ವ ಮಧುರದ ರಸಂಗಳ 
ಪ್ರಮಾಣಿಸಬಲ್ಲುದೆ ? 
ಇಂತೀ ದೃಷ್ಟದಂತೆ ಲಿಂಗವಿದ್ದ ತನುವಿಂಗೆ 
ಅಷ್ಟೋತ್ತರಶತವ್ಯಾಧಿಗಳಲ್ಲಿ ಕಟ್ಟುವಡೆದು 
ಬಂಧನಕ್ಕೊಳಗಾಗುತ್ತ , ತಾಪತ್ರಯದಲ್ಲಿ ಸತ್ತು ಹುಟ್ಟುತ್ತ , 
ನಾನಾ ವಿಕಾರದಲ್ಲಿ ನಷ್ಟವಾಗುತ್ತ , 
ಮತ್ತೆ ಮಾತಿನ ವಾಸಿಗೆ ಮಿಟ್ಟೆಯ ಭಂಡರಂತೆ ಕಟ್ಟಿ ಹೋರುತ್ತ , 
ತಥ್ಯಮಿಥ್ಯದಲ್ಲಿ ಕುಕ್ಕುಳಗುದಿವುತ್ತ , 
ಮತ್ತೆ ಭಕ್ತವಿರಕ್ತರೆಂದು ಆತ್ಮತೇಜಕ್ಕೆ ಬಿಕ್ಕನೆ ಬಿರಿವುತ್ತ , 
ಇಂತೀ ಕೆಟ್ಟ ಕೇಡನೋಡೆ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವು ಅಂಜಿ ನಷ್ಟವಾಗಿ ಹೋದ. 

೨೨೦ 
ಪೃಥ್ವಿ, ಆಕಾಶದ ಮೇಲೆ ಗೌಪ್ಯವೆಂಬ ಪ್ರಣವದ ನಾದದ ಅಗ್ರದಲ್ಲಿ ಆದಿ 
ಅನಾದಿಯ ಮುಟ್ಟದೆ, ಅಪರಿಮಿತವೆಂಬ ಕುಂಭವುಂಟು. 
ಆ ಕುಂಭದ ಪೂರ್ವಬಾಗಿಲಿಗೆ ಎಂಟು ಎಸಳಿನ ಬೀಗ. 
ಉತ್ತರ ಬಾಗಿಲಿಗೆ ಎಸಳು ಮೂರರ ಬೀಗ. 
ಪಶ್ಚಿಮದ ಬಾಗಿಲಿಗೆ ಪಂಚ ಎಸಳಿನ ಬೀಗ. 


ಸಂಕೀರ್ಣ ವಚನಸಂಪುಟ : ಮೂರು 


ದಕ್ಷಿಣದ ಬಾಗಿಲಿಗೆ ಏಕ ಎಸಳಿನ ಬೀಗ. 
ಆ ಬೀಗಂಗಳ ದಳದ ಎಸಳಿನಲ್ಲಿ ಕಳೆವಕ್ಷರಗಳೇಳು, 
ಉಳಿವಕ್ಷರವಾರು, ಸಲುವಕ್ಷರಮೂರು, ನೆಲೆಯಕ್ಷರವೊಂದೇ . 
ಇಂತೀ ಎರಡಕ್ಷರವ ಭಾವಿಸಿ ಪ್ರಮಾಣವಿಟ್ಟು ನೋಡಬಲ್ಲಡೆ 
ಆ ಕುಂಭದೊಳಹೊರಗ ಕಾಣಬಹುದು. 
ಇದು ಲಿಂಗಾಂಗಿಯ ನಿಜೈಕ್ಯಸ್ಥಲವೆಂಬೆ. 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ಯೋಗಕ್ಕೆ ಸಿಕ್ಕಲಿಲ್ಲವೆಂಬೆನು. 

|| ೨೦ || 
೨೨೧ 
ಪೃಥ್ವಿಯ ಮರೆಯ ಸುವರ್ಣದಂತೆ 
ಚಿಪ್ಪಿನ ಮರೆಯ ಮುತ್ತಿನಂತೆ 
ಅಪ್ಪುವಿನ ಮರೆಯ ಅಗ್ನಿಯಂತೆ 
ಒಪ್ಪದೊಳಗಣ ಮಹಾಪ್ರಕಾಶದಂತೆಯಿಪ್ಪ ಘನಲಿಂಗವನರಿಯೆ. 
ರುದ್ರ ಬ್ರಹ್ಮ ವಿಷ್ಟಾವದಿಗಳು ತಮ್ಮ ಆತ್ಮಜ್ಞಾನ 
[ ನಿಶ್ಚಿಂjತೆಯೆಂಬ ನಿಜವ ನೀಗಾಡಿಕೊಂಡರು. 
ಇದನರಿಯದೆ ಆಚರಿಸುವರು, ಆರಿಗೂ ಅಳವಲ್ಲವಯ್ಯಾ . 
ಇಷ್ಟಪ್ರಾಣಭಾವಸಂಬಂಧಿಗಳಪ್ಪ 
ಸದ್ಭಾವಾಚಾರವೆಡೆಗೊಂಡ ಶರಣಂಗಲ್ಲದೆ 
ಮಿಕ್ಕಿನ ದುರಾಚಾರಿಗಳಿಗೆ ಸಾಧ್ಯವಲ್ಲ , 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು. || ೨೧ || 

១.១១ 
ಬಾಯಿ ಮುಚ್ಚಿ ಉಂಡಡೆ ಸಾವಧಾನಿಯೆಂಬೆ. 
ಕಣ್ಣುಮುಚ್ಚಿ ನೋಡಿದಡೆ ಧ್ಯಾನಜ್ಞಾನಿಯೆಂಬೆ. 
ಅಂಗ ನಷ್ಟವಾಗಿಕೂಡಿದಡೆ ಲಿಂಗಾಂಗಿಯೆಂಬೆ. 
ಇಂತೀ ಭಾವಂಗಳಲ್ಲಿ ಭ್ರಮೆಯಿಲ್ಲದೆ, 
ಆವ ಜೀವಂಗಳಲ್ಲಿ ನೋವತಾರದೆ, 
ಚಿಂತೆ ಸಂತೋಷವೆಂಬ ಅಂತುಕಕ್ಕೊಳಗಾಗದೆ, 
ಭ್ರಾಂತರ ಕೂಡಿ ಭ್ರಮೆಗೊಳಗಾಗದೆ, 
ಕಾಂತೆಯರ ಕಲೆಯ ಬಲೆಯ ಒಳಗಾಗಿ ವಿಶ್ರಾಂತಿಯ ನೀಗಾಡಿಕೊಳ್ಳದೆ, 
ಸರ್ವರಲ್ಲಿ ಶಾಂತನಾಗಿ ನಿಗರ್ವಿಯಾಗಿ 
ನಿಃಕಳನಾಗಿ ನಿಜತತ್ವನಿಳಯ ನಿವಾಸನಾಗಿ 


ಬಾಚಿಕಾಯಕದ ಬಸವಣ್ಣನ ವಚನ 


ಪರಬ್ರಹ್ಮಲೋಕ ಆನಂದ ಅವಿರತನಾಗಿಪ್ಪಾತನೆ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವು ತಾನು ತಾನಾದ ಶರಣ. 

|| ೨೨ || 
១១ . 
ಮಾತೆಯ ಆತ್ಮದಲ್ಲಿ ರೇತ ರಕ್ತವುಕೂಡಿ 
ಕೆನ್ನಿರ ಮುತ್ತಿನಂತಾಯಿತ್ತಯ್ಯ . 
ಆ ಕೆನ್ನಿರ ಮುತ್ತು ವಿದ್ರುಮದಾಕಾರವಾಯಿತ್ತಯ್ಯ , 
ಆ ವಿದ್ರುಮದಾಕಾರ ಒಂದು ಹಿಡಿಯಾಯಿತ್ತಯ್ಯ . 
ಆ ಹಿಡಿಯಾದುದಕ್ಕೆ ಆಕಾರ ಅಂದವಾಗಿ ಓಂಕಾರ ಸ್ವರೂಪವಾಯಿತ್ತಯ್ಯ . 
ಆ ಓಂಕಾರಸ್ವರೂಪವಾದ ಪಿಂಡಕ್ಕೆ ನವಮಾಸ ತುಂಬಿ 
ತೆರಪಾದ ಬಾಗಿಲಲ್ಲಿ ಬಂದ ಆತ್ಮನ ಅಂಗವೆ ಅನುವಾಗಿ ಆಯತವಾಯಿತ್ತು. 
ಆ ಆಯತವಾದ ಆತ್ಮನು ತನ್ನ ಅಂಗದೊಳ ಹೊರಗೆನೋಡುತ್ತಿರಲು 
ಅಂಗವೆ ಪಾಣಿಪಟ್ಟವಾಯಿತ್ತು, ಲಿಂಗವೆ ಶಿರಸ್ಸು ಆಯಿತ್ತು . 
ಆ ಶಿರಸ್ಸಿನೊಳಗೆ ಎರಡುಜ್ಯೋತಿಯುಂಟು. 
ಆ ಎರಡುಜ್ಯೋತಿಯ ನಡುಮಧ್ಯಸ್ಥಾನದಲ್ಲಿ 
ಒಂದು ಅಮೃತದ ಕಮಲವುಂಟು. 
ಆ ಕಮಲದೊಳಗಣ ಅಮೃತವನುಣಬಲ್ಲಡೆ 
ಆತನೆ ಪಿಂಡಾಂಡಜ್ಞಾನಿಯೆಂದಾತ | 
ನಮ್ಮ ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವೆಂಬೆ . 

|| ೨೩ || 


೨೨೪ 


ಮೂರಂಗುಲದಲ್ಲಿ ಅಳೆದು, ಐದಂಗುಲದಲ್ಲಿ ಪ್ರಮಾಣಿಸಿ 
ಆರಂಗುಲದಲ್ಲಿ ಪಟ್ಟಕ್ಕೆ ಶುದ್ದವಾಯಿತ್ತು . 
ಎಂಟರಳತೆ ಹದಿನಾರರ ಚದುರಸ 
ಮೂವತ್ತೆರಡರ ಮಧ್ಯದಲ್ಲಿ ಹಸ್ತಕಂಬಿಯನಿಕ್ಕಿ 
ಮೂರರಲ್ಲಿ ಭಾಗಿಸಲಾಗಿ, ಎರಡು ಒಳಗು ನಿಂದಿತ್ತು . 
ಒಂದು ಹೊರಗಾದ ಕೈಸಾಲೆಯಾಯಿತ್ತು. 
ಈ ಕೆಲಸವ ಹೊರಗೆ ಬಾಚಿಯಲ್ಲಿ ಸವೆದೆ, 
ಒಳಗೆ ಉಳಿಯಲ್ಲಿ ಸವೆದೆ. ಇಂತೀ ತೆರನ ತಿಳಿದಡೆ 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವಲ್ಲದಿಲ್ಲಾ ಎಂದೆ. 


ಸಂಕೀರ್ಣ ವಚನಸಂಪುಟ : ಮೂರು 


೨೨೫ 
ರತ್ನಜ್ಯೋತಿಯ ಪ್ರಭೆಯೊಳಗಣ ಸ್ವಯರತ್ನ ಶರಣಂಗೆ 
ತತ್ಪದವೆಂದಡೇನಯ್ಯ ? ತ್ವಂ ಪದವೆಂದಡೇನಯ್ಯ ? 
ಅಸಿಪದವೆಂದಡೇನಯ್ಯ ? 
ತತ್ಪದವೆಂದಡೆ ಲಿಂಗ, ತ್ವಂ ಪದವೆಂದಡೆ ಅಂಗ, 
ಅಸಿಪದವೆಂದಡೆ ಲಿಂಗಾಂಗಸಂಯೋಗವಯ್ಯ . 
ಇಂತೀ ತ್ರಿವಿಧವನು ಮೀರಿದಾತ ಸ್ವಾನುಭಾವ ಸಂಪನ್ನ ,ಸ್ವಯಂಭು ತಾನೆ. 
ಅಖಂಡದಾಕಾರ ಆದಿವಸ್ತು ತಾನೆಂದರಿಯದೆ 
ತತ್ಪದವೆ ಲಿಂಗವೆಂದು ಬೆರತಿಪ್ಪರು ಆ ಲಿಂಗ ತಮಗೆಲ್ಲಿಯದು ? 
ಅಸಿಪದವೆ ಲಿಂಗಾಂಗಸಂಯೋಗವೆಂಬರು. 
ಆ ಲಿಂಗಾಂಗಸಂಯೋಗತಮಗೆಲ್ಲಿಯದು ? 
ಲಿಂಗ ತಮ್ಮದೆಂಬರು, ಪೃಥ್ವಿಯ ಹಂಗು. 
ಅಂಗ ತಮ್ಮದೆಂಬರು, ಅಪ್ಪುವಿನ ಹಂಗು. 
ಜ್ಞಾನ ತಮ್ಮದೆಂಬರು, ತೇಜದ ಹಂಗು. 
ಇಂತೀ ತ್ರಿವಿಧದ ಹಂಗ ಹರಿದು ಲಿಂಗವೆ ತಾನಾದ 
ಬಸವಣ್ಣ ಸಾಕ್ಷಿಯಾಗಿ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವಾಯಿತ್ತು . 

|| ೨೫ || 
೨೨೬ 
ರುಜೆ ರೋಗಂಗಳು ಲಿಂಗದೇಹಿಗಳೆಂಬವರ ಸೋಂಕಿದಲ್ಲಿ , 
ರೋಗದ ಇಚ್ಛೆಯನರಿದು ನೆರಳಿದಲ್ಲಿ , 
ಲಿಂಗದ ಚಿತ್ತವಹೋಯಿತ್ತು ? 
ಪಂಚಾಕ್ಷರಿ ಪ್ರಣವ ನಷ್ಟವಾಯಿತ್ತು . 
ಅರ್ಚನೆಯ ಪೂಜೆಕೆಟ್ಟಿತ್ತು . ಕೃತ್ಯದ ನೇಮ ಭ್ರಷ್ಟವಾಯಿತ್ತು . 
ಇಂತಿವರ ಲಿಂಗದೇಹಿಗಳೆಂದಡೆ ಲಿಂಗಸಂಗಿಗಳೊಪ್ಪುವರೆ ? 
ಈ ಗುಣ ಸಂಗನಬಸವಣ್ಣಂಗೆ ದೂರ. 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗಕ್ಕೆ ದೂರ. 

|| ೨೬ || 
೨೨೭ 
ವಜ್ರದ ಘಟ, ಸೂಜಿಯಲ್ಲಿ ಛಿದ್ರಿಸಿಕೊಂಬುದೆ ? 
ಭದ್ರಗಜ, ಅಜಕುಲದಲ್ಲಿ ಗರ್ಜಿಸಿಕೊಂಬುದೆ ? 
ನಿರ್ಧರದ ಭಟ , ಜೀವಗಳ್ಳನಲ್ಲಿ ಅದ್ದಲಿಸಿಕೊಂಬನೆ ? 


ಬಾಚಿಕಾಯಕದ ಬಸವಣ್ಣನ ವಚನ 


ಇಂತೀ ನಿರ್ಧರವ ತಿಳಿದಲ್ಲಿ , ಸಕಲವಿಷಯ ರೋಗರುಜೆಗಳಲ್ಲಿ 
ಮಿಕ್ಕಾದ ತಾಪತ್ರಯಂಗಳಲ್ಲಿ ಲಿಂಗಾಂಗಿ ಒಡಲಗೊಡುವನೆ ? 
ಇಂತಿವ ಕಂಡು ಮುಂಗಯ್ಯಾಭರಣಕ್ಕೆ ಮುಕುರದ ಹಂಗೇಕೆ ? 
ತಾ ಕಂಡುನೋಡಿದ ಮತ್ತೆ ಇನ್ನಾರುವ ಕೇಳಲೇತಕ್ಕೆ ? 
ಇಂತಿವನರಿದು, ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ 
ಕಾಳಿಕಾವಿಮಲ ರಾಜೇಶ್ವರಲಿಂಗವು ಹುಟ್ಟುಗೆಟ್ಟ . 

|| ೨೭ || 
೨೨೮ 
ವಿಕಾರಿ ವಿರಕ್ತನಲ್ಲ . 
ಪ್ರಕೃತಿಜೀವಿ ಅರ್ತಿಕಾರ ಕ್ಷಣಿಕ ಪರಿಹಾಸಕ ಭಕ್ತನಲ್ಲ . 
ಕುಚಿತ್ರ ಕುಹಕ ದುರ್ವಿದಗ್ಧ ಪಿಸುಣ 
ಘಾತುಕ ಅಪ್ರಮಾಣ ಗುರುಮೂರ್ತಿಯಲ್ಲ . 
ಈ ತ್ರಿವಿಧಧರ್ಮ ಇದಿರಾತ್ಮನನರಿಯದೆ 
ಬೇಡಿ ಕಾಡಿಯುಂಬವ ಚರಮೂರ್ತಿಯಲ್ಲ . 
ಸತ್ಯರುಗಳ ಇಚ್ಛೆಯನರಿದು 
ಅಷ್ಟೊತ್ತಿದಂತಿರದಿರ್ದಡೆ ಕರ್ತೃಸ್ವರೂಪಕೆ ಸಲ್ಲ . 
ಇಂತಿವರಲ್ಲಿ ಅವಗುಣವ ಕಂಡು ಭಕ್ತಂಗೆ ಬಿಡಬಾರದು. 
ಬಾಯೊಳಗಣ ಬಗದಳದಂತೆ ವಿರಕ್ತಂಗೂ ಗುರುಚರಕ್ಕೂ 
ಪರಶಿವಮೂರ್ತಿಗೂ ಸದ್ಭಕ್ತನೆ ಘನ. 
ಅಷ್ಟಾಷಷ್ಟಿಕೋಟಿತೀರ್ಥಂಗಳು, ದಿವ್ಯದೇವಸ್ಥಾನಂಗಳು 
ಸಕಲ ವೇದ ಶಾಸ್ತ್ರ ಪುರಾಣ ಆಗಮಂಗಳು 
ಭಕ್ತನ ಬಾಗಿಲ ನೀರಿಂಗೆ ಸರಿಯಲ್ಲವೆಂದು 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ಭಕ್ತರ ಕಟ್ಟುಗೊತ್ತಿನಲ್ಲಿರಬೇಕು. 

|| ೨೮| | 
. ೨೨೯ 
ಸರ್ವಕಳಾ ಚಿತ್ರ ವಿಚಿತ್ರವೆಂಬ ಮೋಹನ ಚಿಚ್ಛಕ್ತಿಯು 
ವೇದೋಪನಿಷತ್ತು ಶಾಸ್ತ್ರ ಆಗಮ ಪುರಾಣ ಶಬ್ದ ಜ್ಯೋತಿಷ ವ್ಯಾಕರಣ 
ಯೋಗಾಭ್ಯಾಸ ವೀಣಾಭರಣ [ತ ?] ಛಂದಸ್ಸು ನಾಟಕಾಲಂಕಾರ 
ಇಂತೀ ಪರೀಕ್ಷೆಯು ನೋಡುವ ಅಯ್ಯಗಳ ಎಲ್ಲ ತನ್ನ 
ಜವನಿಕೆಯೊಳಗೆ ಕೆಡಹಿಕೊಂಡಿತ್ತು 
ಧ್ಯಾನ ಮೌನದಿಂದ ಕಂಡೆಹೆನೆಂಬವರ ಅಜ್ಞಾನಕೆ ಒಡಲುಮಾಡಿತ್ತು . 
ತತ್ವದವ ನೋಡೆಹೆನೆಂಬವರ ಮೆಚ್ಚಿಸಿ ಮರುಳುಮಾಡಿತ್ತು . 


ಸಂಕೀರ್ಣ ವಚನಸಂಪುಟ : ಮೂರು 


ಅಂಗವೆಲ್ಲವನರಿದೆನೆಂಬವರ ಹಿಂಗದೆ | 
ತನ್ನ ಅಂಗದ ಬಲೆಯೊಳಗೆ ಕೆಡಹಿತ್ತು . 
ಲಿಂಗಮೋಹಿಗಳೆಂಬವರ ತನ್ನ ಸಂಗದ 
ಅನಂಗನ ಅಂತರಂಗಕ್ಕೆ ಒಳಗುಮಾಡಿತ್ತು . 
ವೇದವೇದ್ಯವೆಂಬರೆಲ್ಲರನು ಏಕಾಂತದೊಳಗೆ ತಳಹೋ [ ವ ?] ಳಗೊಳಿಸಿತ್ತು . 
ಕಣ್ಣ ಮುಚ್ಚಿ ಜಪ ಧ್ಯಾನ ಶೀಲ ಮೌನ ನೇಮ 
ನಿತ್ಯವ ಹಿಡಿವ ವ್ರತಿಗಳ ನಾನಾ ಭವದಲ್ಲಿ ಬರಿಸಿತ್ತು . 
ವಾಗದೈತವ ನುಡಿವ ಅರುಹಿರಿಯರೆಂಬವರ 
ಜಾಗ್ರದಲ್ಲಿ ಆಕ್ರಮಿಸಿಕೊಂಡಿತ್ತು . ಸ್ವಪ್ನದಲ್ಲಿ ಮೂರ್ಛಿತರ ಮಾಡಿತ್ತು . 
ಸುಷುಪ್ತಿಯಲ್ಲಿ ಕಂಡೆನೆಂಬವರ 
ವ್ಯಾಪ್ತಿಯೆಂಬ ಬೇಳುವೆಗೊಳಗುಮಾಡಿತ್ತು . 
ಇಂತೀ ತ್ರಿವಿಧದೊಳ ಹೊರಗಿನ ಭೇದವನರಿಯದ 
ಪ್ರಪಂಚುದೇಹಿಗಳಿಗೆ ವಿರಕ್ತಿ ಇನ್ನೆಲ್ಲಿಯದು ? ಘಟಿಸದು ಕಾ [ ಣಾ ]. 
ಬಸವಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ನಿರ್ಧರವಾದಲ್ಲಿ ನಿವಾಸವಾಗಿಪ್ಪನು. 


೨೩ಂ . 


....[ನಿರಾಳ ನಿಶ್ಚಿಂತ ನಿರಾಭಾರಿ ನಿಸ್ಸಿಮನಿಗೆ ಅಗೋಚರ ಶರಣಂಗೆ 
ಪರಂಜ್ಯೋತಿರ್ಲಿಂಗ ಪ್ರತ್ಯಕ್ಷವಾಗಿ ತೋರಿದ ಕ್ರಮವೆಂತೆಂದಡೆ: 
ಪಂಚರತ್ನವೆಂಬ ಸುಲಾ[?] ರತ್ನಮಂಟಪದೊಳಗೆ 
ಬೆಳಗುವದೊಂದು ಮುತ್ತಿನ ಪಾಣಿವಟ್ಟವುಂಟು. 
ಅದರ ಮಸ್ತಕದ ಮೇಲೊಂದು ಅಮೃತದ ಕಂಕಣವುಂಟು. 
ಆ ಕಂಕಣದೊಳಗೊಂದು ನಿಶ್ಚಿಂತಾಮೃತವೆಂಬ ಕಮಲವುಂಟು. 
ಆ ಕಮಲದೊಳಗೊಂದು ಮಹಾರತ್ನ ಪ್ರಕಾಶವೆಂಬುದೊಂದು 
ಪ್ರಾಣಲಿಂಗ ಬೆಳಗುತ್ತಿಹದು. 
ಆ ರತ್ನಮಂಟಪದೊಳಗೆ ಮಹಾಸ್ಪಟಿಕದ ಭಾಜನವುಂಟು. 
ಆ ಭಾಜನದೊಳಗೆ ಜೀವ ನವಪರಬ್ರಹ್ಮನವಗವಿಸಿತ್ತು . 
ಆ ಬ್ರಹ್ಮವ ತಾನೋ , ನಾನೋ ? ಎಂದು ವಿಚಾರಿಸಿ ನೋಡಿದಡೆ 
ಗೋಳಕಾಕಾರ ಸ್ವಯಂಪ್ರಕಾಶ ವಸ್ತು ಎಂದಾತ 
ನಮ್ಮ ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ ರಾಜೇಶ್ವರಲಿಂಗವು 
ತಾನು ತಾನಾದ ಶರಣ. 

| ೩೦ || 


ಬಾಲಬೊಮ್ಮಣ್ಣನ ವಚನ 


೨೩೧ 


ಅಜ್ಞಾನವ ಸುಜ್ಞಾನದಿಂದ ತಿಳಿಯಬೇಕೆಂಬರು 
ಅಜ್ಞಾನಕೂ ಸುಜ್ಞಾನಕೂ ಪದರದ ಚೀಲವೆ ? 
ಕ್ರೀಯಿಂದ ನಿಃಕ್ರೀಯನರಿಯಬೇಕೆಂಬರು 
ಕ್ರೀಗೂ ನಿಕ್ಕಿಗೂ ಅಡಿಕಿನ ಮಡಕೆಯೆ ? 
ಸರ್ವಸಂಗ ಪರಿತ್ಯಾಗವ ಮಾಡಿ, ಲಿಂಗವ ಒಡಗೂಡಬೇಕೆಂಬರು 
ಆ ಲಿಂಗವೇನು ವಿಧಾಂತರ ಲಾಗಿನ ಮೆಚ್ಚೆ ? 
ಮೂರ ಬಿಟ್ಟು, ಒಂದ ಮುಟ್ಟಿದಲ್ಲಿ ಅಜ್ಞಾನವಡಗಿತ್ತು . 
ಆರ ಬಿಟ್ಟು , ಮೂರ ಹಿಡಿದಲ್ಲಿ 
ಕ್ರೀ ನಷ್ಟವಾಗಿ ನಿಃಕ್ರೀ ನೆಲೆಗೊಂಡಿತ್ತು . 
ಸರ್ವಾತ್ಮನ ಗುಣದ ವಿವರವ ತಿಳಿದು 
ಆತ್ಮನ ಗುಣವ ತನ್ನದೆಂದರಿದಲ್ಲಿ 
ಸರ್ವೆಂದ್ರಿಯ ನಷ್ಟ , ನಿಶ್ಚಿಸಿದಲ್ಲಿ ಸರ್ವವಿರಕ್ತನು. 
ಇಂತೀ ಗುಣ ವಿವರವ ಮರೆದು 
ಊರ ಗುದ್ದಲಿಯಲ್ಲಿ ನಾಡ ಕಾಲುವೆಯ ತೆಗೆಯುವವನಂತೆ 
ಬಹುಬಳಕೆಯ ಬಳಸದೆ 


ಸಂಕೀರ್ಣ ವಚನಸಂಪುಟ : ಮೂರು 


ಅರಿವು ತಲೆದೋರಿದಲ್ಲಿ , ಉಳಿಯಿತ್ತು ಪಾಶ ಕೆಲದಲ್ಲಿ 
ವೀರಶೂರ ರಾಮೇಶ್ವರಲಿಂಗವನರಿಯಲಾಗಿ, 

|| ೧ | | 
೨೩೨ 
ಊರಿಗೆ ಹೋಹಾತ ದಾರಿಯ ಭಯಂಗಳನರಿದು 
ಆರೈಕೆಯಿಂದ ಹೋಗಬೇಕು. 
ಕುರಿತ ಕುರುಹ ಹಿಡಿವನ್ನಕ್ಕ ಭೇದ ವಿವರವ ಸೋಧಿಸಬೇಕು. 
ಸೋಧಿಸಿ ಸ್ವಸ್ಥವಾಗಿ ನಿಜನಿಂದಲ್ಲಿ 
ಉಭಯದ ಕುರುಹು ಅನಾದಿಯಲ್ಲಿ ಅಡಗಿತ್ತು . 
ಅಡಗಿದ ಮತ್ತೆ ವೀರಶೂರ ರಾಮೇಶ್ವರಲಿಂಗವ ಕುರುಹಿಡಲಿಲ್ಲ . || ೨ || 

- ೨೩೩ 
ಕಂಡುದೆಲ್ಲವೂ ಜಗದ ಸೊಮ್ಮು . 
ಕಾಣುದದೆಲ್ಲವೂ ಮಾಯೆಯ ಸೊಮ್ಮು . 
ಕಂಡುದ, ಕಾಣದುದ ತಾ ನಿಧಾನಿಸಿಕೊಂಡು 
ತನಗಿಲ್ಲದುದ ತಾನರಿದು, ನಷ್ಟವಪ್ಪುದ ಜಗಕ್ಕೆ ಕೊಟ್ಟು 
ಬಟ್ಟಬಯಲ ತುಟ್ಟತುದಿಯ ದೃಷ್ಟವ ಕಾಬುದಕ್ಕೆ ಮುನ್ನವೆ 
ದೃಕ್ಕು ದೃಶ್ಯಕ್ಕೆ ಹೊರಗಾಗಬೇಕು, 
ವೀರಶೂರ ರಾಮೇಶ್ವರಲಿಂಗವ ಕೂಡಬಲ್ಲಡೆ. 

ಲ 

|| ೩ || 
೨೩೪ 
ಕನ್ನಗ ಮಣ್ಣ ಕೆಡಹಿದ ಬಳಿಕ 
ಮಣ್ಣ ತೆಗೆಯಬಲ್ಲುದೆ ? 
ಇಂತೀ ಉಭಯಾನುಭಾವಬೇಕು. 
ಕನ್ನವ ಸವೆದ ಕತ್ತಿ ಕಳಬಲ್ಲುದೆ ? 
ಇಂತೀ ಬಿನ್ನಾಣದ ದೃಷ್ಟವ ತಿಳಿದು 
ಅರಿವುದ ಅರುಹಿಸಿಕೊಂಬುದೆ ? 
ಅರಿದ ಅರಿವ ಅರಿವನ್ನು 
ವೀರಶೂರ ರಾಮೇಶ್ವರಲಿಂಗವ 
ಅರ್ಚಿಸುತ್ತ , ಪೂಜಿಸುತ್ತ ಚಿತ್ತಶುದ್ದನಾಗಿರಬೇಕು. 


೨೩೫ 


ಕುರುವಿಟ್ಟರೆ ತಾ ದಿಟವಲ್ಲ . 
ತನ್ನೊಳುದಿದಿರೆ ಅದು ನಿಜವಲ್ಲ . 


ಬಾಲಬೊಮ್ಮಣ್ಣನ ವಚನ 


೯೭ 


ಪುನರಪಿಯೋಳ್ಳಿಂತಿರೆ ಅದು ಸಹಜವಲ್ಲ . 
ಇಂತೀ ತ್ರಿವಿಧವಲ್ಲದೆ ಅಳಿವ ಉಳಿಮೆ ತಿಳಿದು, 
ವೀರಶೂರ ರಾಮೇಶ್ವರಲಿಂಗವ ಕೂಡಬೇಕು. 

೨೩೬ 
ಗುರುವಾಗಿ ಬಂದರಯ್ಯಾ ರೇವಣಸಿದ್ದೇಶ್ವರದೇವರು. 
ಲಿಂಗದಲ್ಲಿ ನಿಬ್ಬೆರಗಾದರಯ್ಯಾ ಅನುಮಿಷದೇವರು. 
ಜಂಗಮವಾಗಿ ಸುಳಿದರಯ್ಯಾ ಪ್ರಭುದೇವರು. 
ಪ್ರಸಾದವ ಕೊಂಡು ಪಥವ ತೋರಿದರಯ್ಯಾ ಬಿಬ್ಬಿ ಬಾಚಯ್ಯಗಳು. 
ಲಿಂಗದಲ್ಲಿ ನಿರ್ವಯಲಾದರಯ್ಯಾ ನೀಲಲೋಚನೆಯಮ್ಮನವರು. 
ಸೌರಾಷ್ಟ್ರಮಂಡಲದಲ್ಲಿ ಮೆರೆದರಯ್ಯಾ ಓಹಿಲದೇವರು. 
ಇಂತಿವರ ಒಕ್ಕು ಮಿಕ್ಕ ಬಯಲಪ್ರಸಾದ 
ಕೊಂಡು ಬದುಕಿದೆನಯ್ಯಾ , ವೀರಶೂರ ರಾಮೇಶ್ವರಾ 

೨೩೭ 
ದುರ್ವಿಕಾರದಲ್ಲಿ ನಡೆದು, ಗುರುಲಿಂಗವ ಪೂಜಿಸಬೇಕು. 
ಮನವಿಕಾರದಲ್ಲಿ ನಡೆದು, ಶಿವಲಿಂಗವ ಪೂಜಿಸಬೇಕು. 
ತ್ರಿವಿಧ ವಿಕಾರದಿಂದ ನಡೆದು, ಜಂಗಮಲಿಂಗವ ಪೂಜಿಸಬೇಕು. 
ಒಳಗನರಿದು ಹೊರಗ ಮರೆದ ಮತ್ತೆ 
ವೀರಶೂರ ರಾಮೇಶ್ವರಲಿಂಗವ ಕೂಡಬೇಕು. 

೨೩೮ 
ಪ್ರಾಣಕೂ ಲಿಂಗಕೂ ಅನುಸಂಧಾನವ ಮಾಡಬೇಕೆಂಬಲ್ಲಿ 
ಮಣಿಯ [ ನಿ] ರಾಳದಲ್ಲಿ ಏರುವ ನೂಲೆ ? 
ರಾಗಾದಿ ವ್ಯಾಮೋಹತಥ್ಯಮಿಥ್ಯ ನಿಶ್ಚಯವಾದಲ್ಲಿಯೆ 
ವಸ್ತುವಿನಲ್ಲಿ ಅನುಸಂಧಾನವಾದ ಚಿತ್ರವ 
ಸನ್ನೆ ಸಂಜ್ಞೆಯ ಮಾಡಿ ಗೂಡಿಸಲಿಲ್ಲ . 
ಆಯದಲ್ಲಿ ಗಾಯವಾದ ಆತ್ಮನ ಸ್ವಷ್ಟದಂತೆ 
ಅರಿದಲ್ಲಿಯೆ ಮಾಯಾಮಲ ಕರ್ಮ ಬಿಟ್ಟುದು, 
ವೀರಶೂರ ರಾಮೇಶ್ವರಲಿಂಗವನರಿದುದು. 

೨೩೯ 
ಸೂತ್ರದ ಸಂಚದಿಂದ ಉಭಯ ಬೊಂಬೆ ನಡೆದು 
ಹೊಡೆದಾಡಿ ಕೆಡದ ಮತ್ತೆ ಸಂಚದ ನೂಲು ಅಲ್ಲಿಗೆ ಲಕ್ಷ . 


bes 


ಸಂಕೀರ್ಣ ವಚನಸಂಪುಟ : ಮೂರು 


ಇಷ್ಟ ಪ್ರಾಣ ಒಡಗೂಡಿದ ಮತ್ತೆ 
ಕೊಟ್ಟಿಹೆ ಕೊಂಡಿಹೆನೆಂಬ ಅರಿವು ದೃಷ್ಟವ ಕಂಡದರಲ್ಲಿ ನಷ್ಟ . 
ಇಂತೀ ಭೇದಂಗಳಲ್ಲಿ ವೇಧಿಸುವನ್ನಕ್ಕ 
ವೀರಶೂರ ರಾಮೇಶ್ವರಲಿಂಗವ 
ಉಜ್ಜುತ್ತ ಒರೆಸುತ್ತ ತೊಳೆವುತ್ತ ಒಳಿವುತ್ತ 
ಪೂಜಿಸಿ ಆಳುತ್ತ ಇರಬೇಕು. 


ಸ್ಫೂಲದಿಂದ ದೃಷ್ಟ , 
ಸೂಕ್ಷ್ಮದಿಂದ ಅದರ ಸಸುಂಗ. 
ಕಾರಣದಿಂದ ವಾಯುಭ್ರಮೆ . 
ಇಂತೀ ತನುತ್ರಯಂಗಳ ಕಳೆದು 
ನಿಜ ಉಳುಮೆಯಲ್ಲಿ ಒಡಗೂಡಬೇಕು, 
ವೀರಶೂರ ರಾಮೇಶ್ವರಲಿಂಗಾ. 


ಹಾವಿನ ಬಿಲದಲ್ಲಿ ಕೋಲನಿಕ್ಕಲಾಗಿ 
ಕೋಲ ಬೆಂಬಳಿಯಲ್ಲಿ ಹಾಯ್ಕ ಹಾವಿನ ತೆರನಂತೆ 
ನಿಶ್ಚಯವಸ್ತು . 
ಇದನರಿವುತ್ತವೆ ನಿಜವಸ್ತುವಿನ ಗುಣ 
ಮೋಹದಲ್ಲಿ ಅಷ್ಟೋತ್ತಿದಂತೆ 
ಎರಡಳಿಯಬೇಕು, ವೀರಶೂರ ರಾಮೇಶ್ವರನಲ್ಲಿ . 


|| | | 


ಬಾಲ ಸಂಗಣ್ಣನ ವಚನ 


೨೪೨ 


ಊರೊಳಗಣ ಹೊಲೆಯ, ಊರ ಹೊರಗಣ ಕುಲಜ. 
ಇವರಲ್ಲಿ ಆರು ಹಿರಿ[ ಯರೆಂಬುದ] ಬಲ್ಲಡೆ ಲಿಂಗಪ್ರಾಣಸಂಬಂಧಿಯೆಂಬೆ. 
ಅರಿಯದಿರ್ದಡೆ ಪ್ರಾಣಲಿಂಗಸಂಬಂಧಿಯೆಂಬೆ. 
ಇಂತೀ ಉಭಯವನರಿದ ಶರಣ ಸರ್ವಾಂಗಲಿಂಗಸಂಬಂಧಿ. 
ಆತಂಗೆ ತತ್ತುಗೊತ್ತಿಲ್ಲ , ಇಷ್ಟ ಪ್ರಾಣವೆಂಬ ಗುತ್ತಗೆಯವನಲ್ಲ . 
ಕರ್ಪುರ ಉರಿ ಉಭಯರೂಪು ತನ್ಮಯವಾದಂತೆ 
ಕಮರೇಶ್ವರಲಿಂಗದಲ್ಲಿ ಸದಾಸನ್ನದ್ಧನಾದ ಶರಣನು. 

೨೪೩ 
ಐದರಿಂದ ಕಾಬುದು ಜೀವ, ಮೂವರಿಂದ ಕಾಬುದು ಆತ್ಮ . 
ಇಪ್ಪತೈದರಿಂದ ಕಾಬುದು ಪರಮ , ಮೂವತ್ತಾರರಿಂದ ಕಾಬುದು ಚಿತ್ರ . 
ಒಂದರಿಂದ ಕಾಣಿಸಿಕೊಂಬುದು ಚಿದಾನಂದ. 
ಚಿದಾನಂದವೆಂಬ ಆನಂದ ನಿಂದು, ಸದಮಲಾನಂದ ತಾನಾದಲ್ಲಿ , 
ಸದಾಸನ್ನದ್ದವೆಂಬ ಆನಂದ ಹಿಂಗಿ 
ನಿಂದ ಉಳುಮೆ, ಕಮರೇಶ್ವರಲಿಂಗ ತಾನಾದ ಶರಣ. || ೨ || 


೧೦೦ 


ಸಂಕೀರ್ಣ ವಚನಸಂಪುಟ : ಮೂರು 


೨೪೪ 
ಕಂಗಳು ನುಂಗಿದ ಬಯಲವ, ಕರ್ಣ ಅವಗವಿಸಿದ ನಾದವ, 
ನಾಸಿಕದಲ್ಲಿ ನಷ್ಟವಾದ ಸುಗಂಧವ, 
ಜಿಹೈಯ ಕೊನೆಯಲ್ಲಿ ಅಳಿದ ರಸಾನ್ನವ, 
ಮುಟ್ಟಿನ ದೆಸೆಯಲ್ಲಿ ನಿಶ್ಚಯವಾದ ಮೃದು ಕಠಿಣಾದಿ, 
ಇಂತಿವೆಲ್ಲವೂ ನಿಜನೆಲೆಯಲ್ಲಿ ಅಷ್ಟೊತ್ತಿದಂತೆ ಐಕ್ಯವಾದ ಮತ್ತೆ 
ಅರ್ಪಿತವೆಂಬುದು ಹಿಂಚೋ , ಮುಂಚೋ ಎಂಬುದ ತಿಳಿದು, 
ಆ ಉಳುಮೆಯಲ್ಲಿ ಕಲೆದೋರದೆ ಅರ್ಪಿತ ನಷ್ಟವಾದುದು. 
ಕಮರೇಶ್ವರಲಿಂಗವ ಕೂಡಿಕೂಡಿದೆನೆಂದು 
ಎರಡಳಿದ, ಪ್ರಾಣಲಿಂಗ ಲಿಂಗಪ್ರಾಣವೆಂಬ ಸಂದೇಹವಳಿದ ಶರಣ. | ೩ || 


೨೪೫ 


ಕಾಬುದು ಜೀವನಲ್ಲ , ಕಾಣಿಸಿಕೊಂಬುದು ಪರಮನಲ್ಲ . 
ಅಟ್ಟಿ ಮುಟ್ಟಿ ಹರಿದಾಡುವವು ಕರಣಂಗಳಲ್ಲ. 
ಸುಖವನನುಭವಿಸುವವು ಇಂದ್ರಿಯಂಗಳಲ್ಲ . 
ಇಂತೀ ಭೇದಂಗಳಲ್ಲಿ ಆರಂಬುದ ತಿಳಿದು 
ಸಸಿ ವೃಕ್ಷಕ್ಕೆ ನೀರನೆರದಡೆ ಆ ನೀರ ಕುಡಿವುದು 
ಬೇರೋ , ಮರನೋ ? ಮೀರಿ ಬೆಳೆದ ಫಲವೋ ? 
ಎಂಬುದನರಿದು ತಿಳಿದಲ್ಲಿ , 
ಅರಿದರುಹಿಸಿಕೊಂಬ ನಿರಿಗೆಯ ಬಲ್ಲ , 
ಆತ ಕಮರೇಶ್ವರಲಿಂಗವನೊಡಗೂಡಿದ ಶರಣ . 


೨೪೬ 
ಬಂಗಾರಕ್ಕೆ ಒಳಹೊರಗುಂಟೆ ? 
ಕರ್ಪುರ ಚಂದನ ಅಗರು ಇರವಂತಿ ಶಾವಂತಿ 
ಮೊಲೆ ಮಲ್ಲಿಗೆ ಅಧ್ರಗಂಚಿ ಮರುಗ ದವನ 
ಪಚ್ಚೆ ಮುಡಿವಾಳ ಕೇತಕಿ ಮುಂತಾದ 
ಸಕಲ ಪುಷ್ಪಪತ್ರೆಗಳಿಗೆ ಒಳಹೊರಗುಂಟೆ ? 
ಅವರಂದವುಳ್ಳನ್ನಕ್ಕ ಸರ್ವಾಂಗದಲ್ಲಿ 
ಗಂಧಪರಿಪೂರ್ಣವಾಗಿರ್ಪುದದರಂತೆ 
ಕಮರೇಶ್ವರಲಿಂಗದಲ್ಲಿ ಉಭಯ ಮುಟ್ಟಳಿದ ಶರಣನಿರವು. 


ಬಾಲಸಂಗಣ್ಣನ ವಚನ 


೧೦೧ 


೨೪೭ 
ಭಕ್ತ ವಿರಕ್ತಂಗೆ ಜೂಜು ವೇಂಟೆ ಕುತರ್ಕ ಕರ್ಕಶ 
ನೆತ್ತ ಚದುರಂಗ ಪಗಡೆ ಪಗುಡಿತನ ಪರಿಹಾಸ 
ಕುಸರಸ ಕುಚಿತ್ರ ಕುಟಿಲ ಗಣಿಕಾಸಂಗ 
ಇಂತೀ ಸಮೇಳ ಸ್ವಚ್ಛಂಗಳ ಮಾಡುತ್ತ 
ವೇದವ ಮರೆದು, ಶಾಸ್ತ್ರವ ತೊರೆದು, ಪುರಾಣದ ಹಾದಿಯನರಿಯದೆ 
ಆಗಮದ ಆಗುಚೇಗೆಯ ಕಾಣದೆ 
ಶಿವಾಧಿಕ್ಯ ಸಂಬಂಧವಲ್ಲದೆ, ಶಿವಪೂಜೆಯನೊಲ್ಲದೆ 
ಶಿವಧ್ಯಾನದಲ್ಲಿ ನಿಲ್ಲದೆ 
ಶಿವ ಯಥಾ ಕಥನದಲ್ಲಿ ತ್ರಿಕರಣಶುದ್ಧಾತ್ಮನಲ್ಲದೆ 
ಇಂತೀ ಬಹುದುರ್ವಿಕಾರನಾಗಿ ಆಡುತ್ತ 
ಮತ್ತವುತೀರಿದ ಬಳಿಕ ದೇವಂಗೆ ಎಡೆಮಾಡು, 
ಜಪಕ್ಕೆ ಮಾಲೆಯ ತಾ ಧ್ಯಾನದಲ್ಲಿದ್ದೆಹೆನೆಂದು 
ಮತ್ತೆ ಅನ್ಯರು ಹೊದ್ದಬೇಡಾಯೆಂದು 
ಚಿತ್ತಶುದ್ಧನಾಗಿದ್ದೆಹೆನೆಂದು ನುಡಿಗುಟ್ಟುವ ಮಿಟ್ಟೆಯ ಭಂಡಂಗೆ 
ಕೃತ್ಯ ನಿತ್ಯ ನೇಮ ಜಪ ತಪ 
ವೊಮ ಅನುಸಂಧಾನ ಸಯಾಮಾರ್ಗ ಮತ್ತುಂಟೆ ? 
ಸಂಸಾರದ ಹರವರಿಯಲ್ಲಿದ್ದರೂ 
ಕೋಲದ ಮಣಿಮಾಡದ ಕೆಳೆಯಲ್ಲಿದ್ದ 
ಅರಸಿನ ಎಚ್ಚರಿಕೆಯ ಇರುವಿನಂತೆ ಇರಬೇಕು. 
ಇಂತೀ ಸಯಾಮಾರ್ಗಂಗಳಿರವಿನಿಂದ 
ಕಾಲಕರ್ಮಟಂಗಳಿಂದ ಕಳೆದು, ಸುಗುಣ ದುರ್ಗುಣಂಗಳ ತಿಳಿದು 
ಉಭಯವ ಕಳೆದು, ತನ್ನ ತಾನರಿದು 
ಭಿನ್ನಭಾವಿಯಲ್ಲದೆ, ಇಂತೀ ಭಾವ ಸನ್ನೆಗಟ್ಟಿಗೆಯಂತೆ 
ಕಮರೇಶ್ವರಲಿಂಗವನರಿವುದಕ್ಕೆ ಕ್ರಿಯಾಪದ ಭಿತ್ತಿ . 

೨೪೮ 
ಮಾಂಸದೊಳಗಿದ್ದ ಕ್ಷೀರವ, ಕ್ಷೀರದೊಳಗಿದ್ದ ಬೆಸುಗೆಯ 
ಬಿನ್ನಾಣದಿಂದ ತೆಗೆದ ಬೆಣ್ಣೆಯ, ಆರೈದು ನೋಡಿ, ಕರಗಿ 
ಕಡೆಯಲ್ಲಿ ಮೀರಿ ಮೃತವಾದುದು ಪಶುವೋ , ಪಯವೋ , ದಧಿಯೋ ? 
ನವನೀತವೋ ? ಶೃತಸ್ವಯವೋ ? ಅಲ್ಲ ಬೆಸುಗೆಯ ಎಸಕವೋ ? 


೧೦೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಇಂತೀ ಗುಣವೊಂದರಿಂದೊಂದೊಂದ ಕಂಡು ಕಾಣಿಸಿಕೊಂಬ 
ಮನೋನಾಥನ ಅನುವ ವಿಚಾರಿಸಿ 
ಮನ ಮನನೀಯ ಭಾವ ಭಾವನೆ 
ಧ್ಯಾನ ಪ್ರಮಾಣು ಪೂಜೆ ವಿಶ್ವಾಸ ಇವನರಿದುದು ಅರಿಕೆ . 
ಇಂತಿವನೆಲ್ಲವನೂ ತೆರದರಿಶನದಿಂದರಿದು 
ಬಿಟ್ಟುದ ಮುಟ್ಟದೆ, ಮುಟ್ಟಿದುದ ಮುಟ್ಟಿ 
ತನ್ನಷ್ಟ ಉಭಯಭ್ರಾಂತು ಹುಟ್ಟುಗೆಟ್ಟಲ್ಲಿ 
ಕಮರೇಶ್ವರಲಿಂಗವು ತಾನಾದ ಶರಣ. 

೨೪೯ 
ಶುದ್ದಾದ್ಧವಳವಟ್ಟ ಯೋಗಿಯೇ ಪರಮಗುರು. 
ಶರಣರ ಮನವಿರ್ದಂತಿರ್ದಲ್ಲಿಯೆ ಇರಬಲ್ಲಡೆ ಪರಮನೇ ಲಿಂಗ. 
ಶರಣ್ಯಕ್ಕನುಭಾವವನು ಕೂಡಿದಾತನೇ ಪರಮ ವಿರತ. 
ಶರಣ ಸುಮನ ಸುಮ್ಮಾನದೊಳಿರಬಲ್ಲಡಾತನೇ 
ಕಮರೇಶ್ವರಲಿಂಗಕ್ಕೆ ಭಕ್ತನಯ್ಯಾ, ಚೆನ್ನಬಸವಣ್ಣ . 


| ೭ || 


|| ೮ || 


ಬಾಹೂರ ಬೊಮ್ಮಣ್ಣನ ವಚನ 


|| ೧|| 


೨೫೦ 
ಅಗ್ನಿಯ ಅಡಕವ, ನೀರಿನಲ್ಲಿ ಯ ] ಸಾರವ 
ನಿರವಯದ ಹೊರೆಯ ಭೇದಿಸಿ ಕಾಬಂತೆ 
ಅಗ್ನಿಗೆ ಮಥನದಿಂದ, ನೀರಿನ ಸಾರಕ್ಕೆ ಮಧುರದಿಂದ 
ನಿರವಯದ ಹೊರೆಯಕ್ಕೆ ತನ್ನರಿವಿನ ಭೇದದಿಂದ 
ಕಾಣಿಸಿಕೊಂಬುದು ತ್ರಿವಿಧಲಿಂಗಭೇದ, ಪ್ರಾಣಲಿಂಗಿಯ ಸಂಗ. 
ಈ ಗುಣ ಸಂಗನಬಸವಣ್ಣನ ಸುಸಂಗ. 
ಬ್ರಹ್ಮಶ್ವರಲಿಂಗವಕೂಡುವ ಕುರುಹಿನ ನಿರಂಗ. 

೨೫೧ 
ಅಪರಾಧವ ಮಾಡಿದ ಭಟ ಅರಸಿಂಗೆ ಸಜ್ಜನನಪ್ಪನೆ ? 
ವ್ರತಭ್ರಷ್ಟ, ನೇಮಕ್ಕೆ ಹಾನಿಯಾದವ. 
ನಿತ್ಯಕೃತ್ಯವೆಂದು ಹಿಡಿದು ಬಿಟ್ಟವ. 
ತ್ರಿವಿಧಮಲವನೊಲ್ಲೆನೆಂದು ತೊಟ್ಟವ. 
ಇಂತೀ ಕಷ್ಟಗುಣದಲ್ಲಿ ನಡೆವ ದೃಷ್ಟಗಳ್ಳರನೋಡಾ. 
ಇದು ಬಾಯೊಳಗಣ ಹುಣ್ಣು ಹೇವರಿಸಿದ ಮತ್ತೆ 
ಇನ್ನಾವ ಠಾವಿನಲ್ಲಿ ನುಂಗುವ ? 


೧೦೪ 


ಸಂಕೀರ್ಣ ವಚನಸಂಪುಟ : ಮೂರು 


ಈ ಹೇಹ[ ಯುವ ಬಿಡಿಸಾ ಎನಗೆ ಸಂಗನಬಸವಣ್ಣಾ . 
ಬ್ರಹ್ಮಶ್ವರಲಿಂಗವಿಪ್ಪ ಠಾವತೋರಾ. 

|| ೨ || 
೨೫೨ 
ಅರಿದೆ ಮರೆದೆನೆಂಬನ್ನಕ್ಕ ಭಕ್ತಿವಿಶ್ವಾಸಭಾವಿಯಲ್ಲ . 
ಇನ್ನರಿಯಲಿಲ್ಲ , ಮುಂದೆ ಒಂದು ಕುರುಹಿಲ್ಲ 
ಎಂಬನ್ನಕ್ಕ ಪರವಸ್ತುಭಾವಿಯಲ್ಲ . 
ನಾನೆಂಬನ್ನಕ್ಕ ತಾನಿದ್ದು ಮುಂದೆ ಏನೂ ಇಲ್ಲವೆಂಬುದು ನಿಜವೆ ? 
ತಾನೆಂಬುದನಳಿದು ಮುಂದೆ ಏನೂ ಇಲ್ಲಾಯೆಂಬುದು ನಿಜವಾಗಿ 
ಅದು ನಿರ್ಭಾವವಾದುದು ಸಂಗನಬಸವಣ್ಣನ ಐಕ್ಯ . 
ಬ್ರಹ್ಮಶ್ವರಲಿಂಗದ ಕುರುಹು ನಾಮನಷ್ಟ . 

|| ೩ || 
೨೫೩ 
ಅಹಂಕಾರಿಗೆ ಗುರುಭಕ್ತಿಯಿಲ್ಲ . 
ಪರಸೇವೆಯುಳ್ಳವಂಗೆ ಲಿಂಗಪೂಜೆಯಿಲ್ಲ . 
ಋಣಾನುಸಂಬಂಧಿಗೆ ಮಾಟದ ಮರ್ಮವಿಲ್ಲ . 
ಇಂತೀ ತ್ರಿವಿಧಭೇದದ ಕೂಟವನರಿತು 
ಸಂಗನಬಸವಣ್ಣನ ಆಟದಂತೆ 
ಬ್ರಹ್ಮಶ್ವರಲಿಂಗದಲ್ಲಿ ಕೂಟಸ್ಥನಾಗಬೇಕು. 

|| ೪ || 
୭୫୫ 
ಆತ್ಮ ಒಂದೆಂದಲ್ಲಿ , ಇಂದ್ರಿಯಂಗಳು ಹಲವು ತೆರನಾದವುನೋಡಾ. 
ವಾಯು ಒಂದೆಂದಡೆ, ಒಂಬತ್ತು ಸಂಧಿಸಿದವುನೋಡಾ. 
ಇಂದ್ರಿಯ ಒಂದೆಂದಡೆ, ನಾಲ್ಕು ಸಂದಣಿಸಿದವುನೋಡಾ. 
ಮದ ಒಂದೆಂದಡೆ, ಏಳು ಸಂಭ್ರಮಿಸುತಿವೆನೋಡಾ. 
ಕಳೆ ಒಂದೆಂದಡೆ, ಹದಿನೈದು ಹಿಂಗದಿವೆ ನೋಡಾ. 
ಇಂತೀ ಸ್ಕೂಲತನು ಒಂದೆಂದಡೆ, ಸೂಕ್ಷ್ಮಕಾರಣ ದ್ವಂದ್ವವಾಗಿವೆನೋಡಾ. 
ಜೀವ ಒಂದೆಂದಡೆ, ಪರಮಾತ್ಮನೆಂದು ತ್ರಿವಿಧ ಸಂಗವಾಗಿದೆನೋಡಾ. 
ಅರಿದೆನೆಂಬಲ್ಲಿ ಹಿಂದೊಂದು ಮರವೆ, ಮರೆದೆನೆಂಬಲ್ಲಿ ಮುಂದೊಂದರಿವು. 
ಇಂತೀ ದಂಪತಿ ಸಂಗವುಳ್ಳನ್ನಕ್ಕ ಏನನಹುದೆಂಬೆ, ಏನನಲ್ಲಾ ಎಂದೆ ! 
ನುಡಿದಡೆ ಸಮಯಕ್ಕೆ ದೂರ, ಸುಮ್ಮನಿದ್ದಡೆ ಸ್ವಾನುಭಾವಕ್ಕೆ ದೂರ. 
ಆರೆಂದಡೂ ಎನಲಿ, ಆವ ಸ್ಥಲದಲ್ಲಿ ನಿಂದಡೂ ಭಕ್ತಿಸ್ಥಲವೆ. 


ಬಾಹೂರ ಬೊಮ್ಮಣ್ಣನ ವಚನ 


೧೦೫ 


ವಸ್ತುವ ನೆಮ್ಮುವುದಕ್ಕೆ ವಿಶ್ವಾಸ. 
ಇದು ಸಂಗನಬಸವಣ್ಣನ ಕಟ್ಟು , ಬ್ರಹ್ಮಶ್ವರಲಿಂಗವ ಮುಟ್ಟುವ ಗೊತ್ತು. || ೫ || 

೨೫೫ 
ಆರುಸ್ಥಲದಲ್ಲಿ ನಿಂದು ನಿಜವಸ್ತುವ ಭೇದಿಸಿ ಕಂಡೆಹೆನೆಂದಡೆ 
ಆ ಭಕ್ತನ ಭಕ್ತ , ಆ ಮಾಹೇಶ್ವರನ ಮಾಹೇಶ್ವರ, ಆ ಪ್ರಸಾದಿಯ ಪ್ರಸಾದಿ, 
ಆ ಪ್ರಾಣಲಿಂಗಿಯ ಪ್ರಾಣಲಿಂಗಿ, ಆ ಶರಣನ ಶರಣ , ಆ ಐಕ್ಯನ ಐಕ್ಯ . 
ಇಂತಿವರೊಳಗಿನಲ್ಲಿ ಮಿಶ್ರಭೇದಂಗಳಾಗಿ, ಸ್ವಲನಾಮವಾಗಿ, 
ವರ್ಣಭೇದವನಿಟ್ಟು , ಬೀಜದೊಳಗೆ ಬೇರು ಶಾಖೆ ಪರ್ಣ ಅಂಕುರ ಫಲ 
ಮುಂತಾದ ಭೇದಂಗಳೆಲ್ಲವೂ ಬೀಜದಲ್ಲಿ ಅಡಗಿಪ್ಪಂತೆ 
ಚಿತ್ತುವಿನಲ್ಲಿ ಸುಚಿತ್ರದಲ್ಲಿ ಅಡಗಿಪ್ಪ ಏಕವಸ್ತುವ 
ಹಲವು ತೆರದಲ್ಲಿ ಹೊಲಬಿಗನಾಗಿ ಕಂಡೆಹೆನೆಂದಡೆ 
ಒಂದೇ ಹೊಲಬಿನ ವಿಶ್ವಾಸದಿಂದಲ್ಲದೆ ಆಗದು. 
ಅದು ಹಲವು ಕುಂಭದಲ್ಲಿ ತೋರುವ ವರುಣನ ಕಿರಣದಂತೆ. 
ವಿಶ್ವಮುಖದಿಂದ ಕಂಡೆಹೆನೆಂದಡೆ ವಿಶ್ವಾಸದಿಂದಲ್ಲದೆ ಆಗದು. 
ಆ ವಿಶ್ವಾಸಉಭಯವನಳಿದಲ್ಲಿ ಷಡುಸ್ಥಲಭರಿತ, ಸರ್ವಸ್ಟಲ ಸಂಪೂರ್ಣ. 
ಸಂಗನಬಸವಣ್ಣಪ್ರಿಯ ಬ್ರಹ್ಮಶ್ವರಲಿಂಗವನು 
ಅರಿತವಂಗಲ್ಲದೆ ಸಾಧ್ಯವಲ್ಲ ನೋಡಾ. 

|| ೬ || 
೨೫೬ 
ಆವ ಭಕ್ತಿ ಸನ್ಮಾರ್ಗದಲ್ಲಿ ನಡೆವಲ್ಲಿ ಭಕ್ತಂಗೆ ಗುರುಭಕ್ತಿ , 
ಮಾಹೇಶ್ವರಂಗೆ ಲಿಂಗಭಕ್ತಿ , ಪ್ರಸಾದಿಗೆ ಜಂಗಮಭಕ್ತಿ , 
ಪ್ರಾಣಲಿಂಗಿಗೆ ಸರ್ವ ಅವಧಾನ, ಶರಣಂಗೆ ಪರಿಪೂರ್ಣತ್ವ , 
ಐಕ್ಯಂಗೆ ಇಂತೀ ಐದು ಗುಣಲೇಪ. 
ಆರೆಂಬುದ ಮೀರಿತೋರಿದಲ್ಲಿ ಷಡುಸ್ಥಲ ಶುದ್ಧ 
ಸಂಗನಬಸವಣ್ಣಪ್ರಿಯ ಬ್ರಹ್ಮಶ್ವರಲಿಂಗದಾಟ. 

೨೫೭ 
ಆವ ಸ್ಥಲ ಸಾಧಿಸಿ ಬಂದು ನಿಂದಡೂ 
ಭಾವಶುದ್ಧಾತ್ಮವಾಗಿ ವೇಧಿಸುವುದೊಂದೆ ವಸ್ತು . 
ಅದು ಭಕ್ತಿಯ ಬೇರು, ಸದಾಶ್ರಯ ಶಾಖೆ, 
ವಿಶ್ವಾಸದ ಫಲ, ನಿಜತತ್ವದ ರಸ, ಸ್ವಯದ ಸಾದು. 
ಅದು ಸಂಗನಬಸವಣ್ಣನಿಂದ ಬಂದ ಬೆಳೆ, 
ಬ್ರಹ್ಮಶ್ವರಲಿಂಗದಲ್ಲಿ ಐಕ್ಯವಾಯಿತ್ತು. 


|| ೭ || 


೧೦೬ 


ಸಂಕೀರ್ಣ ವಚನಸಂಪುಟ : ಮೂರು 


೨೫೮ 


ಆವುದೊಂದು ಕರ್ಮಂಗಳ ವ್ಯಾಪಾರಿಸಿ ಮಾಡುವಲ್ಲಿ 
ಸತ್ವಕ್ಕೆ ತಕ್ಕ ಸಾಮರ್ಥ್ಯವನರಿತು 
ಆ ವ್ರತ ಕ್ರೀ ವರ್ತನಂಗಳ ಹಿಡಿದಲ್ಲಿ 
ಹಿಂದಣ ನಗೆಗೆಡೆ, ಮುಂದಣ ಹಾಸ್ಯರಸಕ್ಕೆ ಒಳಗಲ್ಲದೆ 
ನುಡಿದ ಮಾತಿಂಗೆ ನಡೆ ಶುದ್ಧವಾಗಿ, 
ಆ ನಡೆವ ನಡೆಗೆ ಕ್ರೀ ಶುದ್ಧವಾಗಿ , 
ಆಕ್ರೀಯಲ್ಲಿ ವ್ರತಭಂಗವಿಲ್ಲದೆ ಇಪ್ಪುದು, ಸದ್ಭಕ್ತನ ಸಂಬಂಧ. 
ಈ ಗುಣ ಸಂಗನಬಸವಣ್ಣನ ಶ್ರದ್ದೆ. 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ ಕ್ರಿಯಾಮಾರ್ಗ. 

|| ೯ | | 
- ೨೫೯° 
ಉಪಾಧಿಕಂಗೆ ಆವ ವ್ರತ, ತ್ರಿವಿಧ ಭಕ್ತಿ ಏನೂ ಇಲ್ಲ . 
ನಿರುಪಾಧಿಕಂಗೆ ಅವಾವ ವ್ರತ, ತ್ರಿವಿಧಭಕ್ತಿ ಉಂಟು. 
ಸ್ವಯಾನುಭಾವಿಗೆ ಇದಿರ ದಯೆ ದಾಕ್ಷಿಣ್ಯ 
ತನ್ನಯ ಅರಿವಿನ ವಿಲಾಸಿತದ ಲಕ್ಷ . 
ಸರ್ವಗುಣದಲ್ಲಿ ಸನ್ನದ್ಧನಾಗಿಪ್ಪುದುಸ್ವಯಾನುಭಾವದ ಸಂಬಂಧ. 
ಇಂತೀ ಖಂಡಿತ ಅಖಂಡಿತ ಪರಿಪೂರ್ಣತ್ವ ವಿಭೇದವಿಲ್ಲದೆ 
ಪೂರ್ಣತ್ವವಾಗಿ ಇಪ್ಪುದು ಸಂಗನಬಸವಣ್ಣನಸಮಾರ್ಗ , 
ಬ್ರಹ್ಮಶ್ವರಲಿಂಗವನರಿದೆಹೆನೆಂದು 
ಉಪಾಧಿಕೆ ನಿರುಪಾಧಿಕೆಯೆಂಬುದನರಿದು ಸ್ವಯವಕೂಡಿಹೆನೆಂದು. || ೧೦ || 

೨೬೦ 
ಎಲೆಗಳದ ವೃಕ್ಷಕ್ಕೆ ತಳಿರ ಕೊನರಲ್ಲದೆ 
ಬೇರು ಸಾರಗೆಟ್ಟು ನಷ್ಟವಾದ ತರುವಿಂಗೆ ಮತ್ತೆ ಅಂಕುರವುಂಟೆ ? 
ತ್ರಿವಿಧಮಲಕ್ಕೆ ದೂರಸ್ಥನಾಗಿ ಅಪೇಯವೆಂದು ಬಿಟ್ಟಲ್ಲಿ 
ಮತ್ತರಿದು ಹಿಡಿದಹೆನೆಂದಡೆ ಪೇಯವಪ್ಪುದೆ ? 
ತಳನನಗೆದು ಮೇಲನರಿಯದೆ ಬೀಳಿಸಿಕೊಂಬವನಂತೆ 
ತನ್ನ ಊಣೆಯವ ತಾನರಿಯದೆ 
ಮೂಕೊರತಿ ಮೂರುತಿಯ ಮಣಿಯ 
ತನಗೆಂದು ವಿಚಾರಿಸುವಂತೆ 
ಇಂತೀ ನಿರ್ವಾಣ ಬರುದೂರವೋಯಿತ್ತಲ್ಲಾ ಸಂಗನಬಸವಣ್ಣಾ . 


ಬಾಹೂರ ಬೊಮ್ಮಣ್ಣನ ವಚನ 


೧೦೭ 


ಇವರುವನರಿಯದಂತೆ 
ಬ್ರಹ್ಮಶ್ವರಲಿಂಗಕ್ಕೆ ಉರಿಯದೆಹೋದರಲ್ಲಾ . 


| ೧೨|| 


೨೬೧ 
ಕಲ್ಲರೂಪುಕಬ್ಬ ಮೆಲುವಾಗ, 
ಎತ್ತಿದ ವಿಮಾನದಲ್ಲಿಪ್ಪ ಸದ್ದುರು ಬರುವಾಗ, 
ಹೂಳಿದ ವೃಷಭ ಕಲೆವಾಗ, 
ಇಂತಿವು ಭಾವದ ಬಿ , ಸತ್ಯದ ಚಿತ್ರ , ಚಿತ್ರದ ಹೆಚ್ಚುಗೆ. 
ಇಂತೀ ಗುಣ ಸಂಗನಬಸವಣ್ಣನಉತ್ಸಾಹ. 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ ನಿಶ್ಚಯದ ವಿಶ್ವಾಸ. 

೨೬೨ 
ಕಾದಲೋಹದ ಮೇಲೆ ನೀರನೆರೆದಡೆ 
ನೀರ ಕುಡಿದುದು ಕಾಹೊ , ಕಬ್ಬುನವೊ ? 
ಎಂಬುದನರಿತಲ್ಲಿ ಅಂಗಲಿಂಗಸಂಬಂಧಿ. 
ಕ್ಷೀರ ಉಕ್ಕುವಲ್ಲಿ ಆರೈದುನೀರನೆರೆದಡೆ 
ಆ ನೀರ ಕುಡಿದುದು ಹಾಲೊ , ಹಂಚೊ ? 
ಎಂಬುದ ಕಡೆಗಾಣಿಸಿದಲ್ಲಿ ಕ್ರೀ ಜ್ಞಾನ ಆತ್ಮಲಿಂಗಸಂಬಂಧಿ. 
ಇಂತೀ ಉಭಯದ ಒಳಗನರಿತಲ್ಲಿ 
ಹೀಗೆ ವರ್ತನೆ, ಅರಿವಿಂಗೆಕೂಟ. 
ಈ ಗುಣ ಸಂಗನಬಸವಣ್ಣನ ಆಟ. 
ಬ್ರಹ್ಮಶ್ವರಲಿಂಗದ ಒಳಗನರಿದವರಾಟ. 


|| ೧೩ || 


೨೬೩ 


ಕಾಯ ತೊಟ್ಟಿನಲ್ಲಿ ನೀರ ಬಿಟ್ಟಡೆ 
ಕಾಯಿ ನಿಂದುದುಂಟೆ ಬೇರೊಣಗಿದ ಮತ್ತೆ ? 
ಇಂತೀ ಮೂಲಭೇದದಿಂದ ಶಾಖೆ ಪರ್ಣ ಫಲವಲ್ಲದೆ 
ಮೊದಲಿಗೆ ನಷ್ಟಲಾಭಕ್ಕೆ ದಿನವುಂಟೆ ? 
ಜ್ಞಾನಹೀನನು ಆವ ಸ್ಥಲವ ನೆಮ್ಮಿ ಮಾತನಾಡಿದಡೂ 
ಷಡುಸ್ಥಲದಲ್ಲಿ ಭಾವಶುದ್ಧವಾಗಿಪ್ಪನೆ ? 
ಇದು ಕಾರಣದಲ್ಲಿ ಗುರುವಾಜ್ಞೆಯ ಮೀರದೆ 
ಶಿವಲಿಂಗಪೂಜೆಯ ಮರೆಯದೆ 
ಜಂಗಮಸೇವೆಯಲ್ಲಿ ಸನ್ನದ್ದನಾಗಿ 


೧೦೮ 


ಸಂಕೀರ್ಣ ವಚನ ಸಂಪುಟ : ಮೂರು 


ಆವುದಾನೊಂದು ವ್ರತವೆಂದು ಹಿಡಿದು 
ಅದೈತವನರಿದೆನೆಂದು ಬಿಡದೆ 
ನಿಂದನಿಂದ ಸ್ಥಲಕ್ಕೆ ನಿಬದ್ಧಿಯಾಗಿ ನಿಂದಲ್ಲಿಯೆ 
ಲಿಂಗಸಂಗ ಸಂಗನಬಸವಣ್ಣನ ಸಾಕ್ಷಿಯಾಗಿ 
ಬ್ರಹ್ಮಶ್ವರಲಿಂಗವನರಿದುದು. 

೨೬೪ 
ಕೃಷಿಯಿಂದ ಮುಂದಣ ಫಲವ ಕಾಬಂತೆ 
ಅಸಿಕಲಿಯಿಂದ ಮುಂದಣ ಅರಿಬಲವ ಗೆಲುವಂತೆ 
ಸಮಾರ್ಗ ಮರ್ಮ ಧರ್ಮಂಗಳನರಿದು 
ಮುಂದಣ ಆಸುರ ಕರ್ಮಂಗಳ ತಮ ಬಂಧಂಗಳನೀಸಿ 
ಗೆಲುವುದಕ್ಕೆ ಇಷ್ಟಲ್ಲದಿಲ್ಲ . 
ಇದು ವಸ್ತುಪೂಜಕನ ವಿಶ್ವಾಸ, ಸಂಗನಬಸವಣ್ಣನ ಸಂಬಂಧ. 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ ವಿಶ್ವಾಸಭಿತ್ತಿ . 


|| ೧೫ || 


೨೬೫ 


ಕೊರಡು ಕೊನರ್ವೊದಲ್ಲಿ , ಬರಡು ಹಯನಾದಲ್ಲಿ 
ಚಿತ್ರದ ಬೊಂಬೆ ನಿಜಕರ್ತೃರೂಪಾಗಿ ಬಂದಲ್ಲಿ 
ಅವು ಹಾಹೆಯ ದೃಷ್ಟವೋ , ವಿಶ್ವಾಸಿಯ ಚಿತ್ತವೋ ? 
ಇದು ಭಕ್ತಿಯ ಹೊಲಬಿಗೆ ಮುಖ್ಯ . 
ಸಂಗನಬಸವಣ್ಣನ ಸತ್ಯ , ಬ್ರಹ್ಮಶ್ವರಲಿಂಗವಕೂಡುವ ಕೃತ್ಯ . 


|| ೧೬ || 


೨೬೬ 
ಗುರು ಅಳಿದಲ್ಲಿ ಗುರುಪಟ್ಟವೆಂದು ಕಟ್ಟಿ 
ಪರಮ ಗುರುವೆಂದು ಶರಣೆಂಬಲ್ಲಿ ಲಿಂಗಬಾಹ್ಯವಾಗಿ 
ಅಂಗವ ಹರಿದುಹೋದಲ್ಲಿ ಮತ್ತೊಂದು ಲಿಂಗ ಉಂಟೆಂದು 
ಕಟ್ಟಿಕೊಳ್ಳರೇತಕ್ಕೆ ? 
ಗುರು ಪೂರ್ವ, ಲಿಂಗ ಉತ್ತರವೆ ? 
ಗುರು ಆದಿ, ಲಿಂಗ ಅನಾದಿಯೇ ? ಇದು ಕಾರಣದಲ್ಲಿ 
ಗುರುಭಕ್ತಿ ಅರಿಬಿರಿದು, ಲಿಂಗಭಕ್ತಿ ಎತ್ತಲಾನು 
ಒಬ್ಬ ಜಂಗಮಭಕ್ತಿಗೆ ಸಂಗನಬಸವಣ್ಣನಲ್ಲದಿಲ್ಲ 
ಬ್ರಹ್ಮಶ್ವರಲಿಂಗ ಸಾಕ್ಷಿಯಾಗಿ, 


|| ೧೭|| 


ಬಾಹೂರಬೊಮ್ಮಣ್ಣನ ವಚನ 


೧೦೯ 


|| ೧೮ || 


೨೬೭ 
ಗುರುನಿಷ್ಠ ಲಿಂಗನಿಷ್ಠೆ ಜಂಗಮನಿಷ್ಠೆ . 
ಈ ತ್ರಿವಿಧ ನಿಷ್ಟೆಯಲ್ಲಿ ಏಕಾಂಗಲಿಂಗನಿಷ್ಠೆ 
ವೀರಧೀರಂಗಲ್ಲದಾಗದು. 
ಇದು ಸಂಗನಬಸವಣ್ಣನಿಂದ ಬಂದ ಸಂತತಿಗಲ್ಲದಾಗದು. 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ 
ತ್ರಿಗುಣಸಂದೇಹಿಗಳಿಗೆ ವಸ್ತು ಸಂಧಿಸದು ನೋಡಾ. 

೨೬೮ 
ಗುರು ಭಕ್ತನಾದಲ್ಲಿ ಗುರುವಳಿದು ತಾನುಳಿದಡೆ ಗುರು ಭಕ್ತನಲ್ಲ . 
ಲಿಂಗ ಭಕ್ತನಾದಡೆ ಜಾಗ್ರಜಾಷೆಗಳಲ್ಲಿ ತನ್ನಂಗವ ಬಿಟ್ಟು 
ಲಿಂಗ ಹಿಂಗಿದಲ್ಲಿಯೆ , ಆತ್ಮ ಒಡಗೂಡಿದಲ್ಲಿಯೆ ಲಿಂಗ ಭಕ್ತನಲ್ಲ . 
ಜಂಗಮ ಭಕ್ತನಾದಡೆ ಕಳವು ಹಾದರ ದುರ್ಗುಣದಿಂದ 
ಕಡಿಯಿಸಿಕೊಂಬಲ್ಲಿ , ಬಿಡಿಸದೆ ತಾನಡಗಿ 
ಅರಿಯದಂತಿದ್ದಾಗ ಜಂಗಮ ಭಕ್ತನಲ್ಲ . 
ಇಂತೀ ತ್ರಿವಿಧ ಭಾವಂಗಳಲ್ಲಿ 
ಘಟದ ಸಂದನಳಿದವಂಗಲ್ಲದೆ ತ್ರಿವಿಧಭಕ್ತಿಯಿಲ್ಲ. 
ಈ ಗುಣ ಸಂಗನಬಸವಣ್ಣಂಗಲ್ಲದೆ ಸಾಧ್ಯವಿಲ್ಲ . 
ಬ್ರಹ್ಮಶ್ವರಲಿಂಗವನರಿದವರಿಗೂ ಅಸಾಧ್ಯ ನೋಡಾ. 


|| ೧೯ || 


೨೬೯ 


ಗುರುಭಕ್ತಿ ಉಂಟು, ಲಿಂಗಭಕ್ತಿ ಉಂಟು. 
ಜಂಗಮಭಕ್ತಿ ಎತ್ತಲಾನೆ ಉಂಟು. 
ತನ್ನನರಿದು ಇದಿರ ಕಾಬ ಜ್ಞಾನಭಕ್ತಿ 
ಚೆನ್ನಬಸವಣ್ಣಂಗೆ ಸಾಧ್ಯವಾಯಿತ್ತು ನೋಡಾ. 
ಅದು ಅರಿದರುವಿಂಗೆ ಮುನ್ನವೆ ಕುರುಹಿಟ್ಟ ನಿಜ. 
ಆ ಗುಣ ಸಂಗನಬಸವಣ್ಣ ಬಂದ ಹಾದಿ, ಬ್ರಹ್ಮಶ್ವರಲಿಂಗದಲ್ಲಿಗಾಗಿ , || ೨೦ || 

೨೭೦ 
ಗುರುವಿನಲ್ಲಿ ಅನುವನರಿತವಂಗೆ 
ಮತ್ತೆ ಗುರು ನಿರೂಪವೆಂಬುದಿಲ್ಲ . 
ಪ್ರಾಣವೆ ಲಿಂಗವಾದವಂಗೆ ನೆನಹಿಂಗೆ ಎಡೆದೆರಪಿಲ್ಲ . 


೧೧೦ 


ಸಂಕೀರ್ಣ ವಚನಸಂಪುಟ : ಮೂರು 


ಸರ್ವದಯೆ ಸಂಪೂರ್ಣನಾದವಂಗೆ 
ಇಕ್ಕಿಹೆ ಎರೆದಿಹೆನೆಂಬತೋಟಿಯ ತೊಡಕಿಲ್ಲ . 
ಇಂತಿವನೊಳಗನರಿದು ವೇಧಿಸುವನ್ನಕ್ಕ 
ಗುರುವಿನ ಆಜ್ಞೆ ಲಿಂಗದ ಪೂಜೆ, 
ಮಾಟಕೂಟದ ಬೇಟವ ಬಿಡಲಿಲ್ಲ . 
ಇದು ಸಂಗನಬಸವಣ್ಣನಾಟ , ಬ್ರಹ್ಮಶ್ವರಲಿಂಗದ ಕೂಟ. 


| ೨೧ || 


೨೭೧ 


- ಚಂದ್ರಕಾಂತದ ಶಿಲೆಯಲ್ಲಿ ಬಿಂದುವಿದ್ದಡೆ 
ಹಿಂಡಿ ಹಿಳಿದಡೆ ಬಂದುದುಂಟೆ ಆ ಬಿಂದು ? 
ವರುಣ ಶಿಲೆಯಲ್ಲಿ ಉರುಹಿ ನೋಡಲಿಕ್ಕೆ 
ಉರಿದುದುಂಟೆ ಅನಲ ? 
ಅವು ತಮ್ಮ ಒಲವರದ ಸಾಮ್ಯಕ್ಕಲ್ಲದೆ ಫಲಿಸುವುದಿಲ್ಲ . 
ಇಂತೀ ತೆರದಂತೆ ಕ್ರೀ ಜ್ಞಾನ ಎಲ್ಲವ ಬಲ್ಲೆನೆಂದು 
ಅಡ್ಡವಾಯ್ತು ಅಲ್ಲಲ್ಲಿ ನುಡಿದಡೆ 
ನಿಜವಸ್ತು ಸಲೀಲೆಯಲ್ಲಿಪ್ಪನೆ ? 
ಶ್ರದ್ದೆ ಸನ್ಮಾರ್ಗಿಗಳಲ್ಲಿಯಲ್ಲದೆ ಗೆಲ್ಲಗೂಳಿಗಳಲ್ಲಿಯಿಲ್ಲ. 
ಸಂಗನಬಸವಣ್ಣ ಸಾಕ್ಷಿಯಾಗಿ 
ಬ್ರಹ್ಮಶ್ವರಲಿಂಗವು ಅವರಲ್ಲಿ ಇಲ್ಲವಾಗಿ, 


|| ೨೨ || 


೨೭೨ 


ತ್ಯಾಗಾಂಗನಾಗಿ ಕೊಡುತ್ತಿದ್ದಲ್ಲಿ 
ಭೋಗಾಂಗನಾಗಿ ಸುಖಿಸುತ್ತಿದ್ದಲ್ಲಿ 
ಯೋಗಾಂಗನಾಗಿ ವಾಯುದ್ವಾರ ಭೇದಂಗಳನರಿತು 
ಧ್ಯಾನ ಧಾರಣ ಸಮಾಧಿಗಳಲ್ಲಿದ್ದರೂ ಒಂದು ಕುರಿತು ಲಕ್ಷಸಿ 
ವಸ್ತು ಇದೇನೆಂದು ವಿಶ್ವಾಸದಿಂದಲ್ಲದಾಗದು. 
ಹಿಂದಕ್ಕಾದ ದೇವಪದವಂತರು 
ಮುಂದಕ್ಕೆ ಅರಿದು ಕೂಡುವ ಅರುಹಿರಿಯ ಶರಣತತಿಗಳೆಲ್ಲರು 
ವಿಶ್ವಾಸದಿಂದಲ್ಲದೆ ದೃಷ್ಟವ ಕಾಣರು. 
ಇದು ಕಾರಣ, ಬಾಹ್ಯಕರ್ಮ ಅಂತರಂಗ ಶುದ್ಧ 
ನಿರವಯವೆಂಬುದೊಂದು ಕುರುಹಿನ ನೆಮ್ಮುಗೆ 
ಉಂಟಹನ್ನಮ್ಮ ವಿಶ್ವಾಸಬೇಕು. 


ಬಾಹೂರಬೊಮ್ಮಣ್ಣನ ವಚನ 


ಇದು ಸಂಗನಬಸವಣ್ಣ ಕೊಂಡು ಬಂದ ಲಿಂಗದ ಬಟ್ಟೆ , 
ಬ್ರಹ್ಮಶ್ವರಲಿಂಗವೆಂಬ ವಸ್ತುವಕೂಡುವ ದೃಷ್ಟ. 


|| ೨೩ || 


೨೭೩ 


ನಾನಾ ಭೇದಂಗಳಲ್ಲಿ ಷಡ್ಡರುಶನವ ಹೊಕ್ಕು ತಿಳಿದಡೂ 
ಶ್ರುತಿ ವೇದ ಶಾಸ್ತ್ರ ಪುರಾಣ ಆಗಮಂಗಳ ಕಲಿತರೂ 
ಮೂರುಮಲದ ಭೇದವನರಿತು 
ಬಿಡುಮುಡಿಯಲ್ಲಿ ಕಳೆದುಳಿಯಬೇಕು. ಇದು ಪ್ರಸಿದ್ಧವಪ್ಪ ತೆರ. 
ಇದು ಸಂಗನಬಸವಣ್ಣನ ಸಾಕ್ಷಿಯಾಗಿ 
ಬ್ರಹ್ಮಶ್ವರಲಿಂಗವಕೂಡಬೇಕು. 


|| ೨೪ || 


೨೭೪ 


| ೨೫ || 


ನಿಂದ ನೆಲೆಯ ನೀರಿನಂತೆ 
ಮರ ಶಿಲೆಯಲ್ಲಿ ಸಂಧಿಸಿ ನಿಂದ ಪಾವಕನಂತೆ 
ಕರಂಡದಲ್ಲಿ ಬಂಧಿಸಿ ನಿಂದ ಸುವಾಸನೆಯಂತೆ 
ಈ ಅಂಗದಲ್ಲಿ ನಿಂದ ನಿಜಲಿಂಗಾಂಗಸಂಗಸಂಬಂಧ. 
ಈ ಗುಣ ಸಂಗನಬಸವಣ್ಣಂಗೆ ಸಂಬಂಧವಾಯಿತ್ತು . 
ಬ್ರಹ್ಮಶ್ವರಲಿಂಗವು ಅವರಿಗೆ ಒಳಗಾದ. 

೨೭೫ 
ಬಯಲು ಬೆಳಗುಳ್ಳನ್ನಕ್ಕ 
ಮುಂದೊಂದು ಕುರುಹಿನ ಕುಲ ಬಿಡದು. 
ಕುರುಹುಳ್ಳನ್ನಕ್ಕ ಅರಿದೆಹೆನೆಂಬ ಭಾವ. 
ಆ ಅರಿಕೆಯೆಂಬುದು ವಿಶ್ವಾಸದಿಂದಲ್ಲದೆ ಕಾಣಬಾರದು. 
ಇದು ಸಂಗನಬಸವಣ್ಣ ಸಂಧಿಸಿದ ಸಂಬಂಧ. 
ಬ್ರಹ್ಮಶ್ವರಲಿಂಗವ ವಿಶ್ವಾಸದಿಂದಲ್ಲದೆ ಸಂಬಂಧಿಸಬಾರದು. 

೨೭೬ 
ಬಾಗಿಲವಾಡವ ಬಳಸಿ ಬಂಧದಿಕ್ಕಿದಡೂ 
ಮರೆಯ ಭೇದವಲ್ಲದೆ ನಿಳಯಕ್ಕೆ ಹೋಹುದ ತಪ್ಪದು. 
ತತ್ವಗಳ ವಿಚಾರಿಸಿ, ಸ್ಥಲಂಗಳ ವಿಸ್ತರಿಸಿ 
ಪರಿಪೂರ್ಣ ಪೂರ್ಣಂಗಳೆಂಬಲ್ಲಿ ವಿಶ್ರಮಿಸಿ 
ಅರಿವುದೊಂದು ಅರುಹಿಸಿಕೊಂಬುದೊಂದು. 


೧೧೨ 


ಸಂಕೀರ್ಣ ವಚನಸಂಪುಟ :ಮೂರು 


ಉಭಯವನೇಕೀಕರಿಸಿ ನಿಂದಾತನೆ ಪರಮಸುಖಿ . 
ಇದು ಸಂಗನಬಸವಣ್ಣನಿಕ್ಕಿದ ಭಿತ್ತಿ . 
ಬ್ರಹ್ಮಶ್ವರಲಿಂಗದಲ್ಲಿ ಎನ್ನುವ ಸುಪಥದ ಪಥ. 


|| ೨೭ | 


೨೭೭ 
ಬಾಯಿ ಮುಚ್ಚಿ ನಾಸಿಕದಲ್ಲಿ ಉಣಬಹುದೆ ? 
ನಾಸಿಕವ ಮುಚ್ಚಿ ಬಾಯಲ್ಲಿ ವಾಸಿಸಬಹುದೆ ? 
ಕಣ್ಣು ಮುಚ್ಚಿ ಕಿವಿಯಲ್ಲಿ ನೋಡಬಹುದೆ ? 
ಕಿವಿಯ ಮುಚ್ಚಿ ಕಣ್ಣಿನಲ್ಲಿ ಕೇಳಬಹುದೆ ? 
ಇಂತೀ ಇವಕೆ ಆತ್ಮ ಒಂದೆಂದಡೆ 
ತಮ್ಮ ತಮ್ಮ ಸ್ವಸ್ಥಾನಂಗಳಲ್ಲಿ ಅಲ್ಲದೆ ದೃಷ್ಟವಕಾಣಬಾರದು. 
ಆವ ಸ್ಟಲ ನೆಮ್ಮಿದಡೂ ಆ ಸ್ಥಲಕ್ಕೆ ವಿಶ್ವಾಸಬೇಕು. 
ಇದು ಸಂಗನಬಸವಣ್ಣನ ಭಕ್ತಿ 
ಬ್ರಹ್ಮಶ್ವರ ಲಿಂಗವನರಿವುದಕ್ಕೆ ಇಕ್ಕಿದ ಭಿತ್ತಿ . 


* || ೨೮ || 


೨೭೮ 


ಬೀಜ ಹುಟ್ಟುವ ತತ್ಕಾಲವೆಂತೆಂದಡೆ: 
ಹೊಯ್ತಿದ್ದ ಹೊಯಿಗಿಲದಲ್ಲಿಯೆ ಬೇರು ಬಿಟ್ಟು , ಸಸಿ ಬೆಳೆದು 
ಎಲೆ ನೀಡಿ ಫಲ ಬೆಳೆದುದುಂಟೆ ? 
ಸಕಲ ಸ್ಟಲ ಕುಳವನರಿತ ಬ್ರಹ್ಮ ತಾನೆಂದಡೆ 
ಅರ್ಚನೆ ಅರತು, ಪೂಜೆ ನಿಂದು, ಸತ್ಯ ಕೆಟ್ಟು 
ಭಕ್ತಿ ಹಾರಿದಲ್ಲಿ , ಆತ ನಿಜತತ್ವಜ್ಞನಪ್ಪನೆ ? 
ಇದು ವಿಶ್ವಾಸದ ಭಿತ್ತಿ , ವಿರಕ್ತಿಯ ನಿಳಯ . 
ಸಂಗನಬಸವಣ್ಣ ಭಕ್ತಿ ವಿರಕ್ತಿಗಿಕ್ಕಿದಕಟ್ಟು . 
ಬ್ರಹ್ಮಶ್ವರಲಿಂಗವ ಮುಟ್ಟುವ ಮುಟ್ಟು . 


|| ೨೯ || 


೨೭೯ 


ಭಕ್ತಂಗೆ ತ್ರಿವಿಧಮಲ ನಾಸ್ತಿಯಾಗಿರಬೇಕು. 
ಮಾಹೇಶ್ವರಂಗೆ ಬಂಧ ಜಪ ನೇಮ ಕರ್ಮಂಗಳು ಹಿಂಗಿರಬೇಕು. 
ಪ್ರಸಾದಿಗೆ ಆಯತಸ್ವಾಯತ ಸನ್ನಹಿತವೆಂಬುದ 
ಸಂದೇಹಕ್ಕಿಕ್ಕದೆಸ್ವಯಸನ್ನದ್ಧವಾಗಿರಬೇಕು. 
ಪ್ರಾಣಲಿಂಗಿಯಾದಡೆ ಬಂದು ಸೋಂಕುವ ಸುಗುಣ 
ನಿಂದು ಸೋಂಕುವ ದುರ್ಗುಣ 


೧ & 


ಬಾಹೂರ ಬೊಮ್ಮಣ್ಣನ ವಚನ 


|| ೩೦| | 


ಉಭಯ ಸೋಂಕುವುದಕ್ಕೆ ಮುನ್ನವೆ 
ಹಿಡಿವುದ ಹಿಡಿದು, ಬಿಡುವುದ ಬಿಟ್ಟು ಅರ್ಪಿಸಬೇಕು. 
ಶರಣನಾದಲ್ಲಿ ಆಗುಚೇಗೆಯೆಂಬುದನರಿಯದೆ 
ಸ್ತುತಿನಿಂದ್ಯಾದಿಗಳಿಗೆ ಮೈಗೊಡದೆ 
ರಾಗವಿರಾಗವೆಂಬುದಕ್ಕೆ ಮನವಿಕ್ಕದೆ 
ಜಿಹ್ನೆ ಗುಹೇಂದ್ರಿಯಕ್ಕೆ ನಿಲುಕದೆ 
ಮದಗಜದಂತೆ ಇದಿರನರಿಯದಿಪುದು. 
ಐಕ್ಯನಾದಲ್ಲಿ ಸುಗಂಧದ ಸುಳುಹಿನಂತೆ 
ಪಳುಕಿನ ರಾಜತೆಯಂತೆ, ಶುಕ್ಕಿಯ ಅಪುವಿನಂತೆ 
ಅಣೋರಣಿಯಲ್ಲಿ ಆವರಿಸಿ ತಿರುಗುವ ನಿಶ್ಚಯತನದಂತೆ 
ಬಿಂಬದೊಳಗಣ ತರಂಗದ ವಿಸ್ತರದಂಗದಂತೆ 
ಇಂತೀ ಷಟ್‌ಸ್ಥಲಕ್ಕೆ ನಿರ್ವಾಹಕವಾಗಿ 
ವಿಶ್ವಾಸದಿಂದ ಸಂಗನಬಸವಣ್ಣನ ಸಾಕ್ಷಿಯಾಗಿ 
ಬ್ರಹ್ಮಶ್ವರಲಿಂಗವನರಿದವರಿಗಲ್ಲದೆ ಸಾಧ್ಯವಲ್ಲ . 

೨೮೦ 
ಭಕ್ತಂಗೆ ಮಾಹೇಶ್ವರಸ್ಥಲ, ಪ್ರಸಾದಿಗೆ ಭಕ್ತಸ್ಥಲ. 
ಮಾಹೇಶ್ವರಂಗೆ ಪ್ರಾಣಲಿಂಗಿಸ್ಥಲ, ಶರಣಂಗೆ ಪ್ರಸಾದಿಸ್ಥಲ. 
ಪ್ರಾಣಲಿಂಗಿಗೆ ಐಕ್ಯಸ್ಥಲ, ಐಕ್ಯಂಗೆ ಭಕ್ತನ ವಿಶ್ವಾಸವನರಿತು 
ಮಾಹೇಶ್ವರನ ಪ್ರಸನ್ನತೆಯ ಕಂಡು 
ಪ್ರಸಾದಿಯ ಪರಿಪೂರ್ಣತ್ವವನರಿದು 
ಪ್ರಾಣಲಿಂಗಿಯ ಉಭಯವ ತಿಳಿದು ನಿಂದುದ ಕಂಡು, 
ಇಂತೀ ಚತುಷ್ಟಯ ಭಾವ ಏಕವಾಗಿ 
ಶರಣನ ಸನ್ಮತದಲ್ಲಿ ಅಡಗಿ, ಒಡಗೂಡಿದಲ್ಲಿ 
ಐಕ್ಯಂಗೆ ಬೀಜನಾಮ ನಿರ್ಲಿಪ, ಇಂತೀ ಸ್ಟಲಭಾವ. 
ಪಶುವಿನ ಪಿಸಿತದ ಕ್ಷೀರವ, ಶಿಶುವಿನ ಒಲವರದಿಂದ ತೆಗೆವಂತೆ 
ಆ ಕ್ಷೀರದ ಮೃತವ, ನಾನಾ ಭೇದಂಗಳಿಂದ ವಿಭೇದಿಸಿ ಕಾಬಂತೆ 
ಭಕ್ತಂಗೆ ವಿಶ್ವಾಸ, ಮಾಹೇಶ್ವರಂಗೆ ಫಲ, ಪ್ರಸಾದಿಗೆ ನಿಷ್ಟೆ , 
ಪ್ರಾಣಲಿಂಗಿಗೆಮೂರ್ತಿಧ್ಯಾನ, ಶರಣಂಗೆ ನಿಬ್ಬೆರಗು, 
ಐಕ್ಯಂಗೆ ಈ ಐದು ಲೇಪವಾದ ನಿರ್ನಾಮ . 
ಇಂತೀ ಷಟ್‌ಸ್ಥಲವ ನೆಮ್ಮಿ ಕಾಬುದು ಒಂದೆ ವಿಶ್ವಾಸ. 


೧೧೪ 


ಸಂಕೀರ್ಣ ವಚನಸಂಪುಟ : ಮೂರು 


ಸಂಗನಬಸವಣ್ಣಪ್ರಿಯ ಬ್ರಹ್ಮಶ್ವರಲಿಂಗವನು 
ಅರಿದವನಿಗಲ್ಲದೆ ಸಾಧ್ಯವಲ್ಲ ನೋಡಾ. 

- || ೩೧ || 
೨೮೧ 
ಭಕ್ತಂಗೆ ವಂದಿಸಿ ನಿಂದಿಸಿದಲ್ಲಿಯೆ ವಿಶ್ವಾಸ ಜಾರಿತ್ತು . 
ವಿರಕ್ತಂಗೆ ಸುಗುಣ ದುರ್ಗುಣವ ಸಂಪಾದಿಸಿದಲ್ಲಿಯೆ 
ವಿವೇಕಹೋಯಿತ್ತಯ್ಯಾ . 
ಕಣ್ಣಿನಲ್ಲಿ ಮುಳ್ಳುಮುರಿದಂತೆ 
ಚುಚ್ಚಿ ತೆಗೆಯಬಾರದು, ವೇದನೆ ಬಿಡದು . 
ವರ್ತನೆಗೆ ಭಂಗ, ಸತ್ಯಕ್ಕೆ ದೂರ, ಈ ಸಮಯದ ಸಂಗ. 
ಎನ್ನ ಗುಣದ ಕಷ್ಟವನಳಿವುದಕ್ಕೆ 
ಸಂಗನಬಸವಣ್ಣನಿಂದ ಬ್ರಹ್ಮಶ್ವರಲಿಂಗವನರಿದವರಿಗಲ್ಲದಾಗದು. ||೩೨|| 

೨೮೨ 
ಭಕ್ತಸ್ಥಲ ಗುರುರೂಪು, ಮಾಹೇಶ್ವರಸ್ಥಲ ಲಿಂಗರೂಪು, 
ಪ್ರಸಾದಿಸ್ಥಲ ಜಂಗಮರೂಪು, ಪ್ರಾಣಲಿಂಗಿಸ್ಥಲ ಆತ್ಮರೂಪು, 
ಶರಣಸ್ಥಲ ಅರಿವುರೂಪು, ಐಕ್ಯಸ್ಥಲ ಶಬ್ದ ಮುಗ್ಧ ನಿರ್ನಾಮಭಾವ. 
ಇಂತೀ ಷಡುಸ್ಥಲಭಕ್ತಿಯ ನೆಮ್ಮಿ , ವಿಶ್ವಾಸವ ಕಂಡು, ಸತ್ಯದಲ್ಲಿಯೇ ನಿಂದು 
ಬುದ್ದಿಕೇವಲ, ವಿದ್ಯೆ ಕೇವಲ ಅವಿದ್ಯೆಕೇವಲ . 
ಇಂತೀ ತ್ರಿವಿಧ ಕೇವಲಜ್ಞಾನದಲ್ಲಿ 
ಸಂಚಿತ ಪ್ರಾರಬ್ಧ ಆಗಾಮಿಗಳ ಸ್ಥಿರೀಕರಿಸಿ 
ಸುಚಿತ್ರದಲ್ಲಿ ದಿವ್ಯತೇಜಪ್ರಕಾಶ ಕೇವಲವಪ್ಪ 
ಪರಂಜ್ಯೋತಿಯಲ್ಲಿ ವಿಶ್ವಾಸದಿಂದ ಪರವಶನಾಗಬೇಕು. 
ಸಂಗನಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮಶ್ವರಲಿಂಗವ ಕೂಡಬೇಕು. || ೩೩ | | 

೨೮೩ 
ವಿಶ್ವಾಸದಿಂದ ಭಕ್ತ , ವಿಶ್ವಾಸದಿಂದ ಮಾಹೇಶ್ವರ, 
ವಿಶ್ವಾಸದಿಂದ ಪ್ರಸಾದಿ, ವಿಶ್ವಾಸದಿಂದ ಪ್ರಾಣಲಿಂಗಿ, 
ವಿಶ್ವಾಸದಿಂದ ಶರಣ, ವಿಶ್ವಾಸದಿಂದ ಐಕ್ಯ . 
ಇಂತೀ ವಿಶ್ವಾಸವಿಲ್ಲದವಂಗೆ ವಿರಕ್ತಿಯೆಂಬ ಗೊತ್ತಿನ ಠಾವತೋರಾ. 
ಪ್ರಭುವಿನಕೈಯಲ್ಲಿ , ನಿಜಗುಣನ ನೆನಹಿನಲ್ಲಿ , ಅಜಗಣ್ಣನ ಐಕ್ಯದಲ್ಲಿ 
ಕುರುಹಿಲ್ಲದೆ ವಸ್ತುವ ಬೆರೆದ ಠಾವಾವುದಯ್ಯಾ ? 
ಎತ್ತ ಸುತ್ತಿ ಬಂದಡೂ ಅಸ್ತಮಕ್ಕೆ ಒಂದು ಗೊತ್ತಿನಲ್ಲಿ ನಿಲ್ಲಬೇಕು. 


ಬಾಹೂರಬೊಮ್ಮಣ್ಣನ ವಚನ 


ಇಂತೀ ವಿಶ್ವಾಸದಿಂದಲ್ಲದೆ ವಸ್ತುವಕೂಡುವುದಕ್ಕೆ ನಿಶ್ಚಯವಿಲ್ಲ . 
ಈ ಗುಣ ಸಂಗನಬಸವಣ್ಣ ತೊಟ್ಟತೊಡಿಗೆ, 
ಬ್ರಹ್ಮಶ್ವರಲಿಂಗವ ಮುಟ್ಟುವ ಭೇದ. 

|| ೩೪ || 
೨೮೪ 
ವಿಶ್ವಾಸವಿಲ್ಲದವಂಗೆ ಭಕ್ತಸ್ಥಲವಿಲ್ಲ , ಗುರು ಭಕ್ತನಲ್ಲ . 
ವಿಶ್ವಾಸವಿಲ್ಲದವಂಗೆ ಮಾಹೇಶ್ವರಸ್ಥಲವಿಲ್ಲ , ಲಿಂಗ ಭಕ್ತನಲ್ಲ . 
ವಿಶ್ವಾಸವಿಲ್ಲದವಂಗೆ ಪ್ರಸಾದಿಸ್ಥಲವಿಲ್ಲ , ಜಂಗಮ ಭಕ್ತನಲ್ಲ . 
ವಿಶ್ವಾಸವಿಲ್ಲದವಂಗೆ ಪ್ರಾಣಲಿಂಗಿಸ್ಥಲವಿಲ್ಲ , ಸರ್ವ ವ್ಯವಧ್ಯಾನಿಯಲ್ಲ . 
ವಿಶ್ವಾಸವಿಲ್ಲದವಂಗೆ ಶರಣಸ್ಥಲವಿಲ್ಲ , ಆರೂಢಭಾವಿಯಲ್ಲ. 
ವಿಶ್ವಾಸವಿಲ್ಲದವಂಗೆ ಐಕ್ಯಸ್ಥಲವಿಲ್ಲ , ಸರ್ವಲೇಪನಲ್ಲ . 
ಇಂತೀ ಷಟ್‌ಸ್ಥಲಸಂಬಂಧ. 
ಗುರುವಿನಲ್ಲಿ ಶ್ರದ್ಧೆ , ಲಿಂಗದಲ್ಲಿ ಅಭಿನ್ನನಲ್ಲದೆ 
ಜಂಗಮದಲ್ಲಿ ಮನೋಮೂರ್ತಿಯಾಗಿಪ್ಪುದೆ 
ಸರ್ವಾಂಗಲಿಂಗಸಂಬಂಧದ ಇರವು 
ಸಂಗನಬಸವಣ್ಣಪ್ರಿಯ ಬ್ರಹ್ಮಶ್ವರಲಿಂಗದಲ್ಲಿ . 

| ೩೫ || 


೨೮೫ 
ಶಿಲೆ ಮರ ಮಣ್ಣು ಬೆಂಕಿ ನೀರು ಮಳಲುಗಳಲ್ಲಿ 
ಇಂದು ಚಂದ್ರ ಇಂತಿವರೋಳಗಾದವರ ಮರೆಯಲ್ಲಿ 
ತಮ್ಮ ವಿಶ್ವಾಸ ಎಂತಿದ್ದಿತ್ತು ಅಂತೆ ವಸ್ತುವಿಪ್ಪುದನರಿತು 
ಇದು ಸಂಗನಬಸವಣ್ಣ ಸರ್ವಾಧಾರವಾಗಿ ಬಂದ ಸಂಬಂಧ. 
ಬ್ರಹ್ಮಶ್ವರಲಿಂಗವು ವಿಶ್ವಾಸದಲ್ಲಿ ತಪ್ಪದಿಪ್ಪನು. 


| ೩೬ || 


೨೮೬ 


ಸಂಚಿತವನರಿವುದು ಕರ್ಮಯೋಗ. 
ಆಗಾಮಿಯನರಿವುದು ಆತ್ಮಯೋಗ. 
ಪ್ರಾರಬ್ಧವನರಿವುದು ಪರಮಯೋಗ. 
ಇಂತೀ ತ್ರಿವಿಧಯೋಗಂಗಳಲ್ಲಿ ತಿಳಿದು 
ಯೋಗನಿಯೋಗವೆಂಬುದ ಕಂಡು 
ತನ್ನಯ ಆತ್ಮನ ಸ್ಪರ್ಶಗಾಢಂಗಳ ಘಟದಲ್ಲಿ 
ಸ್ವಸ್ಥಾನದಲ್ಲಿ ಪುದ, ಇರದೆಂಬುದ ಲಕ್ಷಿಸಿಕೊಂಡು 
ಸರ್ವವ್ಯವಧಾನಂಗಳಲ್ಲಿ ಸಾವಧಾನವನರಿವುದು 
ಪ್ರಾಣಲಿಂಗಿಯ ಕೂಟ. 


೧೧೬ 


ಸಂಕೀರ್ಣ ವಚನಸಂಪುಟ : ಮೂರು 
ಈ ಗುಣ ಸಂಗನಬಸವಣ್ಣನ ಸಂಯೋಗ. 
ಬ್ರಹ್ಮಶ್ವರಲಿಂಗದಕೂಟ. 

|| ೩೭ || 
೨೮೭ 
ಸದ್ಭಕ್ತಿಯಿಲ್ಲದ ವಿಶ್ವಾಸಹೀನನು ವಾಚಾರಚನೆಗಳಿಂದ 
ಮಾತಿನ ಮಾಲೆಯ ಎಷ್ಟು ನುಡಿದಡೇನು? 
ಹೆಂಡದಂತೆ, ಮೃತ ಘಟದಂತೆ, ಶಿಥಿಲ ಫಳದಂತೆ 
ಅದಾರಿಗೆ ಯೋಗ್ಯ? 
ಸಂಗನಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮಶ್ವರಲಿಂಗವು 
ಅವರಲ್ಲಿ ನಿಲ್ಲನಾಗಿ, 

|| ೩೮|| 


೨೮೮ 
ಹಾಲನಟ್ಟಿ ಹಾವ ಸಲಹಿದಲ್ಲಿ 
ಅದು ತನ್ನಯ ಉಚಿತಕ್ಕೆ ಹಾಳಾಹಳವ ಬಿಟ್ಟಿತ್ತೆ ? 
ಕುಕ್ಕುಟನ ಮಾಳಿಗೆಯಲ್ಲಿ ಕೂಡಿ, ಪ್ರತಿಗೂಡಿನಲ್ಲಿ ಕೂಡಲಿಕ್ಕೆ 
ತನ್ನ ತತ್ಕಾಲಕ್ಕೆ ಕೂಗುವುದ ಬಿಟ್ಟಿತ್ತೆ ? 
ಇಂತೀ ವರ್ತನದಂತೆ ಭಕ್ತಿಢಾಳಕರ ದರ್ಶನ. 
ಚೋರಕರ, ವಾಚಾರಚನೆಗರ ಬರಿಮಾತಿನ ಪೂಸರ, 
ಈಶ್ವರ ಭಕ್ತರ ಪರಮೇಶ್ವರ ರೂಪುಎನಲಾರೆ . 
ಮತ್ತೆ ನೀತಿಯ ವಿಶ್ವಾಸವ ಬಿಡಲಾರೆ. 
ಈ ಭಕ್ತಿಯೆಂಬ ಪಾಶವ ಹರಿವುದಕ್ಕೆ 
ನಿಹಿತವತೋರಯ್ಯಾ ಸಂಗನಬಸವಣ್ಣಾ . 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ ಕುರುಹ ಹೇಳಣ್ಣಾ . 


|| ೩೯ || 


gese 


ಹಿಂದಣ ಸುಖ , ಮುಂದಣ ದುಃಖಂಗಳು 
ಮುಂದಣ ಸುಖ, ಹಿಂದಣ ದುಃಖಂಗಳು 
ಇವ ತಾ ಸಂಧಿಸಿ ಅನುಭವಿಸಿದಲ್ಲಿ 
ಸಂಚಿತ ಪ್ರಾರಬ್ಧ ಆಗಾಮಿಗಳೆಂದು 
ಅಲ್ಲಿಯಲ್ಲಿ ಸಂಕಲ್ಪಿಸಿ ಕೇಳಲೇತಕ್ಕೆ ? 
ಹಿಂದೆ ಅಳಿದವರ ಕೇಳಿ, ಮುಂದೆ ಸಾವವರ ಕಂಡು 
ಅಂದಂದಿಗೆ ನೂರು ತುಂಬಿತ್ತೆಂದು 


ಬಾಹೂರ ಬೊಮ್ಮಣ್ಣನ ವಚನ 


ಸಂದೇಹ ನಿವೃತ್ತಿಯಾಗಿರಬೇಕು, 
ಸಂಗನಬಸವಣ್ಣ ಸಾಕ್ಷಿಯಾಗಿ 
ಬ್ರಹ್ಮಶ್ವರಲಿಂಗವನರಿವುದಕ್ಕೆ . 


|| ೪೦|| 


೨೯೦ 


ಹುರಿಯ ಮೆಟ್ಟುವ ವಿಹಂಗ ಜಾತಿ ಜೀವಂಗಳೆಲ್ಲವೂ 
ಮುಂಚಿ ಅವ ಬಲ್ಲಡೆ ಸಂಚವ ಮೆಟ್ಟಿ ತಾವು ಸಿಕ್ಕುವವೆ ? 
ಆ ತೆರನ ಕಂಡು ತ್ರಿವಿಧದ ಹುರಿಯಲ್ಲಿ ಅಡಿಯನಿಕ್ಕಿ 
ಅಡೆಗೊಡ್ಡಿದಂತೆ ಬಿದ್ದಿರುತ್ತ , ಮತ್ತರಿಕೆಯ ಮಾತ ನುಡಿದಡೆ 
ಅದು ಬರುಕಟೆಯೆಂಬರು. 
ನೆರೆ ಅರಿದು ಹರಿದ ಶರಣರು 
ಸಂಗನಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮಶ್ವರಲಿಂಗವ 
ಹೊರೆಹೊರೆಯಲ್ಲಿ ವೇಧಿಸಬೇಕು. 


|| ೪೦ || 


ಬಿಬ್ಬಿ ಬಾಚಯ್ಯನ ವಚನ 


១១ 


ಓಂಕಾರ ಪ್ರಥಮದಲ್ಲಿ ದಿವ್ಯನಿರಾಲಂಬಮೂರ್ತಿ 
ಜಗಹಿತಾರ್ಥವಾಗಿ ತತ್ತಾದಲ್ಲಿ 
ಪಂಚಬ್ರಹ್ಮ ಸಾಕಾರಮೂರ್ತಿ ಲೀಲಾಸಂಭವವಾದಲ್ಲಿ 
ಅಣುವಿಂಗಣು, ಮಹತಿಗೆ ಮಹತ್ತಾದಲ್ಲಿ 
ಅಂಗಕಂಡ ಆತ್ಮ ಸುಗಂಧ ನೀನಾದೆಯಲ್ಲಾ 
ಏಣಾಂಕಧರ ಸೋಮೇಶ್ವರಲಿಂಗ. 


೨೯೨ 


ಪೃಥ್ವಿಯೆಂಬ ಅಂಗದ ಧರೆಯಲ್ಲಿ 
ಅಪ್ಪುವೆಂಬ ಅಸು ಹರಿವುತ್ತಿರಲಾಗಿ 
ಬಹುಚಿತ್ತವೆಂಬ ಜನರು ನೆರೆದು 
ಅರುವೆಂಬ ಹರುಗೋಲುಕೆಟ್ಟಿದೆ. 
ಕುರುಹಿನ ಜಲ್ಲೆಯ ಹಿಡಿದು 
ಒತ್ತುವರಿಲ್ಲದೆತಡಿಯಲ್ಲಿ ಕೂಗುತ್ತೆದಾರ 
ಏಣಾಂಕಧರ ಸೋಮೇಶ್ವರಲಿಂಗವನರಿಯದೆ. 


|| ೨ || 


ಬಿಬ್ಬಿ ಬಾಚಯ್ಯನ ವಚನ 


೨೯೩ 
ಚಿತ್ತವಸ್ತುವಿನಲ್ಲಿ ನಿಂದು 
ತನ್ನಯ ಗುಣದ ಭಿತ್ತಿಯನರಿಯಬೇಕೆಂಬರು. 
ಅರಿದ ಮತ್ತೆ ಹೊರಗಾದವ ಬೇರೆ ಕುರುಹಿಡಲೇಕೆ ? 
ಕಳೆದು ಬೀಳುವ ಫಲಕ್ಕೆ ಹಿಡಿಗಲ್ಲುಂಟೆ ? 
ಅರಿದು ನಿಶ್ಚಯವಾದವಂಗೆ ಬೇರೊಂದೆಡೆಯುಂಟೆ ? 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಪಡಿಪುಚ್ಚವಿಲ್ಲ . 

೨೯೪ 
ಅಂಗಕ್ಕೆ ಲಿಂಗ ಸಂಬಂಧ. ಆತ್ಮಂಗೆ ಅರಿವು ಸಂಬಂಧ. 
ಅರಿವಿಂಗೆ ನಿಶ್ಚಯ ಸಂಬಂಧ. ನಿಶ್ಚಯ ನಿಜದಲ್ಲಿ ನಿಂದಲ್ಲಿ 
ಇಷ್ಟಲಿಂಗದ ತೃಷೆ ಅಡಗಿತ್ತು , 
ಏಣಾಂಕಧರಸೋಮೇಶ್ವರಲಿಂಗವನರಿಯಲಾಗಿ, 

೨೯೫ 
ಸತ್ಯ ಶ್ರವಕ್ಕೆ ತಟ್ಟುಮುಟ್ಟು ಕೇಳಲೇಕೆ ? 
ಅರಿದು ನಿಜಕ್ಕೆ ಬೇರೊಂದ ಬಿಡೆಂದು ನುಡಿಯಲೇತಕ್ಕೆ ? 
ತನ್ನಿರವ ತಾನರಿದ ಮತ್ತೆ, ಇದಿರಿಂಗೆ ಅನ್ಯಭಿನ್ನವ ಹೇಳಲೇತಕ್ಕೆ ? 
ಅದು ಸುಮನಮನ್ನಣೆಯಲ್ಲ, ಏಣಾಂಕಧರಸೋಮೇಶ್ವರಲಿಂಗಕ್ಕೆ . || ೫|| 

೨೯೬ 
ಕೈ ಬಾಯಾಡುವಲ್ಲಿ ಕುರುಹಿನ ಭೇದವನರಿದು 
ಒಡಗೂಡಬೇಕು. 
ಆ ಗುಣವಡಗೆ , ಬೇರೊಂದಿದಿರೆಡೆಯಿಲ್ಲದಿರೆ 
ಏನೂ ಎನಲಿಲ್ಲ . 
ಕುರುಹಿಂಗೆ ಕುರುಹ ತೋರಿ, ಅರಿವಿಂಗೆ ಅರಿವ ಕೊಟ್ಟು 
ನಿಜವೆ ತಾನಾಗಿದ್ದಲ್ಲಿ ಉಭಯನಾಮವಡಗಿತ್ತು 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 

೨೯೭ 
ಇಷ್ಟಲಿಂಗಕ್ಕೆ ದೃಷ್ಟಾರ್ಪಿತ, ಪ್ರಾಣಲಿಂಗಕ್ಕೆ ತೃಪ್ತಿ ಅರ್ಪಿತ, 
ಮಹಾಜ್ಞಾನ ಘನಲಿಂಗಕ್ಕೆ ಪರಮ ಪರಿಣಾಮವೆ ಅರ್ಪಿತ. 
ಇಂತೀ ತ್ರಿವಿಧ ಅರ್ಪಣದಲ್ಲಿ ಸುಚಿತ್ತನಾಗಿರಬೇಕು, 
ಏಣಾಂಕಧರಸೋಮೇಶ್ವರಲಿಂಗವನರಿವುದಕ್ಕೆ . 

| ೭ || 


೧೨೦ 


ಸಂಕೀರ್ಣ ವಚನಸಂಪುಟ : ಮೂರು 


೨೯೮ 
ಕಾಯಕ್ಕೆ ಸೋಂಕು ಸುಖ, ಜಿಹ್ನೆಗೆ ಮಧುರ ಸುಖ . 
ದೃಕ್ಕಿಗೆ ಚಿತ್ರಭೇದ ಸುಖ, ಪ್ರೋತ್ರಕ್ಕೆ ನಾದ ಶಬ್ದ ಸುಖ . 
ಫ್ರಾಣಕ್ಕೆ ಸುಗಂಧ ಸುಖ . 
ಇಂತಿವೆಲ್ಲವನರಿದು, ಕೊಡುವ ಭೇದದಲ್ಲಿ ಕೊಟ್ಟು 
ಅರ್ಪಿತ ಅವಧಾನಿಯಾಗಿರಬೇಕೆಂಬರು. 
ಬಹುಭೇದವಂ ತಿಳಿದು, ಏಕೇಂದ್ರಿಯ ಸುಚಿತ್ತನಾಗಿ ಇದ್ದವಂಗೆ 
ಕ್ರೀ ಜ್ಞಾನ ಸಮರ್ಪಣ ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ . 


||೮ || 


ತನ್ನ ಮರದಲ್ಲಿ ಲಿಂಗವ ಮರೆಯಬೇಕು. 
ತನ್ನನರಿತಲ್ಲಿ ಲಿಂಗವನರಿಯಬೇಕು. ಉಭಯಭಾವ ಅಳವಟ್ಟಲ್ಲಿ 
ಮುಂದಕ್ಕೊಂದು ಕುರುಹು ಏನೂ ಎನಲಿಲ್ಲ . 
ಏಣಾಂಕಧರ ಸೋಮೇಶ್ವರಲಿಂಗವನರಿವುದಕ್ಕೆ 
ಕುರುಹಾಗುತ್ತಿದ್ದಿಹಿತ್ತು . 

೩೦೦ 
ಹೊಂದಿ ಕಾಬ ಸುಖವಿಲ್ಲ , ಮರೆದು ಕಾಬ ಅರಿವಿಲ್ಲ . 
ಉಭಯ ತನ್ನಷ್ಟವಾದಲ್ಲಿ , ಕ್ರೀ ಭಾವ ಐಕ್ಯ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೧೦ || 


೩೦೧ 


|| ೧೧ || 


ಗಮನ ನಿರ್ಗಮನವಾದಲ್ಲಿ , ನಾಮ ನಿರ್ನಾಮವಾದಲ್ಲಿ 
ನಾ ನೀನೆಂಬುದ ಮರೆದು, ಮತ್ತೊಂದರಿವನ್ನು 
ಏಣಾಂಕಧರ ಸೋಮೇಶ್ವರಲಿಂಗವ ಪೂಜಿಸಬೇಕು. 

೩೦೨ 
ನಿರ್ಮಲಜಲ ಪಂಕವ ಬೆರಸಿದಲ್ಲಿ 
ತನ್ನಯ ಸಾರದಿಂದ ಕೆಸರಹ ಹಾಂಗೆ 
ಅದು ಅರಿಯೆ ಮುನ್ನಿನಂತೆ ಅರಿವು ನಿಂದು 
ಕುರುಹಾಯಿತ್ತು . ಪಂಕವಾರಿಯಂತೆ 
ಏಣಾಂಕಧರ ಸೋಮೇಶ್ವರಲಿಂಗವ ಭಾವಿಸಬೇಕು. 


|| ೧೨ || 


೧೨೧ 


ಬಿಬ್ಬಿ ಬಾಚಯ್ಯನ ವಚನ 


- 


೩೦೩ 


ವಾಯು ಬಯಲೆಂದಡೆ 
ತರುಗಿರಿಗಳೆದರುವ ಪರಿಯಿನ್ನೆಂತೊ ? 
ನಾದ ಬಯಲೆಂದಡೆ ಶಬ್ದ ಬಯಲು ಪರಿಯಿನ್ನೆಂತೊ ? 
ತನ್ಮಯವೆಲ್ಲವೂ ರೂಪು 
ಏಣಾಂಕಧರಸೋಮೇಶ್ವರಲಿಂಗ ಸ್ವರೂಪಾಗಿ 
ಜಗದಲ್ಲಿ ಇಹನ್ನಬರ. 

೩೦೪ 
ಧರೆ ಆಕಾಶದ ಮಧ್ಯವನರಿವನ್ನು 
ಕುರುಹಾದ ತೆರನನರಿಯಬೇಕು. 
ಅದು ತನ್ಮಯ ತದ್ರೂಪಾಗಿಹುದು, 
ಏಣಾಂಕಧರಸೋಮೇಶ್ವರಲಿಂಗ ಭಾವಕ್ಕೆದಕಾರಣ. 


| ೧೩ || 


೩೦೫ 


|| ೧೫ || 


ಕಾಯದ ಮರೆಯ ಜೀವ, ಹೇಗಿಹುದೆಂಬುದನರಿ . 
ಜೀವದ ತ್ರಾಣದ ಕಾಯ , ಹೇಗಳಿವುದೆಂಬುದನರಿ. 
ಇಂತೀ ಉಭಯಸ್ಥಲ. ಕ್ರೀ ನಿಕ್ಕಿ ಎಂಬಲ್ಲಿ ಅದೊಂದು ಭೇದ, 
ಏಣಾಂಕಧರಸೋಮೇಶ್ವರಲಿಂಗ ಸ್ವರೂಪನಾದ ಕಾರಣ, 

೩೦೬ 
ಚಿತ್ತು ಕುಚಿತ್ತವ ಹೊತ್ತು ತಿರುಗುವ ದೆಸೆಯಿಂದ 
ವಸ್ತುವೆಂದು ಮುಟ್ಟಬೇಕು. 
ಅವ, ಸ್ವರೂಪನಾಗಿ ಸಂಪದಕ್ಕೆ ಸಮಪದನಾದ ದೆಸೆಯಿಂದ 
ಏಣಾಂಕಧರಸೋಮೇಶ್ವರಲಿಂಗವಾಯಿತ್ತು. 

೩೦೭ 
ಕ್ಷೀರ ಎಡೆಗೊಟ್ಟು ನಿಂದಲ್ಲಿ 
ತನ್ನಯ ಗುಣ ಬಲಿದು ಕಾರವಾಯಿತ್ತು . 
ಅದು ತನಗೆ ಅನ್ಯಭಿನ್ನವಲ್ಲ . 
ಪುರುಷ ಸತಿಕೂಡ ವಿಶೇಷರೂಪಾದಂತೆ 
ಕ್ರೀ ಜ್ಞಾನ ಸಂಭಾಸನದಿಂದ ಚಿನದೊದಗು 
ಏಣಾಂಕಧರಸೋಮೇಶ್ವರಲಿಂಗ ತಾನೆ. 


|| ೧೬ || 


|| ೧೭ || 


ಸಂಕೀರ್ಣ ವಚನಸಂಪುಟ : ಮೂರು 


|| ೧೮|| 


೩೦೮ 
ಹುಳಿ ಬೆಳೆದು ಸಿಹಿಯಹ ತೆರನುಂಟು. 
ಸಿಹಿ ಬಲಿದು ಹುಳಿಯಹ ತೆರನುಂಟು. 
ಇಂತೀ ಉಭಯಸ್ಥಲಭೇದ ತದ್ಭಾವವಲ್ಲದೆ ಅನ್ಯವಲ್ಲ , 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ . 

೩೦೯ 
ಲೋಹಂಗಳ ರೂಪುಒಡೆಯೆ , ಕರಗಿ ಮುನ್ನಿನಂತಾಗ, 
ಮತ್ತೆ ಪ್ರತಿರೂಪಿಂಗೆ ಒಡಲಾಗಿರೆ, 
ತದ್ಭಾವ ನಿಜವಸ್ತು ಜಗಹಿತಾರ್ಥ ಕೂಟಸ್ಥನಾಗಿ 
ಏಣಾಂಕಧರ ಸೋಮೇಶ್ವರಲಿಂಗನಾದ. 


|| ೧೯ || 


೩೧೦ 


ಮುಕುರದ ಬಿಂಬದಲ್ಲಿ ತೋರುವ ಜಗದಂತೆ 
ಸ್ಕೂಲಕ್ಕೆ ಸ್ಕೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ , ಭಾವಕ್ಕೆ ಭಾವ 
ಜ್ಞಾನ ನಿರೂಪಾದ ಏಣಾಂಕಧರ ಸೋಮೇಶ್ವರಲಿಂಗ. 


|| ೨೦ || 


|| ೨೧|| 


- ೩೧ 
ಕ್ರೀ ಜ್ಞಾನ ಸಮರ್ಪಣ ಸ್ಥಲ: 

ನಾದ ಭೇದ ಹೊರಹೊಮ್ಮಿ ಮತ್ತಲ್ಲಿಯೆ ಅಡಗುವಂತೆ 
ಚಿದ್ರೂಪ ವಿಲಾಸಿತ ಸಕಲರೂಪಿನಲ್ಲಿ ಹೊಂದಿದ್ದು 
ಮತ್ತಲ್ಲಿಯೆ ಎಯ್ದುವಂತೆ 
ಇದಿರಿಟ್ಟು ಕಾಬುದು, ಕಾಣಿಸಿಕೊಂಬುದು 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿಯೇ ಅಡಗಿತ್ತು . 

೩೧೨ 
ಸ್ವಪ್ನದಲ್ಲಿ ಸಕಲಭೋಗಂಗಳ ಕಂಡು 
ಎಚ್ಚತ್ತು ನೋಡಿದಡೆ, ಮತ್ತಲ್ಲಿಯೆ ಬಚ್ಚಬಯಲಾಯಿತು. 
ಅದು ತನುವಿನ ಇರವು, ಮನದ ಭ್ರಾಂತು, 
ತೋರಿಅಡುಗುವ ಭೇದ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿಯೇ ಐಕ್ಯ . 

೩೧೩ 
ತಾರಕ ನುಂಗಿದ ಜಲವ, ಬೇರೆಶೋಧಿಸಲುಂಟೆ ಅಯ್ಯಾ ? 
ಉರಿಯುಂಡ ಮೃತವ ಅಳೆವುದಕ್ಕೆ ಈಡುಂಟೆ ಅಯ್ಯಾ ? 


|| ೨೨| | 


೧೨೩ 


೧೨೩ 


|| ೨೩ || 


|| ೨೪ | | 


ಬಿಬ್ಬಿ ಬಾಚಯ್ಯನ ವಚನ 

ನಿಶ್ಚಯ ನಿಜವ ಗೊತ್ತಿಂಗೆ ತರಬಹುದೆ ಅಯ್ಯಾ ? 
ಇಷ್ಟ ವಸ್ತುವಿನಲ್ಲಿ ಲೇಪವಾಗಿ 
ಮತ್ತೊಂದು ಕುರುಹಿಲ್ಲ , ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ . 

೩೧೪ 
ಉರಿಯ ಮೊನೆಯ ಮೇಲೆ 
ಅರಗಿನ ಬೊಂಬೆ ತಿರುಗಾಡುತ್ತದೆ. 
ಉರಿ ಕರಗಿ ಬೊಂಬೆ ಉಳಿಯಿತ್ತು, 
ಏಣಾಂಕಧರ ಸೋಮೇಶ್ವರಲಿಂಗವ ಇದಿರಿಟ್ಟುಕೊಂಡು. 

- ೩೧೫ 
ರವಿಯ ಶಶಿ ನುಂಗಿ 
ಉಕ್ಕಿನ ಘಟ್ಟಿಯ ಮೃತ್ತಿಕೆಯ ಚೇಣ ಕಡಿಯಿತ್ತು . 
ಕಪ್ಪೆಯ ವಿಷ ತಾಗಿ ಹಾವು ಸತ್ತಿತ್ತು , 
ಏಣಾಂಕಧರಸೋಮೇಶ್ವರಲಿಂಗವನರಿತು. 

೩೧೬ 
ನೋಣಲೋಕವ ನುಂಗಿ , 
ತ್ರಿಣಯನನ ಗುಂಗುರು ಕೊಂದು, 
ಗುಂಗುರು ಗಾಳಿಯಲ್ಲಿ ನೊಂದಿತ್ತು . 
ಗಾಳಿ ಘಟ ಹೇಳದೆ ಹೋಯಿತ್ತು, 
ಏಣಾಂಕಧರ ಸೋಮೇಶ್ವರಲಿಂಗವನರಿವುದಕ್ಕೆ . 

- ೩೧೭ 
ಬೆಳಗಿನ ಘಟವ ತಮದ ಕುಡಿಕೆ ನುಂಗಿತ್ತು . 
ಉಭಯದ ಘಟವ ಕೊಡಗೂಸಿನ ಕೂಸೊಡೆಯಿತ್ತು, 
ಏಣಾಂಕಧರಸೋಮೇಶ್ವರಲಿಂಗವನರಿತು. 

೩೧೮ 
ಒಂದು ಎರಡ ನುಂಗಿ, ಮೂರುಐದ ನುಂಗಿ, 
ಐದರೆಯಾಗಿ ಒರೆದಲ್ಲದೆ 
ಏಣಾಂಕಧರ ಸೋಮೇಶ್ವರಲಿಂಗವನರಿಯಬಾರದು. 


|| ೨೫ || 


|| ೨೬ || 


| ೨೭ || 


|| ೨೮ || 


೩೧೯ 


ಹಲವುಬಲೆಯೊಳಗಾದ ಎರಳೆ 
ಕೋಲುವನ ಅಲಗ ನುಂಗಿತ್ತು . 


೧೨೪. 


ಸಂಕೀರ್ಣ ವಚನಸಂಪುಟ : ಮೂರು 


ಅಲಗರಗಿ ಬಲೆಯಳಿಯಿತ್ತು. 
ಹುಲ್ಲೆಯ ಹೊಲಬು ಲೇಸಾಯಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗವನರಿತು. 


|| ೨೯ || 


೩೨೦ 


ಕಣ್ಣಿನೊಳಗಣ ಕವಲು 
ಮೂವರು ಅಣ್ಣಂದಿರು ಮನೆಯಾಯಿತ್ತು. 
ಮನೆಯ ಮರುಳು ನುಂಗಿ 
ಕವಡಿಕೆಯ ಕವಲು ಹಿಸಿದು 
ಕಣ್ಣು ಕಂಡಲ್ಲಿಯೇ ಅಡಗಿತ್ತು , 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೩೦|| 


೩೨೧ 


||೩೧|| 


ಮರನ ಹೂ ನುಂಗಿ, ಅಡಿಯೊಳಗಡಗಿ ಹಣ್ಣಾಯಿತ್ತು. 
ಹಣ್ಣು ಎಳೆಗಾಯಿ ನುಂಗಿ, ಹೂ ಮರನ ಉಗುಳಿತ್ತು . 
ಮರ ಮರಣಕ್ಕೆ ತೆರಹಿಲ್ಲ , 
ಏಣಾಂಕಧರ ಸೋಮೇಶ್ವರಲಿಂಗವನರಿತೆಹೆನೆಂದು. 

೩೨೨ 
ಆರೂ ಇಲ್ಲದ ಅಡವಿಯಲ್ಲಿ , ಬೇರೊಂದು ಮನೆಯ ಮಾಡಿ 
ಐವರು ಹಾರುವರು ಕೂಡಿ, ಮೂವರು ಗೆಯ್ಯರುಕೂಡಿ 
ಆರಂಬಗೆಯ್ಯುತ್ತಿರಲಾಗಿ ಬೆಳೆ ಬೆಳೆಯಿತ್ತು . 
ಮೃಗ ಫಲವಾಗಲೀಸವು. 
ಬೇಡರ [ ಅ]ಗಡ ಘನವೆಂದು ಬೀಡ ಬಿಟ್ಟಿತ್ತು , 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಹೇಳಿಹೆನೆಂದು. 

೩೨೩ 
ಆಕಾಶದುರಿ , ನೆಲದ ಮಡಕೆಯಲ್ಲಿ 
ಬಯಲ ನೀರ ತುಂಬಿ, ಇಲ್ಲದ ಅಕ್ಕಿಯ ಹಾಕಿ 
ಮೂರುನೆಲೆಯಲ್ಲಿ ಕುದಿವುತ್ತಿದ್ದಿತ್ತು . 
ಪಾವಕನರಿದು ನೀರ ಹೊಯಿದು, ಗಂಜಿ ಅಲ್ಲಿ ಇಂಗಿತ್ತು , 
ಏಣಾಂಕಧರಸೋಮೇಶ್ವರಲಿಂಗಕ್ಕೆ ಓಗರ ಬೇಕೆಂದು. 


||೩೨ || 


|| ೩೩ || 


ಬಿಬ್ಬಿ ಬಾಚಯ್ಯನ ವಚನ 


೧೨೫ 


೩೨೪ 


|| ೩೪ || 


ಬಾರದವನುಂಡು ಬಂದವ ಹಸಿದಿದ್ದ . 
ಬೇಯದದು ಬೆಂದು, ಬೆಂದದು ಬೇಯದೆ 
ಉಭಯವ ಹಿಂಗಿದಂದು ಸಂದು, 
ಏಣಾಂಕಧರಸೋಮೇಶ್ವರಲಿಂಗಕ್ಕೆ ಓಗರವಾಯಿತ್ತು. 

೩೨೫ 
ಎಲೆಯಿಲ್ಲದ ವೃಕ್ಷದಲ್ಲಿ ಹೂವಿಲ್ಲದ ಕಾಯಾಗಿತ್ತು . 
ಕಾಯಿ ಉದುರಿ ಹಣ್ಣು ಬಲಿಯಿತ್ತು. 
ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ , 
ಏಣಾಂಕಧರಸೋಮೇಶ್ವರಲಿಂಗಕ್ಕೆ ಅರ್ಪಿತವಾಯಿತ್ತು. 

೩೨೬ 
ಏರಿಯಿಲ್ಲದ ಕೆರೆಯಲ್ಲಿ , ನೀರಿಲ್ಲದ ತಡಿಯಲ್ಲಿ ನಿಂದು 
ಮಡಕೆಯಿಲ್ಲದೆ ಮೊಗೆವುತ್ತಿದ್ದರು. 
ಮೊಗೆವರ ಸದ್ದ ಕೇಳಿ, ಒಂದು [ ಹಾ ] ರದ ಮೊಸಳೆ 
ಅವರೆಲ್ಲರ ನುಂಗಿತ್ತು . 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಭಾವವೇನೆಂದು ಅರಿಯೆ . 


||೩೫|| 


|| ೩೬ || 


| ೩೭|| 


೩೨೭ 
ಹುತ್ತದೊಳಗಣ ಹಾವ, ಕೆರೆಯೊಳಗಣ ಕಪ್ಪೆ ನುಂಗಿತ್ತು . 
ಸರ್ಪನ ಕಪ್ಪೆಯ ಮಕ್ಷಿಕ ನುಂಗಿತ್ತು . 
ಆ ಮಕ್ಷಿಕವ ಗೃಹಗಾಹಿ ನುಂಗಿತ್ತು . 
ಅದೇನು ಚೋದ್ಯವೆಂದರಿಯೆ, ಏಣಾಂಕಧರಸೋಮೇಶ್ವರಲಿಂಗ. 

೩೨೮ 
ಯೋನಿಯಿಲ್ಲದ ಆಕಳಿನಲ್ಲಿ , ಬಾಯಿಯಿಲ್ಲದ ಕರು ಹುಟ್ಟಿತ್ತು. 
ಮೊಲೆಯಿಲ್ಲದ ಹಾಲ ಕುಡಿದು, ಓಡಲಿಲ್ಲದೆ ತಿರುಗಾಡುತ್ತದೆ. 
ಏಣಾಂಕಧರಸೋಮೇಶ್ವರಲಿಂಗ, ಇದೇನುಸೋಜಿಗವೆಂದರಿಯೆ . 

೩೨೯ 
ಕಲ್ಲಿನ ಕಂಬದಲ್ಲಿ ಹುಲ್ಲಿನ ಬೇರು ಹುಟ್ಟಿ 
ಬೇರು ಕಲ್ಲ ತಿಂದಿತ್ತು . 


| ೩೮ || 


೧೨೬ 


ಸಂಕೀರ್ಣ ವಚನಸಂಪುಟ : ಮೂರು 


ಕಲ್ಲಿನ ದಳ್ಳುರಿ ಹತ್ತಿ , ಬೇರು ಅಲ್ಲಿಯೆ ಅಡಗಿತ್ತು . 
ಏಣಾಂಕಧರಸೋಮೇಶ್ವರಲಿಂಗ, ಏನು ಚೋದ್ಯವೆಂದರಿಯೆ. || ೩೯ || 

೩೩೦ 
ಕಂಬವಿಲ್ಲದ ಮನೆಯಲ್ಲಿ , ಅಂಗವಿಲ್ಲದ ಗರತಿ 
ಉರಿಯಿಲ್ಲದ ಹೊಗೆ ತಾಗಿ , ಕಣ್ಣಿಗೆ ಬಾಧೆಯಾಯಿತ್ತು . 
ಓಗರ ಬೆಂದು ಅಕ್ಕಿಯಾಯಿತ್ತು . 
ಇದೇನು ಚೋದ್ಯವೆಂದರಿಯೆ , ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . ೪೦|| 

೩೩೧ 
ಐಕ್ಯಾನುಭಾವ ಲಿಂಗಸ್ಥಲ: 

ಅಂಗಲಿಂಗ ಸಂಬಂಧವಾದಡೆ 
ವೇದನೆ ಅಂಗದ ನೋವಿನಂತಿರಬೇಕು. 
ಹೇಮದಂಗ ಅಗ್ನಿಯ ಸಂಗದಲ್ಲಿದ್ದು 
ರೂಪಳಿದು ನೀರಾದಂತೆ, ಅಂಗಲಿಂಗಸಂಬಂಧ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

|| ೪೦ || 
೩೩೨ 
ಅಗ್ನಿ ಲೋಹದಂತೆ, ಫಲ ರಸದಂತೆ 
ಕಾಯ ಜೀವದ ಪರಿಯಂತೆ, ಅಂಗ ನೆಳಲಿನಂತೆ 
ಅಂಗಲಿಂಗಸಂಬಂಧವಾಗಬೇಕು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೪೩ || 


೩೩೩ 
ಮುಕುರ ಬಿಂಬದಂತೆ, ಉರಿ ದ್ರವ್ಯದಂತೆ 
ಧರೆ ಸಲಿಲದಂತೆ, ಕುರುಹು ಸಂಬಂಧ ಯೋಗದ ತೆರದಂತೆ 
ಅಂಗಲಿಂಗಸಂಬಂಧವಾಗಬೇಕು, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 

. 
೩೩೪ 
[ ಗುಳ್ಳ ]ಂಕ ಮೃತ್ತಿಕೆಯ ಕುಪ್ಪಿಗೆಯಲ್ಲಿ ತೋರುವ ಎಣ್ಣೆ ಜಲದಂತೆ 
ಇಂದುವಿನಲ್ಲಿ ಸಂದಿಲ್ಲದವೊಂದಿ ತೋರುವ ರಂಜನೆಯಂತೆ 
ಅಂಗಲಿಂಗಸಂಬಂಧಿಯಾಗಬೇಕು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


ಬಿಬ್ಬಿ ಬಾಚಯ್ಯನ ವಚನ 


೧೨೭ 


೩೩೫ 


|| ೪೫|| 


- ಶಾಖೆಯ ಸುತ್ತಿದ ಲತೆಯಂತೆ, 
ನೇಕೆಯಲ್ಲಿದ್ದ ಶಿಶುವಿನಂತೆ, ಲೆಪ್ಪದಲ್ಲಿದ್ದ ಬಣ್ಣದಂತೆ 
ಅಂಗಲಿಂಗಸಂಬಂಧ ಹೀಗಾಗಬೇಕು, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 

೩೩೬ 
ಗುಳಿ ನುಂಗಿದ ಸ್ವಾಣುವಿನಂತೆ, ಬಲವ ನುಂಗಿದ ರತಿಯಂತೆ 
ಗತಿಯ ನುಂಗಿದ ನಾದದಂತೆ 
ರೂಪುಭಾವಕ್ಕೆ ಎರವಿಲ್ಲದಂತಾಗಬೇಕು 
ಅಂಗಲಿಂಗಸಂಬಂಧ, ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೪೬ || 


೩೩೭ 
ಘಟ ಬಯಲಂತೆ, ಪಟ ವಾಯುವಂತೆ 
ಸುಟಿತ ಸುಟಿಯಂತೆ 
ಘಟಿತವಾಗಿರಬೇಕು, ಅಂಗಲಿಂಗಸಂಬಂಧ, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 


|| ೪೭|| 


೩೩೮ 


ಕರ್ದಮ ಕಮಲದಂತೆ, ವೇಣು ದ್ವಾರದಂತೆ 
ನೇಣು ಬಂಧದಂತೆ 
ಬಿಡುವಿಲ್ಲದಿರಬೇಕು ಅಂಗಲಿಂಗಸಂಬಂಧ, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 


| ೪೮ || 


೩೩೯ 


ಫಲ ತರುವಿನಂತೆ, ತಿಲ ಸಾರದಂತೆ 
ಮಧುರ ದಂಡದಂತೆ, ಶರಧಿಯಲ್ಲಿರುವ ಲಘುವಿನಂತೆ 
ಭಿನ್ನಭಾವವಿಲ್ಲದಿರಬೇಕು ಅಂಗಲಿಂಗಸಂಬಂಧ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೪೯|| 


೩೪೦ 


ಗಂಧ ಪುಷ್ಪದಂತೆ, ಚಂದನ ಲೀಲೆಯಂತೆ 
ಕಂಜ ಕಿರಣದಂತೆ, ಬಿಂದು ಸಸಿಯಂತೆ 


೧೨೮ 


ಸಂಕೀರ್ಣ ವಚನಸಂಪುಟ : ಮೂರು 


ಹಿಂಗದಿರಬೇಕು ಅಂಗಲಿಂಗಸಂಬಂಧ, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 


|| ೫೦|| 


ဂ 


ಅಂಗಲಿಂಗಸ್ಥಲ ಸಮರ್ಪಣ : 

ಜಾಗ್ರದಲ್ಲಿ ಕಂಡಿರವ ಸ್ವಪ್ನದಲ್ಲಿ 
ಸುಖ ದುಃಖಾದಿಗಳು ತೋರಿದಾಗ 
ಅಲ್ಲಿ ಆವ ಲಿಂಗಕ್ಕೆ ಅರ್ಪಿತ ಭೇದ ? 
ಸ್ಕೂಲದಲ್ಲಿ ಕಂಡು, ಸೂಕ್ಷ್ಮದಲ್ಲಿ ಅರಿದು 
ಕಾರಣದಲ್ಲಿ ಭಾವಿಸುವ ಲಿಂಗ ಆವುದೆಂದರಿಯಬೇಕು. 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ತಾನರಿದು ಲಿಂಗವನರಿಯಬೇಕು. 


|| ೫೧|| 


೩೪೨ 


|| ೫೨|| 


ಜ್ಞಾತೃವಿನಲ್ಲಿ ಇಷ್ಟಲಿಂಗಕಳೆ, ಪ್ಲೇಯದಲ್ಲಿ ಭಾವಲಿಂಗಕಳೆ, 
ಭಾವದಲ್ಲಿ ಪ್ರಾಣಲಿಂಗಕಳೆ. 
ತ್ರಿವಿಧದಲ್ಲಿ ಸೆರೆಹಿಂಗದರಿಯಬೇಕು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಪ್ರಾಣಲಿಂಗಸಂಬಂಧಿಯಾಗಬಲ್ಲಡೆ. 

೩೪೩ 
ತನುವಿನಲ್ಲಿ ಹಿಡಿದು, ಮನದಲ್ಲಿ ಅರಿದು 
ಜ್ಞಾನದಲ್ಲಿ ಕಂಡು, ಮಹಾಪ್ರಕಾಶದಲ್ಲಿ ಕೂಡಿ 
ಭೇದಭಾವವಿಲ್ಲದಿರಬೇಕು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಪ್ರಾಣಲಿಂಗಸಂಬಂಧಿಯಾಗಬಲ್ಲಡೆ. 


|| ೫೩ || 


a 


ತನುವಿನ ಇಷ್ಟವ ಬಿಟ್ಟಾಗ ಅರಿದು, ಕಟ್ಟಿದಾಗ ಮರೆದು 
ಮತ್ತೆ ಸೋಂಕಿದ ಸುಖವ ಅರ್ಪಿಸುವ ಪರಿಯಿನ್ನೆಂತೊ ? 
ಒರೆಯ ಮರೆಯ ಕೈದಿನಲ್ಲಿ ಕಡಿದಡೆ ಹರಿದುದುಂಟೆ ? 
ಕುರುಹಿನ ಮರೆಯಲ್ಲಿದ್ದಾತನ , ಎರಡಳಿದು ಅವಧಿಯಿಲ್ಲದಿರಬೇಕು 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ. || ೫೪ || 


ಬಿಬ್ಬಿ ಬಾಚಯ್ಯನ ವಚನ 


೧ರ್೨ 


೩೪೫ 


| ೫೫ || 


|| ೫೬ || 


ಇಷ್ಟಲಿಂಗ ಪ್ರಾಣಲಿಂಗವೆಂದು 
ಭಿನ್ನ ಭಾವದಿಂದ ಹಿಂಗಿಸುವ ಪರಿಯಿನ್ನೆಂತೊ ? 
ಕಾಯದಲ್ಲಿ ನೋವಾದಡೆ ಜೀವಕ್ಕೆ ಭಿನ್ನವೆ ? 
ಜೀವಹೋದಲ್ಲಿ ಕಾಯ ಉಳಿಯಬಲ್ಲುದೆ ? 
ಈ ಉಭಯದ ಭೇದವನರಿ , 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ. 

೩೪೬ 
ಇಕ್ಷುದಂಡಕ್ಕೆ ಹಣ್ಣುಂಟೆ ? ಕಾಮಧೇನುವಿಂಗೆ ಕರುವುಂಟೆ ? 
ಕಲ್ಪತರುವಿಂಗೆ ತತ್ಕಾಲವುಂಟೆ ? 
ಸರ್ವಜ್ಞಂಗೆ ಇಷ್ಟಪ್ರಾಣಜ್ಞಾನಭಿನ್ನ ನಾಸ್ತಿ . 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಲ. 

೩೪೭ 
ತಿಲದ ಮರೆಯ ತೈಲವ ಅರೆದು ಕಾಬಂತೆ 
ಚಂದನದ ಮರೆಯ ಗಂಧವ ಬಂಧಿಸಿ ಕಾಬಂತೆ 
[ ಶೃಂ] ಗಿಯ ನಾದವ ಖಂಡಿಸಿ ಅರಿವಂತೆ 
ಇಷ್ಟ ಜ್ಞಾನವನರಿವುದಕ್ಕೆ ಇದೇ ದೃಷ್ಟ . 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಲ . 

೩೪೮ 
ಬೀಜವಿಲ್ಲದೆ ಬಿತ್ತು ಹುಟ್ಟುವ ತೆರನಾವುದು ? 
ತೊಟ್ಟಿಲ್ಲದೆ ಹಣ್ಣು ಇಪ್ಪ ತೆರನಾವುದು ? 
ಇಷ್ಟವಿಲ್ಲದೆ ಚಿತ್ರ ಅಪುವ ಠಾವಾವುದು ? 
ಇಂತೀ ಭೇದದಲ್ಲಿ ಭೇದಕನಾಗಿ 
ಎರಡಳಿದು ವೇಧಿಸಿ ನಿಂದಲ್ಲಿಯೆ 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಲ. 


|| ೫೭|| 


| ೫೮ || 


೩೪೯ 


ಶುಕ್ಕಿಯಲ್ಲಿ ವೇಧಿಸಿದಉದಕದಂತೆ 
ಸಸಿಗೆ ಅಂಕುರವಕೊಟ್ಟ ವಿಷತಂಪಿನಂತೆ 
ಕಿಸಲಯದಲ್ಲಿ ಮುಟ್ಟಿದ ಧೃತಸಾರದಂತೆ 


೧೩೦ 


ಸಂಕೀರ್ಣ ವಚನಸಂಪುಟ : ಮೂರು 


|| ೬೦ || 


ಇಷ್ಟಚಿತ್ತಭಾವ. 
ಅಲ್ಲ ಅಹುದೆಂದೆನಬಾರದು. 
ಇದಿರೇರಿ ಇರಿದ ತೊಡಪಿನ ಅಸಿ ಎದೆಯಲ್ಲಿ ಸಿಕ್ಕಿದಂತೆ 
ಆ ಉಭಯವ ಹಿಂಗಿರಬೇಕು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಪ್ರಾಣಲಿಂಗಿಯ ಲಿಂಗೈಕ್ಯನಾಗಬಲ್ಲಡೆ. 

೩೫೦ 
ಕಲೆದೋರದ ಗಾಯದಂತೆ 
ಸುಳುಹುದೋರದ ಸಂಚಾರದಂತೆ 
ನಳಿನ ನಿಳಯದ ನೆಳಲಿನಂತೆ ಇಷ್ಟಚಿತ್ತಜ್ಞಾನ. 
ಸರ್ವಗುಣಸಂಪದ ಪ್ರಾಣಲಿಂಗಿಯ ಲಿಂಗಸ್ಥಲ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ನಿರ್ಲಿಪವಾಯಿತ್ತು. 

೩೫೧ 
ಕುರುಹಿನ ಕುರುಹಿನಲ್ಲಿ , ಅರಿವಿನ ಅರಿವಿನಲ್ಲಿ 
ಜ್ಞಾನದ ಜ್ಞಾನದಲ್ಲಿ 
ಇಂತೀ ಸಲೆಸಂದ ಭೇದಂಗಳಲ್ಲಿ ನಿಂದು ನೋಡು. 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಅರಿವಿನ ಅರಿವು, ಬೆಳಗಾಯಿತ್ತು . 

೩೫೨ 
ಭಕ್ತನ ಭಕ್ತಿಭಾವ, ಮಾಹೇಶ್ವರನ ಮಾಹೇಶ್ವರಭಾವ. 
ಪ್ರಸಾದಿಯ ಪ್ರಸಾದಭಾವ, ಪ್ರಾಣಲಿಂಗಿಯ ಪ್ರಾಣಲಿಂಗಭಾವ. 
ಶರಣನ ಸನ್ನದ್ವಭಾವ, ಐಕ್ಯನ ಐಕ್ಯಭಾವ. 
ಇಂತೀ ದ್ವಾದಶಸ್ಥಲಂಗಳಲ್ಲಿ 
ಸಾಗಿಸಿ ನಿಂದ ಅನಾಗತಸಿದ್ಧ 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ಉಭಯಭಾವ ಭಿನ್ನವಿಲ್ಲದ ಶರಣಂಗೆ. 


|| ೬೧ || 


| ೬೨|| 


೩೫೩ 
ಅರಿದು ಅರುಹಿಸಿಕೊಂಬುದಾದ ಕಾರಣ 
ಉಭಯನಾಮವಾಯಿತ್ತು . 


೧೩೧ 


ಬಿಬ್ಬಿ ಬಾಚಯ್ಯನ ವಚನ | 


ಅದರ ಭೇದದಿಂದ ತಿಳಿಯೆ ಮೂರಾಯಿತ್ತು . 
ಮೂರು ಮುಮೊಖದಲ್ಲಿ ತಿಳಿಯೆ ಆರಾಯಿತ್ತು , 
ಇವೆಲ್ಲವುಒಡಗೂಡಿನೋಡೆನೂರೊಂದಾಯಿತ್ತು. 
ಭಿನ್ನಭಾವಿಯ ಭೇದದಿಂದ 
ಸೂತ್ರದ ದಾರ ನಾಳವೊಂದರಲ್ಲಿ ಅಡಗಿಪ್ಪಂತೆ 
ಸ್ಥಲ ಕುಳಂಗಳು ವಸ್ತುವಿನಲ್ಲಿ ಅಡಗಿ ತೋರುವವು, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ಉಭಯನಾಮ ನಷ್ಟವಾದವಂಗೆ. 


| ೬೩ || 


|| ೬೪|| 


೩೫೪ 
ಲತೆ ಹಲವು ಶಾಖೆಯಲ್ಲಿ ಹರಿದು ಸುತ್ತಿದಡೆ 
ಮೂಲವ ಕಿತ್ತಲ್ಲಿಯೆ ಹಲವು ಬಳ್ಳಿ ಒಣಗುವಂತೆ 
ಸ್ಥಲ ಕುಳಂಗಳು ಭಿನ್ನಭಾವವಾಗಿ ತೋರುವ ಇರವು 
ಅರಿತಲ್ಲಿಯೇ ನಷ್ಟವಾಯಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗ ತಾನು ತಾನೆ. 

೩೫೫ 
ಉದಕ ಹಲವು ತೆರದಲ್ಲಿ ಏರಿಯ ಕೂಡಿ 
ದ್ವಾರವೊಂದರಲ್ಲಿದುವಂತೆ, 
ನಾನಾ ಭವಂಗಳಿಂದ ಇಷ್ಟದ ಗೊತ್ತಿನಲ್ಲಿ ನಿಂದು 
ನಿಶ್ಚಯವನರಿದು, ಮತ್ತಾಗುಣ ಬಚ್ಚಬಯಲು 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

- ೩೫೬ 
ಪಟುಭಟಂಗೆ ಪ್ರಳಯ ಒಂದೆಯೆಂದು ಪ್ರಮಾಣಿಸಿದಲ್ಲಿ 
ಅಂಗದಾಸೆ ಮರೆಯಿತ್ತು . 
ಸರ್ವಗುಣಸಂಪದ ಭೇದವ ಒಂದುಮಾಡಿ 
ದ್ವಯಗುಣವ ಹಿಂಗಿದಲ್ಲಿ 
ಸ್ಟಲ ಅಲ್ಲಿಯೇ ಲೇಪವಾಯಿತ್ತು 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

೩೫೭ 
ಕಾಯಿ ಒಂದರಲ್ಲಿ ಶಾಖೆ ಹಲವಹ ತೆರದಂತೆ , 
ಅರಿವು ಒಂದೆ,ರೂಪುಭಿನ್ನಂಗಳಾಗಿತೋರುವ ತೆರದಂತೆ, 


|| ೬೫|| 


|| ೬೬ || 


೧೩೨ 


ಸಂಕೀರ್ಣ ವಚನಸಂಪುಟ : ಮೂರು 


ಘಟದ ವಾರಿಯಲ್ಲಿ ತೋರುವ ಇಂದುವಿನಂತೆ, 
ಅದೊಂದೆ ಭೇದ, ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 


|| ೬೭|| 


೩೫೮ 


ಲೆಪ್ಪದ ಬೊಂಬೆ ಒಂದಾದಡೆ 
ಅವಯವಂಗಳಲ್ಲಿ ಬಣ್ಣ ನಿಂದು ರೂಪುದೋರುವಂತೆ 
ವಸ್ತು ಭಾವವೊಂದಾದಲ್ಲಿ 
ಮುಟ್ಟುವ ಸ್ಥಲದಿಂದ ಹಲವಾಯಿತ್ತು . 
ಕೇಳಿದಲ್ಲಿ ಭಾವನಾಸ್ತಿ , ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 


|| ೬೮|| 


೩೫೯ 


ನಾನಾ ರಸಂಗಳಲ್ಲಿ ಅರಿದ ಕಿಸಲಯ 
ಒಂದರಲ್ಲಿ ನಿಂದುದಿಲ್ಲ . 
ಸಂದಿಲ್ಲದ ಸವಿಯನರಿವುದು. ಅದೊಂದೆ ಭೇದ ಸಂದಿತ್ತು , 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಸ್ಥಲ ಏಕೀಕರವಾಯಿತ್ತು. 


|| ೬೯ || 


೩೬೦ 
ಮೌನವಾದ ಮತ್ತೆ ಜಗಳವುಂಟೆ ? 
ಧ್ಯಾನವಾದ ಮತ್ತೆ ಫರಾಕುಂಟೆ ? 
ಸ್ಥಲ ಲೇಪವಾದ ಮತ್ತೆ ಭೇದದ ಭಿನ್ನವುಂಟೆ ? 
ಕ್ರೀ ಜ್ಞಾನ ಸಮಗಂಡಲ್ಲಿ , ಭಾವ ಶುದ್ಧವಾಯಿತ್ತು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೭೦ || 


೩೬೧ 
ಸರ್ವಭಾವಸ್ಥಲ ಸಮರ್ಪಣ: 

ಹುತ್ತದೊಳಗಣ ಉಡುವಿನ ಕಣ್ಣು 
ಬೆಟ್ಟದ ತುದಿಯಲ್ಲಿಹ ಕಾಗೆ ಕುಟೀಕಿಹೆನೆಂದು 
ಹುತ್ತದ ಬಾಯ ನೋಡುತ್ತದೆ. 
ಉಡು ತಪ್ಪಿ ಹಾವು ಹೊರಟಿತ್ತು . 
ಹಾವಿನ ಕಣ್ಣ ಕಾಗೆ ಹರಿದು, 
ಹಾವು ಕಾಗೆಯ ಕಚ್ಚಿ ಎರಡೂ ಸತ್ತವು, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 

|| ೭೧|| 


ಬಿಬ್ಬಿ ಬಾಚಯ್ಯನ ವಚನ 


೧೩ . 


೩೬೨ 
ಮಂಜಿನ ಮನೆಯಲ್ಲಿ ಸಂದೇಹದ ಸತಿ 
ಬಂದ ಬಂದವರ ಕೊಂದು ತಿನ್ನುತ್ತೆದಾಳೆ. 
ಅವಳಿಗೆ ಗಂಡನಾಗಲಮ್ಮರು, 
ಏಣಾಂಕಧರ ಸೋಮೇಶ್ವರಲಿಂಗವಲ್ಲದೆ. 


|| ೭೨|| 


| ೭೩ || 


೩೬೩ 
ಬಿಲದೊಳಗಣ ಇಲಿ , ಹುತ್ತದೊಳಗಣ ಹಾವು 
ಇತ್ತಂಡ ಕೂಡಿ ಮನೆಯೊಳಗಣ ಬೆಕ್ಕ ಮುರಿ ತಿಂದವು. 
ಮಿಕ್ಕಡಗ ನರಿ ತಿಂದು, ನಾಯಿಗೆ ಸಿಕ್ಕದೆ ಹೋಯಿತ್ತು . 
ಎತ್ತಲೆಂದರಿಯೆ , ಏಣಾಂಕಧರ ಸೋಮೇಶ್ವರಲಿಂಗ ತಾನೆ ಬಲ್ಲ . 

೩೬೪ 
ಮರನಿಲ್ಲದ ಮನೆಯ ಮಾಡಿ, ನೆಲನಿಲ್ಲದಒಲೆಯಲ್ಲಿ , 
ಉರಿಯಿಲ್ಲದ ಬೆಂಕಿಯಲ್ಲಿ 
ಮೊಲೆಯೋನಿಯಿಲ್ಲದವಳು [ ಅ] ಡುತ್ತೆದಾಳೆ. 
ಓಗರವಾಗದು, ಮಡಕೆ ಕರಗಿತ್ತು , 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 

೩೬೫ 
ಹುತ್ತದೊಳಗಣ ಹಾವ, ಮಡುವಿನೊಳಗಣ ಮತ್ಮವ, 
ಮಹಾಕಾನನದ ವಾನರವ, ಹಿಡಿವ ಪರಿಯಿನ್ನೆಂತೊ ? 
ಹುತ್ತವನಗೆದು, ಮಡುವ ಹೂಳಿ, 
ಕಾನನವ ತರಿದು, ಇಂತಿವ ಹಿಡಿಯಬೇಕು. 
ಸಕಲೇಂದ್ರಿಯದೊಳಗಿರ್ದು 
ವಸ್ತುವನರಿದನೆಂಬ ಮಿಟ್ಟೆಯ ಭಂಡರನೊಪ್ಪ 
ಏಣಾಂಕಧರಸೋಮೇಶ್ವರಲಿಂಗ, 


| ೭೫ || 


೩೬೬ 


ಮತ್ತ್ವದಕಣ್ಣು , ಸರ್ಪನ ವಿಷ, ಹುಲಿಯ ಕಾಲುಗುರು 
ನಡೆವಲ್ಲಿ ಅಡಗುವಂತೆ, ಕೊಲುವಲ್ಲಿ ಬಿಡುವಂತೆ 
ಇಂತೀ ವಿಗಡತ್ರಯವ ಅರಿ , ಅಸುವಿನ ಭೇದವ 
ಏಣಾಂಕಧರಸೋಮೇಶ್ವರಲಿಂಗವ ಬಲ್ಲಡೆ. 


|| ೭೬ || 


೧೩೪ 


ಸಂಕೀರ್ಣ ವಚನ ಸಂಪುಟ : ಮೂರು 


೩೬೭ 


ಬಲುಗಜಕ್ಕೆ ಬಾದಳದಲ್ಲಿ ಹಾದಿಯುಂಟೆ ? 
ವಿಕ್ರಮಪಕ್ಷಿ ಕಲ್ಲಿಗೆ ಸಿಕ್ಕುವುದುಂಟೆ ? 
ಬಲ್ಲವನೆಲ್ಲರಿಗೆ ಲಲ್ಲೆಯ ನುಡಿವನೆ ? 
ಬಲ್ಲವನ ಇರವು ಛಲ್ಲಿಯ ರೂಹಿನಂತೆ . 
ಇದ ಬಲ್ಲವರಾರೋ , ಏಣಾಂಕಧರ ಸೋಮೇಶ್ವರಲಿಂಗವ. 


|| ೭೭ || 


೩೬೮ 
ಉರಿಯ ಮಡಕೆಯಲ್ಲಿ ಅರಗಿನ ನೀರ ತುಂಬಿ, 
ಪರಸತಿಯೆಂಬವಳು ಒಲೆಯ ಉರುಹತ್ಯೆದಾಳೆ. 
ಒಲೆ ಬಾಯ ನುಂಗಿ, ಅಂಡವ ನೆಲ ನುಂಗಿ ದಿಂಡು ಬಿದ್ದಿತ್ತು. 
ಏಣಾಂಕಧರಸೋಮೇಶ್ವರಲಿಂಗ ತಾನೆ ಬಲ್ಲ . 


| ೭೮ || 


|| ೭೯ || 


೩೬೯ 
ಹಿಂಡಿನೊಳಗಣ ಕುರುಬನ, ತೋಳತಿಂದಾಗ 
ಕುರಿ ಮಾಣಿಸಬಲ್ಲವೆ ? ಕಳ್ಕೊಡೆಯ ಕೊಲುವಾಗ 
ಮತ್ತೊಬ್ಬರು ಬೇಡಾ ಎನಲುಂಟೆ ? 
ಹುಟ್ಟಿಸಿದಾತ ಭವದ ಗೊತ್ತಿಂಗೆ ತಳ್ಳುವಡೆ 
ನಮ್ಮ ಗೊತ್ತಿನ ಅರಿವೇನ ಮಾಡುವುದು ? 
ಉಭಯವುನಿನ್ನಾಟ, ಏಣಾಂಕಧರಸೋಮೇಶ್ವರಲಿಂಗವೆ. 

೩೭೦ 
ಕಾಯಕ್ಕೆ ಸಾಕ್ಷಿ , ಜೀವಕ್ಕೆ ನಿಶ್ಚಯ. 
ಉಭಯವ ಕುರಿತಲ್ಲದೆ ಬೇರೊಂದು ಅರಿಯಲಿಲ್ಲ . 
ಭೇರಿಯ ಘಟ ಕೀ ಹೊಯಿದಡೆ ನಾದ ನಿಃಕ್ರೀ . 
ಆ ಉಭಯದ ಭೇದ ಏನೆಂದರಿದುದು, 
ಜ್ಞಾನಾಜ್ಞಾನ ಲೇಪವಾದುದು, 
ಭಾವವಿರಹಿತ ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಉಭಯಸ್ಥಲಭೇದ. 

೩೭೧ 
ಐಕ್ಕಾನುಭಾವಸ್ಥಲ : 

ಆತ್ಮ ಘಟದಲ್ಲಿ ನಿಂದಿಹ ಭೇದ : 
ನೀರು ಮಣ್ಣಿನಂತೆ, ಬೇರು ಸಾರದಂತೆ ಗಂಧ ತರುವಿನಂತೆ 


| ೮೦ || 


೧೩೫ 


ಬಿಬ್ಬಿ ಬಾಚಯ್ಯನ ವಚನ 


|| ೮೧|| 


ಒಂದ ಬಿಟ್ಟೋಂದ ಹಿಂಗಿರವಾಗಿ, 
ಅಂಗ ಲಿಂಗ ಪ್ರಾಣಯೋಗಸಂಬಂಧ ಸಂದಿಲ್ಲ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

೩೭೨ 
ಘಟ ಪೃಥ್ವಿಯಲ್ಲಿ ಸಿಕ್ಕಿ , ಆತ್ಮ ಭವದುಃಖಕ್ಕೊಳಗಾಗಿ 
ತಾನರಿವ ಲಿಂಗಕ್ಕೆ ಎಲ್ಲಿ ಆಶ್ರಯವಾಯಿತ್ತು ? 
ಉಭಯಗೂಡಿಪ್ರಾಣಲಿಂಗಯೋಗ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೮೨ || 


೩೭೩ 


ಹಸಿವು ತೃಷೆ, ಚೇತನ ಅಚೇತನಾದಿಗಳಿಗೆಯೂ ಉಂಟು 
ಸ್ಥಾವರ ಚರಾದಿಗಳಿಗೆಲ್ಲ ಕೂ ಉಂಟು. 
ಆತ್ಮನರಿವಿನ ಸಂಬಂಧ ಎಳ್ಳಂತುಬೂ ಇಲ್ಲ . 
ಅದುಪಕಾಯದಂತೆತೋರಿ ಅಡಗುವ ಭೇದ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೮೩ || 


| ೮೪ || 


೩೭೪ 
ಭ್ರಾಂತಳಿದು ನಿಂದಲ್ಲಿ ಅರ್ಚನೆ, 
ವಿಕಾರವಳಿದಲ್ಲಿ ಪೂಜೆ, ಸಮತೆ ನಿಂದಲ್ಲಿ ನೈವೇದ್ಯ . 
ಸಕಲವನರಿದು ಮರದಲ್ಲಿ ಪರಿಪೂರ್ಣ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

೩೭೫ 
ನಾಲಗೆಯ ಹಿಡಿದು ನುಡಿಯಬಹುದೆ ಅಯ್ಯಾ ? 
ಕೈ ಸಿಕ್ಕಿದಲ್ಲಿ ಓಡಬಹುದೆ ಅಯ್ಯಾ ? 
ಕ್ರೀಯ ಮರೆದು ಅರಿವನರಿಯಬಹುದೆ ಅಯ್ಯಾ ? 
ಕುಸುಮವ ಬಿಟ್ಟು ಗಂಧವ ಮುಡಿಯಬಹುದೆ ಅಯ್ಯಾ ? 
ಇಂತೀ ಉಭಯವನರಿತಡೆ ಪ್ರಾಣಲಿಂಗಯೋಗ, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ . 

೩೭೬ 
ಸ್ವಾದವಿಲ್ಲದ ಹಣ್ಣು, ಸೌರಭವಿಲ್ಲದಕುಸುಮ , 
ಸಾರವಿಲ್ಲದ ದ್ರವ್ಯ , ಅದಾರಿಗೆ ಯೋಗ್ಯ? 


|| ೮೫ || 


೧೩೬ 


ಸಂಕೀರ್ಣ ವಚನಸಂಪುಟ : ಮೂರು 


ಅರಿವಿಲ್ಲದವನ ಇಷ್ಟದ ಬರಿಯ ಡಂಬಕದ ಪೂಜೆ 
ಅಡಿಯಿಡಲಿಲ್ಲ , ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ . 

|| ೮೬ || 
೩೭೭ 
ಕುರುಡ ಕನ್ನಡಿಯ ಪಿಡಿದಲ್ಲಿ ಅದೇನ ಒಡಗೂಡುವ ? 
ಬಧಿರಂಗೆ ಗಾಂಧರ್ವವಿರಲಿ ಸ್ವರಸಂಚವುಂಟೆ ? 
ಅರಿವುಹೀನಂಗೆ ಘಟಧರ್ಮದ ಪೂಜೆಯಲ್ಲದೆ 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ಅರಿವು ಸನ್ನದ್ಧವಾಗಬೇಕು. 

|| ೮೭ || 
೩೭೮ 
ಕೈದುವ ಹಿಡಿದಾಡುವ ವಿಧಾಂತನ ಭಾವದಂತಿರಬೇಕು, 
ಜನದ ನಡುವೆ ಆಡುವ ಅಹಿಯ ಮನದಂತಿರಬೇಕು, 
ಕಣನ ಹೊಕ್ಕ ಭಟನ ಉಭಯಕರದಂತಿರಬೇಕು, 
ಕ್ರೀ ಜ್ಞಾನಸಂಬಂಧ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಸ್ವಾನುಭಾವಿಯಾದ ಶರಣಂಗೆ. || ೮೮ || 

೩೭೯ 
ಹೊಳೆಯನೀಸುವನಂತೆ ಧರೆಯ ಒಲವರವುಂಟೆ ? 
ಸಂಸಾರಸಂಬಂಧಿಯಾದಲ್ಲಿ ಅವಿರಳನ ಗುಣವ ವೇಧಿಸಬಲ್ಲನೆ ? 
ನೆಲಹೊಲವನರಿಯದವ ಕಳವಿಗೆಹೋದಂತಾಯಿತ್ತು. 
ಸ್ಟಲಕುಳವನರಿಯದವನಿಗೆ ಕ್ರೀಯ ನೆಲ ಶುದ್ದಿಯೇಕೆ ? 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಉಭಯಭಾವವನರಿಯಬೇಕು. || ೮೯ | 

೩೮೦ 
ಉರಿ ಕುಡಿದ ಎಣ್ಣೆಯಂತೆ, ತಾರಕ ಕೊಂಡ ವಾರಿಯಂತೆ, 
ಯಾತನೆ ಕೊಂಡ ವ್ಯಾಪ್ತಿಯಂತೆ, ಮಹಾರ್ಣವ ಕೊಂಡ ಮಣ್ಣಿನಂತೆ, 
ಭಾವರೂಪುಕ್ರೀಯಲ್ಲಿ ಅಡಗಿ, ಆ ಕೀ ಉರಿಕರ್ಪುರದಂತೆ ಉಭಯನಾಮವಡಗಿ, 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ಸುಳುಹುದೋರದಿದ್ದಿತ್ತು. 

|| ೯೦ || 
20 
ಅಂಗಭಾವಜ್ಞಾನ ಲೇಪಸ್ಥಲ: 

ಲಿಂಗವೆಂದು ಹಿಂಗಿ ಭಾವಿಸುವಾಗ 
ಅರಿವು ಲಿಂಗಕ್ಕೆ ಹೊರಗೆ. 


೧೩೭ 


ಬಿಬ್ಬಿ ಬಾಚಯ್ಯನ ವಚನ 


ಆ ಲಿಂಗ ಚಿತ್ರದಕೈಯಲ್ಲಿ ಪ್ರಮಾಣಿಸಿಕೊಂಬಾಗ 
ಅಣೋರಣೀಯಾನ್ ಮಹತೋ ಮಹೀಯಾನ್ 
ಎಂದು ಪ್ರಮಾಣಿಸಿಕೊಂಬುದು ಹುಸಿಯೆ ? 
ತೊರೆಯುದಕ ಮಳಲ ಮರೆಯಲ್ಲಿ ಬಂದು 
ಸಂದೇಹವ ಬಿಡಿಸುವಂತೆ, 
ಎಲ್ಲಿಯೂ ನೀನೇ , ಏಣಾಂಕಧರಸೋಮೇಶ್ವರಲಿಂಗವೆ. 


|| ೯೧|| 


೩೮೨ 


ನಾನಾ ವೇಷವ ತೊಟ್ಟು ಆಡುವನಂತೆ 
ಬಹುರೂಪುಬೇರಲ್ಲದೆ ಆಡುವ ತಾನೊಬ್ಬನೆ, 
ಎಲ್ಲಿ ಅರ್ಪಿತ ಮುಖ, ಅಲ್ಲಿಯೂ ನೀನೇ 
ಏಣಾಂಕಧರ ಸೋಮೇಶ್ವರಲಿಂಗವೆ. 


|| ೯೨ || 


೩೮೩ 
ಮನಕ್ಕೆ ಸಾಹಿತ್ಯವಾದಲ್ಲದೆ, ಕಾಯಕ್ಕೆ ಸಾಹಿತ್ಯವಾಗಬಾರದು. 
ಆತ್ಮ ಘಟದಲ್ಲಿ ನಿಂದಲ್ಲದೆ, ಚೇತನರೂಪಾಗಿ ನಡೆಯಬಾರದು. 
ಇಂತೀ ದ್ವಯ ಘಟಿಸಿ ನಿಂದಲ್ಲಿ , ಏಣಾಂಕಧರಸೋಮೇಶ್ವರಲಿಂಗ ತಾನೆ .|| ೯೩|| 

- ೩೮೪ 
ಅಂಗಕ್ಕೆ ಲಿಂಗ, ಮನಕ್ಕೆ ಅರಿವಾಗಬೇಕೆಂಬ ಸಂದೇಹವೆಂತುಟೊ ? 
ಜೀವನವ ಹಿಂಗಿದ ಘಟ ಜೀವಿಸಬಲ್ಲುದೆ ? 
ಭಾವಕ್ಕೆ ಇದಿರಿಟ್ಟು , ಕುರುಹು ಅಭಿಮುಖವಾಗಿ ಅರಿವುದಕ್ಕೆ ತೆರನಿಲ್ಲ , 
ಏಣಾಂಕಧರ ಸೋಮೇಶ್ವರಲಿಂಗ ತಾನಾಗಿ, 

| ೯೪|| 
೩೮೫ 
ಇಷ್ಟ ಆತ್ಮನೆಂದು ಮುಟ್ಟಲುಂಟೆ ಭಿನ್ನವಾಗಿ ? 
ಮುಟ್ಟಿ ಮುಟ್ಟಿಸಿಕೊಂಬುದು ಇಷ್ಟವೋ , ಮನವೋ ? 
ಉಭಯವ ಹಿಂಗಿಸಿದಲ್ಲಿ ಕಾಬುದು ಇನ್ನೇನು? 
ಏಣಾಂಕಧರಸೋಮೇಶ್ವರಲಿಂಗ ಅನ್ಯಭಿನ್ನವಿಲ್ಲ . 

| ೯೫ || 


೩೮೬ 


ಅರ್ಚನೆಯ ಮಾಡಿದಲ್ಲಿ ಭಕ್ತಿ ನಾಸ್ತಿ . 
ಪೂಜೆಯ ಮಾಡಿದಲ್ಲಿ ಪುಣ್ಯ ನಾಸ್ತಿ . 
ನಾನಾ ವಿಚಾರವನರಿದಲ್ಲಿ ಭವಂ ನಾಸ್ತಿ . 


೧೩೮ 


ಸಂಕೀರ್ಣ ವಚನಸಂಪುಟ : ಮೂರು 
ಏಣಾಂಕಧರಸೋಮೇಶ್ವರಲಿಂಗದಲ್ಲಿ 
ನಾನೆಂಬುದನರಿತಲ್ಲಿ , ತಾ ನಾಸ್ತಿಯಾಯಿತ್ತು . 

೩೮೭ 
ಹೊಲಬು ಹೊಲಬನೆ ಕಂಡು, ಶಿಲೆ ಕುಲದಲ್ಲಿ ಅಳಿದು, 
ಅನ್ನ ಅರ್ಪಿತದಲ್ಲಿ ಹಿಂಗಿ, ಉದಕ ಮಜ್ಜನದಲ್ಲಿ ನಿಂದು, 
ಪ್ರಸಾದ ಪ್ರಸನ್ನದಲ್ಲಿ ಐಕ್ಯವಾಗಿ, 
ಬಿಬ್ಬಿನ ಮನದಲ್ಲಿ ಒಬ್ಬುಳಿಯಾಯಿತ್ತು, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 

೩೮೮ 
ಬೆಣ್ಣೆ ಕೆಚ್ಚಲ ನುಂಗಿ, ಕಣ್ಣು ತಲೆಯ ನುಂಗಿ, 
ತುದಿ ಬೇರಿನಲ್ಲಿ ಅಡಗಿತ್ತು . 
ಏಣಾಂಕಧರ ಸೋಮೇಶ್ವರಲಿಂಗವೆಂಬುದು 
ಅಲ್ಲಿಯೇ ಅಡಗಿತ್ತು . 


೩೮೯ 


|| ೯೯ || 


ಕಾಣಿ ಕಡವರವ ಕಂಡು,ಶ್ರೇಣಿಸೇನೆಯ ನುಂಗಿ, 
ಕಳ್ಳ ಬೆಳ್ಳನ ಒಡಗೂಡಿದ. 
ಏಣಾಂಕಧರ ಸೋಮೇಶ್ವರಲಿಂಗವೆಂಬುದು ಎಲ್ಲಿಯೂ ಇಲ್ಲ . 

೩೯೦ 
ತಾನರಿದಲ್ಲಿ ಸಕಲವೆಲ್ಲ ತನ್ನೊಳಗಡಗಿತ್ತು . 
ತಾ ಮರದಲ್ಲಿ ಸಕಲವ್ಯಾಪಾರ ತನ್ನಿರವಾಯಿತ್ತು . 
ನಿಂದ ವಾರಿಯಲ್ಲಿ ಹಾವಸೆ ತನ್ನಿಂದ ಒದಗಿದಂತೆ, 
ಚರಿಸೆ ಹಾವಸೆ ಹರಿದು ನಿರ್ಮಲವಾದಂತೆ, 
ಅರಿವು ಮರವೆ ಬೇರೊಂದೆಡೆಯಿಲ್ಲ. 
ಎಲೆ ಗಿಡು ಮುಳ್ಳಿನಂತೆ, ಉರಿ ಮಥನ ಕಾಷ್ಠದಂತೆ, 
ಶಿಲೆ ಕುರುಹು ರೂಪಿನಂತೆ, ಫಲ ಖಲದಂತೆ, 
ನಿರುತ ನಿಳಯದಂತೆ, ಭರತ ಶಬ್ದದಂತೆ, 
ಜೀವ ನಾದದಂತೆಉಭಯ ಭಿನ್ನವಿಲ್ಲ . 
ಏಣಾಂಕಧರ ಸೋಮೇಶ್ವರಲಿಂಗವೆಂಬುದು 
ಅಲ್ಲಿಯೇ ಭಾವವಿರಹಿತವಾಯಿತ್ತು. 


| ೧೦೦|| 


ಬಿಬ್ಬಿ ಬಾಚಯ್ಯನ ವಚನ 


೧ರ್೩ 


೩೯೧. 


ಉರಿದು ಬೇವದು ಉರಿಯೋ , ಮರನೋ ? 
ಹರಿದು ಕೊರೆವದು ನೆಲನೋ , ನೀರೋ ? 
ನೆಲ ನೀರಿನಂತಾದುದು ಅಂಗಲಿಂಗಸಂಬಂಧ. 
ಉರಿ ಮರನಂತಾದುದು ಪ್ರಾಣಲಿಂಗಸಂಬಂಧ. 
ಈ ನಾಲ್ಕರ ಗುಣ ಉಭಯಕೂಟವಾದುದು ಶರಣಸ್ಥಲ. 
ಆ ಸ್ಥಲ ಸುರಧನುವಿನ ಕೆಲವಳಿಯಂತೆ, 
ಮರೀಚಿಕಾಜಲವಳಿಯಂತೆ, 
ಮಂಜಿನ ರಂಜನೆಯ ಜಂಝಾಮಾರುತನಂತೆ, 
ಆ ಸಂಗ ನಿಸ್ಸಂಗ ಐಕ್ಯಸ್ಥಲ, ನಿಃಕಳಂಕ ಮಲ್ಲಿಕಾರ್ಜುನ 
ರೂಪಳಿದು ನೀರಾದಂತೆ 
ಅಂಗಲಿಂಗಸಂಬಂಧಿ ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ . 


|| ೧೦೧|| 


೩೯೨ 
ಬಸವಣ್ಣನ ಪ್ರಸಾದವ ಕೊಂಡ ಕಾರಣ 
ಎನಗೆ ಭಕ್ತಿ ಸಾಧ್ಯವಾಯಿತ್ತು . 
ಚೆನ್ನಬಸವಣ್ಣನ ಪ್ರಸಾದವ ಕೊಂಡ ಕಾರಣ 
ಎನಗೆ ಜ್ಞಾನ ಸಾಧ್ಯವಾಯಿತ್ತು . 
ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ 
ಎನಗೆ ವೈರಾಗ್ಯ ಸಾಧ್ಯವಾಯಿತ್ತು . 
ಇಂತೀ ಮೂವರು ಒಂದೊಂದು ಕೊಟ್ಟ ಕಾರಣ 
ಎನಗೆ ಸರ್ವವೂ ಸಾಧ್ಯವಾಯಿತ್ತು. 
ಏಣಾಂಕಧರ ಸೋಮೇಶ್ವರಾ, 
ನಿಮ್ಮ ಶರಣರೆನ್ನ ಮಾತಾಪಿತರು. 


ಬೊಕ್ಕಸದ ಚಿಕ್ಕಣ್ಣನ ವಚನ 


೩೯೩ 
ಅಂಗದ ಬೊಕ್ಕಸದ ಮಂದಿರಕ್ಕೆ 
ಚಿನಲಿಂಗವೆಂಬುದೊಂದು ಬೀಗ. 
ತ್ರಿಗುಣವೆಂಬ ಮೂರೆಸಳಿನ ಸಿಕ್ಕು . 
ಒಂದು ಪೂರ್ವಗತಿ, ಒಂದು ಮಧ್ಯಗತಿ, 
ಒಂದು ಉತ್ತರಗತಿಯಾಗಿ ಸಿಕ್ಕಿದವು ಮೂರೆಸಳು. 
ಆ ಎಸಳಿಗೆ ಘಟ ಒಂದೆ ಒಡಲು. 
ಎಸಳ ತೆಗವುದಕ್ಕೆ ಕೈಯ ಕಾಣೆ . 
ಪ್ರತಿ ಕೈಗೆ ಎಸಳು ಅಸಾಧ್ಯ ನೋಡಾ. 
ಇಂತೀ ಬೀಗದ ಗುಣವ 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗಾನೀವೇ ಬಲ್ಲಿರಿ. 


೩೯೪ 


ಅಂಗಲಿಂಗಸಂಬಂಧಿಗಳು ನಿಮ್ಮನರಿಯರು. 
ಪ್ರಾಣಲಿಂಗಸಂಬಂಧಿಗಳು ನಿಮ್ಮನರಿಯರು. 
ಎಂತೆನೆ, ಅಂಗಲಿಂಗವೆಂದು, ಪ್ರಾಣಲಿಂಗವೆಂದು 
ಉಭಯದ ಸಂದುಂಟೆ ? 


ಬೊಕ್ಕಸದ ಚಿಕ್ಕಣ್ಣನ ವಚನ 


೧೪೧ 


ಕರ್ಪುರಕುಂಭದಲ್ಲಿ ಹಾಕಿದ ಕಿಚ್ಚು 
ಒಳಗು ಬೆಂದು, ಹೊರಗು ನಿಂದುದುಂಟೆ ? 
ಇಂತೀ ಇಷ್ಟಲಿಂಗ ಪ್ರಾಣಲಿಂಗವೆಂದು 
ಉಭಯದ ಗುಟ್ಟಿನಲ್ಲಿ ಮತ್ತರಾದರಿಗೆ 
ಇಷ್ಟ ದೃಷ್ಟದಲ್ಲಿ ಇಲ್ಲ , ಆತ್ಮನು ನಿಶ್ಚಯದಲ್ಲಿ ನಿಲ್ಲ . 
ಬಸವಣ್ಣಪ್ರಿಯ ನಾರಗರೇಶ್ವರಲಿಂಗವನೆತ್ತ ಬಲ್ಲರೊ ? 


೩೯೫ 
ಆ ಬೊಕ್ಕಸದ ಮನೆಯಿಪ್ಪ ಭೇದ: 
ಹೊರಗಣ ಹೊದಕೆ ನಾನಾ ಚಿತ್ರವಿಚಿತ್ರ . 
ಮಳೆಗೆ ನೆನವುದು, ಬೆಂಕಿಗೆ ಬೇವುದು, 
ಗಾಳಿಗೆ ಮುರಿಯುವುದು. 
ಆ ಮನೆಗೆ ವಿರೋಧವಾಹಲ್ಲಿ ಪಟ್ಟಿ ಕೆಡದು 
ದೇವಾಂಗ ಬೇಯದು, ರತ್ನ ಗಾಳಿಯ ತಪ್ಪಲಿಗೆ ಒಳಗಾಗದು. 
ಈ ಬೊಕ್ಕಸದ ಮನೆಯ ಹೊರಗಣ ಕೇಡು, 
ಒಳಗಣ ಲಾಭವ ನಿರೀಕ್ಷಿಸಿನೋಡಬೇಕು. 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವ ಕೇಳಬೇಕು. 


| ೩|| 


- ೩೯೬ 
ಎಲ್ಲರ ಪರಿಯಲ್ಲ ಎನ್ನ ಊಳಿಗ. 
ಬಸವಣ್ಣ ಚೆನ್ನಬಸವಣ್ಣ ಕೊಟ್ಟ ಕಾಯಕ 
ಸತ್ಮೀಯೆಂಬ ಅರಸಿಯ ಅಪಮಾನಕ್ಕೆ , 
ಲೌಕಿಕಕ್ಕೆ , ಬೊಕ್ಕಸದ ಭಂಡಾರಕ್ಕೆ . 
ಈ ವರ್ತಕ ಶುದ್ಧವಾದ ಮತ್ತೆ 
ಒಳಗಣ ಮುತ್ತು , ಬೆಳಗುವ ರತ್ನ , ಥಳಥಳಿಸುವ ವಜ್ರ . 
ಈ ಕಾಯಕದ ಹೊಲಬ ಕೊಟ್ಟ ಮತ್ತೆ 
ಕಳವಿನಿಸಿಲ್ಲದಿರಬೇಕು, 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವನರಿಯಬಲ್ಲಡೆ. 

- ೩೯೭ 
ಕಾಯ ಧರ್ಮ ಕರ್ಮವನುಂಬನ್ನಕ್ಕ 
ಜೀವ ಭವಕ್ಕೆ ಬಪ್ಪುದು ತಪ್ಪದು. 
ಅದು ಕುಂಭದೊಳಗಣ ಜಲ ಹಿಂಗುವನ್ನಕ್ಕ 


೧೪೨ 


ಸಂಕೀರ್ಣ ವಚನಸಂಪುಟ : ಮೂರು 


ಹುಗಿಲವಾಯಿತ್ತು. 
ಕುಂಭ ಹೋಳಾಗಿ ಜಲ ನೆಲದಲ್ಲಿ ಹಿಂಗೆ, 
ಉಭಯದ ಬಂಧ ಬಿಟ್ಟಿತ್ತು . 
ಕಾಯ ಕರ್ಮವನರಿಯದೆ ಜೀವ ಭವವನುಣ್ಣದೆ, 
ಸರ್ಪನ ದವಡೆಯಲ್ಲಿ ಸಿಕ್ಕಿದಕಪ್ಪೆಯಂತೆ 
ಆ ವಿಷ ತಪ್ಪಿದ ಮತ್ತೆ ನೆಟ್ಟಹನ ಮಾಡುವದು . 
ಇಂತೀ ಗುಣವ ತಪ್ಪದು, ತಪ್ಪಿ ಒಪ್ಪವನೊಪ್ಪಿದಲ್ಲಿ 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗ ನಿಶ್ಚಿಂತನಾಗಿ, 
- ೩೯೮ 

ಗಾಂಧರ್ವಕ್ಕೆ ರಾಗವ ಹೆಸರಿಟ್ಟಂತೆ, 
ಸ್ವರವೊಂದು, ಸಂಚಾರದ ಪರಿ ಬಣ್ಣ ಬೇರಾದಂತೆ, 
ಗೋವರ್ಣ ಹಲವು, ಕ್ಷೀರ ಏಕವರ್ಣವಾದಂತೆ, 
ಕಾಯಕ ಹಲವಾದಲ್ಲಿ ಮಾಡುವ ಮಾಟ, ಶರಣರೊಳಗಾಟ, 
ಲಿಂಗವ ಕೂಟಕೂಡುವ ಏಕವಾಗಿರಬೇಕು, 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವನರಿವುದಕ್ಕೆ . 


- 


೩೯೯ 


ಗುರುವಾದಡೆ ನೃತ್ಯರ ಚಿತ್ತವನರಿಯಬೇಕು. 
ಲಿಂಗವಾದಡೆ ಅರ್ಚಕನ ಚಿತ್ರದಲ್ಲಿ ಅಷ್ಟೊತ್ತಿದಂತಿರಬೇಕು. 
ಜಂಗಮವಾದಡೆ ಉತ್ಪತ್ತಿ ಸ್ಥಿತಿ ಲಯದ 
ಗೊತ್ತ ಮೆಟ್ಟದೆ ನಿಶ್ಚಿಂತನಾಗಿರಬೇಕು. 
ಇಂತೀ ತ್ರಿವಿಧಲಿಂಗ ತ್ರಿವಿಧಾರ್ಪಣಕ್ಕೆ ಒಳಗಾಗಿ, 
ತ್ರಿವಿಧಾಂಗ ತ್ರಿವಿಧಾರ್ಪಣಕ್ಕೆ ಒಳಗಾಗಿ , 
ತ್ರಿವಿಧಾಂಗ ತ್ರಿವಿಧಮಲಕ್ಕೆ ಹೊರಗಾಗಿ, 
ತ್ರಿವಿಧಾತ್ಮ ತ್ರಿವಿಧ ಅರಿವಿನಲ್ಲಿ ಕರಿಗೊಂಡು, 
ವಿಶ್ವಾಸಕ್ಕೆ ಎಡದೆರಪಿಲ್ಲದೆ ತನ್ಮಯಮೂರ್ತಿ ತಾನಾದ ನಿಜೈಕ್ಯಂಗೆ 
ರಾಗ ವಿರಾಗವಿಲ್ಲ , ಪುಣ್ಯ ಪಾಪವಿಲ್ಲ , ಕರ್ಮ ನಿಃಕರ್ಮವಿಲ್ಲ . 
ಇಂತೀ ಭಿನ್ನಭಾವನಲ್ಲ , 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವನರಿದ ಶರಣ. 

೪೦೦ 
ಗುರುವಿಂಗೆ ಗುರುವುಳ್ಳನ್ನಕ್ಕ , ಲಿಂಗಕ್ಕೆ ಲಿಂಗವುಳ್ಳನ್ನಕ್ಕ 
ಜಂಗಮಕ್ಕೆ ಜಂಗಮವುಳ್ಳನ್ನಕ್ಕ , ಆತ್ಮಂಗೆ ಅರಿವುಳ್ಳನ್ನಕ್ಕ , 


|| ೭|| 


ಬೊಕ್ಕಸದ ಚಿಕ್ಕಣ್ಣನ ವಚನ 


೧೪೩ 


| ೮ || 


ಅರಿವು ಮರವೆಗೆ ಇದಿರೆಡೆಯುಂಟು. 
ಗುರುವಿರೇಗೆಉಭಯವಿಲ್ಲದೆ, ಲಿಂಗಕ್ಕೆ ಉಭಯವಿಲ್ಲದೆ, 
ಜಂಗಮಕ್ಕೆ ಉಭಯವಿಲ್ಲದೆ, 
ಆತ್ಮಂಗೆ ಎರಡಳಿದು , ನಿಜ ಏಕವಹನ್ನಬರ 
ಒಂದನಹುದು ಒಂದನಲ್ಲಾ ಎಂದು 
ಸಂದೇಹಕ್ಕೆ ಒಡಲಾಗಬಾರದು. 
ತಾ ನಿಂದ ನಿಂದಲ್ಲಿಯೇ ಸಂದಳಿಯಬೇಕು, 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವನರಿಯಬಲ್ಲಡೆ. 

ဝ၈ 
ನಾನಾ ಬಹುವರ್ಣದ ಬೊಕ್ಕಸವ ಹೊತ್ತು ಮಾಡುವಲ್ಲಿ 
ಭಾವದ ಬಹುಚಿತ್ತವನರಿಯಬೇಕು. 
ನಾನಾ ವರ್ಣದ ಆಭರಣ, ಹದಿನೆಂಟು ಆಶ್ರಯಂಗಳ ತೊಡುವಲ್ಲಿ 
ದ್ರವ್ಯವಕೊಡುವಲ್ಲಿ ಇಂದ್ರಿಯಾತ್ಮನ ಬೆಂಬಳಿಯನರಿಯಬೇಕು. 
ಎಂಟುರತ್ನದ ಕಾಂತಿ, ಜೀವರತ್ನದ ಕಳೆ 
ಭಾವಿಸಿ ಏಕವ ಮಾಡಿ ನಡೆವುದು. 
ನೀವುಕೊಟ್ಟ ಕಾಯಕ ತನುವಿಂಗೆ ಕ್ರೀ , ಆತ್ಮಂಗೆ ಅರಿವು. 
ಆ ಅರಿವಿಂಗೆ ಮಹಾಬೆಳಕು ಒಡಗೂಡಿ ಕರಿಗೊಂಡಲ್ಲಿ 
ಬೊಕ್ಕಸದ ಮಣಿಹವನೊಪ್ಪಿಸಬೇಕು, 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗಕ್ಕೆ . 


೪೦೨ 
ಶೀತವುಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕು. 
ಉಷ್ಣವುಳ್ಳನ್ನಕ್ಕ ಶೀತವ ಪ್ರತಿಪಾದಿಸಬೇಕು. 
ದಿನದಲ್ಲಿ ಎದ್ದು , ರಾತ್ರಿಯಲ್ಲಿ ಒರಗುವನ್ನಕ್ಕರ 
ಅದೈತ ಅಸತ್ಯ ನೋಡಾ. 
ಇದು ಕಾರಣ, ಕ್ರಿಯೆ ಮರೆಯಲಿಲ್ಲ , 
ಅರಿವುಶೂನ್ಯವೆಂದು ಬಿಡಲಿಲ್ಲ . 
ಅದು ಶಿಲೆಯ ಮರೆಯ ಪಾವಕ , ತಿಲದೊಳಗಣ ತೈಲ. 
ಅವರ ಒಲವರದಲ್ಲಿ ಕುಲವ ಕಾಣಬೇಕು, 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗವನರಿವುದಕ್ಕೆ . 


ಭರಿತಾರ್ಪಣದ ಚೆನ್ನಬಸವಣ್ಣನ ವಚನ 


೪೦೩ 
ಅರಿವಿಂಗೂ ಮರವೆಯ ದೆಸೆಯಲ್ಲಿ ಓಲಾಡುವ 
ಇಂದ್ರಿಯಂಗಳ ಸಮೂಹ. 
ಈ ಉಭಯವೂ ಕೂಡಿ, ಮಹವೊಡಗೂಡಿದಲ್ಲಿ ಭರಿತಾರ್ಪಣ. 
ಅರಿವುಳ್ಳವನೆಂದು, ನಿಬ್ಬೆರಗು ಕರಿಗೊಂಡವನೆಂದು, 
ಸರ್ವಸಂಗಪರಿತ್ಯಾಗಿಯೆಂದು ತಾನರಿಯದೆ, 
ಉಳಿದರ ಕೈಯಿಂದ, ಪರಾಧೀನರಿಗೊರೆಯದೆ, 
ಅಮೃತ ಸುಧೆಯಂತೆ, ಪರಿಪೂರ್ಣ ಕಳೆದಂತೆ, 
ಅರಿದರಿಯದಂತಿದ್ದುದು ಭರಿತಾರ್ಪಣ . 
ಹೀಂಗಲ್ಲದೆ ಅಜಯಾಗವ ಮಾಡುವ ವಿಪ್ರನ ಕರ್ಮದಂತೆ 
ನಾನಲ್ಲ ನೇಣು ಕೊಂದಿತ್ತೆಂದು ದಾಯಗಾರಿಕೆಯಲ್ಲಿ ಹೋಹ 
ದರ್ಶನ ಢಾಳಕವಂತಂಗೆ, ತನ್ನ ಕಾಲ ವೇಳೆಗೆ 
ತಕ್ಕಹಾಗೆ ಭಕ್ತಿಯ ಮರೆದು, ಸತ್ಯವ ತೊರೆದ 
ದುರ್ಮತ್ಯಂಗೆ ಭರಿತಾರ್ಪಣದ ಕಟ್ಟುಂಟೆ ? 
ಇಂತೀ ಭೇದಂಗಳ ಯುಕ್ತಿಯಲ್ಲಿ 
ಸತ್ತು ಚಿತ್ತು ಆನಂದವೆಂಬ ಗೊತ್ತ ಮುಟ್ಟದೆ, 


ಭರಿತಾರ್ಪಣದ ಚೆನ್ನಬಸವಣ್ಣನ ವಚನ 


ဂပူ 


ಮನ ಘನದಲ್ಲಿ ನಿಂದು ಉಭಯದೆಡೆಗೆಟ್ಟುದು ಭರಿತಾರ್ಪಣ. 
ಈ ಗುಣ ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗ ಸಂಗ. 


೪೦೪ 
ಇಷ್ಟಲಿಂಗಕ್ಕೆ ದೃಷ್ಟಪದಾರ್ಥಂಗಳ ಅರ್ಪಿಸುವಲ್ಲಿ 
ಕಟ್ಟಳೆವುಂಟು, ತನ್ನ ಘಟದ ಲಕ್ಷಣವುಂಟು. 
ಇಂತೀ ಉಭಯವ ಪ್ರಮಾಣಿಸಿಕೊಂಡು 
ಅರ್ಪಣದಿಂದ ಅರ್ಪಿಸುವಲ್ಲಿ ತೃಪ್ತಿಯ ಅಭಿಲಾಷೆಯಿಂದ 
ಸತ್ಯ ಸದೈವರ ಸಹಪಜ್ಜೆಯಲ್ಲಿ 
ಕುತ್ತಿನ ಅಪೇಕ್ಷಕ್ಕಾಗಿ ಮತ್ತೆ ಪುನರಪಿಯಾಗಿ 
ಇಕ್ಕು ತಾಯೆಂದಡೆ, ಅದು ತನ್ನ ಕುತ್ತಿನ ಭೇದವೊ ? 
ಭರಿತಾರ್ಪಣದ ಯುಕ್ತಿಯ ಭಿತ್ತಿಯೊ ? 
ಭರಿತಾರ್ಪಣವೆಂಬಲ್ಲಿ ಲಿಂಗಕ್ಕೆ ಕೊಟ್ಟಲ್ಲದೆ ಮುಟ್ಟೆನೆಂಬ ಕಟ್ಟೋ ? 
ಅಲ್ಲಾ , ಸಾಧಕಾಂಗಿಗಳ ಸಂಗದ ಗುಣದಿಂದ ಬಂದ ಮುಟ್ಟೋ ? 
ಇಂತಿವ ತಿಳಿದು, ಮನವಚನಕಾಯ ಕರಣೇಂದ್ರಿಯಂಗಳು 
ಮುಂತಾದ ಭೇದಂಗಳಲ್ಲಿ ಒಮ್ಮೆಗೊಮ್ಮೆ ತುತ್ತನಿಡುವಲ್ಲಿ , 
ಸವಿಯಾದ ರಸಾನ್ನಗಳ ಚಪ್ಪಿರಿವಲ್ಲಿ , 
ಅಲ್ಲಿಗಲ್ಲಿಗೆ ಉಭಯವಳಿದ ಭರಿತಾರ್ಪಣದ ತೆರನ ಕಂಡು, 
ಈ ಗುಣ ಜಿಹೇಂದ್ರಿಯದ ಭರಿತಾರ್ಪಣ. 
ಇಂತೀ ಭರಿತಾರ್ಪಣವನಂಗೀಕರಿಸಿದ 
ಸರ್ವವ್ಯವಧಾನಿಯ ಎಚ್ಚರಿಕೆಯ ಮುಟ್ಟು, 
ಮುಂದೆ ಗುಹೇಂದ್ರಿಯಕ್ಕೆ ಸಿಕ್ಕು . 
ಇಂತೀ ವಿಷಯ ವ್ಯಸನಾದಿಗಳಲ್ಲಿ 
ಭರಿತಾರ್ಪಣದಿಂದಕೂಡುವ ಪರಿಯಿನ್ನೆಂತೊ ? 
ಇಂದ್ರಿಯ ಬಿಡುವನ್ನಕ್ಕ ಪುನರಪಿಯಾಗಿ ಅಂಗೀಕರಿಸಿಯಲ್ಲದೆ 
ಚಲನೆಯ ಗುಣ ಹೆರೆಹಿಂಗದು. 
ಅಲ್ಲಿಯ ಭರಿತಾರ್ಪಣದ ಪರಿಯ ಬಲ್ಲವನಾದಡೆ 
ಸರ್ವ ಎಲ್ಲಾ ಗುಣದಲ್ಲಿ ಭರಿತಾರ್ಪಣ, 
ಲಿಂಗಾಂಗ ಪರಿಪೂರ್ಣನೆಂಬೆ . 
ಇಂತೀ ಗುಣವನರಿಯದೆ ಕಂಡಕಂಡವರ ಕಂಡು ಕೈಕೊಂಡು 
ಈ ವ್ರತವನಂಗೀಕರಿಸಿದನಾದಡೆ 
ಗುರುವಿಂಗೆ ದೂರ, ಲಿಂಗ ಅವಂಗಿಲ್ಲ , ಚರಪ್ರಸಾದ ಸಲ್ಲ . 


೧೪೬ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತಿವನರಿಯದೆ, ಗೆಲ್ಲಸೋಲಕ್ಕೆ ಹೋರಿಹೆನೆಂದಡೆ 
ಚೆನ್ನಬಸವಣ್ಣನಕೋರಡಿಯ ಕೊಡುವೆ. 
ಸಂಗನಬಸವಣ್ಣನ ಮೆಚ್ಚಿಸುವೆ. 
ಪ್ರಭು ನಿಜಗುಣದೇವರ ತಲೆದೂಗಿಸುವೆ. 
ಇದಕ್ಕೆ ಹಾಕಿದೆ ಮುಂಡಿಗೆ, ವರ್ಮದ ತಲೆಸುತ್ತು , 
ಎನ್ನೊಡೆಯ ಚೆನ್ನ ಚೆನ್ನಕೂಡಲ ರಾಮೇಶ್ವರಲಿಂಗ ಸಾಕ್ಷಿಯಾಗಿ , || ೨|| 

೪೦೫ 
ಉಂಬೆಡೆಯಲ್ಲಿ ಭರಿತಾರ್ಪಣವೆಂದು 
ಮಿಕ್ಕಾದ ವಿಷಯೇಂದ್ರಿಯಂಗಳಲ್ಲಿ 
ಭರಿತಾರ್ಪಣದ ಸಂದನಳಿದು ಅರ್ಪಿಸಬಲ್ಲಡ, 
ಆ ಗುಣ ಉಭಯಭರಿತಾರ್ಪಣಭೇದ. 
ಇದನರಿಯದೆ ಲಿಂಗಕ್ಕೆ ಸಂದಲ್ಲದೆ, 
ತಾನೊಂದು ದ್ರವ್ಯವ ಮುಟ್ಟೆನೆಂಬ ಸಂದೇಹದ ಸಂಕಲ್ಪವಲ್ಲದೆ, 
ಭರಿತಾರ್ಪಣಾಂಗಿಯ ಲಿಂಗಾಂಗಿಯ ಮುಟ್ಟಲ್ಲ . 
ಭರಿತಾರ್ಪಣವಾವುದೆಂದಡೆ: 
ತಾ ಕಂಡುದ ಮುಟ್ಟದೆ, ತಾ ಮುಟ್ಟಿದುದನರ್ಪಿಸದೆ, 
ತಾ ಕಾಣದುದ ಮುನ್ನವೆ, ತಾ ಕಂಡುದ ಮುಟ್ಟದ ಮುನ್ನವೆ 
ಅರ್ಪಿತವಾದುದ ದೃಷ್ಟಾಂತವನರಿದು, 
ಭರಿತಾರ್ಪಣವೆಂಬ ಪರಿಪೂರ್ಣತ್ವವಂ ಕಂಡು, 
ಅಂಗಸಹಿತವಾಗಿ ಮುಟ್ಟದೆ, ಮನಸಹಿತವಾಗಿ ನೆನೆಯದೆ, 
ಇಂದ್ರಿಯಂಗಳು ಸಹಿತವಾಗಿ ಒಂದನೂ ಅನುಭವಿಸದೆ 
ಲಿಂಗವೆ ಅಂಗವಾಗಿ, ಅಂಗವ ಲಿಂಗವಾಗಿ 
ಅಂದಂದಿಗೆ ಕಾಯ ಹಿಂಗಬೇಕೆಂಬುದನರಿದಾಗವೆ 
ಭರಿತಾರ್ಪಣ, ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗದ ಸಂಗ. || ೩|| 

೪೦೬ 
ಒಮ್ಮೆಗೆ ಸುರಿದು, ಮತ್ತೊಮ್ಮೆಗೆಬೇಡದಿಪ್ಪುದೆ ಭರಿತಾರ್ಪಣವೆ ? 
ಮುಟ್ಟಿ ಮುಟ್ಟಿ ಅರ್ಪಿಸಲಾರದೆ 
ಗುಪ್ಪೆಯಾಗಿ ಸುರಿಯಿಸಿ ಕೊಂಡು ಕೊಂಬುದು 
ಇದುಕೃತ್ಯದ ನೇಮ , ಭರಿತಾರ್ಪಣವ ? ಭರಿತಾರ್ಪಣವಾವುದೆಂದಡೆ : 
ಪರಸ್ತ್ರೀ ಒಲಿದು ಬಂದಲ್ಲಿ , ನೇಮಕಲ್ಲದ ದ್ಯವ್ಯನೆರೆದು, 


ಭರಿತಾರ್ಪಣದ ಚೆನ್ನಬಸವಣ್ಣನ ವಚನ 


ನಿಕ್ಷೇಪಕೈಲೆಡೆಯ ಕಡವರ ವಿಶ್ವಾಸಿಸಿದಲ್ಲಿ , ಘಾತಕತನವ ಬಿಟ್ಟು, 
ಇಂತೀ ಅವಗುಣದಲ್ಲಿ ಮಲಿನನಲ್ಲದೆ ಸ್ವಾನುಭಾವಸಿದ್ದಾನಾಗಿ 
ಕಾಯಕರ್ಮಕ್ಕೊಳಗಲ್ಲದೆ, 
ಜೀವ ನಾನಾ ಜೀವಂಗಳಲ್ಲಿ ಹುಟ್ಟಿ ಹೊಂದದೆ, 
ಆತ್ಮನ ವಸ್ತುವಲ್ಲದೆ ಮತ್ತೇನನೂ ಅರಿಯದೆ, 
ಪರಿಭ್ರಮವ ಹರಿದುದು ಭರಿತಾರ್ಪಣ. 
ಈ ಗುಣ ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗ ಸಂಗ. 


೪೦೭ 
ಕಾಷ್ಟ ಪದಾರ್ಥವನರಿದು, ಕರ್ಮಪದಾರ್ಥವಶೋಧಿಸಿಕೊಂಡು, 
ವರ್ಮಪದಾರ್ಥವ ನಿರ್ಧರಿಸಿ, 
ಇಂತೀ ಪದಾರ್ಥಂಗಳ ಅರ್ಪಿಸುವಲ್ಲಿ 
ಬಂದ ಬಟ್ಟೆ, ಮುಂದಣ ಪಯಣ. 
ನಿಂದ ಮಧ್ಯದಲ್ಲಿ ಕಾಬ ಸುಖಂಗಳ ಸಂದನಳಿದುದು, ಭರಿತಾರ್ಪಣ 
ಸಂದಿಗೊಂದಿಯ ಸಂಸಾರಿಗಳಲ್ಲಿ ಬೆಂಬಳಿಯಾಗಿಹುದೆ ? 
ಅವರ ಮಂದಿರಂಗಳಲ್ಲಿ ಸ್ತುತಿನಿಂದ್ಯಾದಿಗಳ ತಂದುಕೊಳ್ಳದೆ, 
ಅವರಿಗೆ ಬಂಧ ಮೋಕ್ಷ ಕರ್ಮಂಗಳ ಭಾವಕ್ಕೆ ಸಂದನಿಕ್ಕದೆ, 
ತಾ ಬಂದನಲ್ಲದಿಪ್ಪುದ ಭರಿತಾರ್ಪಣ. 
ಇಂತೀ ನಿಹಿತ ತಿಳಿದು, ಸಂಸಾರ ಘಾತಕವ ಬಿಟ್ಟು , 
ಪರದೇಶಿಕತ್ವವಾದುದು ಭರಿತಾರ್ಪಣ. 
ಈ ಗುಣ ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗ ಸಂಗ. 


|| ೫ || 


೪೦೮ 
ಗುರು ಚರ ಕರ್ತರು ತಾವಾದ ಮೇಲೆ 
ಭಕ್ತನಾಚಾರದಲ್ಲಿರಬೇಕು. 
ಮೃಷ್ಟಾನ್ನಕಿಚ್ಚಿಸದೆ ದೂರಸ್ಥರಾಗಿ, 
ಗಣಕ ಪಾರದ್ವಾರ ಹುಸಿಕೋಲೆಕಳವು ಹಿಂಸೆಗೊಡಂಬಡದೆ, 
ಮತ್ತೆ ಕಿಸುಕುಳದ ಗಂಟ ಕೆಲಕೊತ್ತಿಸಿ, 
ತಾ ಹರಚರವಾದ ಪರಮಲಿಂಗಾಂಗಿಗೆ 
ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗೈಕ್ಯ . 


೧೪೮ 


ಸಂಕೀರ್ಣ ವಚನಸಂಪುಟ : ಮೂರು 


೪೦೯ 
ತಾನರಿದು ಮತ್ತೇನುವ ಮುಟ್ಟೆನೆಂಬುದು 
ಭರಿತಾರ್ಪಣದ ಕಟ್ಟು . 
ಇಂತೀ ಗುಣ , ಭರಿತಾರ್ಪಣವಲ್ಲವೆ ? 
ಅಶನದಾಸೆಯ ಬಿಡು, ಎಲೆ ದೆಸೆಗೆಟ್ಟ ಜೀವವೆ. 
ನಿನ್ನ ನೀನರಿ , ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗ 
ಸಂಗವಾಗಬಲ್ಲಡೆ. 

* 


| ೭ || 


ပုဂဝ 
ತಾನರಿಯದುದನರಿದಾಗವೆ ಭರಿತಾರ್ಪಣ. 
ತಾ ಕೆಡಿಸಿದುದ ಕಂಡಲ್ಲಿಯೆ ಭರಿತಾರ್ಪಣ. 
ತ್ರಿವಿಧಮಲದಿಂದ ಕಟ್ಟೋತ್ತರ ಬಂದಲ್ಲಿ 
ತೊಟ್ಟು ಬಿಟ್ಟ ಹಣ್ಣಿನಂತಿದ್ದಾಗವೆ ಭರಿತಾರ್ಪಣ. 
ತಾ ಹೇಳಿದ ವ್ರತ ನೇಮ ನಿತ್ಯ ಕೃತ್ಯಂಗಳಲ್ಲಿ 
ಅನುಸರಣೆಯಿಂದ ತನು ಸೋಂಕಿದಾಗ ಭರಿತಾರ್ಪಣ. 
ಪಡಿಪುಚ್ಚವಿಲ್ಲದ ನುಡಿಗೆಡೆಯಾಗದೆ 
ಲಿಂಗದಲ್ಲಿ ಒಡಗೂಡೂದ ಭರಿತಾರ್ಪಣ. 
ಇದು ಕುತ್ತಿನ ಆಗಲ್ಲ , ಸಂಸಾರಘಟವ ಮೆತ್ತುವ ಬುತ್ತಿಯಲ್ಲ . 
ನಿತ್ಯಾನಿತ್ಯವ ತಿಳಿದು, ನಿಶ್ಚಯವನರಿದಲ್ಲಿ ಭರಿತಾರ್ಪಣ. 
ಇದು ಸತ್ಯವಂತರ ಹೊಲ, ಮುಕ್ತಿವಂತರ ಬೆಳೆ . 
ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗದ ಸಂಗ. 


|| ೮ || 


က 
ದೃಷ್ಟಿಯಿಂದ ನೋಡಿದ ಮತ್ತೆ ಕಂಡಡೆ 
ಭರಿತಾರ್ಪಣವೆತ್ತಣ ಮುಟ್ಟು ? ಮುಟ್ಟಿದುದ ಮುಟ್ಟಿ ಅರ್ಪಿಸುವಲ್ಲಿ 
ಲಿಂಗಾರ್ಪಿತವಿಲ್ಲದೆ ಸಲ್ಲದೆಂದು 
ಗುರುಚರ ಮುಖದಿಂದ ಪ್ರಸಾದಿಸಿ ತಾಯೆಂದ 
ಭರಿತಾರ್ಪಣ ಅದೆಲ್ಲಿಯ ತೊಟ್ಟು ? 
ಮತ್ತೆ ಗುರುಚರದಲ್ಲಿ ತ್ರಿವಿಧಮಲಕ್ಕೆ ಕಟ್ಟಿನಿಕ್ಕಿ , 
ತಪ್ಪಿ ಮುಟ್ಟಿದಲ್ಲಿ ವಂದಿಸಿ ನಿಂದಿಸುವದು. 
ಮತ್ತೆ ಪ್ರಸಾದವೆಂದುಕೈಯೊಡ್ಡಿ ಕೊಂಬ ಭ್ರಷ್ಟನತ್ತಣ ಕೊಟ್ಟಿ, 
ಲಿಂಗಕ್ಕಿಂದವೂ ಗುರುಚರ ಭಕ್ತಿಸಂಗಗುಣವಿಶೇಷವೆಂಬುದನರಿದು 


ಭರಿತಾರ್ಪಣದ ಚೆನ್ನಬಸವಣ್ಣನ ವಚನ 


೧ರ್೪ 


ಗುರುಚರ ಪ್ರಸಾದವನಂಗೀಕರಿಸಿದ ಮತ್ತೆ 
ಆ ಲಿಂಗದ ಅಂಗವೆ ಘಟ. 
ಆ ಗುರುಚರಲಿಂಗಕ್ಕೆ ಪ್ರಾಣಸ್ವರೂಪವಾದ ಮತ್ತೆ 
ಆ ಲಿಂಗ ತನ್ನ ಸರ್ವಾಂಗದಲ್ಲಿ , ತಾ ವ್ಯವಹರಿಸುವಲ್ಲಿ 
ಹೆರಹಿಂಗದ ತೆರನ ತಿಳಿದು, 
ಆ ಲಿಂಗದಾದಿ ಗುರುಚರವಿಲ್ಲಾ ಎಂದು ಕಂಡ ಮತ್ತೆ 
ಗುರುವಿನ ಮುಖದಿಂದ ಲಿಂಗ ಸೋಂಕಿದ 
ಜಂಗಮದ ತೃಪ್ತಿಯಿಂದ ತ್ರಿವಿಧದ ವರ್ಮವನರಿದು, 
ಮುಂದಕ್ಕೆ ಕುಳವಿಲ್ಲದೆ, ಹಿಂದಕ್ಕೆ ನಷ್ಟವಾಗಿ, 
ಅಂದಂದಿಗೆ ಬಂಧ ಮೋಕ್ಷ ಕರ್ಮ ಹಿಂಗಿ ನಿಂದ 
ನಿಜಲಿಂಗಾಂಗಿಗೆ ಭರಿತಾರ್ಪಣ. 
ಇಂತಿವನೊಂದುವ ಸಂಧಿಸಿ ಕಾಣಿಸಿಕೊಳ್ಳದೆ 
ಭರಿತಾರ್ಪಣವೆಂದು ರಸಾಮೃತ ಮೃಷ್ಟಾನ್ನವ 
ಸುರಿಯಿಸಿಕೊಂಡು, ಯಥೇಷ್ಟವಾಗಿಟ್ಟುಕೊಂಡು, 
ಮಿಕ್ಕಾದುದ ಚೆಲ್ಲಿ ಸೂಸುವ ಕ್ರೀ ಭ್ರಷ್ಟಂಗೆ, 
ತ್ರಿವಿಧನಷ್ಟಂಗೆ, ವಿರಕ್ತಂಗೆ, 
ಕ್ಷಣಿಕ ಪಾರದ್ವಾರ ಹುಸಿ ಕೊಲೆ ಅತಿಕಾಂಕ್ಷೆ 
ಇಂತಿವು ಮೊದಲಾದ ಕಿಸುಕುಳವ ಬಿಟ್ಟವರಿಗೆ, 
ಭರಿತಾರ್ಪಣದ ಅರ್ಪಣದ ಅರ್ಪಿತವ ಬಲ್ಲವ 
ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗಕ್ಕೆ ಕೊಟ್ಟು ಕೊಳಬಲ್ಲವ. 

၅ 
ಭರಿತವೆಂಬ ಶಬ್ದಕ್ಕೆ ಕಡೆಯಾಣಿ, 
ಭರಿತವೆಂಬ ಸೊಲ್ಲು ಪರಿಪೂರ್ಣತ್ವ ಕುರುಹಳಿದುದು. 
ಭರಿತಾರ್ಪಣವೆಂಬ ಭಕ್ಷ್ಮ ಮುಂದಕ್ಕೂ ಹಿಂದಕ್ಕೂ ಕಟ್ಟಿಲ್ಲದ ದೃಷ್ಟ, 
ಭರಿತಾರ್ಪಣವೆಂದು ಕೃತ್ಯದ ಕಟ್ಟ ಹೊತ್ತ ಮತ್ತೆ 
ಭರಿತಾರ್ಪಣ ಲಿಂಗ ಪ್ರಸಾದ ಕೊಂಡಲ್ಲಿ , 
ಆ ಮನ ಅರೋಚಕ ತಲೆದೋರಬಾರದು ಭರಿತಾರ್ಪಣವೆಂದು. 
ನೈವೇದ್ಯವೆಂದು ಸಂದಲ್ಲಿ ಉದಕ ಮುಂತಾದ 
ಆವ ದ್ರವ್ಯವೂ ಬೀಸರಿಸಿ, ಆ ಪ್ರಸಾದದಲ್ಲಿ ಬೆರೆಯಬಾರದು. 
ಬೆರೆದ ಮತ್ತೆ ಧರಿಸಬಾರದು, ಇರಿಸಬಾರದು. 
ಆ ಪ್ರಸಾದವ ಚೆಲ್ಲಿ ಸೂಸಲಿಲ್ಲ . ಮತ್ತೆ ಅರ್ಪಿಸಿಕೊಂಡೆಹೆನೆಂದಡೆ 


೧೫೦ 


ಸಂಕೀರ್ಣ ವಚನಸಂಪುಟ : ಮೂರು 


ಬೇರೆ ದೃಷ್ಟದಲ್ಲಿ ಬಂದುದಲ್ಲ . 
ಬೆರೆದ ದ್ರವ್ಯವ ಮತ್ತರ್ಪಿಸಿಹೆನೆಂದಡೆ 
ಆ ಪ್ರಸಾದದಲ್ಲಿ ಒಡಗೂಡಿದ ದ್ರವ್ಯ . 
ಆ ದ್ರವ್ಯ ಒಡಗೂಡಿದಡೆ ಕುರುಹಿಟ್ಟು ನಿಂದಲ್ಲಿ 
ಅರ್ಪಿಸಿ ಒಡಗೂಡಬಹುದು, ಮತ್ತೆ ವಿಚಾರಿಸಲಿಕಾಗಿ 
ತನ್ನ ವ್ರತದ ಕಟ್ಟಿನ ನೆಮ್ಮುಗೆಯನರಿತುಕೊಳಬಾರದು. 
ಬಿಡಬಾರದು ಎಂಬುದ ಒಳಗನರಿದು, 
ಇಂತೀ ಭರಿತಾರ್ಪಣ ಆರಿಗೂ ಸಾಧ್ಯವಲ್ಲ . ಒಬ್ಬಂಗೆ ಸಾಧ್ಯವಾಯಿತ್ತು. 
ಬಸವಣ್ಣ ನವಾಗಿ , ಚೆನ್ನಬಸವಣ್ಣ ಪದಾರ್ಥ ಸ್ವರೂಪವಾದಲ್ಲಿ , 
ಪ್ರಭುದೇವರು ಸಾಕು ಭರಿತವೆಂದಲ್ಲಿ 
ಅರ್ಪಿತವಾಯಿತ್ತು , ಭರಿತ ಸಲೆ ಸಂದಿತ್ತು . 
ಎನಗೆ ಭರಿತ ನೇಮ ಓಸರಿಸುತ್ತಿದೆ. 
ಪೂರ್ಣವ ಬಿಟ್ಟು , ಪರಿಪೂರ್ಣವ ಮಾಡು 
ಚೆನ್ನ ಚೆನ್ನಕೂಡಲ ರಾಮೇಶ್ವರಲಿಂಗ ಸಂಗ. 


Watarea 


ಭರಿತಾರ್ಪಣ ಸಹಭೋಜನ ನೈವೇದ್ಯ ಸಹ 
ಇಂತೀ ತ್ರಿವಿಧಭೇದಂಗಳ ಅಂಗೀಕರಿಸಿದ ಮತ್ತೆ 
ಕರುಳಿಲ್ಲದಕಲಿಯಂತೆ, ಒಡಲಿಲ್ಲದ ಅಂಗದಂತೆ, 
ಸಂಗವಿಲ್ಲದ ನಿರಂಗದಂತೆ, ದಗ್ಗಪಟದಂತೆ, 
ಒಂದನೂ ಹೊದ್ದದ ಬಹುವರ್ಣದಂತೆ, 
ಅಂಗವಿದ್ದೂ ಅಳಿದು ತೋರುವ ನಿರಂಗಿಗಲ್ಲದೆ 
ಈ ತ್ರಿವಿಧ ವ್ರತ ಪ್ರಸಾದವಿಲ್ಲ . 
ನಾನು ಎನಗೆ ಬಂದ ಕುತ್ತಕ್ಕೆ ಹಾಡಿ ಹರಸಿ 
ಮದ್ದನರೆವುತ್ತಿದ್ದೇನೆ, ಎನ್ನ ಕಾಡಬೇಡ. 
ಕ್ರೀ ತಪ್ಪದೆ ಎನ್ನ ಕೂಡಿಕೊ , 
ಚೆನ್ನ ಚೆನ್ನ ಕೂಡಲ ರಾಮೇಶ್ವರಲಿಂಗ ಸಂಗ. 


|| ೧೧ || 


ಭಿಕಾರಿ ಭೀಮಯ್ಯನ ವಚನ 

ပူဂ 
ಕಾಳಗವೆಂಬ ಕಟ್ಟಿದಿರಾದಡೆ, 
ಸೋಂಕಿದಡೆ ಬಿಡೆ, ಕರೆದರೆಂದು ಬಿಡೆ. 
ವ್ರತ ಹೋದವರು ಸುಳಿಯದಿರಿ. 
ಕಂಡಡೆ ಕೊಲುವ ಬಿರಿದು, ಭಿಕಾರಿ ಭೀಮೇಶ್ವರಲಿಂಗವೆ. 


| ೧|| 


၀၅ 
ಭಿಕಾರಿ ಭಿಕಾರಕ್ಕೆಳಸ. 
ಉಣ್ಣಲುಉಡಲು ಕಾಣದಾತ ಭಿಕಾರಿ. 
ತನು ಮೀಸಲು, ಮನ ಮೀಸಲು, 
ಬಾಯಿ ಬೋರುಬೋರು. 
ಮರಣವಳಿದುಳಿದಾತ ಭಿಕಾರಿ . 
ಸಂಚಲದ ಪಂಚಕರಣಗಳ ತೆಗೆದುಂಡು, 
ರುಂಡಮಾಲೆಯ ರಣಮಾಲೆಯ 
ಹೆಣಮಾಲೆಯ ಚಾರುಚ್ಚಿದಲ್ಲದೆ 
ಭಿಕಾರಿ ಭೀಮೇಶ್ವರಲಿಂಗಕ್ಕೆ ದೂರ ಕಾಣಾ, 
ಕರುತಿರುವ ಗೊರವಾ 


ಭೋಗಣ್ಣನ ವಚನ 

os 
ಅಂಗದ ಕೈಯಲ್ಲೊಂದಂಗವದೆನೋಡಾ. 
ಲಿಂಗದ ಕೈಯಲ್ಲೊಂದು ಲಿಂಗವ ನೋಡಾ. 
ಈ ಉಭಯದ ಮಧ್ಯದಲ್ಲಿ ಅರಿದ ತಲೆಯ , 
ಕೈಯಲ್ಲಿ ಹಿಡಿದುಕೊಂಡು, ಮುಂಡ ಉದಯವಾಯಿತ್ತ ಕಂಡೆ. 
ಅದಕ್ಕೆ ತಲೆಯಲ್ಲಿ ಓಲೆ, ಮುಂಡದಲ್ಲಿ ಮೂಗುತಿ, 
ಮೂಗಿನಲ್ಲಿ ಕಣ್ಣು, ಕಿವಿಯಲ್ಲಿ ತೋರಣ, 
ಕಂಗಳ ಮುತ್ತುಸರವ ಪವಣಿಸುವ ಜಾಣೆಯ ಕಣ್ಣ 
ಕೈಯ ಲಿಂಗಕ್ಕೆ ಮದುವೆಯ ಮಾಡಿದರೆಮ್ಮವರು. 
ಆ ಲಿಂಗದಿಂದರೂಪಲ್ಲದ, ಸೋಂಕಿಲ್ಲದ 
ಸೊಬಗಿನ ಅಭಿನವ ಶಿಶು ಹುಟ್ಟಿತ್ತು ನೋಡಾ, 
ಆ ನಾಮವ ಹಿಡಿದು ಕರೆದಡೆ ಕೈಸನ್ನೆ ಮಾಡಿತ್ತು . 
ನೋಡಿದಡೆ ಮುಂದೆಬಂದು ನಿಂದಿತ್ತು . 
ಅಪ್ಪಿದಡೆ ಸೋಂಕಿಲ್ಲದೆಹೋಯಿತ್ತು. 
ಅರಸಹೋದಡೆ ಅವಗವಿಸಿತ್ತು . ನಿಜಗುರು ಭೋಗೇಶ್ವರಾ, 
ಇದರ ಕೌತುಕದ ಕಾರಣವೇನು ಹೇಳಯ್ಯಾ. 


|| ೧ || 


೧೫೩. 


ಭೋಗಣ್ಣನ ವಚನ 

೪೧೭ 
ಅಂಗೈಯಗಲದ ಪಟ್ಟಣದೊಳಗೆ 
ಆಕಾಶದುದ್ದ ಎತ್ತು ತಪ್ಪಿತ್ತು. 
ಅರಸಹೋಗಿ ಹಲಬರು ಹೊಲಬುದಪ್ಪಿ , 
ತೊಳಲಿ ಬಳಲುತೈದಾರೆ . 
ಆರಿಗೆ ಮೊರೆಯಿಡುವೆ, ಅಗುಸಿಯನಿಕ್ಕುವೆ. 
ಜಲಗಾರನ ಕರೆಸಿ, ಜಲವ ತೊಳೆಯಿಸಿ 
ಅಘಟಿತ ಘಟಿತ ನಿಜಗುರು ಭೋಗೇಶ್ವರಾ, 
ಅರಸಿಕೊಂಡು ಬಾರಯ್ಯಾ . 


೪೧೮ 


ಅಯ್ಯಾ ನಿಮ್ಮ ಶರಣರ ಇರವು, 
ಹರಿಯ ಕೈಯ ದೀವಿಗೆಯಂತೆ ಇದ್ದಿತ್ತಯ್ಯಾ. 
ನಿಮ್ಮ ಶರಣರ ಸುಳುಹು, 
ಪವನನಕೈಯ ಪರಿಮಳದಂತೆ ಇದ್ದಿತ್ತಯ್ಯಾ. 
ಹುತಾಸನವೆಂಬ ಗದ್ದುಗೆಯ ಮೇಲೆ 
ಕರ್ಪುರದರಸುವ ಕುಳ್ಳಿರಿಸಲು, 
ಅರಸು ಗದ್ದುಗೆಯ ನುಂಗಿದನೊ ? 
ಗದ್ದುಗೆ ಅರಸನ ನುಂಗಿತ್ತೊ ? ಎಂಬ ನ್ಯಾಯದಲ್ಲಿ 
ಕಂಗಳ ಗದ್ದುಗೆಯ ಮೇಲೆ 
ಸದ್ಗುರು ಲಿಂಗವೆಂಬ ಅರಸನಂ ಕುಳ್ಳಿರಿಸಲು, 
ಆ ಲಿಂಗ ಕಂಗಳ ನುಂಗಿದನೊ ? 
ಕಂಗಳು ಲಿಂಗವ ನುಂಗಿ[ ದವೊ ? 
ಈ ಉಭಯವ ನುಂಗಿದ ಬೆಡಗು ಬಿನ್ನಾಣವ, 
ನಿಜಗುರು ಭೋಗೇಶ್ವರಾ, ನಿಮ್ಮ ಶರಣರಲ್ಲಿ ಕಾಣಬಹುದು. 


ಆಗಮ ನಿಗಮ ಶಾಸ್ತ್ರ ಪುರಾಣವೆಂಬ 
ಅಂಧಕನ ಕೈಗೆಕೋಲಕೊಟ್ಟು ನಡೆಸಿಕೊಂಡು ಹೋಗುವಾಗ, 
ತನ್ನ ಕಣ್ಣುಗಟ್ಟಡೆ ಮುಂದಕ್ಕೆ ಗಮನವಿಲ್ಲ . 
ಹಿಂದಕ್ಕೆ ತಿರುಗಲರಿಯದೆ, 
ಎರಡಕ್ಕೆ ಕೆಟ್ಟ ಜಂಬುಕನಂತೆ ಆಯಿತು ನೋಡಾ. 


೧೫೪. 


ಸಂಕೀರ್ಣ ವಚನಸಂಪುಟ : ಮೂರು 


ಸಜ್ಜನ ಗಂಡನ ಕದ್ದು , ಕಳ್ಳನ ಹಿಂದೆಹೋದಸತಿಯಂತೆ ಆದರಲ್ಲಾ . 
ಸಂತೆಯಲ್ಲಿ ಗುಡಿಸಲನಿಕ್ಕಿ ಹಡೆದುಂಬ ಸೂಳೆಯಂತೆ, 
ಮನವ ಸೂಳೆಯಾಗಿ, ಮಾತಿನ ಮಾಲೆಯ ಸರವನಿಕ್ಕಿಕೊಂಡು, 
ವಾಚಾಳಿಗತನದಿಂದ ಒಡಲ ಹೊರೆವವರೆಲ್ಲರೂ 
ಶರಣರಪ್ಪರೆ ? ಅಲ್ಲಲ್ಲ. ಅದೆಂತೆಂದಡೆ: 
ತನು ಕರಗಿ, ಮನ ಪುಳಕವಾದ ಮಹಾಮಹಿಮರಿಗಲ್ಲದೆ 
ಉಚ್ಚಿಯ ಬಚ್ಚಲಲ್ಲಿ ಓಲಾಡುವ 
ತೂತಜ್ಞಾನಿಗಳಿಗೆಂತಪ್ಪದು ಹೇಳಾ ? 
ಕಾಲಾಳು ಆಕಾಶವನಡರಿಹೆನೆಂಬ ಪರಿಯೆಂತೊ ? 
ಬ್ರಹ್ಮಪುರ ವೈಕುಂಠ ರುದ್ರಪುರ ಅಷ್ಟಾದಿಕೈಲಾಸವೆಂಬ 
ಈ ಪಂಚಗ್ರಾಮಂಗಳ ವರ್ಮ ಕರ್ಮವಳಿದ 
ಮಹಾದೇವಂಗಲ್ಲದೆ ಮುಂದಕ್ಕೆ ಅಡಿಯಿಡಬಾರದು. 
ಪಿಪಿಲಿಕ ಕಪಿಯ ಮತವೆಂಬ ಪಥ ಮೀರಿ, 
ವಿಹಂಗವೆಂಬ ವಾಹನಮಂ ಏರಿ , ಬ್ರಹ್ಮಾಂಡಕ್ಕೆ ದಾಳಿ ಮಾಡಿ, 
ಸುವರ್ಣಪುರಮಂ ಸುಟ್ಟು ಸೂರೆಗೊಂಡ ಮಹಾನುಭಾವಿಗಳ 
ತೋರಿಬದುಕಿಸಾ. 
ನಿಜಗುರು ಭೋಗೇಶ್ವರಾ, ನಾ ನಿಮ್ಮ ಧರ್ಮವ ಬೇಡಿಕೊಂಬೆ. 


|| ೪ || 


೪೨೦ 
ಆಚಾರವುಳ್ಳನ್ನಕ್ಕ ಭಕ್ತನಲ್ಲ . 
ಅನಾಚಾರವುಳ್ಳನ್ನಕ್ಕ ಭವಿಯಲ್ಲ . 
ಅಂಗ ನಷ್ಟವಾಗಿ, ಕಂಗಳಲ್ಲಿ ಅರ್ಪಿಸಿ, 
ತಲೆಯಲಿ ಉಣ್ಣಬಲ್ಲಡೆ ಭಕ್ತ , 
ಅರ್ಪಿಸಿಕೊಳ್ಳದು, ಅನರ್ಪಿತವ ಮುಟ್ಟದೆ 
ಅಚ್ಚಪ್ರಸಾದವ ಕೊಳಬಲ್ಲಡೆ ಭವಿ . 
ಉಭಯ ಒಂದಾದಡೆ 
ನಿಜಗುರು ಭೋಗೇಶ್ವರನಲ್ಲಿ ಲಿಂಗೈಕ್ಯನು. 


ပူ 


ಆದಿ ಅನಾದಿಗಳಿಲ್ಲದಂದುರೂಪುನಿರೂಪುಗಳಿಲ್ಲದಂದು, 
ತನುಮಯ ಚಿನುಮಯವೆಂಬ ನಾಮವುತಲೆದೋರದಂದು, 
ನೀನು ಇಲ್ಲದಿಪ್ಪಂದು, 


೧೫೫ 


ಭೋಗಣ್ಣನ ವಚನ 

ಆನು ನಿನ್ನೊಳಗೆ ಹೆಸರಿಲ್ಲದೆ ಇಪ್ಪುದನರಿಯಾ. 
ಎನ್ನೊಳಗೆ ಉಭಯನಾಮವು ಪಸರಕ್ಕೆ ಬಾರದಂತೆ 
ಚೇತನವಾಗಿ ನೀನಿದ್ದುದನರಿಯಾ. 
ಏನು ಕಾರಣ ನೀನು ಶೂನ್ಯನಾದೆ, ನಿನ್ನ ಕಾರಣ ನಾನು ಸಾಕಾರನಾದೆ. 
ನಮ್ಮಿಬ್ಬರ ಬಯಕೆಯಿಂದ ಮಹಾದೇವನುದಯಿಸಿದ. 
ಆತನ ಮನೋಭಾವದಲ್ಲಿ ನೀನು ಹುಟ್ಟಿದೆ. 
ಆತನ ಅಭಯದಲ್ಲಿ ಆನು ಪುಟ್ಟಿದೆ. 
ಇಬ್ಬರಿಗೆ ಮದುವೆಯ ಮಾಡಿಕೈಗೂಡಿ, 
ಕಂಕಣಧಾರವಂ ಕಟ್ಟಿದರಯ್ಯಾ. . 
ಎನ್ನ ಸೋಂಕಿಂದ ನೀನು ಲಿಂಗವಾದೆ. 
ನಿನ್ನ ಸೋಂಕಿಂದ ಆನು ಅಂಗರೂಪಾದೆ. 
ಅದೆಂತೆಂದಡೆ : 
ಆನು ತೃಣ, ಎನ್ನೊಳಗಿಪ್ಪ ಅಗ್ನಿ ನೀನು. 
ಕರ್ಪುರ ಆನು, ಪರಿಮಳವಾಗಿ ವೇಧಿಸಿಕೊಂಡೆ ನೀ ಅಯ್ಯಾ. 
ಎನ್ನ ಕಂಗಳ ಕೊನೆಯ ಮೊನೆಯ ಮೇಲೆ 
ನೀನು ಮನೆಯ ಮಾಡಿಕೊಂಡಿಪ್ಪ , 
ನಿನ್ನ ಅಂತರಂಗದೊಳಗೆ ಆನು ಕಂದನಾಗಿ , 
ನಿಜಗುರು ಭೋಗೇಶ್ವರಾ, 
ನೀ ಮುನ್ನವೋ , ನಾ ಮುನ್ನವೋ ? ಬಲ್ಲಡೆ ಹೇಳಯ್ಯಾ . 

ឬ១១ 
ಇದ್ದು ಜೀವನಲ್ಲ , ಸತ್ತು ಹೆಣನಲ್ಲ . 
ಕತ್ತಲೆ ಮುಟ್ಟಿದ ಬೆಳಗಿನಲ್ಲಿ ಸುಳಿಯದು. 
ಹಿಂದಾದಡೆ ಏರುವುದು , ಮುಂದಾದಡೆತೋರುವುದು. 
ಹಿಡಿಯಲ್ಲಿ ಕರಿಯಲ್ಲ. 
ಇಕ್ಕಿದ ಹೆಜ್ಜೆಯ ತೆಗೆಯದು. 
ಮೊನೆಗೆ ನಿಲ್ಲದು, ತೆಕ್ಕೆಗೆ ಬಾರದು. 
ಕಾದಬಂದ ಕಲಿಗಳನೆಲ್ಲರ ಆಗಿದಗಿದು ನುಂಗಿತ್ತು ನೋಡಾ. 
ಅರಿದೆಹೆನೆಂದಡೆ ಅರಿಯಬಾರದು. ಇದ ಬಲ್ಲವರಾರಯ್ಯಾ ? 
ಇಹಪರ ನಷ್ಟವಾದ ಮಹಾವೀರಧೀರರಿಗಲ್ಲದೆ 
ಮುಕ್ತಿಗೆ ದೂರವಾದ ಲಿಂಗಾಂಗಿಗಳ 
ನೆನಪೆಂಬ ಜೋಡಂತೊಟ್ಟು, 


||೬ || 


೧೫೬ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೭ || 


ಅವರ ಕರಣಪ್ರಸಾದವೆಂಬ ವಜ್ರ ಘಟಿಕೆಯ ಧರಿಸಿ, 
ಗುರುಕರುಣವೆಂಬ ಅಲಗಂ ಪಿಡಿದು, 
ಮುಂಡ ಬಿದ್ದಡೂ ತಲೆಯಲ್ಲಿರಿವೆ. 
ನಿಜಗುರು ಭೋಗೇಶ್ವರಾ ನಾ ನಿಮ್ಮ ಬೇಡುವನಲ್ಲಾ . 

೪೨೩ 
ಕಂಗಳ ತಿರುಳನುರುಹಿ , 
ಆದಿಯ ಬೀಜವ ವೇದವರಿಯಲ್ಲಿ ಸುಟ್ಟು , 
ಆ ಭಸ್ಮವ ಹಣೆಯಲ್ಲಿ ಧರಿಸಿ, 
ಅರಳಿಯ ಮರದೊಳಗಾಡುವ ಗಿಳಿಯ ಎಲೆ ನುಂಗಿತ್ತ ಕಂಡೆ. 
ಅರಳಿ ಹೂವಾಯಿತ್ತು , ಫಲ ನಷ್ಟವಾಯಿತ್ತು ನೋಡಾ. 
ಎಲೆಉದುರಿತ್ತು , ಆ ಮರದ ಮೊದಲಲ್ಲಿಗೆಕಿಚ್ಚನಿಕ್ಕಿ , 
ಬ್ರಹ್ಮನ ತಲೆಯಲ್ಲಿ ಬೆಣ್ಣೆಯ ಬೆಟ್ಟ 
ರುದ್ರಲೋಕಕ್ಕೆ ದಾಳಿ ಮಾಡಿ, 
ಗ್ರಾಮದ ಮಧ್ಯದೊಳಗೊಂದು ಕೊಂಡವ ಸುಟ್ಟು , 
ಯಜ್ಞಪುರುಷನ ಹಿಡಿದು, ಕೈ ಸಂಕಲೆಯನಿಕ್ಕಿ , 
ಗಂಗೆವಾಳುಕರಿಗೆಕೈವಲ್ಯವನಿತ್ತು , 
ಅಷ್ಟಮೂರ್ತಿಯೆಂಬ ನಾಮವ ನಷ್ಟವ ಮಾಡಿ, 
ವಿಶ್ವಮೂರ್ತಿಯ ಪಾಶವಂ ಪರಿದು, 
ಮುಕ್ತಿ ರಾಜ್ಯಕ್ಕೆ ಪಟ್ಟಮಂಕಟ್ಟಿ , 
ರುದ್ರಲೋಕಕ್ಕೆ ದಾಳಿ ಮಾಡಿ, 
ಆ ಮೂರ್ತಿಗಣೇಶ್ವರರಿಗೆ ಐಕ್ಯಪದವನಿತ್ತು , 
ಬಟ್ಟಬಯಲ ಕಟ್ಟಕಡೆಯೆನಿಪ .. 
ಸಿದ್ದ ನಿಜಗುರು ಭೋಗಸಂಗನಲ್ಲಿ 
ಸಯವಾದ ಅಲ್ಲಮ ಅಜಗಣ್ಣ ಚೆನ್ನಬಸವ ಬಸವರಾಜ 
ಮುಖ್ಯವಾದ ಲಿಂಗಾಂಗಿಗಳ ಪಾದಕ್ಕೆ 
ನಮೋ ನಮೋ ಎಂದು ಬದುಕಿದೆ. 

- ೪೨೪ - 

ಕುದುರೆಯನೇರಿದ ರಾವುತ, 
ಕುದುರೆ ಕೆಟ್ಟಿತೆಂದು ಅರಸಹೋಗಿ, ಇರುಬಿಲಿ ಬಿದ್ದಡೆ 
ಬಳ್ಳು ತರುಬಿ, ಕುದುರೆ ರಾವುತನಿಬ್ಬರ ನುಂಗಿತ್ತು . 
ಇದೇನುಸೋಜಿಗ ಹೇಳಾ, ನಿಜಗುರು ಭೋಗೇಶ್ವರಾ. 


|| ೯ || 


ಭೋಗಣ್ಣನ ವಚನ 


೧೫೭ 


೪೨೫ 
ಕುರುಡನ ಮುಂಡಕ್ಕೆ ಹೆಳವನ ಶಿರಸ್ಸು ಸ್ಟಾಪ್ಯವ ಮಾಡಿದರಯ್ಯಾ . 
ಅದಕ್ಕೆ ಮೋಟನು ಪರಿಚಾರಕ ನೋಡಾ. 
ಮೂಗಹೇಳುವ ಮಾತನು ಬಧಿರ ಕೇಳಿ, 
ಅತ್ತೆಯನಳಿಯ ಮದುವೆಯಾಗಿ, 
ಅವರಿಬ್ಬರ ಸಂಗದಿಂದ ಹುಟ್ಟಿತೊಂದು ಮಗು. 
ಮೊರೆಗೆಟ್ಟು ತಂದೆ ಮಗಳ ಮದುವೆಯಾಗಿ, 
ತ್ರಿಪುರದ ಮಧ್ಯದೊಳಗೆಕ್ರೀಗಳ ದೇಗುಲ ನಿಂದಿತ್ತು . 
ದೇವರ ನೋಡಹೋದಡೆ ದೇವರು ದೇಗುಲದ ನುಂಗಿದರು. 
ಇದ ಕಂಡು ಆನು ಬೆರಗಾದೆನು, ನಿಜಗುರು ಭೋಗೇಶ್ವರನಲ್ಲಿ . 


|| ೧೦ || 


೪೨೬ 


ಗಮ್ಯಾಗಮ್ಮಗಳಿಲ್ಲದಂದು, ಹಮ್ಮುಬಿಮ್ಮುಗಳಿಲ್ಲದಂದು, 
ಬೀಜಕ್ಷೇತ್ರಗಳಿಲ್ಲದಂದು, ನಾದದ ಮೊದಲಂಕುರ ತಲೆದೋರದಂದು, 
ಪಂಚಬ್ರಹ್ಮರ ಜನನವಿಲ್ಲದಂದು, ಪಂಚಾಕಾಶ ತಲೆದೋರದಂದು, 
ಪಂಚಭೂತಿಕ ಸಪ್ತಸಾಗರ ಅಷ್ಟಕುಲಪರ್ವತ 
ಚತುರ್ದಶಭುವನ ರಚನೆಗೆ ಬಾರದಂದು, 
ಇವರೆಲ್ಲರ ತಾಯಿ ತಂದೆ ಹುಟ್ಟದ ಮುನ್ನವೆ ಹುಟ್ಟಿಪ್ಪಳೆಮ್ಮವ್ವ. 
ಆಕೆಯ ಭಾವದ ಕೊನೆಯ ಮೊನೆಯ ಮೇಲೆ 
ಇಲ್ಲದೆಯಿಪ್ಪ ಎಮ್ಮಯ್ಯನು. . 
ಇವರಿಬ್ಬರಿಗೆ ಸಂಗವಿಲ್ಲದಲ್ಲಿ ಹುಟ್ಟಿದೆ ನಾನು. 
ಅವರಿಬ್ಬರಿಗೂ ಮದುವೆಯ ಮಾಡಿದನಯ್ಯಾ. 
ಅವರಿಬ್ಬರ ಸಂಗದಿಂದ ಹುಟ್ಟು ಹೊಂದು, 
ಕಣ್ಣು ಕಾಲಿಲ್ಲದ, ಕಿವಿ ಮೂಗಿಲ್ಲದ, ಕೈ ಬಾಯಿಲ್ಲದ 
ಒಂದು ಶಿಶು ಹುಟ್ಟಿತ್ತು . 
[ ಆ] ಮಗನನೆನಗೆ ಮದುವೆಯ ಮಾಡಿದರಯ್ಯಾ . 
ಅದ ನಾ ನೋಡುವಲ್ಲಿ ನೋಡಿಸಿದೆ, 
ನಾ ಕೇಳುವಲ್ಲಿ ಕೇಳಿಸಿದೆ, ನಾ ನುಡಿವಲ್ಲಿ ನುಡಿಸಿದೆ, 
ನಾನುಂಬ ಉಣಿಸಿದೆ, ನಾ ವಾಸಿಸುವಲ್ಲಿ ವಾಸಿಸಿದೆ, 
ನಾ ಸೋಂಕುವಲ್ಲಿ ಸೋಂಕಿಸಿದೆ, ನಾ ನೆನೆವಲ್ಲಿ ನೆನೆಸಿದೆ. 
ಎನ್ನ ತೋಳುತೊಡೆಯ ಮೇಲೆ ಬೆಳೆದು, 
ಯೌವನ ಪ್ರಾಯವಾಗಿ , ಎನ್ನ ದಶಾವಸ್ಥೆಯ ಮೋಹದಿಂದ, 


೧೫೮ 


ಸಂಕೀರ್ಣ ವಚನಸಂಪುಟ : ಮೂರು 


ಎನ್ನ ನೆರೆವ ಭರವಸದಿಂದ ಹೆಣ್ಣು ಗಂಡಾಗಿ , 
ಎನ್ನನವಗವಿಸಿಕೊಂಡಿತ್ತಯ್ಯಾ . 
ನಾ ನೋಡದ ಮುನ್ನವೇ ನೋಡಿತ್ತು . 
ನಾ ಕೇಳದ ಮುನ್ನವೇ ಕೇಳಿತ್ತು . 
ನಾ ನುಡಿಯದ ಮುನ್ನವೇ ನುಡಿಯಿತ್ತು . 
ನಾನುಣ್ಣದ ಮುನ್ನವೇ ಉಂಡಿತ್ತು . 
ನಾ ವಾಸಿಸದ ಮುನ್ನವೇ ವಾಸಿಸಿತ್ತು . 
ನಾ ಸೋಂಕದ ಮುನ್ನವೇ ಸೋಂಕಿತ್ತು . 
ನಾ ನೆನೆಯದ ಮುನ್ನವೇ ನೆನೆಯಿತ್ತು . 
ಇಂತೀ ಎನ್ನ ಸರ್ವಾಂಗವ ಶಿಖಿ ಕರ್ಪುರವನೊಳಕೊಂಡಂತೆ, 
ನಿಜಗುರು ಭೋಗೇಶ್ವರನು ಒಳಕೊಂಡನಾಗಿ 
ನಾನು ಸುಖಿಯಾದೆನು. 


|| ೧೧ || 


೪೨೭. 
ಜಗದಗಲದ ಗದ್ದುಗೆಗಳಿಗೆ 
ಅಪ್ರಮಾಣದ ಲಿಂಗಪ್ರತಿಷ್ಠೆಯ ಮಾಡಿದರು ನೋಡಾ. 
ಅದಕ್ಕೆ ತೊಂಬತ್ತಾರಂಗುಲ ಪ್ರಮಾಣಿನ ದೇಗುಲ ನೋಡಾ, 
ನಾಲೈದು ಬಾಗಿಲು ನೋಡಾ. 
ಬೇರೊಂದು ಬಾಗಿಲು ಮುಚ್ಚಿ ಮುಸುಕಿಹುದು. 
ದಶಮದ್ವಾರವ ನೆರೆಹವೆಂದು ಬಾಗಿಲ ಮುಚ್ಚಹೋದಡೆ ತೆಗೆವವು. . 
ತೆಗೆಯಹೋದಡೆ ಮುಚ್ಚುವವುನೋಡಾ. 
ಈ ವರ್ಮಸಕೀಲವನರಿಯದೆ 
ಅತಿರಥರು ಮಹಾರಥರು ತೊಳಲಿ ಬಳಲುತೈದಾರೆ . 
ವೀರಧೀರಸುಭಟರುಗಳೆಲ್ಲಾ 
ಹೇಡಿಬಳೆಯಂ ತೊಟ್ಟು ಹೆಣ್ಣಾಗಿ ಹೋದರು. 
ಅರುಹಿರಿಯರೆಲ್ಲಾ ಮರುಳಾಗಿ ಮತಿಗೆಟ್ಟು ಹೋದರು. 
ಇದನಾರಯ್ಯಾ ಬಲ್ಲವರು ? 
ನೀವಿಕ್ಕಿದಕದವ ತೆಗೆಯಬಲ್ಲವರಾರೋ ಅಯ್ಯಾ ! 
ತೆಗೆಯದ ಕದವನಿಕ್ಕಬಲ್ಲವರಾರೋ ಅಯ್ಯಾ ! 
ಪದಪಂಕದಲ್ಲಿನ ದ್ವಾರಮಂ ಕಾಯ್ದಪ್ಪ 
ದಿಟ್ಟಿಯ ಕಡೆಗಣ್ಣಿನ ಬೆಳಗಿನೊಳಗಾಡುವ 
ಅವ್ಯಯ ಹರಿಬ್ರಹ್ಮಾದಿಗಳು ಮೊದಲಾದ 


ಭೋಗಣ್ಣನ ವಚನ 


೧೫೯ 


ಸಚರಾಚರದವರನೆಲ್ಲ ನುಂಗಿತ್ತು ನೋಡಾ. 
ಇದನಾರಿಗೂ ಅರಿಯಬಾರದು ನೋಡಾ. 
ನೀವಿದ್ದಲ್ಲಿ ಇಲ್ಲದಿಪ್ಪ ಶರಣರಿಗಲ್ಲದೆ 
ಇದರ ಭೇದವ ಬಲ್ಲವ ಅಲ್ಲಮನು. 
ಕಾಮನ ಕಣ್ಣಿಗೆ ಮುಳ್ಳಬೆಟ್ಟದೊಡನೆ ಮುಟ್ಟದಕದವು ತೆಗೆದವು. 
ತೆಗೆದಿದ್ದ ಬಾಗಿಲು ತಮತಮಗೆ ಮುಚ್ಚಿದವುನೋಡಾ. 
ಹೂಗಲ್ಲಿಗೆ ಕಿಚ್ಚನಿಕ್ಕಿ ಆ ಬಾಗಿಲ ಕಾಯ್ದಿಪ್ಪವಳ 
ಮೂಗಮೊಲೆಯ ಕೊಯ್ದು, ಸಾಗರದ ಕಟ್ಟೆಯ ಒಡೆದು, 
ದಶಮ ದ್ವಾರದಲ್ಲಿ ನಿಂದು, ನಿಮ್ಮ ಹೊರ್ಪವಳ 
ನೆತ್ತಿಗಣ್ಣಿಂದ ತೆಗೆದು ನೋಡಿ, 
ಏಕಾದಶದ್ವಾರದ ಸೂತ್ರ ಸೂಕ್ಷ್ಮವಿನ್ನು 
ಮಹಾಬೆಳಗಿನೊಳಗೆ ಸಾಸಿವೆಯ ಛಿದ್ರವ ಮಾಡಿ 
ಕುಂಬಳದ ಕಾಯ ಕೀಲಕೊಟ್ಟಂತೆಯಿಪ್ಪ 
ನಿಜಗುರು ಭೋಗೇಶ್ವರ ನಿಮ್ಮ ಇರವು, 
ಪ್ರಭುವಿನ ಕರುಣವುಳ್ಳ ಲಿಂಗಾಂಗಿಗಳಿಗಲ್ಲದೆ 
ವಾಗತದಿಂದ ಒಡಲ ಹೊರೆವ 
ಬಹುಭಾಷಿಗಳಿಗೆಂತು ಸಾಧ್ಯವಪ್ಪುದೊ ? 

೪೨೮ 
ಜಾಜೇಂದ್ರದೇಶದ ಅರಸು ಆನೆಯನೇರಿ, 
ನಾಯಕ ಪಾಯಕ ಮಾವತಿಗರ ತಳತಂತ್ರ 
ಮಾರ್ಬಲ ಸಹಿತ ರಾಜಬೀದಿಯೊಳು ಬರುತಿರಲು, 
ಹೆಜ್ಜೆಗಾಣದೆ ತಳಿತಕಾರೆಯಮೆಳೆಯೊಳಗಿಪ್ಪ 
ಬಿಜು ಅರಸು, ಆನೆ ಮೊದಲಾದ ತಳತಂತ್ರ 
ಮಾರ್ಬಲನ ನುಂಗಿತ್ತ ಕಂಡೆ. 
ಎರಡೂರ ಬಟ್ಟೆ, ಒಂದಾದ ತಲೆವೊಲದಲ್ಲಿ 
ಒಬ್ಬ ತನ್ನ ತಲೆಯ ಕೊಯ್ದು ಮುಂದಿರಿಸಿಕೊಂಡು 
ಮುಂಡದಲಿ ಹೇನ ಕಳವುದ ಕಂಡೆ. 
ಅಂಗವ ಕೈಯಲ್ಲಿ ಹಿಡಿದುಕೊಂಡು ಅರಸಿ ಬಳಲುತ್ತಿರೆ ಹಲಬರು. 
ನಿಜಗುರು ಭೋಗೇಶ್ವರನ ಶರಣ ಚೆನ್ನಬಸವಣ್ಣನ 
ಕರುಣವುಳ್ಳವರಿಗಲ್ಲದೆ 
ಮಿಕ್ಕಿನ ಜಡಮತಿಗಳಿಗೆಂತು ಸಾಧ್ಯವಪ್ಪುದುಕೇಳಿರಣ್ಣಾ . 


| ೧೩ || 


೧೬೦ 


ಸಂಕೀರ್ಣ ವಚನಸಂಪುಟ : ಮೂರು 


೪೨೯ 
ನೆಲದ ಬೊಂಬೆಗೆ ಜಲದ ಹೊದಿಕೆಯ ಹೊದಿಸಿ, 
ಅಗ್ನಿಯ ಆಭರಣವ ತೊಡಿಸಿ , ಆಕಾಶದ ಅರಳೆಲೆಯ ಕಟ್ಟಿ , 
ವಾಯುವ ಸೂತ್ರಧಾರವಂ ಹೂಡಿ, 
ಸೂರ್ಯಸೋಮ ವೀಥಿಗಳೊಳಗೆ ಎಡೆಯಾಡಿಸುವ ಸೂತ್ರಗನಿವನಾರೋ ? 
ಅನಾದಿಯ ಶಿಷ್ಯಂಗೆ ಆದಿಯ ಗುರು 
ಉಭಯನಷ್ಟವಾದ ಲಿಂಗವಂ ತಂದು, 
ಅಂಗದ ಮೇಲೆ ಬಿಜಯಂಗೈಯಿಸಲೊಡನೆ 
ಲಿಂಗನಾಮನಷ್ಟವಾಯಿತ್ತು, ಗುರುವಿನ ಕುಲವಳಿಯಿತ್ತು . 
ಜಂಗಮದ ಕೈಕಾಲಂ ಮುರಿದು, ಸೂತ್ರಿಕನ ಹಿಡಿದು, 
ಮೇಲುದುರ್ಗದಲ್ಲಿ ಶೂಲಕ್ಕೆ ತೆಗೆದು, 
ಆ ಸೂತ್ರದ ಹಗ್ಗಮಂ ಹರಿದು ಬಿಸುಟುಹೋದಡೆ 
ತಲೆಯ ಒಂದಾಗಿ ಗಂಟಿಕ್ಕಿ , 
ಮೂವರ ಮುಂದುಗಡಿಸಿ ಒಂದು ಮಾಡಿ, 
ಹಿಂದಣಸ್ಥಿತಿ ಮುಂದಣಗತಿಯನೊಂದಾಗಿ ಸುಟ್ಟು , 
ಆ ಭಸ್ಮವ ಅಂಗದಲ್ಲಿ ಅನುಲೇಪನವ ಮಾಡಿಕೊಂಡು 
ನೀವು ಹೊಕ್ಕಲ್ಲಿ ಹೊಕ್ಕು, ಮಿಕ್ಕು ಮೀರಿ, 
ಮಿಗೆವರಿದ ಲಿಂಗಾಂಗಿಗಳ ಪಾದದೊಳು ಹಿಂಗದಂತೆ ಇರಿಸೆನ್ನ . 
ನಿಜಗುರು ಭೋಗೇಶ್ವರಾ, ನಾ ನಿಮ್ಮ ಬೇಡಿಕೊಂಬೆ. 


೪೩೦ 


ಪಕ್ಕ ಮುರಿದ ಹಕ್ಕಿಯಂತೆ, ಸಾಸಿವೆಯನೊಕ್ಕಿದ ಎತ್ತಿನಂತೆ, 
ಬೆಳಗ ಕಂಡು ಮೈಮರೆದ ಹುಲ್ಲೆಯಂತೆ, 
ಅಳಿಕುಲಕ್ಕೆ ವಿಷವಾದ ಸಂಪಿಗೆಯ ಪುಷ್ಪದಂತೆ, 
ಎನ್ನ ತನು ಮನ ಕುಲಕ್ಕೆ 
ನಿಮ್ಮ ನೆನಪೆಂಬ ಜ್ವಾಲೆ ತಾಗಿ ಸತ್ತೆನಯ್ಯಾ ಸಾಯದಂತೆ. 
ಹುಲ್ಲ ಸರವಿಯಲ್ಲಿ ಕಟ್ಟಿದ ಕಿಚ್ಚಿನಂತೆ, ಬೇಯದಂತೆ ಬೆಂದೆನಾಗಿ 
ನಿಜಗುರು ಭೋಗೇಶ್ವರಾ, ನಿಮ್ಮ ಸಂಗಸುಖವದೇಕೊ ? 

೪೩೧ 
ಬೀಜವಿಲ್ಲದ ವೃಕ್ಷ , ಎಲೆಯಿಲ್ಲದ ಉಲುಹು, 
ಹೂವಿಲ್ಲದ ಪರಿಮಳ, ಕಾಯಿಲ್ಲದ ಹಣ್ಣು , 


|| ೧೫ || 


ಭೋಗಣ್ಣನ ವಚನ 


೧೬೧ 


| ೧೬ || 


ರಸವಿಲ್ಲದ ನವರುಚಿ ಮೆಲಬಲ್ಲವನಾರೊ ? 
ಕಾಲುಕೈಯಿಲ್ಲದ, ಕಿವಿ ಮೂಗಿಲ್ಲದ ಹುಟ್ಟುಗುರುಡನು 
ಆ ಹಣ್ಣ ಮೂಗಿನಲ್ಲಿ ಮೆದ್ದನು. 
ಕಂಗಳಲ್ಲಿ ತೃಪ್ತಿಯಾಗಿ, ಕಿವಿಯಲ್ಲಿ ತೇಗಿ, ತಲೆಯಲ್ಲಿ ಲಿಂಗಕ್ಕರ್ಪಿಸಿ, 
ಆ ಪ್ರಸಾದವ ಬಾಯಿಂದ ಉಂಡು, 
ನಿಜಗುರು ಭೋಗಸಂಗನೊಳು ಒಚ್ಚತವೋದಶರಣರ ಇರವು, 
ಅರಳೆಲೆಯಸಿಂಗಾರದ ಸರಮಾಲೆಯ ಸರಕೆ 
ನವಪಸರವನಿಕ್ಕಿ ಮಾರುವ ಬಹುಭಾಷೆಗಳಿಗೆಂತು 
ಸಾಧ್ಯವಪ್ಪುದು ಹೇಳಯ್ಯಾ . 

೪೩೨ 
ಭಕ್ತನ ಮೆಲಬಾರದು, ಭವಿಯ ತಿನಬಾರದು. 
ಭಕ್ತನ ಕೊಂದಡೆ ಪಂಚಮಹಾಪಾತಕ . 
ಅಂತು ವಿಚಾರಿಪಡೆ ಶೀಲವಂತರಿಲ್ಲಾಗಿ ಉಪಚಾರವಂತೂ ಇಲ್ಲ . 
ಅಂತು ಶೀಲವಂತರಲ್ಲಿ ಅಹಿಂಸಾ ಪರಮೋಧರ್ಮವೆಂದು 
ಕೊಲ್ಲದೆ ಮಲ್ಲದೆ ತಿಂಬ ಜೈನರಿನ್ನಾರೊ ? 
ಶಿವೋ ದಾತಾ ಶಿವೋ ಭೋಕ್ತಾ ಶಿವೋ ಜಗತ್ಸರ್ವಂ 
ಎಂದುದಾಗಿ, ಈ ಅನುವನರಿದಾತ ಭಕ್ತ . 
ಇಂತಪ್ಪ ಯುಕ್ತ , ಆತನೇ ಯುಕ್ತ . 
ಇಂತಪ್ಪ ಸುಯಿಧಾನಿಗಳ ತೋರಿ ಬದುಕಿಸಯ್ಯಾ , 
ನಿಜಗುರುಭೋಗೇಶ್ವರಾ, ನಿಮ್ಮ ಧರ್ಮ, ಬೇಡಿಕೊಂಬೆನು. 


| ೧೭ || 


೪೩೩ 
ಮನವನ್ಯಾಯಪಾತಕದೊಳಗೆ ಸಿಲುಕಿಹುದು. 
ಮಾತಿನಲ್ಲಿ ಭಕ್ತಿ ವಿನಯ ಉಪಚಾರವ ನುಡಿದರು. 
ಅನುವಿಲ್ಲದರಿಯದೆ ಬರಿಯ ಬಾಯಭುಂಜಕರು. 
ಜಾರೆ ಜಾರನ ಸ್ನೇಹದೊಳಿದ್ದು , 
ನೀನಲ್ಲದೆ ಅಂತಃಪುರವನರಿಯೆನೆಂದು 
ಕಣ್ಣನೀರ ತುಂಬುತ್ತ ಬೋಸರಿಗತನದಿಂದ ಒಡಲ ಹೊರೆವಳಂತೆ, 
ವಾಗತದಿಂದ ಒಡಲ ಹೊರೆವ ಶಬ್ದಬೋಧಕರಿಗೆ 
ನಿಜಗುರು ಭೋಗೇಶ್ವರ ಶರಣರ ಪದವೆಂತು ದೊರೆಕೊಂಬುದೋ ? | ೧೮ || 


೧೬೨ 


ಸಂಕೀರ್ಣ ವಚನಸಂಪುಟ : ಮೂರು 


೪೩೪ 


ಮೂಗಿನಲ್ಲಿ ಕಂಡು, ಮೂರ್ತಿಯ ಕಂಗಳಲ್ಲಿ ಮಾಡಿಸಿ, 
ಕಿವಿಯಲ್ಲಿ ಶೋಭನ, ತಲೆಯಲ್ಲಿ ಕೈಗೂಡಿ, 
ಕಣ್ಣ ಕಾಡಿನ ತಲೆ ಹೊಲದಲ್ಲಿ ಸತ್ಯದೇವರ ಕಂಡು, 
ಹುಟ್ಟಿದ ಗಿಡುವಿನ ಪತ್ರೆಯ ಕೈ ಮುಟ್ಟದೆಕೊಯ್ದು, 
ಬತ್ತಿದ ಕೆರೆಯ ಜಲವ ತುಂಬಿಕೊಂಡು, 
ಬಂದು ಮುಟ್ಟಿ ಪೂಜಿಸಹೋದಡೆ 
ಸತ್ತ ದೇವರನ್ನು ಪೂಜಾರಿಯ ನುಂಗಿದರುನೋಡಾ, 
ತಲೆಯಲ್ಲಿ ನಡೆದು, ತಲೆಗೆಟ್ಟು ನಿರಾಳವಾದ 
ನಿಜಗುರು ಭೋಗೇಶ್ವರಾ, ನಿಮ್ಮ ಶರಣರಿಗಲ್ಲದೆ 
ಸತ್ಯದೇವರನು ಸಾಯದವರು ಪೂಜಿಸಿ 
ನಿತ್ಯವ ಹಡೆದೆಹೆನೆಂಬ ಮಾತೆಲ್ಲಿಯದೊ ? 


|| ೧೯ || 


೪೩೫ 


ಮೂರುಲೋಹದಕೋಟೆಗೆ ಏಳುಸುತ್ತಿನ ಅಗಳು ನೋಡಾ, 
ಆ ಕೋಟೆಯೊಳಗೆ ಒಂಬತ್ತು ದುರ್ಗವಿಹವು. 
ನಾಲೈದು ಹೆಬ್ಬಾಗಿಲಿಹವು. ಕಾಬರಿಗೆ ಕಾಣಬಾರದು. 
ಕಂಡೆ ಕಾಣೆನೆಂಬ ಉಭಯದ ಸಂದಳಿದುಳಿದವರಿಗಲ್ಲದೆ ಕಾಣಬಾರದು. 
ಆ ಪಟ್ಟಣದೊಳಗೆ ಅತಿರಥ ಮಹಾರಥರಿಹರು. 
ಸಾವಂತ ಭಲ್ಲೂಕರಿಹರು. 
ಷಡಾಯತೆ ಚಕ್ರವರ್ತಿಗಳು ಹರಿದು ರಾಜ್ಯವನಾಳುತ್ತಿಹರು. 
ಇಪ್ಪತ್ತೆಂಟುಲಕ್ಷ ಭೂತತಂಡವಿಹರು. 
ಹದಿನೆಂಟುಲಕ್ಷ ರಾಕ್ಷಸಸೋಮವಿಹರು. 
ಆ ಪಟ್ಟಣವ ಕಾವಳ ಐವಾಯಲ್ಲಿ ತೆಗೆದು 
ಅವಳ ಮೂಗುಮೊಲೆಯ ಕೊಯ್ದು 
ಮೊರೆಗೆಟ್ಟು ಒಡಹುಟ್ಟಿ ದೇವರ ಕೂಡೆ 
ಹಾದರವನಾಡಿ, ನಿರಾಳದಲ್ಲಿ ನಿಶ್ಚಟನಾಗಿ 
ನಿಃಶೂನ್ಯವೆಂಬ ಸಿಂಹಾಸನದ ಮೇಲೆ 
ಸೋಂಕಿಲ್ಲದೆಸೊಬಗಿನಲ್ಲಿ ಮೂರ್ತಿಗೊಂಡಿಪ್ಪ 
ಆ ಮಹಾಪ್ರಭುವಿನ ಪಾದಕ್ಕೆ 
ನಾನು ನಮೋ ನಮೋ ಎಂದು ಬದುಕಿದೆನುನೋಡಾ 
ನಿಜಗುರು ಭೋಗೇಶ್ವರಾ. 

| ೨೦ || 


ಭೋಗಣ್ಣನ ವಚನ 


೧೬೩ 


೪೩೬ 
ಶೂನ್ಯ ನಿಶೂನ್ಯಗಳಿಲ್ಲದಂದು, 
ಸುರಾಳ ನಿರಾಳವಿಲ್ಲದಂದು, 
ಬೆಳಗು ಕತ್ತಲೆಯಿಲ್ಲದಂದು, 
ಮಹಾಬೆಳಗಿನ ನಿಜಪ್ರಕಾಶವೇ ಗಟ್ಟಿಗೊಂಡು 
ಮೂರ್ತಿಗೊಂಡಿಪ್ಪಲ್ಲಿ, 
ಅಜಾತನೆಂಬ ಶ್ರೀಗುರುವಿನ ಜಾತವು. 
ಕಂಗಳು ಬೆಳಗಿಸಲಾಗಿ ಪುನೀತನಾಗಿ, ಶಿಷ್ಯನು ದೇವಕರ್ಮವ 
ಭಕ್ತಿ ವೈರಾಗ್ಯಮಂ ಮಾಡಬೇಕೆನಲು, 
ಆ ಶಿಷ್ಯನ ಮನೋಭಾವದಿ ಕಾರುಣ್ಯ ಪುಟ್ಟಿ , 
ಕರಕ್ಕೆ ಲಿಂಗವಾದ ಆ ಶಿಷ್ಯನ ಕೈಯಲ್ಲಿ 
ಅಷ್ಟವಿಧಾರ್ಚನೆಶೋಡಷೋಪಚಾರದಲ್ಲಿ 
ಪೂಜಿಸಿಕೊಳ್ಳಬೇಕಾಗಿ ಜಂಗಮವಾದ. 
ಇಂತೀ ಗುರುಲಿಂಗಜಂಗಮವೆಂಬ 
ತ್ರಿವಿಧವೂ ಶಿಷ್ಯನಿಂದಾಯಿತ್ತಲ್ಲದೆ 
ಆ ಶಿಷ್ಯ ತನ್ನಿಂದ ತಾನಾದ ನಿರಾಲಂಬನು. 
ಅದೆಂತೆಂದಡೆ: 
ಹೆತ್ತ ತಂದೆಗಳು ಶಿಶುವಿಗೆ ನಾಮಕರಣವನಿಕ್ಕಿ 
ಹಲವಂದದಲ್ಲಿ ಕರೆದು ತೋರುವಂತೆ, 
ಗುರುಲಿಂಗ ಶಿವಲಿಂಗ ಜಂಗಮಲಿಂಗ 
ಸದ್ಗುರುವೆ ಮದ್ದುರುವೆ ಘನಗುರುವೆ ಎಂದು ಹೆಸರಿಟ್ಟು ಕರೆದು, 
ತನ್ನ ಒಕ್ಕಮಿಕ್ಕ ಪ್ರಸಾದವನಿಕ್ಕಿದ ಕಾರಣ , 
ನಿನ್ನ ಪೂರ್ವಾಶ್ರಯವಳಿದು ಸಕಲದೇವರಿಗೆ ದೇವನಾದೆ. 
ಅದಕ್ಕೆ ಮುನ್ನ ನಿಮ್ಮ ಹೆಸರೇನೆಂದು ಹೇಳಾ 
ನಿಜಗುರು ಭೋಗೇಶ್ವರಾ. 


| ೨೧ || 


೪೩೭ 


ಹಾಲು ಅನಿಲ ಕಂದಮೂಲ ಪರ್ಣಾಂಬು ಫಲಾದಿಗಳನೆ 
ಆಹಾರವ ಕೊಂಡು ಮುಕ್ತರಾದೆವೆವೆಂಬ ಅಣ್ಣಗಳು ನೀವುಕೇಳಿರೆ. 
ಆಹಾರವ ಕೊಂಡು ಅಣುರೇಣು ನೊರಜ ಸರ್ವ ಸರ್ಪ ಪಕ್ಷಿಗಳು 
ವಾಯುವನೇ ಉಂಡು ಬೆಳೆವವುನೋಡಾ. 
ಖಗ ಮೃಗ ವಾನರ ಕ್ರಿಮಿ ಕೀಟಕ ಇವೆಲ್ಲವೂ 


೧೬೪ 


ಸಂಕೀರ್ಣ ವಚನಸಂಪುಟ : ಮೂರು 


ಕಂದಮೂಲಪರ್ಣಾಂಬುವನೆ ಉಂಡು ಬೆಳೆವವುಕೇಳಿರಣ್ಣಾ . 
ಕ್ಷೀರಾಬ್ಬಿಯೊಳಗೆ ಹುಟ್ಟಿದ ಪ್ರಾಣಿಗಳೆಲ್ಲ ಕ್ಷೀರವನೆ ಉಂಡು ಬೆಳೆವವು. 
ನಿಮಗೆ ಮುಕ್ತಿಯುಂಟಾದಡೆ ಇವು ಮಾಡಿದ ಪಾಪವೇನು ಹೇಳಿರೇ ? 
ವಿಚಾರಿಸುವಡೆ ನಿಮ್ಮಿಂದ ಅವೆ ಹಿರಿಯರುನೋಡಾ. 
ವಾಗತವ ನುಡಿದು ಅನುವನರಿಯದೆ ಬರುಸೂರೆವೋದಿರಲ್ಲಾ . 
ಆದಿ ಅನಾದಿಯ ಅಂಗವ ಮಾಡಿ, 
ಆ ಮಹಾ ಅನಾದಿಯ ಪ್ರಕಾಶವನೆ 
ಶ್ರೀಗುರು ಸಾಕಾರಮೂರ್ತಿಯಂ ಮಾಡಿ, 
ಅಂಗ ಮನ ಪ್ರಾಣ ಸರ್ವಾಂಗದಲ್ಲಿ ನೆಲೆಗೊಳಿಸಿದ ಭೇದವನರಿತು, 
ಶೋತ್ರ ನೇತ್ರ ಪ್ರಾಣ ತ್ವಕ್ಕು ಜಿ . 
ಮೊದಲಾದ ಸರ್ವೆಂದ್ರಿಯದಲ್ಲಿ ವೇಧಿಸಿಕೊಂಡು, 
ಶುದ್ಧ ಸುಯಿದಾನ ಸುಜ್ಞಾನದಿಂದ ಲಿಂಗಾವಧಾನ ಹಿಡಿದು ಅರ್ಪಿಸಿ, 
ಆ ಪರಮ ಪ್ರಸಾದವನುಂಡು, 
ಮಾತಂಗ ನುಂಗಿದ ನಾರಿವಾಳದ ಫಲದಂತೆ 
ಬಯಲುಂಡ ಪರಿಮಳದಂತೆ 
ನಿಜಗುರು ಭೋಗಸಂಗನೊಳು ಸಯವಾದ ಶರಣರಿರವು, 
ಮಿಕ್ಕಿನ ಭವಭಾರಿಗಳಿಗೆಂತು ಸಾಧ್ಯವಪ್ಪುದೊ , ಕೇಳಯ್ಯಾ . || ೨೨| | 


ಮಡಿವಾಳ ಮಾಚಿದೇವರ ವಚನ 


೪೩೮ 
ಅಂಗದಕ್ರೀಯೆ ಲಿಂಗದ ನಿಜ , ಲಿಂಗದ ನಿಜವೆ ಜಂಗಮ . 
ಆ ಜಂಗಮದಕ್ರೀಯೆಲ್ಲಾ ಲಿಂಗಮಯ . 
ಜಂಗಮದಸೇವೆಯೆ ಲಿಂಗದ ಕಳೆ. 
ಲಿಂಗದ ಕಳೆಯೆ ಜಂಗಮ , ಜಂಗಮದಿಂದೊದಗಿದುದೆ ಪ್ರಸಾದ. 
ಪ್ರಸಾದದೊದವೆ ಲಿಂಗೈಕ್ಯವು. 
ಈ ಗುರು, ನಾನು ನಿಜವ ಸಾಧಿಸಿದೆವು. 
ನಮ್ಮ ಕಲಿದೇವರದೇವನ 
ಬಸವಣ್ಣನಿಂದಕೇಳಯ್ಯಾ , ಚಂದಯ್ಯಾ . 

೪೩೯ 
ಅಂಗದ ಮೇಲೆ ಲಿಂಗವ ಧರಿಸಿ 
ಲಿಂಗವಂತರೆನಿಸಿಕೊಂಬ ಮಹಾಲಿಂಗವಂತರು ನೀವುಕೇಳಿರೊ . 
ಮನೆಗೊಂದು ದೈವ, ನಿಮಗೊಂದು ದೈವ. 
ನಿಮ್ಮಂಗನೆ ಅನ್ಯದೈವಕ್ಕೆಂದು ನಿಯಾಮಿಸಿ ಮಾಡಿದ ಪಾಕವ , 
ನಿಮ್ಮ ಇಷ್ಟಲಿಂಗಕ್ಕೆ ಕೊಟ್ಟು ಭುಂಜಿಸುತ್ತಿರ್ದು, 
ಮತ್ತೆ ಮರಳಿ ಲಿಂಗವಂತರೆನಿಸಿಕೊಂಬ ಲಿಂಗದ್ರೋಹಿಗಳಿಗೆ 
ಕುಂಭೀಪಾತಕ , ನಾಯಕನರಕ ತಪ್ಪದಂದ ಕಲಿದೇವಯ್ಯ . 


೧೬೬ 


ಸಂಕೀರ್ಣ ವಚನಸಂಪುಟ : ಮೂರು 


ပုပ္ပဝ 


ಅಂಗಲಿಂಗಸಂಬಂಧವಾಗಬೇಕೆಂಬ 
ಭಂಗಿತರ ಮಾತ ಕೇಳಲಾಗದು. 
ಅಂಗಲಿಂಗಸಂಬಂಧ ಕಾರಣವೇನು 
ಮನ ಲಿಂಗಸಂಬಂಧವಾಗದನ್ನಕ್ಕ ? 
ಮನವು ಮಹದಲ್ಲಿ ನಿಂದ ಬಳಿಕ 
ಲಿಂಗಸಂಬಂಧವೇನು ಹೇಳಾ, ಕಲಿದೇವರದೇವಾ. 


|| ೩ || 


ဂ 
ಅಂಗಲಿಂಗಸಂಬಂಧವೆಲ್ಲಿಯದಯ್ಯಾ ? 
ಪ್ರಾಣ ಮುಟ್ಟದನ್ನಕ್ಕರ ಲಿಂಗಾರ್ಚನೆ ಯಾಕೆ ? 
ಪ್ರಾಣ ಮುಟ್ಟಿ ಮಾಡಿತ್ತೆ ಲಿಂಗಾರ್ಚನೆ. 
ಪ್ರಾಣ ಒಂದಾಗಿ ಕೊಂಬುದೆ ಪ್ರಸಾದ. 
ಅಳಿವ ಘಟಕ್ಕೆ ಇದೆತ್ತಣ ಲಿಂಗಸಂಬಂಧವೋ ? 
ಇದ ಮಾಡಿದವರಾರು ? ಇದು ಕುಟಿಲ . 
ಪ್ರಾಣಲಿಂಗವೆ ಗುರುಸಂಬಂಧ. 
ಪ್ರಾಣಪ್ರಸಾದವೆ ಗುರುಮಹತ್ವ . 
ತನುಮನಧನವನು ಪ್ರಾಣ ಮುಂತಾಗಿ ನಿವೇದಿಸಬಲ್ಲಡೆ 
ಆತನ ಘಟವು, [ ಅ]ಕಾಯವು. 
ಪ್ರಾಣ ಮುಟ್ಟಿತ್ತೆ ಲಿಂಗಾರ್ಚನೆ. 
ಪ್ರಾಣ ಮುಟ್ಟದ ಭಕ್ತಿ ಸಲ್ಲದು, ಸಲ್ಲದು. 
ಇಂತೀ ಪ್ರಾಣ ತದ್ಧತವಾದಾತನೆ 
ನಿಃಸಂಸಾರಿ ಕಾಣಾ ಕಲಿದೇವಯ್ಯಾ . 

၅ 
ಅಂಗವಿಕಾರವಳಿದು, ಜಂಗಮಲಿಂಗಲಾಂಛನ | 
ವಿಭೂತಿರುದ್ರಾಕ್ಷಿಯ ದರ್ಶನವಿಲ್ಲದೆ 
ಜಂಗಮವೆನಿಸಿಕೊಂಬ ಭಂಗಿತರು, 
ಭಕ್ತ , ವಿರಕ್ತರಾಗಲಾಗದೆಂಬ ಕಲಿದೇವಯ್ಯ . 

ပုပ္ပ 
ಅಂಗವಿಲ್ಲದ ಗುರುವಿಂಗೆ ಲಿಂಗವಿಲ್ಲದ ಶಿಷ್ಯನಾಗಬೇಕು. 
ಶೃಂಗಾರಕ್ಕೆ ಮೆರೆಯದ ಭಕ್ತಿಯಾಗಬೇಕು. 


ಮಡಿವಾಳ ಮಾಚಿದೇವರ ವಚನ 


೧೬೭ 


ಇಂತಪ್ಪ ಗುರುಪ್ರಸಾದವನರಿಯದೆಕಂಡಕಂಡವರಿಗೆಕೈಯನೊಡ್ಡಿ 
ಪ್ರಸಾದವೆಂದು ಕೊಂಬ 
ಮಿಟ್ಟೆಯ ಭಂಡರನೇನೆಂಬೆನಯಾ ಕಲಿದೇವರದೇವ. 


ပုပ္ပ 
ಅಂಗವೆ ಲಿಂಗವಾಗಿ, ಲಿಂಗವೆ ಪ್ರಾಣವಾಗಿ, 
ಜಂಗಮವೆ ಸಂಗವಾಗಿ, ಸಂಗವ ಸುಸಂಗವಾಗಿ, 
ಪ್ರಾಣವೆ ಪ್ರಸಾದವಾಗಿ, ಪ್ರಸಾದವೆ ಪ್ರಾಣವಾಗಿ, 
ಇಂತೀ ತ್ರಿವಿಧದಲ್ಲಿ ಸಂಪನ್ನನಾದ 
ಸಮತಾಪ್ರಸಾದಿ , ಸನ್ನಹಿತಪ್ರಸಾದಿ, ಸಮಾಧಾನಪ್ರಸಾದಿ. 
ಕಲಿದೇವಯ್ಯಾ , ಚೆನ್ನಬಸವಣ್ಣನ ಪ್ರಸಾದವ ಕೊಂಡು 
ನಾನು ಬದುಕಿದೆನು ಕಾಣಾ ಪ್ರಭುವೆ. 


|| ೭ || 


ပုဂ္ဂ 
ಅಂಗಾಲಕಣ್ಣವರಾಗಬಹುದಲ್ಲದೆ 
ಮೈಯೆಲ್ಲ ಕಣ್ಣವರಾಗಬಾರದು. 
ಮೈಯೆಲ್ಲ ಕಣ್ಣವರಾಗಬಹುದಲ್ಲದೆ 
ನೂಸಲ ಕಣ್ಣು ಚತುರ್ಭುಜರಾಗಬಾರದು. 
ನೊಸಲಕಣ್ಣು ಚತುರ್ಭುಜದವರಾಗಹುದಲ್ಲದೆ 
ಪಂಚವಕ್ಕೆ ದಶಭುಜದವರಾಗಬಾರದು. 
ಪಂಚವಕ್ತ ದಶಭುಜದವರಾಗಬಹುದಲ್ಲದೆ 
ಸರ್ವಾಂಗಲಿಂಗಿಗಳಾಗಬಾರದು. 
ಸರ್ವಾಂಗಲಿಂಗಿಗಳಾಗಬಹುದಲ್ಲದೆ, ಕಲಿದೇವಯ್ಯಾ , 
ನಿಮ್ಮ ಶರಣ ಬಸವಣ್ಣನಾಗಬಾರದೆಂದರಿದು, 
ಆ ಬಸವಣ್ಣನಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


|| ೮|| 


ပု 
ಅಂಗೈಯ ಲಿಂಗ ಕಂಗಳ ನೋಟದಲ್ಲಿ ಅರತ ಲಿಂಗೈಕ್ಯನ, 
ಮನದ ಅರಿವುನಿರ್ಭಾವದಲ್ಲಿ ಅರತ ಲಿಂಗೈಕ್ಯನ, 
ಸರ್ವಾಂಗನಿಷ್ಠೆ ನಿರ್ಣಯವಾದ ಲಿಂಗೈಕ್ಯನ, 
ನಿಜವನುಂಡು ತೃಪ್ತನಾದ ಲಿಂಗೈಕ್ಯನ, 
ಮಹವನವಗ್ರಹಿಸಿ ಘನವೇದ್ಯನಾದ ಲಿಂಗೈಕ್ಯನ, 
ಕಲಿದೇವರದೇವ ಪ್ರಭುವೆಂಬ ಲಿಂಗೈಕ್ಯನ 
ಶ್ರೀಪಾದದಲ್ಲಿ ಮಗ್ನನಾಗಿರ್ದೆನು. 


೧೬೮ 


ಸಂಕೀರ್ಣ ವಚನಸಂಪುಟ : ಮೂರು 


೪೪೭ 


ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು. 
ನಿಂದಕರ ನುಡಿಯ ಏಡಿಸಿ ಶಿವಭಕ್ತಿಯ ಪ್ರಭೆಯಾಯಿತು. 
ಅಹುದೆಂದಡೆ ಅಲ್ಲವೆಂದತಿಗಳೆವರು. 
ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ 
ನಾನಾ ಜನ್ಮಕ್ಕೇರದೆ, ಶಿವಾಚಾರದ ಪಥವ ತೋರಿಸಯ್ಯಾ 
ಕಲಿದೇವರದೇವ. 


၅ 


ಅಕ್ಕತಂಗಿಯರೈವರು ಒಬ್ಬನ ಅರಸಿಯರು. 
ಕಿರಿಯಾಕೆಯ ಕೂಡುವಡೆ ಹಿರಿಯಾಕೆ ಕುಂಟಣಿ. 
ಹಿರಿಯಾಕೆಯ ಕೂಡುವಡೆ ಕಿರಿಯಾಕೆ ಕುಂಟಣಿ. 
ಇಬ್ಬರನೂ ಕೂಡುವಡೆ ಬೇರೆಮಾಡಿ 
ಬೆರಸುಬಾರದೆಂದರಿದು, ಒಂದಾಗಿಕೂಡಲು 
ಒಬ್ಬಾಕೆ ಕಣ್ಣ ಕೆಚ್ಚನೆ ಮಾಡುವಳು. 
ಒಬ್ಬಾಕೆ ಬುದ್ದಿಯ ಹೇಳುವಳು ಒಬ್ಬಾಕೆ ಹಾಸಿಕೊಡುವಳು. 
ಈ ಐವರನೂ ಅಪ್ಪಿಕೊಂಡು ಒಂದಬಾರಿ ಬೆರಸಲು 
ನೀರು ನೀರ ಬೆರಸಿದಂತಾಯಿತು ಕಲಿದೇವಯ್ಯಾ . 
ನಿಮ್ಮ ಶರಣ ಸಿದ್ದರಾಮಯ್ಯದೇವರು 
ಎನಗೆ ಈ ಪಥವ ಕಲಿಸಿ, ನಿಜನಿವಾಸದಲ್ಲಿರಿಸಿದ ಕಾರಣ 
ಆನು ನಮೋ ನಮೋ ಎನುತಿರ್ದೆನು. 


|| ೧೧|| 


ပု 


ಅಕ್ಕರ ಗಣಿತ ಗಾಂಧರ್ವ ಜ್ಯೋತಿಷ ಆತ್ಮವಿದ್ಯೆ ತರ್ಕ ವ್ಯಾಕರಣ 
ಅಮರಸಿಂಹ ಛಂದಸ್ಸು ನಿಘಂಟು ಶಾಲಿಹೋತ್ರ ಗ್ರಹವಾದ ಗಾರುಡ 
ದ್ಯೋತವೈದಿಕಶಾಸ್ತ್ರ ಸಾಮುದ್ರಿಕಶಾಸ್ತ್ರ ಲಕ್ಷಣಶಾಸ್ತ್ರ ಅಶ್ವಶಿಕ್ಷೆ 
ಗಜಶಿಕ್ಷೆ ಗೋಕರ್ಣ ದಾಡಾಬಂಧ ಮೂಲಿಕಾಸಿದ್ದಿ ಭೂಚರತ್ವ 
ಖೇಚರತ್ವ ಅತೀತ ಅನಾಗತ ವರ್ತಮಾನಸ್ಕೂಲಸೂಕ್ಷ್ಮ 
ಇಂದ್ರಜಾಲ ಮಹೇಂದ್ರಜಾಲ ವಡ್ಯಾನಚೇಷ್ಟೆ ಪರಕಾಯಪ್ರವೇಶ 
ದೂರದೃಷ್ಟಿ ದೂರಶ್ರವಣ ಋಗ್ಯಜುಃಸಾಮಾಥರ್ವಣ ಶ್ರುತಿಸ್ಮತಿ 
ಆಯುರ್ದಾಯ ನಷ್ಟಿಕಾಮುಷ್ಟಿ ಚಿಂತನೆ ಚೋರವಿದ್ಯೆ ಅಮೃತೋದಯ 
ಭಾಷಾಪರೀಕ್ಷೆ ವೀಣಾವಿದ್ಯೆ ಭಂಗಿವಿದ್ಯೆ ಮಲ್ಲ ವಿದ್ಯೆ ಶಸ್ತ್ರವಿದ್ಯೆ 


ಮಡಿವಾಳ ಮಾಚಿದೇವರ ವಚನ 


೧೬೯ 


ಧನುರ್ವಿದ್ಯೆ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭ ವಾದವಶ್ಯ 
ಅಂಜನಾಸಿದ್ಧಿ ಘುಟಿಕಾಸಿದ್ಧಿ ಮಂತ್ರತಂತ್ರಸಿದ್ಧಿ 
ಇವೆಲ್ಲವ ಕಲಿತಡೇನು ಅರುವತ್ನಾಲ್ಕು ವಿದ್ಯಾಪ್ರವೀಣನೆನಿಸಿಕೊಂಬನಲ್ಲದೆ 
ಲಿಂಗವಂತನೆನಿಸಿಕೊಂಬುದಿಲ್ಲ . ಲಿಂಗವುಳ್ಳ ಶಿವಭಕ್ತಂಗೆ 
ಇವರೆಲ್ಲರೂ ಕೂಡಿ ಸರಿಬಾರದೆಂದ ನಮ್ಮ ಕಲಿದೇವರದೇವ. || ೧೨ || 


ಅಚ್ಚಪ್ರಸಾದವೆಂದು ಮನದಿಚ್ಛೆಗೆ ಗಡಣಿಸಿಕೊಂಬ 
ದುರಾಚಾರಿಯ ಮಾತಕೇಳಲಾಗದು. 
ಭವಿ ಕೊಂಡುದು ಓಗರ , ಭಕ್ತ ಕೊಂಡುದು ಅನರ್ಪಿತ. 
ಇಂತೀ ಉಭಯವನರಿದು ಪ್ರಸಾದವ ಕೊಂಡೆನ್ನ 
ಭವಂ ನಾಸ್ತಿಯಾಯಿತ್ತು ಕಾಣಾ, ಕಲಿದೇವಯ್ಯಾ . 


|| ೧೩ || 


೪೫೧ 


ಅಜಾತನೆಂದೆನಬೇಡ, ಜಾತನೆಂದೆನಬೇಡ. 
ಹದಿನೆಂಟುಜಾತವಾದರಾವುದು ? 
ಒಂದೇ ಗುರುವಿನ ವೇಷವಿದ್ದವರಿಗೆ 
ದಾಸೋಹವ ಮಾಡುವುದೆ ಶಿವಾಚಾರ. 
ಅದಲ್ಲದೆ ಗುರುಕೊಟ್ಟ ಮುರುಹು ಮುದ್ರೆ ಲಾಂಛನವ ಹೊತ್ತು 
ಮರಳಿ ವೇಷವಳಿದು ಬಂದವರಿಗೆ 
ದಾಸೋಹವ ಮಾಡುವದು, ಶಿವಾಚಾರಕ್ಕೆ ಹೇಸಿಕೆ ಕಾಣಾ 
ಕಲಿದೇವರದೇವ. 


| ೧೫ || 


೪೫೨ 
ಅಟ್ಟ ಉಪ್ಪಿನ ಕಷ್ಟವಾವುದು ? ಅಡದ ಉಪ್ಪಿನ ಲೇಸಾವುದು ? 
ಬಿಟ್ಟ ಸಪ್ಪೆಯ ಭಕ್ತಿ ಯಾವುದು ? ಮೂತ್ರನಾಳದ ಘಾತಿ ಬಿಡದು. 
ಇವರು ಮಾಡುವನೇಮ, ತಾ ಕೊಂಡಂತೆ ಕಲಿದೇವರದೇವಾ. 

೪೫೩ 
ಅಣುರೇಣು ಮಹಾತ್ಮನೆಂದೆಂಬರು. 
ಅಣುರೇಣು ತೃಣಕಾಷ್ಠದೊಳಗಿರ್ಪನೆಂಬರು. 
ಅಮ್ಮೆನಯ್ಯಾ , ನಾನೆನಲಮ್ಮೆನಯ್ಯಾ . 
ಶರಣಸನ್ನಹಿತನು, ಭಕ್ತಕಾಯ ಮಮಕಾಯನು, 


೧೭೦ 


ಸಂಕೀರ್ಣ ವಚನಸಂಪುಟ : ಮೂರು 


ದಾಸೋಹ ಪರಿಪೂರ್ಣನು, . 
ಸದುಹೃದಯದಲ್ಲಿ ಸಿಂಹಾಸನವಾಗಿ ಅಗಲದಿರ್ಪನು 
ಕಲಿದೇವಯ್ಯ . 


|| ೧೬ || 


೪೫೪ 


ಅತಿಶಯವನತಿಗಳೆದು ನಿರತಿಶಯ ಸುಖದೊಳಗೆ 
ಪರಮಸುಖಿಯಾಗಿಪ್ಪವರಾರು ಹೇಳಾ ? 
ನಿಜದ ನಿರ್ಣಯವನರಿದು ಭಜನೆ ಭಾವನೆಯಳಿದು 
ತ್ರಿಜಗಪತಿಯಾಗಿಪ್ಪವರಾರು ಹೇಳಾ ? 
ಕೋಡಗದ ಮನದೊಳಗೆ ಮನವಿರಹಿತನಾಗಿ 
ಗಮನಗೆಡದಿಪ್ಪರಿನ್ನಾರು ಹೇಳಾ? 
ಹಗೆಯಲ್ಲಿ ಹೊಕ್ಕು ಹಗೆಯಳಿದು ಸುಖಿಯಾಗಿ 
ತನಗೆ ತಾ ಕೆಳೆಯಾಗಿಪ್ಪರಾರು ಹೇಳಾ ? 
ಒಳಹೊರಗೆ ಸರ್ವಾಂಗ ಲಿಂಗವೆ ತಾನಾಗಿ ಇರಬಲ್ಲ 
ಪರಮಾರ್ಥರಾರು ಹೇಳಾ ? 
ಕಲಿದೇವಾ, ನಿಮ್ಮ ಶರಣ ಚೆನ್ನಬಸವಣ್ಣನ 
ನಿಲವನರಿದು, ಶರಣೆಂದು ನಾನು ಸುಖಿಯಾದೆನು. 


||೧೭|| 


ಅನಾದಿ ಅಖಂಡಪರಿಪೂರ್ಣ ನಿಜಾಚರಣೆಯನಗಲದೆ 
ಮಹಾವೈರಾಗ್ಯದಿಂದ ಪರಶಿವಲಿಂಗಕೂ ತನಗೂ ಚಿನ್ನ ಬಣ್ಣದ ಹಾಂಗೆ, 
ಪುಷ್ಪ ಪರಿಮಳದ ಹಾಂಗೆ, ಶಿಖಿ ಕರ್ಪುರದ ಹಾಂಗೆ, 
ಉಪ್ಪು ಉದಕದ ಹಾಂಗೆ, ಅಗ್ನಿ ವಾಯುವಿನ ಹಾಂಗೆ , 
ಕ್ಷೀರಕ್ಷೀರ ಬೆರದ ಹಾಂಗೆ, ವಾರಿ ಶರಧಿಯ ಕೂಡಿದ ಹಾಂಗೆ, 
ತಿಳಿದುಪ್ಪ ಹೆರೆದುಪ್ಪವಾದ ಹಾಂಗೆ, ಹೆಪ್ಪು ನವನೀತದ ಹಾಂಗೆ 
ಸೂಜಿಕಲ್ಲಾದಂತೆ ಮರ್ತ್ಯದಲ್ಲಿರ್ದು, ಕನ್ನಡಿಯ ಪ್ರತಿಬಿಂಬ 
ಸೂರನ ಕಿರಣದಂತೆ ಕಾಲ ಕಾಮರ ಪಾಶಕ್ಕೆ ಹೊರಗಾಗಿ, 
ಬಾವನ್ನದಿರವನೊಳಕೊಂಡು 
ಸರ್ವಾಚಾರಸಂಪತ್ತಿನಲ್ಲಿ ಎಡೆದೆರಪಿಲ್ಲದೆ ಮಹಾಮೋಹಿಯಾಗಿ, 
ಲೋಕಪಾವನಕ್ಕೋಸ್ಕರ ಸಂಚರಿಸುವಾತನೆ , 
ನಿರಂಜನ ಭಕ್ತಜಂಗಮ ಕಾಣಾ, ಕಲಿದೇವರದೇವ. 

| ೧೮ || 


ಮಡಿವಾಳ ಮಾಚಿದೇವರ ವಚನ 


೧೭೧ 


೪೫೬ 
ಅಮೃತಮಥನದಲ್ಲಿ ಅಜ ಹರಿ ಸುರಪ ವಾಲಿ ಸುಗ್ರೀವರಳಿದರು. 
ಕಾಶಿಯಲ್ಲಿ ಬ್ರಹ್ಮ ವಿಷ್ಣುಗಳಳಿದರು. 
ಕೇದಾರದಲ್ಲಿ ಪಾಂಡವರಳಿದರು , ಕಲ್ಯಾಣದಲ್ಲಿ ವ್ಯಾಳನಳಿದನು. 
ಶ್ರೀಶೈಲದಲ್ಲಿ ಹಿರಣ್ಯ ಧನುಜ ನಾಗಾರ್ಜುನರಳಿದರು. 
ಪಾತಾಳ ಲಂಕೆಯಲ್ಲಿ ಮಹಿರಾವಣನಳಿದನು. 
ಲವಣ ಲಂಕೆಯಲ್ಲಿ ಲಕ್ಷ್ಮಿಗಳುಪಿದವನಳಿದನು. 
ದಶರಥನತೋಪಿನಲ್ಲಿ ಮಂಡುಬಲಚೌಡನಳಿದನು. 
ಭೀಮನಕೈಯಲ್ಲಿ ಕೀಚಕನಳಿದನು. 
ಮುನಿ ಕರ್ಣಿಕೆಯ ಶಿರವ ಹರಿದು, ಸುರಪನಜಹರಿಗಳು ಶಾಪಹತರಾದರು. 
ಋಷಿಯ ಸತಿಗಳುಪಿ ಸುರಪ ಮೈಯನಳಿದ. 
ಭೀಷ್ಮರುಕುಂಭಕರ್ಣ ದ್ರೋಣ ಜಾಂಬರು ನಿದ್ರೆಯಲ್ಲಿ ಅಳಿದರು. 
ವ್ಯಾಧರ ಬಾಣದಲ್ಲಿ ಬಿದ್ದರು ವಿಷ್ಣು ಪಾಂಡ್ಯರಾಯರು. 
ವಿಷದ ಪಣ್ಣಿಂದಳಿದ ಪರೀಕ್ಷಿತರಾಯನು. 
ಪರಶುರಾಮನಕೈಯಲಿ ಜಮದಗ್ನಿ ಮುನಿಯ ವಧೆಯಿಂದ ಕಾರ್ತಿಕರಳಿದರು. 
ವೃಷಭನ ವಧೆಯಿಂದ ವೀತರಾಜನಳಿದ. 
ಕುರುಕ್ಷೇತ್ರದಲ್ಲಿ ಕೌರವರಳಿದರು . 
ಮಾಸನೂರಲ್ಲಿ ಸಿದ್ದರಳಿದರು. 
ಕೊಲ್ಲಾಪುರದಲ್ಲಿ ಹರಿ ಅಜ ಇಂದ್ರ ದಿಕ್ಷಾಲಕರು 
ತೃಣಕೆ ಲಘುವಾದರು. 
ಹೋಮಕಾಮ ತ್ರಿಣೇತ್ರ ಪಂಚಮುಖರೆಲ್ಲ 
ಮಹಾಪ್ರಳಯದಲ್ಲಿ ಅಳಿದರು . 
ಇನ್ನು ಬಿಜ್ಜಳರಾಯನ ಅಳಿವಿನುಳಿವಿನ 
ಹವಣವೇನು ಕಲಿದೇವರದೇವಾ. 

| ೧೯ || 
೪೫೭ 
ಅಯ್ಯಾ ಅಯ್ಯಾ ಎಂದು ನೆನೆವುತಿಹರಯ್ಯಾ 
ಗಂಗೆವಾಳುಕಸಮಾರುದ್ರರು, 
ಅವರಿಗೆ ಪ್ರಸಾದಲಿಂಗವ ಸಾಹಿತ್ಯವ ಮಾಡಿದ ಕಾರಣ. 
ಅಯ್ಯಾ ಅಯ್ಯಾ ಎಂದು ಹೊಗಳುತ್ತಿಹರಯ್ಯಾ ಏಕಾದಶರುದ್ರರು, 
ಅವರಿಗೆ ಸಕಲ ನಿಃಕಲಾತ್ಮಕನೀನೆಯಾಗಿ 
ಪ್ರಾಣಲಿಂಗವ ಸಾಹಿತ್ಯವ ಮಾಡಿದ ಕಾರಣ. 


೧೭೨ 


ಸಂಕೀರ್ಣ ವಚನಸಂಪುಟ : ಮೂರು 


ಶಿವಶಿವಾ ಎನುತಿರ್ಪರಯ್ಯಾ 
ವಿಷ್ಣು ಮೊದಲಾದ ತಿಂಶತಿಕೋಟಿದೇವತೆಗಳು, 
ಅವರಿಗೆ ಧರ್ಮಾರ್ಥಕಾಮಮೋಕ್ಷಂಗಳನಿತ್ತೆಯಾಗಿ, 
ಹರಹರಾ ಎನುತಿರ್ಪರಯ್ಯಾ 
ಬ್ರಹ್ಮ ಮೊದಲಾದ ಅಷ್ಟಾಶೀತೀಸಹಸ್ರ ಋಷಿಯರು, 
ಅವರಿಗೆ ಸ್ವರ್ಗ ನರಕಾದಿಗಳ ಮಾಡಿದೆಯಾಗಿ, 
ಮಹಾದೇವಾ ಮಹಾದೇವಾ ಎನುತಿರ್ಪರಯ್ಯಾ ದಾನವಾದಿಗಳು 
ಅವರಿಗೆ ಸುಕೃತ ದುಃಕೃತಂಗಳನೀವೆಯಾಗಿ, 
ಬಸವಾ ಬಸವಾ ಎನುತಿರ್ಪರಯ್ಯಾ ಮಹಾಭಕ್ತರು, 
ಅವರಿಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದವ ತೋರಿದ ಕಾರಣ. 
ಉಳಿದ ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ 
ನಿಮ್ಮುವನನಿಮಿಷವಾಗಿನೋಡುತಿರ್ಪರಯ್ಯಾ, 
ಸಕಲ ನಿಃಕಲಾತ್ಮಕ ಚೈತನ್ಯನಾದೆಯಾಗಿ, 
ಸಕಲವೂ ನಿನ್ನಾಧಾರ, ನಿಃಕಲವೂ ನಿನ್ನಾಧಾರ. 
ಸಕಲ ನಿಃಕಲದೊಡೆಯ ದೇವರದೇವ ಕಲಿದೇವಾ 
ನಿಮ್ಮ ಕರಸ್ಥಲದ ಹಂಗಿನೊಳಗಿರ್ದ ಕಾರಣ ಸಂಗನಬಸವಣ್ಣ | ೨೦ || 


೪೫೮ 
ಅಯ್ಯಾ , ಅರಿವು ಏಕಾಗಿ ಧರಿಸಿದರು ಹೇಳಾ ನಿಮ್ಮ ಶರಣರು ? 
ಅರಿವು ಆಕಾರಕ್ಕೆ ಬಂದಲ್ಲಿ ಪ್ರಕೃತಿ ಆಯಿತ್ತು . 
ಅರಿವು ಒಂದಾಗಿ ಪ್ರಕೃತಿ ಮುಂದಾಯಿತು . 
ಪ್ರಕೃತಿ ಸ್ವಭಾವವನಳಿಯಬೇಕೆಂದು 
ಕಲಿದೇವರದೇವ ಇಷ್ಟಲಿಂಗವಾಗಿ 
ಅಂಗದಲ್ಲಿ ಬೆಳಗಿದನು ನೋಡಾ, ಅಲ್ಲಮಯ್ಯ . 


| ೨೧ || 


೪೫೯ 
ಅಯ್ಯಾ , ಇಹಪರಂಗಳಂ ಗೆಲಿದ ಭಕ್ತ ಜಂಗಮಕ್ಕೆ , 
ಸದಾಚಾರವೆ ವಸ್ತು ನೋಡಾ. 
ಸದಾಚಾರವನರಿಯದ ಪಾಪಿ , ಸೂಕರನಿಂದ ಕಷ್ಟ ನೋಡಾ. 
ಭಕ್ತ ಜಂಗಮಕ್ಕೆ ಸದಾಚಾರವೇ ಬೇಕು. 
ಸದಾಚಾರವಿಲ್ಲದವಂಗೆ ಭವವುಂಟು. 
ಭವವುಂಟಾದವಂಗೆ ಆಚಾರವಿಲ್ಲ . 


ಮಡಿವಾಳ ಮಾಚಿದೇವರ ವಚನ 


೧೭೩. 


ಆಚಾರವಿಲ್ಲದವ ಭಕ್ತನಲ್ಲ , ಜಂಗಮವಲ್ಲ ಕಾಣಾ 
ಕಲಿದೇವರದೇವ. 

|| ೨೨ || 
೪೬೦ 
ಅಯ್ಯಾ, ಗುರುಲಿಂಗಜಂಗಮದ ಶುದ್ಧಸಿದ್ಧಪ್ರಸಿದ್ಧಪ್ರಸಾದಿಯಾದಡೆ 
ತನ್ನ ಪವಿತ್ರ ಸ್ವರೂಪವಾದ ಗುರುಲಿಂಗಜಂಗಮಕ್ಕೆ 
ನಿಂದಕುಂದ್ಯಗಳ ಕಲ್ಪಿಸಿ, ಅರ್ಥಪ್ರಾಣಾಭಿಮಾನವ ಕೊಂಡ 
ಗುರುಲಿಂಗಜಂಗಮದ್ರೋಹಿಗಳ ಸಮಪಜ್ಯಲ್ಲಿ 
ಅರ್ಚನಾರ್ಪಣಗಳ ಮಾಡ ನೋಡಾ. 
ಆ ದ್ರೋಹಿಗಳಿಗೆ ಪಾದೋದಕ ಪ್ರಸಾದವಕೊಟ್ಟು ಕೊಳ್ಳನೋಡಾ. 
ಆ ದ್ರೋಹಿಗಳ ಸರ್ವಾವಸ್ಥೆಯಲ್ಲಿ ಧ್ಯಾನಕ್ಕೆ ತಾರ ನೋಡಾ. 
ಆ ದೊಹಿಗಳಿಗೆ ಶರಣೆಂದು ನುಡಿದು ವಂದಿಸನೋಡಾ. 
ಈ ವಿಚಾರವನರಿದಡೆ ಮಹಾಚಿದ್ದನಪ್ರಸಾದಿಯೆಂಬೆನಯ್ಯಾ . 
ಈ ವಿಚಾರವನರಿಯದ ವೇಷಧಾರಕ ಉದರಪೋಷಕ ನುಡಿಜಾಣರ ನೋಡಿ, 
ಮನ ಭಾವಂಗಳಲ್ಲಿ ಊರಿಂದ ಹೊರಗಣ ಹಿರಿಯಕುಲದವರ ಮನೆಯ 
ಹೊರಬಳಕೆಯ ಬೋಕಿಯೆಂದು ಬಿಡುವೆ ನೋಡಾ, ಕಲಿದೇವರ ದೇವ. 
ಇಂತು ಗುರುವಾಕ್ಯವ ಮೀರಿ ತನ್ನ ಅಂಗವಿಕಾರದಾಸೆಗೆ 
ಚರಿಸುವಾತಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ . 
ಪಾದೋದಕ ಪ್ರಸಾದ ಮುನ್ನವೆ ಇಲ್ಲ ನೋಡಾ, ಸಂಗನಬಸವಣ್ಣ . || ೨೩ || 


೪೬೧ 
ಅಯ್ಯಾ , ತನ್ನ ತಾನರಿಯದೆ, 
ತನ್ನ ಇಷ್ಟಲಿಂಗದ ಹೊಲಬು ತಿಳಿಯದೆ, 
ಕಾಮವ ತೊರೆಯದೆ, ಹೇಮವ ಜರೆಯದೆ, 
ನಾವು ಹರ ಗುರು ಚರ ಷಟ್‌ಸ್ಥಲದ ವಿರಕ್ತರೆಂದು 
ಚೆನ್ನಾಗಿ ನುಡಿದುಕೊಂಡು, ಕಾವಿ ಕಾಷಾಯಾಂಬರವ ಹೊದ್ದು, 
ಶಂಖ ಗಿಳಿಲು ದಂಡಾಗ್ರವ ಹೊತ್ತು, 
ಕೂಳಿಗಾಗಿ ನಾನಾ ದೇಶವ ತಿರುಗಿ, 
ಕಾಂಚನಕ್ಕೆ ಕೈಯೊಡ್ಡುವ ಪಂಚಮಹಾಪಾತಕರನು 
ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಎಂದು 
ಕೂಗಿಸುತಿರ್ಪ[ ನು ] ಕಾಣಾ, ಕಲಿದೇವರದೇವ. 


೧೭೪ 


ಸಂಕೀರ್ಣ ವಚನಸಂಪುಟ : ಮೂರು 


೪೬೨ 


ಅಯ್ಯಾ , ತನ್ನ ತಾನರಿಯದೆ 
ನಾವು ಏಕಾರತಿ ದ್ವಿಯಾರತಿ[ಿಯಾರತಿ] ಚತುರಾರತಿ ಪಂಚಾರತಿ 
ಷಡಾರತಿ ಸಪ್ತಾರತಿ ಅಷ್ಟಾರತಿ ನವಾರತಿ ದಶಾರತಿ 
ಕಡ್ಡಿಬತ್ತಿ ಕರ್ಪುರಾರತಿ ಮೊದಲಾದ 
ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದರ್ಚಿಸುವ 
ಇಷ್ಟಲಿಂಗಪೂಜಕರೆಂದು ನುಡಿದುಕೊಂಬ ಬದ್ಧಭವಿ ಶುದ್ಧಶೈವ 
ಮರುಳುಮಾನವರೆನಗೊಮ್ಮೆ ತೋರದಿರಯ್ಯ . 
ಅದೇನು ಕಾರಣವೆಂದಡೆ, ತನ್ನ ಅಂಗ ಮನ ಪ್ರಾಣೇಂದ್ರಿಯಂಗಳಲ್ಲಿ ಮುಸುಕಿದ 
ಅಜ್ಞಾನಾಂಧಕಾರದ ಅರುವತ್ತಾರುಕೋಟಿಕರಣಂಗಳೆಂಬ ಕಂಚಿನಾರತಿಗಳ 
ಹಂಚು ಹರಿಗಡಿದು, ಅಷ್ಟತನುಗಳ ಸುಟ್ಟುರುಹಿದ ಬೂದಿಯಿಂದ ಬೆಳಗಿ, 
ಚಿಜ್ಜಲದಿಂದ ತೊಳೆದು ಕಳೆದುಳಿಯಲರಿಯದೆ, 
ತನ್ನ ಹೃದಯಮಂದಿರದಲ್ಲಿ ನೆಲಸಿರುವ ಚಿದ್ಬನ ಚಿತ್ರಕಾಶ ಚಿನ್ಮಯ 
ಶ್ರೀಗುರುಲಿಂಗಜಂಗಮಕ್ಕೆ ಮನೋಪ್ರಕೃತಿಯಳಿದ ಉನ್ಮನವೆಂಬ ಏಕಾರತಿ, 
ಲಿಂಗಾಂಗವೆಂಬುಭಯವಳಿದ ದ್ವಿಯಾರತಿ, 
ಮಲತ್ರಯಂಗಳಳಿದ ತ್ರಿಯಾರತಿ, ಚತುಃಕರಣಂಗಳಳಿದ ಚತುರಾರತಿ, 
ಪಂಚಭೂತ ಪಂಚವಾಯು ಪಂಚೇಂದ್ರಿಯ ಪಂಚಕೇಶ ಪಂಚಮೂರ್ತಿಗಳ 
ಫಲಪದಂಗಳ ಕಳೆದುಳಿದ ಪಂಚಾರತಿ, ಷಡ್ವರ್ಗ ಷಡೂರ್ಮ ಷಕ್ಷಮೆ 
ಷಡ್ವಾವವಿಕಾರಂಗಳಳಿದ ಷಡಾರತಿ, ಸಪ್ತಧಾತು ಸಪ್ತವ್ಯಸನಂಗಳಳಿದ ಸಪ್ತಾರತಿ, 
ಅಂತರಂಗದಷ್ಟಮದ ಬಹಿರಂಗದಷ್ಟಮದಂಗಳಳಿದ ಅಷ್ಟಾರತಿ, 
ನವಗ್ರಹಂಗಳಳಿದ ನವಾರತಿ , 
ದಶೇಂದ್ರಿಯ ದಶವಾಯುಗಳಳಿದ ದಶಾರತಿ. 
ಅಹಂಕಾರಗಳಳಿದ ಕಡ್ಡಿಬತ್ತಿ , ತನುತ್ರಯ ಗುಣತ್ರಯ ಅವಸ್ಥಾತ್ರಯ 
ಮನತ್ರಯ ಆತ್ಮತ್ರಯ ಭಾವತ್ರಯಂಗಳ ಕಳೆದುಳಿದ ಕರ್ಪುರಾರತಿಯ ಬೆಳಗಿ 
ನಿರ್ವಯಲಪದವನೈದಲರಿಯದೆ, 
ಬಹಿರಂಗದ ಭಿನ್ನ ಕ್ರೀ ಭಿನ್ನಜ್ಞಾನ ಭಿನ್ನ ಭಕ್ತಿ ಮುಂದುಗೊಂಡು, 
ಗಡ್ಡ ಜಡೆ ಮುಡಿಗಳ ಬಿಟ್ಟುಕೊಂಡು, 
ಲಾಂಛನವ ಹೊದ್ದುಕೊಂಡು, ಕಾಂಚನಕ್ಕೆ ಕೈಯೊಡ್ಡುತ 
ಕಂಚಗಾರನಂತೆ ನಾನಾ ಜಿನಸಿನ ಕಂಚ ನೆರಹಿ ಹರವಿಕೊಂಡು, 
ಪರಮಶಿವಲಿಂಗ ಪೂಜಕರೆಂದು ಬಗಳುವ ಪಂಚಮಹಾಪಾತಕರಿಗೆ 
ಕಿರಾತರು ಮೆಚ್ಚುವರಲ್ಲದೆ ಪುರಾತರು ಮೆಚ್ಚುವರೆ ? 


ಮಡಿವಾಳ ಮಾಚಿದೇವರ ವಚನ 


೧೭೫ 


ಬದ್ಧಭವಿಯಾದ ಶೈವರು ಮೆಚ್ಚುವರಲ್ಲದೆ 
ಶುದ್ಧ ಸುಶೀಲ ನಿರಾಭಾರಿ ವೀರಶೈವರು ಮೆಚ್ಚುವರೆ ? 
ಅಜ್ಞಾನಿಗಳು ಮೆಚ್ಚುವರಲ್ಲದೆ ನಿರ್ವ್ಯಾಪಾರಿಗಳು ಮೆಚ್ಚರು. 
ಭಿನ್ನಕ್ರೀಯಸ್ಥರು ಮೆಚ್ಚುವರಲ್ಲದೆ ಅಭಿನ್ನಕ್ರೀಯಸ್ಥರು ಮೆಚ್ಚರು. 
ಇಂತಪ್ಪ ಲಿಂಗಾಂಗಸಮರಸದ ನಿರ್ಗುಣಪೂಜೆಯನೆಸಗಲರಿಯದ 
ಭಿನ್ನಜ್ಞಾನ ಭಿನ್ನ ಪೂಜೆಯನೆಸಗುವ ಮರುಳುಗಳಿಗೆ 
ಆರು ಮೆಚ್ಚುವರು ? ಹುಚ್ಚು ಮರುಳುಗಳಿರಾ 
ಸುಮ್ಮನಿರಿಯೆಂದಾತ ನಿಮ್ಮ ಶರಣ ಕಲಿದೇವರದೇವ. 


|| ೨೫ || 


೪೬೩ 
ಅಯ್ಯಾ , ತನ್ನಾದಿ ಮಧ್ಯಾವಸಾನವ ತಿಳಿದು, 
ಭವಿ ಭಕ್ತ , ಆಚಾರ ಅನಾಚಾರ, ಯೋಗ್ಯ ಅಯೋಗ್ಯ, 
ಅರ್ಪಿತ ಅನರ್ಪಿತ, ಸುಸಂಗ ದುಸ್ಸಂಗ, 
ಸುಚಿತ್ರ ಕುಚಿತ್ರ , ಸುಬುದ್ದಿ ಕುಬುದ್ದಿ , 
ಅಹಂಕಾರ ನಿರಹಂಕಾರ, ಸುಮನಕುಮನ, 
ಸುಜ್ಞಾನ ಅಜ್ಞಾನ , ಸದ್ಭಾವ ದುರ್ಭಾವ, ಪಾಪ ಪುಣ್ಯ , 
ಧರ್ಮ ಕರ್ಮ, ಸ್ವರ್ಗ ನರಕ, ಇಹಪರವೆಂಬ 
ಭೇದಾಭೇದವ ತಿಳಿದು, ಶೈವಮಾರ್ಗದಷ್ಟಾಂಗಯೋಗವನುಳಿದು, 
ವೀರಶೈವ ಶಿವಯೋಗಸಂಪನ್ನನಾಗಿ 
ಭಕ್ತಿ ಜ್ಞಾನ ವೈರಾಗ್ಯದಲ್ಲಾಚರಿಸಿ, ಬಕಧ್ಯಾನವನುಳಿದು, 
ರಾಜಹಂಸನ ಹಾಗೆ ಅಸತ್ಯವನುಳಿದು, 
ಸುಸತ್ಯದಲ್ಲಾಚರಿಸುವ ಭಕ್ತ ಜಂಗಮವೇ ದ್ವಿತೀಯ ಶಂಭುವೆಂದು 
ಅವರಂಗಣವ ಕಾಯು , ಅವರುಟ್ಟುದ ತೊಳೆದು, 
ಅವರೊಕ್ಕುದ ಕೈಕೊಂಡು, ಅವರುಗಳ ಹಾರೈಸಿ, 
ಅವರ ಕಡೆಬಾಗಿಲ ಕಾಯ್ದು , ಅವರ ತೊತ್ತಿನ ತೊತ್ತಾಗಿ 
ಬದುಕಿದೆ ಕಾಣಾ, ಕಲಿದೇವರದೇವ. 


| ೨೬ || 


ಅಯ್ಯಾ , ನಾನು ಹುಟ್ಟಿದಂದಿಂದ ಲಿಂಗವನಲ್ಲದೆ ಆರಾಧಿಸೆ. 
ಜಂಗಮಕ್ಕಲ್ಲದೆನೀಡೆ, ಶರಣಸಂಗವಲ್ಲದೆ ಮಾಡೆ. 
ಕಲ್ಯಾಣದ ಮಹಾಗಣಂಗಳೊಂದು ಹೊಳೆಯ ಮಾಡಿಕೊಟ್ಟರು. 
ಆ ಹೊಳೆಯಲ್ಲಿ ಹೆಣ್ಣು ಗಂಡು ಸುಳಿಯಲೀಯೆನು. 


೧೭೬ 


ಸಂಕೀರ್ಣ ವಚನಸಂಪುಟ : ಮೂರು 


ಚಿಕ್ಕವರು ಹಿರಿಯರ ಸುಳಿಯಲೀಯೆನು. 
ಎಲ್ಲಾ ಮಹಾಗಣಂಗಳು ಎನ್ನ ಹೊಳೆಯಲೆ ಹಾಯುವರು. 
ಲಿಂಗದ ವಸ್ತ್ರವನೊಗೆದು ಕಾಯಕದಲ್ಲಿ ಶುದ್ಧನಾದೆನು. 
ಎನ್ನ ಕಾಯಕವನವಧರಿಸು ಕಲಿದೇವಯ್ಯಾ. 


|| ೨೭ || 


೪೬೫ 


ಅಯ್ಯಾ , ನಾವು ಗುರು ಲಿಂಗ ಜಂಗಮದ 
ಪಾದೋದಕ ಪ್ರಸಾದಸಂಬಂಧಿಗಳೆಂದು ನುಡಿದುಕೊಂಬ ಪಾತಕರ 
ಮುಖವನೋಡಲಾಗದು. 
ಅದೇಕೆಂದಡೆ, ಪಾದೋದಕವ ಕೊಂಡ ಬಳಿಕ , 
ಜನನದ ಬೇರ ಕಿತ್ತೂರಸಬೇಕು. 
ಪ್ರಸಾದವ ಕೊಂಡ ಬಳಿಕ, ಪ್ರಳಯವ ಗೆಲಿಯಬೇಕು. 
ಇಂತಪ್ಪ ಚಿದ್ರಸ ಪಾದೋದಕ ಚಿತ್ಪ್ರಕಾಶ ಪ್ರಸಾದ. 
ತನ್ನ ಚಿನ್ಮನಸ್ವರೂಪವಾದ ಹೃದಯಮಂದಿರ ಮಧ್ಯದಲ್ಲಿ ನೆಲಸಿರುವ 
ಸಕೀಲಸಂಬಂಧವ ಚಿಪ್ಪನ ಗುರುವಿನ ಮುಖದಿಂದ 
ಸಂಬಂಧಿಸಿಕೊಳಲರಿಯದೆ, ಅರ್ಥದಾಸೆಗಾಗಿ ಬಡ್ಡಿಯ ತೆಗೆದುಕೊಂಡು, 
ಬಡವರ ಬಂಧನಕಿಕ್ಕಿ , ತುಡುಗುವ್ಯಾಪಾರವ ಮಾಡಿ, 
ಸದಾಚಾರದಿಂದ ಆಚರಿಸಲರಿಯದೆ, 
ತನುಮನಧನದಲ್ಲಿ ವಂಚನೆಯಿಲ್ಲದ ಭಕ್ತಿಯನರಿಯದೆ, 
ತೀರ್ಥಪ್ರಸಾದದಲ್ಲಿ ನಂಬುಗೆ ವಿಶ್ವಾಸವಿಲ್ಲದೆ 
ಕಂಡವರ ಕೈಯೊಡ್ಡಿ ಇಕ್ಕಿಸಿಕೊಂಡು ವಿಶ್ವಾಸವಿಲ್ಲದವಂಗೆ 
ಅಷ್ಟಾವರಣವೆಂತು ಸಿದ್ಧಿಯಹುದೋ ? 
ಅದೇನು ಕಾರಣವೆಂದಡೆ : 
ಸಕಲ ವೇದಾಗಮ ಪುರಾಣ ಸಪ್ತಕೋಟಿಮಹಾಮಂತ್ರ 
ಉಪಮಂತ್ರ ಕೋಟ್ಯಾನುಕೋಟಿಗೆ 
ಮಾತೃಸ್ಥಾನವಾದ ಪಂಚಾಕ್ಷರಿಯ ಮಂತ್ರ ಸಟೆಯಾಯಿತ್ತು. 
ಅನಂತಕೋಟಿಬ್ರಹ್ಮಾಂಡಗಳನೊಳಗೊಂಡಂಥ 
ಗುರುಕೊಟ್ಟ ಇಷ್ಟಲಿಂಗ ಸಟೆಯಾಯಿತ್ತು . 
ದೇಗುಲದೊಳಗಣ ಕಲ್ಲು ಕಂಚು ಕಟ್ಟಿಗೆ ಬೆಳ್ಳಿ ತಾಮ್ರ 
ಬಂಗಾರದ ದೇವರ ಪೂಜಿಸುವ ಪೂಜಾರಿಗಳ ಮಾತು ದಿಟವಾಗಿತ್ತು . 
ಆದಿ ಅನಾದಿಯಿಂದತ್ತತ್ತಲಾಗಿ ಮೀರಿ ತೋರುವ ಮಾಯಾಕೋಳಾಹಳ 
ನಿರಂಜನಜಂಗಮದ ಪಾದೋದಕ ಪ್ರಸಾದ ಸಟೆಯಾಯಿತ್ತು . 


ಮಡಿವಾಳ ಮಾಚಿದೇವರ ವಚನ 


೧೭೭ 


ಕ್ಷೇತ್ರಾದಿಗಳ ತೀರ್ಥಪ್ರಸಾದ ದಿಟವಾಯಿತ್ತು. 
ಅಂತಪ್ಪ ಅಗಮ್ಯ ಅಗೋಚರವಾದ ಅಷ್ಟಾವರಣ 
ಇಂಥವರಿಗೆಂತು ಸಾಧ್ಯವಹುದು? 
ಆಗದೆಂದಾತ ನಮ್ಮ ಶರಣ ಕಲಿದೇವರದೇವ. 

| ೨೮ || 
೪೬೬ 
ಅಯ್ಯಾ , ನಾವು ಪರಮವಿರಕ್ತರು, ಪಟ್ಟದೊಡೆಯರು, 
ಅತೀತ ಚರಮೂರ್ತಿಗಳೆಂದು ಶಂಖ ಗಿಳಿಲು ದಂಡಾಗ್ರವ ಪಿಡಿದು, 
ಕಾವಿ ಕಾಷಾಯಾಂಬರವ ಹೊದ್ದು, ಮಹಾಘನಲಿಂಗ ಚರಮೂರ್ತಿಗಳೆಂದು 
ಚೆನ್ನಾಗಿ ನುಡಿದುಕೊಂಬ ತೊನ್ನ ಹೊಲೆ ಮಾದಿಗರ ಪ್ರಸಂಗಕ್ಕೆ ಮನವೆಳಸದೆ, 
ಮುಖವೆತ್ತಿ ನೋಡದೆ, ಶಬ್ದ ಮುಗ್ಧನಾಗಿ ಸುಮ್ಮನೆಕುಳಿತಿರ್ದನು ಕಾಣಾ 
ನಿಮ್ಮ ಶರಣ . ಅದೇನು ಕಾರಣವೆಂದಡೆ : 
ತನ್ನ ತಾನಾರೆಂದರಿಯದೆ, ತನ್ನ ಇಷ್ಟ ಮಹಾಘನಲಿಂಗದ ಗೊತ್ತ ಮುಟ್ಟದೆ, 
ತನುಮನಧನವೆಂಬ ತ್ರಿವಿಧಪ್ರಸಾದವನರ್ಪಿಸಿ, 
ತ್ರಿವಿಧ ಪ್ರಸಾದವ ಗರ್ಭಿಕರಿಸಿಕೊಂಡ ಪ್ರಸನ್ನ ಪ್ರಸಾದವ ಸ್ವೀಕರಿಸಿ, 
ಪರತತ್ವ ಪ್ರಸಾದಮೂರ್ತಿ ತಾನಾಗಲರಿಯದೆ, 
ಉಚ್ಚಂಗಿ ದುರ್ಗಿಗೆ ಬಿಟ್ಟ ಪೋತರಾಜನಂತೆ 
ಮಾರು ಮಾರು ಜಡೆ ಮುಡಿ ಗಡ್ಡಗಳ ಬಿಟ್ಟುಕೊಂಡು, 
ಡೊಂಬ ಜಾತಿಕಾರರಂತೆ ವೇಷವ ತೊಟ್ಟು, 
ಸಂಸ್ಕೃತಾದಿ ಪ್ರಕೃತಾಂತಮಾದ ನಾನಾ ಶಾಸ್ತ್ರವ ಹೇಳಿ, 
ಸುಡುಗಾಡಸಿದ್ದಯ್ಯಗಳಂತೆ ಕುಟಿಲ ಕುಹಕ ಯಂತ್ರ ತಂತ್ರಗಳ ಕಟ್ಟುತ, 
ಪುರಜನರ ಮೆಚ್ಚಿಸಬೇಕೆಂದು 
ಅಯ್ಯಾ, ನಾವು ಕೆರೆ ಬಾವಿ ಮಠಮಾನ್ಯ ಮದುವೆ ಮಾಂಗಲ್ಯ 
ದೀಕ್ಷಾಪಟ್ಟ ಪ್ರಯೋಜನ ಔತಣ ಅನ್ಯಕ್ಷೇತ್ರ ಅರವಟ್ಟಿಗೆ 
ದಾಸೋಹ ಪುರಾಣ ಪುಸ್ತಕ ಮಾಡಿಸಬೇಕೆಂದು 
ಗುರುಲಿಂಗಜಂಗಮಕ್ಕಲ್ಲದೆ ನಿರಾಭಾರಿ ವೀರಶೈವಕ್ಕೆ ಹೊರಗಾಗಿ, 
ನಾನಾ ದೇಶವ ತಿರುಗಿ, ಹುಸಿಯ ಬೊಗಳಿ, 
ವ್ಯಾಪಾರದ ಮರೆಯಿಂದ ನಡುವೂರ ಬೀದಿ ನಡುವೆ ಕುಳಿತು, 
ಪರರೊಡವೆಯ ಅಪಹರಿಸುವ ಸೆಟ್ಟಿ ಮುಂತಾದ 
ಸಮಸ್ತ ಕಳ್ಳರ ಮಕ್ಕಳ ಕಾಡಿ ಬೇಡಿ, 
ಅವರು ಕೊಟ್ಟರೆ ಹೊಗಳಿ, ಕೊಡದಿರ್ದಡೆ ಬೊಗಳಿ , 
ಆ ಭ್ರಷ್ಟ ಹೊಲೆ ಮಾದಿಗರು ಕೊಟ್ಟ ದ್ರವ್ಯಂಗಳ ಕೊಂಡುಬಂದು 


೧೭೮ 


ಸಂಕೀರ್ಣ ವಚನಸಂಪುಟ : ಮೂರು 


ಚೋರರೊಯ್ಯರೆಂದು ಮಠದೊಳಗೆ ಮಡಗಿಕೊಂಡಂಥ 
ದುರ್ಗುಣ ದುರಾಚಾರಿಗಳ ಶ್ರೀಗುರು ಲಿಂಗ ಜಂಗಮವೆಂದು 
ಕರೆತಂದು, ತೀರ್ಥ ಪ್ರಸಾದವ ತೆಗೆದುಕೊಂಬವರಿಗೆ 
ಇಪ್ಪತ್ತೆಂಟುಕೋಟಿಯುಗ ಪರಿಯಂತರದಲ್ಲಿ 
ನರಕ ಕೊಂಡದಲ್ಲಿ ಕುವ ಕಾಣಾ, ನಿಮ್ಮ ಶರಣ ಕಲಿದೇವರದೇವ. 


|| ೨೯ || 


೪೬೭ 
ಅಯ್ಯಾ, ನಿತ್ಯನಿಃಕಳಂಕ ಸತ್ಯ ಸದಾಚಾರ ಭಕ್ತಜಂಗಮದ 
ಆಚರಣೆಸಂಬಂಧವ ಒಳಗು ಹೊರಗು ಎನ್ನದೆ, 
ಸಾಕಾರ ನಿರಾಕಾರವಾದ ಒಂದೆ ವಸ್ತುವೆಂದು ತಿಳಿದು, 
ಚಿದಂಗಕ್ಕೆ ಇಷ್ಟಲಿಂಗ ಚಿದ್ವಿಭೂತಿ ಚಿದ್ರುದ್ರಾಕ್ಷಿ ಸದ್ಭಕ್ತಿಯ ಸಂಬಂಧಿಸಿ, 
ಚಿತ್ಪಾಣಕ್ಕೆ ಪಾದೋದಕ ಪ್ರಸಾದ ಶಿವಮಂತ್ರ ಸಮ್ಮಜ್ಞಾನವ ಸಂಬಂಧಿಸಿ, 
ಭಕ್ತ ಧವಳಾಂಬರಧಾರಕನಾಗಿ, ಜಂಗಮ ಶಿವಲಾಂಛನಧಾರಕನಾಗಿ, 
ಪರದೈವ ಪರಪಾಕ ಪರಶಾಸ್ತ್ರ ಪರಬೋಧೆಪರದ್ರವ್ಯ ಪರಸ್ತ್ರೀ ಪರಜಪ 
ಪರನಿಂದೆ ಅತಿಯಾಸೆ ಕಾಂಕ್ಷೆ ಮಲತ್ರಯದಲ್ಲಿ ಮೋಹಿಸದೆ, 
ಮಥನದಲ್ಲಿ ಕೂಡದೆ ಭವಿಮಾರ್ಗ ಸಂಗವ ಬಳಸಿದ 
ಶಿಷ್ಯ ಪುತ್ರ ಶ್ರೀ ಬಂಧು ಬಳಗ ಒಡಹುಟ್ಟಿದವರು 
ಪಿತ ಮಾತೆ ಗುರುವೆಂದು ಒಡಗೂಡಿ ಬಳಸಿದಡೆ 
ಭಕ್ತಜಂಗಮಸ್ಥಲಕ್ಕೆ ಸಲ್ಲ ಕಾಣಾ, ಕಲಿದೇವರದೇವ. 

| ೩೦ || 


೪೬೮ 


ಅಯ್ಯಾ , ನಿಮ್ಮ ಧ್ಯಾನದಲ್ಲಿರಿಸಲೊಲ್ಲದೆ 
ಬಸವಣ್ಣನ ಧ್ಯಾನದಲ್ಲಿರಿಸಯ್ಯಾ ಎನ್ನನು. 
ಲಿಂಗವೇದ್ಯ ಬಸವಣ್ಣ , ಜಂಗಮವೇದ್ಯ ಬಸವಣ್ಣ . 
ಪ್ರಸಾದವೇದ್ಯ ಬಸವಣ್ಣ , ನಿಜಪದವೇದ್ಯ ಬಸವಣ್ಣ . 
ಮಹಾವೇದ್ಯ ಬಸವಣ್ಣ . 
ಇಂತು ಬಸವಣ್ಣನ ಸಂಗದಲ್ಲಿರಿಸು, ಕಲಿದೇವರದೇವ. 

೪೬೯ 
ಅಯ್ಯಾ , ನಿಮ್ಮ ಪ್ರಸಾದದ ಮಹಿಮೆಯನೇನೆಂಬೆನಯ್ಯಾ , 
ವೇದಂಗಳರಿಯವು, ಶಾಸ್ತ್ರಂಗಳರಿಯವು. 
ಒಲವ ಸಾಧಿಸಿ , ತನುವ ದಂಡನೆಯ ಮಾಡಿ, 
ಸಕಲಭೋಗಂಗಳ ಬಿಟ್ಟು, ದುಃಖವನನುಭವಿಸಿ, 


| ೩೨|| 


ಮಡಿವಾಳ ಮಾಚಿದೇವರ ವಚನ 


೧೭೯ 


ತಪ್ಪಿಲ್ಲದೆ ನಡೆದಡೆ ಹಡೆವರಯ್ಯಾ 
ಒಬ್ಬೊಚ್ಚಿ ಸ್ವರ್ಗದ ಭೋಗವನು. 
ಒಂದುವನು ಬಿಡಲಿಲ್ಲ , ಸಂದೇಹ ಮಾತ್ರವಿಲ್ಲ . 
ಆಗ ಬಿತ್ತಿ ಆಗ ಬೆಳೆಯುವಂತೆ, 
ರೋಗಿಬಯಸಿದ ವೈದ್ಯವ ಕುಡುವಂತೆ, 
ಪಾಪದಂತವಾದುದು, ಪುಣ್ಯವನೆ ಮಾಡುವದು. 
ಆತ ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿಯೆನಿಸುವ. 
ಹಿಡಿತಡೆಯಿಲ್ಲ, ಪ್ರಸಾದದಿಂದತಃಪರವಿಲ್ಲ . 
ಪ್ರಸಾದಿಯಿಂದ ಮುಕ್ತರಿಲ್ಲ . 
ಇಂತಪ್ಪ ಪ್ರಸಾದವನು ನಿಮ್ಮ ಶರಣ ಬಸವಣ್ಣ ತೋರಿದನಾಗಿ, 
ಎನ್ನ ಭವಂ ನಾಸ್ತಿಯಾಯಿತ್ತು ಕಾಣಾ, ಕಲಿದೇವರದೇವ. 


೪೭೦ 


ಅಯ್ಯಾ , ಭಕ್ತ ಜಂಗಮದ ವಿವರವೆಂತೆಂದಡೆ: 
ಭಕ್ತನ ಅಂಗ ಮನ ಪ್ರಾಣಂಗಳೆಲ್ಲ ಭಸ್ಮಘುಟಿಕೆಗಳಂತೆ. 
ಜಂಗಮದ ಅಂಗ ಮನ ಪ್ರಾಣಂಗಳೆಲ್ಲ ರುದ್ರಾಕ್ಷಿಮಣಿಯಂತೆ. 
ಭಕ್ತನ ಅಂಗತ್ರಯಂಗಳು ಪಂಚಲೋಹಗಳಂತೆ. 
ಜಂಗಮದ ಅಂಗತ್ರಯಂಗಳು ಮೃತ್ತಿಕೆ ಭಾಂಡದಂತೆ. 
ಭಕ್ತನ ಅಂಗತ್ರಯಂಗಳು ಬಂಗಾರದಂತೆ. 
ಭಕ್ತನ ಅಂಗತ್ರಯಂಗಳು ಮೌಕ್ತಿಕದಂತೆ. 
ಭಕ್ತನ ಅಂಗತ್ರಯಂಗಳಲ್ಲಿ ನಡೆನುಡಿ ತಪ್ಪಿದಡೆ ಪ್ರಾಯಶ್ಚಿತ್ತವುಂಟು. 
ಜಂಗಮದ ಅಂಗತ್ರಯಂಗಳಲ್ಲಿ ನಡೆನುಡಿ ತಪ್ಪಿದಡೆ. 
ಪ್ರಾಣವೇ ಪ್ರಾಯಶ್ಚಿತ್ತವಲ್ಲದೆ ಪೂರ್ವಾಚಾರಕ್ಕೆ ಯೋಗ್ಯವಲ್ಲ ಕಾಣಾ. 
ಮಹಾಘನ ಭಕ್ತಜಂಗಮದ ಸತ್ಯ ನಡೆನುಡಿಯ ವಿಚಾರವೆಂತೆಂದಡೆ: 
ಗುರುಲಿಂಗಜಂಗಮವಲ್ಲದೆ ಅನ್ಯಾರ್ಚನೆ, 
ಪಾದೋದಕ ಪ್ರಸಾದವಲ್ಲದೆ ಭಂಗಿ ಮದ್ದು ತಂಬಾಕು 
ನಾನಾ ಗಿಡಮೂಲಿಕೆ ವೈದ್ಯ ಫಲಾಹಾರಕ್ಷೀರಾಹಾರ , 
ಸ್ವಯಲ್ಲದೆ ಪರಸ್ತ್ರೀ ಗಮನ, 
ಸತ್ಯಕಾಯಕ ಭಿಕ್ಷಾಹಾರವಲ್ಲದೆ ಚೋರತನ ಕುಟಿಲ ಮಂತ್ರಗಾರಿಕೆ 
ವೈದ್ಯ ಋಣಭಾರವಿಂತಿವನು ಹಿಡಿದಾಚರಿಸುವಾತನು 
ಸತ್ಯಸಹಜಜಂಗಮವಲ್ಲ ಕಾಣಾ, ಕಲಿದೇವರದೇವ. 


| ೩೩ || 


೧೮೦ 


ಸಂಕೀರ್ಣ ವಚನಸಂಪುಟ : ಮೂರು 


೪೭೧ 
ಅಯ್ಯಾ , ಭಕ್ತಜಂಗಮವೆಂದು ಒಪ್ಪಕ್ಕೆ ನುಡಿಯಬಹುದಲ್ಲದೆ 
ಭಕ್ತಜಂಗಮವಾಗಿ ನಿಂದ ನಿಲುಕಡೆಯ ಹೇಳಿರಣ್ಣ . 
ಅದೆಂತೆಂದಡೆ: ಸದ್ಗುರುಮುಖದಿಂದ ವೇಧಾಮಂತ್ರಕ್ರಿಯಾದೀಕ್ಷೆಯ ತಿಳಿದು, 
ಪಂಚಾಚಾರವೆ ಪ್ರಾಣವಾಗಿ, ಅಷ್ಟಾವರಣವೆ ಅಂಗವಾಗಿ, 
ಸದೃಕ್ರಿಯೆ ಮುಕ್ತಿಮಂದಿರವಾಗಿ ,ಸಯಾಸಮ್ಯಕ್‌ಜ್ಞಾನವೆ ಸಂಜೀವನವಾಗಿ, 
ಕೊಡುವಲ್ಲಿ ಕೊಂಬಲ್ಲಿ ನಡೆನುಡಿ ಬೀಸರವೋಗದೆ, 
ಬಹಿರಂಗದಲ್ಲಿ ಆಚರಣೆ, ಅಂತರಂಗದಲ್ಲಿ ಸಂಬಂಧವ 
ಸದ್ಗುರು ಲಿಂಗಜಂಗಮ ಕರುಣಕಟಾಕ್ಷೆಯಿಂ ತಿಳಿದು, ಸನ್ಮಾರ್ಗವಿಡಿದು 
ಸತ್ಯನಡೆನುಡಿಯಿಂದಾಚರಿಸುವ ಶರಣಗಣಂಗಳೆ 
ಅನಾದಿ ಭಕ್ತಜಂಗಮ ಕಾಣಾ, 
ಕಲಿದೇವರದೇವ ಸಾಕ್ಷಿಯಾಗಿ ಸಂಗನಬಸವೇಶ್ವರಾ. 

|| ೩೪ || 


೪೭೨ 


" ಅಯ್ಯಾ , ಮಾತೆ ಪಿತರಾಗಲಿ, ಸಹೋದರ ಬಂಧುಗಳಾಗಲಿ , 
ಅತ್ಯಂತ ಸ್ನೇಹದಲ್ಲಿ ಕೂಡಿದವರಾಗಲಿ, 
ಗುರುಕಾರುಣ್ಯವ ಪಡೆದು ಶಿವಸೋದರರಾಗಲಿ, 
ಶಿವಾಚಾರ ಶಿವಕಾರ್ಯಕ್ಕೆ ಸಹಕಾರಿಗಳಲ್ಲದೆ ವಕ್ರವಾದವನು 
ಮಾತಿನಲ್ಲಿ ನಿರಾಕರಿಸಿ ನುಡಿಯದೆ, 
ಮನದಲ್ಲಿ ಪತಿಕರಿಸಿ ಕೂಡಿಸಿಕೊಂಡು ನಡೆದನಾದಡೆ, 
ಅಘೋರನರಕದಲ್ಲಿಕ್ಕು ಕಲಿದೇವಯ್ಯಾ . 


||೩೫|| 


೪೭೩ 


ಅಯ್ಯಾ, ಸತ್ಯ ಸದಾಚಾರ ಸದ್ಭಕ್ತನಾದಡೆ ಷೋಡಶಭಕ್ತಿಯ ತಿಳಿಯಬೇಕು. 
ವೀರಮಾಹೇಶ್ವರನಾದಡೆ ಷೋಡಶಜ್ಞಾನವ ತಿಳಿಯಬೇಕು. 
ಪರಮವಿರಕ್ತನಾದಡೆ ಷೋಡಶಾವರಣವ ತಿಳಿಯಬೇಕು. 
ಶರಣನಾದಡೆ ಅಷ್ಟಾವಧಾನವ ತಿಳಿಯಬೇಕು. 
ಐಕ್ಯನಾದಡೆ ತನ್ನಾದಿಮದ್ಯಾವಸಾನವ ತಿಳಿಯಬೇಕು. 
ಲಿಂಗಾನುಭಾವಿಯಾದಡೆ ಸರ್ವಾಚಾರಸಂಪತ್ತಿನಾಚರಣೆಯ ತಿಳಿಯಬೇಕು. 
ಈ ವಿಚಾರವನರಿಯದೆ ಬರಿದೆ ಪಟ್ಟಲವ ಬೊಗಳುವ 
ಕುನ್ನಿಗಳನೇನೆಂಬೆನಯ್ಯಾ , ಕಲಿದೇವರದೇವ. 

|| ೩೬ || 


ಮಡಿವಾಳ ಮಾಚಿದೇವರ ವಚನ 


೧೮೧ 


2 
ಅಯ್ಯಾ , ಸದಾಚಾರವೆಂದಡೆ ಗುರುಲಿಂಗಜಂಗಮದಾರ್ಚನೆ, 
ಪಾದೋದಕ ಪ್ರಸಾದ ಸೇವನೆ, ಪಂಚಾಕ್ಷರ ಷಡಕ್ಷರಸ್ತೋತ್ರ, 
ಚಿನ ಮಹಾಲಿಂಗಧ್ಯಾನ, ಪರದ್ರವ್ಯ ನಿರಸನ. 
ಇಂತಿದು ನಿತ್ಯವೆಂದು ಸದ್ಗುರು ಮುಖದಿಂ ತಿಳಿದು, 
ಭಿನ್ನವಿಲ್ಲದೆ ಆಚರಿಸುವದೆ ಆಚಾರವಲ್ಲದೆ 
ಶುದ್ಧಶೈವರ ಹಾಂಗೆ ನಂದಿ ವೀರಭದ್ರ ಹಾವುಗೆ 
ಗದುಗೆ ಕಂಥೆ ಕಮಂಡಲು ಲಿಂಗಂಗಳೆಂದು 
ಇದಿರಿಟ್ಟು ಪೂಜಿಸುವವನ ಮನೆಯ ಪಾಕ, 
ಮದ್ಯ ಮಾಂಸ ಕಾಣಾ ಕಲಿದೇವರದೇವ. 


|| ೩೭ || 


೪೭೫ 


||೩೮|| 


ಅರಸಿನ ಭಕ್ತಿ , ಅಹಂಕಾರದಲ್ಲಿ ಹೋಯಿತ್ತು . 
ವೇಶಿಯ ಭಕ್ತಿ , ಎಂಜಲ ತಿಂದಲ್ಲಿ ಹೋಯಿತ್ತು . 
ಬ್ರಾಹ್ಮಣನ ಭಕ್ತಿ , ಮುಟ್ಟುತಟ್ಟಿನಲ್ಲಿ ಹೋಯಿತ್ತು . 
ಶೀಲವಂತನ ಭಕ್ತಿ , ಪ್ರಪಂಚಿನಲ್ಲಿ ಹೋಯಿತ್ತು . 
ಸೆಟ್ಟಿಯ ಭಕ್ತಿ , ಕುಟಿಲವ್ಯಾಪಾರದಲ್ಲಿ ಹೋಯಿತ್ತು . 
ಇಂತಿವರ ಭಕ್ತಿಗೆ ಊರಿಂದ ಹೊರಗಣ ಡೊಂಬನೆ ಸಾಕ್ಷಿ 
ಕಲಿದೇವರದೇವಾ. 

೪೭೬ 
ಅರಿದಲ್ಲದೆ ಗುರುವ ಕಾಣಬಾರದು. 
ಅರಿದಲ್ಲದೆ ಲಿಂಗವ ಕಾಣಬಾರದು. 
ಅರಿದಲ್ಲದೆ ಜಂಗಮವ ಕಾಣಬಾರದು. 
ಇಂತೀ ತ್ರಿವಿಧವು, ಬಸವಣ್ಣನ ಕೃಪೆಯಿಂದ 
ಎನಗೆ ಸ್ವಾಯತವಾಯಿತ್ತಾಗಿ, 
ಭಿನ್ನವಿಲ್ಲ ಕಾಣಾ ಕಲಿದೇವರದೇವ. 

೪೭೭ 
ಅರಿವನರಿದೆನೆಂದುಕ್ರೀಯ ಬಿಡಬಾರದು. 
ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆಯುಂಟೆ ? 
ದ್ರವ್ಯಕ್ಕೆ ದ್ರವ್ಯ ಕೂಡಲಾಗಿ ಬಡತನಕಡಹುಂಟೆ ? 
ನೀ ಮಾಡುವ ಮಾಟ, ಶಿವಪೂಜೆಯ ನೋಟ ಭಾವವಿರಬೇಕು. 
ಅದು ಕಲಿದೇವರದೇವಯ್ಯನಕೂಟ, ಚಂದಯ್ಯ . 


|| ೩೯ || 


೧೮೨ 


ಸಂಕೀರ್ಣ ವಚನ ಸಂಪುಟ : ಮೂರು 


೪೭೮ 
ಅರಿವನಾರಡಿಗೊಂಡಿತ್ತು ಮರಹು. 
ಮರಹನಾರಡಿಗೊಂಡಿತ್ತು ಮಾಯೆ . 
ಮಾಯೆಯನಾರಡಿಗೊಂಡಿತ್ತು ಕರ್ಮ. 
ಕರ್ಮವನಾರಡಿಗೊಂಡಿತ್ತು ತನು. 
ತನುವನಾರಡಿಗೊಂಡಿತ್ತು ಸಂಸಾರ . 
ಮರಹು ಬಂದಹುದೆಂದರಿದು 
ಅರಿವ ಬೆಲೆ ಮಾಡಿ, ಅರಿವಕೊಟ್ಟು 
ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆನೋಡಯ್ಯ . 
ಎನ್ನರಿವನಾಯತದಲ್ಲಿ ನಿಲಿಸಿ, 
ನಿಜ ಸ್ವಾಯತವ ಮಾಡಿದನು 
ಕಲಿದೇವರದೇವಾ, ನಿಮ್ಮ ಶರಣ ಬಸವಣ್ಣ . 


|| ೪೧ || 


೪೭೯ 
ಅರಿವಿನಾಪ್ಯಾಯನವೆ ಅಪೂರ್ವ ಕಂಡಯ್ಯಾ . 
ಪೂರ್ವಜ್ಞಾನವೆಂಬುದೆ ವೇದ, ಶಾಸ್ತ್ರ ಆಗಮಂಗಳೆಂಬುವು 
ಪೂರ್ಣ ಪ್ರಮಾಣ ಇವಲ್ಲ ಕಂಡಯ್ಯಾ . 
ಇಂತೀ ಪ್ರಮಾಣವನರಿಯದೆ ನಿಂದ 
ನಿಮ್ಮ ಶರಣರತೋರಾ, ಕಲಿದೇವಯ್ಯಾ . 


|| ೪೨|| 


೪೮೦ 
ಅರುಹಿನೊಳಗಣ ಕುರುಹು ಮರಹಿಂಗೆ ಬೀಜ. 
ಕುರುಹಿನ ಮರಹನರಿವು ನುಂಗಿ, 
ಘನಕ್ಕೆ ಘನವೇದ್ಯವಾದ ಬಳಿಕ, ನಿತ್ಯಪರಿಪೂರ್ಣ ತಾನೆ. 
ಕಲಿದೇವರದೇವ ವಾಲ್ಮನಕ್ಕಗೋಚರನು. 


|| ೪೩ || 


೪೮೧ 


ಅಲೀಯವಾಗಿ ಬಂದ ಪರಿಯ , 
ಅಕಾರ ಉಕಾರ ಮಕಾರಂಗಳು ಸೋಂಕದಿರ್ದ ಪರಿಯ , 
ನಿರ್ಲಿಪಸ್ಥಲವಾಧಾರವಾದ ಪರಿಯ , 
ನಿಮ್ಮ ಶರಣ ಬಸವಣ್ಣ ಬಲ್ಲನು. 
ಬೆಸಗೊಳ್ಳಾ, ಕಲಿದೇವರದೇವ. 


|| ೪೪|| 


ಮಡಿವಾಳ ಮಾಚಿದೇವರ ವಚನ 


೧೮೩ 


೪೮೨ 
ಅಷ್ಟತನುವಿನ ನಿಷ್ಟಾಪರವ ಬಿಟ್ಟು, 
ಬಟ್ಟಬಯಲಲಿ ನಿಂದ ನಿಜವ ನೋಡಾ. 
ಹತ್ತೆಂಬ ಪ್ರಾಣವ ಸುತ್ತಿ ಸುಳಿಯಲೀಸದೆ 
ಬತ್ತಿ ಸುಟ್ಟು ಸಯವಾದ ಘನಚೈತನ್ಯವನೋಡಾ. 
ನಿಷ್ಠೆ ನಿಬ್ಬರತೊಟ್ಟು ಬಿಟ್ಟು ಸಚ್ಚಿದಾನಂದವಾದ ಪರಿಯ ನೋಡಾ. 
ಕಲಿದೇವರದೇವನ ನಿಲುವಿಂಗೆ ನಮೋ ನಮೋ ಎನುತಿರ್ದೆನು. 


| ೪೫ || 


೪೮೩ 
ಅಷ್ಟತನುವಿನಲ್ಲಿ ಹುಟ್ಟಿದ ನಿಷ್ಟಾಪರದಲ್ಲಿ , ಮುಟ್ಟುವ ಭರದಲ್ಲಿ , 
ವಿದ್ಯೆಯೊಳಗಣ, ಧಾರಾಮಂಟಪದೊಳಗಣ ಸಹಜವನರಿದಂಗಲ್ಲದೆ 
ಲಿಂಗವೆನಬಾರದು, ಜಂಗಮವೆನಬಾರದು, ಪ್ರಸಾದವೆನಬಾರದು. 
ಧಾರಾಮಂಟಪದೊಳಗಣ ಸಹಜವನರಿಯದೆ 
ಕರಣಂಗಳಿಗೆ ಗುರಿಯಾದರು, ಕರಣಲಿಂಗಾರ್ಚಕರಾದರು. 
ಕರಣ ತಪ್ಪದೆಂತೊ ? 
ಇದೆಲ್ಲವನತಿಗಳೆದು ನಿಜಲಿಂಗಾರ್ಚನೆಯ ತೋರಿ, 
ನಿಜೈಕ್ಯದೊಳಗಿರಿಸಿ ಬದುಕಿದಾತ ಬಸವಣ್ಣ ಕಾಣಾ 
ಕಲಿದೇವಯ್ಯ . 


೪೮೪ 


ಅಷ್ಟಮದ ಸಪ್ತವ್ಯಸನ ಷಡುವರ್ಗಂಗಳ ಒತ್ತಿ ನಿಲಿಸಿ, 
ಎಲ್ಲಕ್ಕೆ ಶಿವನೊಬ್ಬನೆ, ಶಿವಜ್ಞಾನವೆಂದರಿಯದ ವಿಪ್ರರು, 
ಆನೆ ಅಶ್ವ ಹೊತಕೋಣ ಬಿಂಜಣದಿಂದ ಕಡಿದು, 
ಬೆಂಕಿಯ ಮೇಲೆ ಹಾಕಿ , ತಾನು ಪರಬ್ರಹ್ಮನಾದೆನೆಂದು 
ನರಕಕ್ಕೆ ಹೋದರೊಂದುಕೋಟ್ಯಾನುಕೋಟಿಬ್ರಹ್ಮರು. 
ವೇದದ ಅರ್ಥವನರಿಯದೆಜೀವನ ಬಾಧೆಯಂ ಮಾಡುವ 
ವಧಾಸ್ವಕರ್ಮಕ್ಕೆ ಒಳಗಾದರು, ದ್ವಿಜರಂದು. 
ಆದಿಯ ಪ್ರಮಥರು ಕಂಡುದೆಂತೆಂದಡೆ : 
ಆನೆಯೆಂಬುದು ಮದ, ಮತ್ಸರವೆಂಬುದು ಅಶ್ವ , 
ಕೋಣನೆಂಬುದುಕ್ರೋಧ, ಅಂಗವಿಕಾರವೆಂಬುದು ಹೋತ. 
ಇಂತು ನಾಲ್ಕು ವರ್ಗಂಗಳು. 
ಶಿವಜ್ಞಾನವೆಂಬ ಅಗ್ನಿಯಲ್ಲಿ ದಹನ ಮಾಡುವರು ನಮ್ಮವರು. 


೧೮೪ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತೀ ವಿವರವಿಲ್ಲದೆ ತಾವು ಪರಬ್ರಹ್ಮರೆನಿಸಿಕೊ೭೦ಬ , 
ಜೀವಹಿಂಸೆಯ ಮಾಡುವ ವಿಪ್ರರ ಮುಖವನೋಡಲಾಗದೆಂದ 
ಕಲಿದೇವರದೇವ. 


|| ೪೭|| 


೪೮೫ 


ಅಷ್ಟಾವರಣ ಪಂಚಾಚಾರವುಳ್ಳ ಸದ್ಭಕ್ತರ ಉದರದಲ್ಲಿ ಜನಿಸಿ, 
ಶಿವಭಕ್ತನಾಗಿದ್ದು , ಭವಿಯ ಸಂಗವ ಮಾಡಿದ ದೇಹ ಪಾಪ. 
ಆ ಭವಿಯ ಸಂಗಕಿಂದಲೂ ಸುರಾಪಾನಿಯ ಸಂಗ ಪಾಪ. 
ಆ ಸುರಾಪಾನಿಯ ಸಂಗಕಿಂದಲೂ ಮಾಂಸಾಹಾರಿಯ ಸಂಗ ಪಾಪ. 
ಆ ಮಾಂಸಾಹಾರಿಯ ಸಂಗಕಿಂದಲೂ ಭಂಗಿಭಕ್ಷಕನ ಸಂಗ ಪಾಪ. 
ಆ ಭಂಗಿಭಕ್ಷಕನ ಸಂಗಕಿಂದಲೂ ಶಿವಭಕ್ತನಾಗಿ 
ಅನ್ಯದೈವವ ಭಜಿಸುವವನ ಸಂಗ ಅಂದೇ ದೂರ, 
ಹಿರಿಯ ನರಕವೆಂದಾತ, ನಮ್ಮ ದಿಟ್ಟ ವೀರಾಧಿವೀರ ಕಲಿದೇವರದೇವ.|| ೪೮ || 


೪೮೬ 


|| ೪೯ || 


ಅಸಮ ಶಿವಲಿಂಗ ಕೈವಶವಾಗಿರಲು, 
ವಸುಧೆಯ ಮೇಲಣ ಪ್ರತಿಷ್ಠೆಗೆ ಶರಣೆಂದಡೆ, 
ಬಸವಣ್ಣಪ್ರಿಯ ಲಿಂಗದ ಚೇತನವದಂದೆ ತೊಲಗುವದೆಂದ, 
ಕಲಿದೇವಯ್ಯ . 

೪೮೭ 
ಅಹುದಹುದು ಇಂತಿರಬೇಡವೆ ನಿರಹಂಕಾರ . 
ಮಹಾಜ್ಞಾನಕ್ಕೆ ನಿರಹಂಕಾರವೆ ಶೃಂಗಾರ. 
ನಿರಹಂಕಾರಕ್ಕೆ ಭಕ್ತಿಯೆ ಶೃಂಗಾರ . 
ಭಕ್ತಿಗೆ ಬಸವಣ್ಣನೆ ಶೃಂಗಾರ. 
ಬಸವಣ್ಣಂಗೆ ಚೆನ್ನಬಸವಣ್ಣನೆ ಶೃಂಗಾರ. 
ಕಲಿದೇವರದೇವಾ, 
ಎನಗೆಯೂ ನಿನಗೆಯೂ ಚೆನ್ನಬಸವಣ್ಣನ ಶೃಂಗಾರ. 


|| ೫೦ | | 


೪೮೮ 


ಆಕಾರ ನಿರಾಕಾರವಾಯಿತ್ತಲ್ಲಾ ಬಸವಣ್ಣ . 
ಪ್ರಾಣ ನಿಃಪ್ರಾಣವಾಯಿತ್ತಲ್ಲಾ ಬಸವಣ್ಣ . 
ಅಂಗಜಂಗಮದ ಮಾಟ ಸಮಾಪ್ತಿಯಾಯಿತ್ತಲ್ಲಾ ಬಸವಣ್ಣ . 


ಮಡಿವಾಳ ಮಾಚಿದೇವರ ವಚನ 


ನಿಃಶಬ್ದವೇದ್ಯವಾದೆಯಲ್ಲಾ ಬಸವಣ್ಣ . 
ಕಲಿದೇವರದೇವನ ಹೃದಯಕಮಲವ ಹೊಕ್ಕು, 
ದೇವರಿಗೆ ದೇವನಾಗಿ ಹೋದೆಯಲ್ಲಾ ಸಂಗನಬಸವಣ್ಣ . 


|| ೫೧ || 


೪೮೯ 
ಆಕಾರ ನಿರಾಕಾರವೆನುತಿಹರೆಲ್ಲರು. 
ಆಕಾರವನ್ನ , ನಿರಾಕಾರವೆನ್ನ . 
ಲಿಂಗಜಂಗಮಪ್ರಸಾದದಲ್ಲಿ ತದ್ಧಿತನಾದ 
ನಿಮ್ಮ ಬಸವಣ್ಣನಿಂತಹ ಸ್ವತಂತ್ರನಯ್ಯಾ , 
ಕಲಿದೇವರದೇವ. 


|| ೫೨|| 


೪೯೦ 
ಆಕಾರ ನಿರಾಕಾರವೆಂಬುದೊಂದಾದ ಭಕ್ತನನು 
ಆಕಾರವೆನಲುಬಾರದು, ನಿರಾಕಾರವೆನಲುಬಾರದು. 
ಸೂಕ್ಷ್ಮ ನಿಜಪದ ಏಕವಾದ ಭಕ್ತನು, 
ಘನಸಂಗಸಾರಾಯ ಜಂಗಮಸಂಗಸಾರಾಯ ಪ್ರಸಾದಸಂಗಸಾರಾಯ 
ಜ್ಞಾನಸಂಗಸಾರಾಯ ಅನುಭವಸಂಘಸಾರಾಯ . 
ಅಂತಪ್ಪ ಭಕ್ತ ತಾನಾದ ಕಲಿದೇವಯ್ಯ . 


| ೫೩ | 


೪೯೧ 
ಆಗಮದ ಹೊಲಬನರಿಯದ ಕುನ್ನಿಗಳು 
ಶ್ರೀಗುರುಲಿಂಗಜಂಗಮದ ನೆಲೆಯನರಿಯದೆಹೋಗಿ, 
ಬಾಗಿಲ ದಾಟುವ ಮರನ ದೇವರೆಂದು ಪೂಜಿಸಿ, 
ಬರುತ್ತ ಹೋಗುತ್ತ ಮರನ ಒದ್ದು ಹರಿಸಿಕೊಂಬರು. 
ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗೆ ಕಾಗೆ ಕನಿಷ್ಠ . 
ಆ ಕಾಗೆಯ ಬಾಯಲು ಮಾತಾಪಿತರುಂಡರೆಂದು ಓಗರವನಿಕ್ಕಿ , 
ಬಳಿಕ ಉಂಬವರ ಪಳ್ಳಿಯಲ್ಲಿ 
ಶ್ರೀಗುರು ಕಾರುಣ್ಯವ ಪಡೆದ ಭಕ್ತನು, 
ಅಲ್ಲಿ ಹೋಗಿಲಿಂಗಾರ್ಪಣವ ಮಾಡಿದಡೆ 
ಅವನು ಕಾಗೆಗಿಂದ ಕರಕಷ್ಟವೆಂದ, ಕಲಿದೇವರದೇವಯ್ಯ . 

೪೯೨ 
ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗ ಇಷ್ಟಪ್ರಾಣಭಾವವೆಂಬ ಲಿಂಗಗಳು ತಾವೆ, 


|| ೫೪ | 


೧೮೬ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಬಸವಣ್ಣನಿಂದಾದ ಕಾರಣ , ಕಲಿದೇವರಲ್ಲಿ ಅಹೋರಾತ್ರಿಯೊಳೆದ್ದು , 
ಬಸವಣ್ಣನಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


|| ೫೫ || 


೪೯೩ 


ಆ ಜಾತಿ ಈ ಜಾತಿಯವರೆನಬೇಡ. 
ಹದಿನೆಂಟುಜಾತಿಯೋಳಗಾವ ಜಾತಿಯಾದಡೂ ಆಗಲಿ, 
ಗುರು ಕಾರುಣ್ಯವ ಪಡೆದು, ಅಂಗದ ಮೇಲೆ ಲಿಂಗವ ಧರಿಸಿ, 
ಪುನರ್ಜಾತರಾದ ಬಳಿಕ , ಭಕ್ತರಾಗಲಿ ಜಂಗಮವಾಗಲಿ, 
ಗುರುವಿನ ವೇಷವಿದ್ದವರ ಗುರುವೆಂದು ನಂಬಿ, 
ದಾಸೋಹವ ಮಾಡುವುದೆ ಸದಾಚಾರ . 
ಗುರುವನತಿಗಳೆದು, ಗುರುವಾಜ್ಞೆಯ ಮೀರಿ, 
ಗುರು ಕೊಟ್ಟ ಪಂಚಮುದ್ರೆಗಳ ಮೇಲೆ 
ಅನ್ಯಸಮಯ ಮುದ್ರೆಯ ಲಾಂಛನಾಂಕಿತರಾಗಿ, 
ಗುರುದ್ರೋಹಿಗಳಾಗಿ ಬಂದವರ 
ಜಂಗಮವೆಂದು ಕಂಡು, ನಮಸ್ಕರಿಸಿ ಆರಾಧಿಸಿ, 
ಪ್ರಸಾದವ ಕೊಂಡವಂಗೆ ನಾಯಕನರಕ ತಪ್ಪದೆಂದ 
ಕಲಿದೇವಯ್ಯ . 

|| ೫೬|| 
೪೯೪ 
ಆತ್ಮ ತನುವನು ಮುಟ್ಟಿದಮೂಲವ ನಿಷ್ಕಾಪರದಲ್ಲಿ ಮುಟ್ಟಿರೊ . 
ಆ ಪರದಲ್ಲಿ ವಿದ್ಯೆಯೊಳಗಣ ಸಹಜವರಿದಂಗಲ್ಲದೆ 
ಲಿಂಗವೆನಬಾರದು, ಜಂಗಮವೆನಬಾರದು. 
[ ಧಾರಾ] ಮಂಟಪದ ಸಹಜವನರಿಯದೆ ನರಕಕ್ಕೆ ಗುರಿಯಾದರು ಕಾಣಾ 
ಲಿಂಗಾರ್ಚಕರಾದವರು. 
ಜನನ ಮರಣ ತಪ್ಪದೆಂದಿವರನತಿಗಳೆದು, 
ಲಿಂಗಾರ್ಚನೆಯ ಮಾಡಿ ತೋರಿ, ತನ್ನವರ 
ನಿತ್ಯದೊಳಗಿರಿಸಿದಾತ ಬಸವಣ್ಣ ಕಾಣಾ, ಕಲಿದೇವಯ್ಯ . 

| ೫೭ || 


೪೯೫ 


ಆದಿ ಅನಾದಿಯಿಂದತ್ತಣ ನಿತ್ಯಸಿಂಹಾಸನವೆಂಬ 
ಮಹಾಮೇರುಮಂದಿರದ ಮೇಲೆ ಇರ್ದಂತೆಯೆ 
ಆಧಾರಮೂರ್ತಿಗಳನ್ನು ನಿರ್ಮಿಸಿದಿರಿ. 
ನಮಗಾಶ್ರಯವಾವುದು ದೇವಾ ಎಂದು ಗಣಂಗಳು ಬಿನ್ನಹವಂ ಮಾಡಲು, 


ಮಡಿವಾಳ ಮಾಚಿದೇವರ ವಚನ 


೧೮೭ 


ವಿಶ್ವತೋ ಪ್ರತಿಪಾಲಕ ವಿಶ್ವಾಧಾರಕ ಶಿವನು , 
ಸರ್ವಜೀವಜಾಲಂಗಳಿಗೆ ಶೈತ್ಯಕಾಲವಾಗಬೇಕೆಂದು 
ಅನಂತಮೂರ್ತಿಗಳಿಗೆ ಕಾರುಣ್ಯವ ಮಾಡಿದ ಕಂದನು. 
ತಮ್ಮ ತಮ್ಮ ಆಧಾರದಲ್ಲಿ ಒಮ್ಮಿಂದವು ಪಾದಘಾತದೊಳು 
ಅನಂತಸುಖವುತ್ಪತ್ಯದೊಳು ಶಿವ, ಶಿವಚೈತನ್ಯವನಾಗವೆ 
ನಿರ್ಮಿಸುವೆನೆಂದು ಪೃಥ್ವಿಗೆ ಕಾರುಣ್ಯವ ಮಾಡಿದ ಕಂದನು. 
ತೇಜಿಜ್ಞಾನದೊಳು ಶುದ್ಧತಿಗೆ ನಿಮ್ಮ ಮುಖದಲ್ಲಿಯೆಯೆಂದು 
ತೇಜಕ್ಕೆ ಕಾರುಣ್ಯವ ಮಾಡಿದ ಕಂದನು. 
ವಾಯು ಮನ ಪ್ರಾಣ ಗಂಧ ಪರಿಮಳದಲ್ಲಿ ಶೈತ್ಯದೊಳು 
ಸುಖವಿರು ಕಂಡಾ ಎಂದು ವಾಯುವಿಗೆ ಕಾರುಣ್ಯವ ಮಾಡಿದ ಕಂದನು. 
ಗಗನದ ಸರ್ವಕ್ಕಾಶ್ರಯವಾಗಿರು ಕಂಡಾ ಎಂದು 
ಆಕಾಶಕ್ಕೆ ಕಾರುಣ್ಯವ ಮಾಡಿದ ಕಂದನು. 
ಚಂದ್ರಸೂರರು ಆತ್ಮರು ನಿಮ್ಮ ನಿಮ್ಮ ಸ್ಥಲಗಳಲ್ಲಿಯೆ 
ಒಬ್ಬೊಬ್ಬರು ಅಗಲದಿರಿಯೆಂದು, ಅಷ್ಟತನುಗಳಿಗೆ 
ಕಾರುಣ್ಯವ ಮಾಡಿದ ಕಂದನು. 
ಮಹಾಪ್ರತಿಪಾಲಕನು ಶರಣರ ಹೃದಯದ ಸಿಂಹಾಸನವನು ಎನ್ನ ಪ್ರಾಣವ ಪಾವನವ 
ಮಾಡಿದ ಕಂದನು. 
ವೇದನೆ ಕಲಿದೇವ, ನಿಮ್ಮ ಶರಣ ಬಸವಣ್ಣಂಗೆ 
ಜಯತು ಜಯತು. 

| ೫೮|| 


೪೯೬ 


ಆದಿಯನಾದಿಯಿಂದತ್ತತ್ಯ , ನಾದಬಿಂದುಕಳಾತೀತವಾದ 
ಘನಪರಂಜ್ಯೋತಿರ್ಮಯಲಿಂಗವು ತನ್ನ ಕರದೊಳಗಿರಲು, 
ಮೇದಿನಿಯ ಪ್ರತಿಷ್ಠೆಗೆರಗುವ ಮಾದಿಗರನೇನೆಂಬೆನಯ್ಯಾ 
ಕಲಿದೇವಯ್ಯ . 

| ೫೯ || 
- ೪೯೭ 

ಆದಿ ಅನಾದಿಯಿಂದತ್ತತ್ತ ಮೀರಿತೋರುವ ಪರಾತ್ಪರವಸ್ತುವೆ 
ತನ್ನ ಚಿದ್ವಿಲಾಸದಿಂದ ತಾನೆ ಜಗತ್ಪಾವನಮೂರ್ತಿಯಾಗಿ, 
ತನ್ನಂತರಂಗ ಬಹಿರಂಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಪಲಮಾರ್ಗವಿಡಿದು 
ಭಕ್ತಿಪ್ರಿಯರಾಗಿ, ತಮ್ಮಂತರಂಗದೊಳಗೆ 
ಷಡ್ಯಧಸಕೀಲ ಛತ್ತೀಸಸಕೀಲ ನಾಲ್ವತ್ತೆಂಟುಸಕೀಲ ಐವತ್ತಾರುಸಕೀಲ 


ees 


ಸಂಕೀರ್ಣ ವಚನಸಂಪುಟ : ಮೂರು 


ಅರುವತ್ತಾರುಸಕೀಲ ತೊಂಬತ್ತಾರುಸಕೀಲ ನೂರೆಂಟುಸಕೀಲ 
ಇನ್ನೂರ ಹದಿನಾರುಸಕೀಲ ಮೊದಲಾದ ಸಮಸ್ತಸಕೀಲಂಗಳನೊಳಕೊಂಡು, 
ಬೆಳಗುವ ಗುರು ಲಿಂಗ ಜಂಗಮವ ಕಂಗಳು ತುಂಬಿ , 
ಮನ ತುಂಬಿ ಭಾವ ತುಂಬಿ ಕರಣಂಗಳು ತುಂಬಿ, 
ತನು ತುಂಬಿ ಪ್ರಾಣ ತುಂಬಿ ಸರ್ವಾಂಗ ತುಂಬಿ , 
ಅರ್ಚಿಸಲರಿಯದೆ, ಹಲವನರಸಿ, ತೊಳಲುವ ಮೂಳರ ಕಂಡು 
ಬೆರಗಾದೆ ನೋಡಾ, ಕಲಿದೇವರದೇವ. 

|| ೬೦ || 
೪೯೮ 
ಆದಿ ಅನಾದಿಯಿಲ್ಲದಂದು, ಸಾಧ್ಯ ಅಸಾಧ್ಯವಿಲ್ಲದಂದು, 
ಸ್ಕೂಲಸೂಕ್ಷ್ಮವೆಂಬ ಮೂರ್ತಿಗಳಿಲ್ಲದಂದು, 
ಸಾಕಾರ ನಿರಾಕಾರವೆಂಬ ವಾಕು ಹುಟ್ಟದಂದು, 
ಶಂಕರ ಶಶಿಧರ ಈಶ್ವರನೆಂಬ ಗಣಾಧೀಶ್ವರರಿಲ್ಲದಂದು, 
ಉಮೆಯ ಕಲ್ಯಾಣವಿಲ್ಲದಂದು, 
ಶಿವರತಿ ಮಹಾರತಿ ಬಸವಣ್ಣನಿಂದಾಯಿತ್ತು. 
ಸರ್ವವಿಸ್ತೀರ್ಣವ ನೀಕರಿಸಿ ಶಿವಲಿಂಗಾರ್ಚನೆಯ ತೋರಿದ. 
ನಿತ್ಯಲಿಂರ್ಗಾಚನೆಯಲ್ಲಿ ಪ್ರಸಾದಧ್ಯಾನ, 
ಜಂಗಮಾರ್ಚನೆಯಲ್ಲಿ ಪ್ರಸಾದಭೋಗ 
ಎಂಬುದನ್ನು ಸಂಗನಬಸವಣ್ಣನಲ್ಲದೆ ಮತ್ತಾರೂ ಅರಿಯರು. 
ಭಕ್ತಿಯ ಕುಳಸ್ಥಳವನೂ ಭಕ್ತಿಯ ಸಾರಾಯವನೂ 
ಮುನ್ನವೆ ಅತಿರಥ ಸಮರಥರೆಲ್ಲರೂ ಅರಿಯರು. 
ನಿಮ್ಮ ಬಸವಣ್ಣನಿಂತಹ ಸ್ವತಂತ್ರನಯ್ಯಾ , ಕಲಿದೇವರದೇವ. || ೬೧|| 


೪೯೯ 


ಆದಿಯಲ್ಲಿ ನಿಮ್ಮ , ಜಂಗಮವೆಂಬುದನಾರು 
ಬಲ್ಲರಯ್ಯಾ , ಬಸವಣ್ಣನಲ್ಲದೆ ? 
ಎಲ್ಲಿ ಸ್ಥಾವರವಲ್ಲಿ ನೋಡಲಾಗದು. 
ಮನದಲ್ಲಿ ನೆನೆಯಲಾಗದು. 
ಲಿಂಗಕಾದಡೆಯೂ ಜಂಗಮವೆ ಬೇಕು. 
ಜಂಗಮವಿಲ್ಲದೆ ಲಿಂಗವುಂಟೆ ? 
ಗುರುವಿಂಗಾದಡೆಯೂ ಜಂಗಮವೆ ಬೇಕು. 
ಜಂಗಮವಿಲ್ಲದೆ ಗುರುವುಂಟೆ ? 


ಮಡಿವಾಳ ಮಾಚಿದೇವರ ವಚನ 


OSE 


ಎಲ್ಲಿ ಜಂಗಮವಿರ್ದದಲ್ಲಿಯೇ 
ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ 
ಅನುಭಾವ ಸನ್ನಿಹಿತವಾಗಿಹುದು. 
ಇಂತೀ ಜಂಗಮವೇ ಲಿಂಗವೆಂಬುದ ಬಸವಣ್ಣ ಬಲ್ಲ . 
ಆ ಬಸವಣ್ಣನಶ್ರೀಪಾದಕ್ಕೆ ಅಹೋರಾತ್ರಿ 
ಶರಣೆಂದು ಶುದ್ಧನಾದೆ ಕಾಣಾ, ಕಲಿದೇವರದೇವಯ್ಯ . 

|| ೬೨ || 
೫೦೦ 
ಆದಿಯುಗದಲ್ಲೊಬ್ಬಳು ಮಾಯಾಂಗನೆ, 
ಹಲವು ಬಣ್ಣದ ವಸ್ತ್ರವನುಟ್ಟುಕೊಂಡು, 
ಹೆಡಿಗೆ ತುಂಬ ದೇವರ ಹೊತ್ತುಕೊಂಡು, 
ಓ ದೇವರ ಕೊಳ್ಳಿರಯ್ಯಾ , ಓ ದೇವರ ಕೊಳ್ಳಿರಯ್ಯಾ ಎಂದಳು. 
ಎಂದಡೆ ಆ ದೇವರನಾರೂ ಕೊಂಬವರಿಲ್ಲ . 
ನಾನು ಒಂದರಿವೆಯ ಕೊಟ್ಟು, ಆ ದೇವರ ಕೊಂಡು, 
ಎನ್ನ ಹೆತ್ತ ತಂದೆ ಬಸವಣ್ಣನ ಪ್ರಸಾದದಿಂದ 
ಬದುಕಿದೆನು ಕಾಣಾ, ಕಲಿದೇವರದೇವಾ. 

೫೦೧ 
ಆದಿಲಿಂಗ ಅಸಂಭವ. 
ವೇದನಾಲ್ಕು ಪೊಗಳಿ ಹೊಗಳಿದವು, ಅತ್ಯಂತ ಭಕ್ತರಲ್ಲಿ . 
ವೇದ ಪಶುವೇದ ಪಾಠಕರು 
ಭೇದಬೋಧೆಯ ಮಾಡಿಕೊಂಡು 
ಯಮಬಾಧೆಗೆ ಹೋದವರ ದೈವವೆಂದರಸಬೇಡ. 
ಈ ವೇದ ಬ್ರಹ್ಮ ನುಡಿಯ ಕೇಳಲಾಗದೆಂದ, 
ಕಲಿದೇವರದೇವಯ್ಯ . 

| ೬೪ || 
೫೦೨ 
ಆಧಾರಕಾಲದಲ್ಲಿ ಅನಾದಿಯನಾಡುತಿಪ್ಪರು ದೇವಗಣಂಗಳು. 
ಸಿಂಹಾಸನಕಾಲದಲ್ಲಿ ಅತೀತನಾಡುತಿಪ್ಪರು ಮಹಾಪುರುಷರು. 
ಮಂದರಗಿರಿಯ ಕಾಲದಲ್ಲಿ ಶಂಕೆಯನಾಡುತಿಪ್ಪರು ಕಾಲಪುರುಷರು. 
ಆವ ಕಾಲದಲ್ಲಿಯೂ ನಂದಿಕೇಶ್ವರನ ಶಬ್ದವನಾಡುತಿಪ್ಪರು ನಂದಿಗಣಂಗಳು. 
ಕಲಿಕಾಲದಲ್ಲಿಯೂ ಉತೃತ್ಯದ ಮಾತನಾಡುತಿರ್ಪರು ಪುರುಷಗಣಂಗಳು. 
ಪ್ರಜ್ವಲಿತಕಾಲದಲ್ಲಿ ಭವಂ ನಾಸ್ತಿಯೆನುತಿರ್ಪರು ಗುರುಕಾರುಣ್ಯವುಳ್ಳವರು. 


೧೯೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ದೇವಾಧಿದೇವನು ಕಾಲಾಧಿದೇವನು ಎಲ್ಲಾ ಕಾಲ ಸೂತ್ರವನಾಡಿಸುತ್ತಿಹನು. 
ಸದೃಶ ಕಾಲಾಧಿದೇವನು, ಎಲ್ಲಾ ವಿಸ್ತಾರಕನು, ಗುರು ವಿಸ್ತಾರಕನು, 
ಜಂಗಮಾಕಾರನು, ಪ್ರಸಾದಕಾಯನು ಜ್ಞಾನಸಿಂಹಾಸನದ ಮೇಲೆ 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನ ನಿಲವು. 

|| ೬೫|| 
೫೦೩ 
ಆ ಮಹಾಲಿಂಗವಂತನೊಬ್ಬನುಂಡನೆನಬೇಡ. 
ಆತನ ದಂತಂಗಳೆಲ್ಲ ಪಂತಿಕಾರರು. 
ಆತನ ನಡುವಿಪ್ಪ ಕಾಂತಿರೂಪನೀನು ಕಾಣಾ, ಕಲಿದೇವಯ್ಯ . || ೬೬ || 


೫೦೪ 


ಆರುಜನ್ಮದವರೆಂಬರು ಬಸವಣ್ಣನ. 
ಈ ಗಾರುಮಾತ ಕೇಳಲಾಗದು. 
ಆರುಸ್ಥಲ ಆರುಪಥವ ತೋರಲು, 
ಪರಶಿವ ತಾ ಮೂರುಮೂರ್ತಿಯಾದ. 
ಆರಾರುತತ್ವಂಗಳ ಮೇಲಣಾತ 
ಆ ಬಸವಣ್ಣನೆ ಕಾಣಾ, ಕಲಿದೇವರದೇವ. 

||೬೭|| 
೫೦೫ 
ಆಶಾಪಾಶವ ಬಿಟ್ಟಡೇನಯ್ಯಾ 
ರೋಷ ಪಾಶವ ಬಿಡದನ್ನಕ್ಕರ ? 
ರೋಷಪಾಶವ ಬಿಟ್ಟಡೇನಯ್ಯಾ 
ಮಾಯಾಪಾಶ ಬಿಡದನ್ನಕ್ಕರ ? 
ಇಂತೀ ತ್ರಿವಿಧಪಾಶವ ಹರಿದು 
ನಿಜನಿಂದ ಲಿಂಗೈಕ್ಯರತೋರಾಕಲಿದೇವರದೇವಾ. 

|೬೮|| 
೫೦೬ 
ಆಳುದ್ದವತೋಡಿ, ನೀರ ಕೊಂಡು ಬಂದು, 
ಭವಿಗಳಾರೂ ಕಾಣದಂತೆ ಸ್ವಯಂ ಪಾಕವ ಮಾಡಿ, 
ಇವು ತಮ್ಮ ನೇಮವ್ರತವೆಂಬರು. 
ತೆಪ್ಪದಲ್ಲಿ ಸಿಕ್ಕಿದ ಜಂಬುಕನಂತೆ, ಇದೆತ್ತಣ ನೇಮ , ಕಲಿದೇವರದೇವಾ. || ೬೯|| 

೫೦೭ 
ಇಂದ್ರಲೋಕದವರೆಲ್ಲರೂ 
ಸಹೀಂದ್ರನಾಥ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 


ಮಡಿವಾಳ ಮಾಚಿದೇವರ ವಚನ 


೧೯೧ 


ಬ್ರಹ್ಮಲೋಕದವರೆಲ್ಲರೂ 
ಪರಬ್ರಹ್ಮ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ವಿಷ್ಣುಲೋಕದವರೆಲ್ಲರೂ 
ಮಹಾದಂಡನಾಥ ಬಸವಣ್ಣಾ ಎಂದು ಹೊಗಳುತಿರ್ಪಯಾ. 
ರುದ್ರಲೋಕದವರೆಲ್ಲರೂ 
ಮಹಾರುದ್ರ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ , 
ಶಿವಲೋಕದವರೆಲ್ಲರೂ 
ಪರಶಿವ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಪ್ರಮಥಮಲೋಕದವರೆಲ್ಲರೂ 
ಪ್ರಮಥನಾಥ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಪರಲೋಕದವರೆಲ್ಲರೂ 
ಪರಾಪರ ಬಸವಣ್ಣಾ ಎಂದು ಹೊಗಳುತಿರ್ಪರಯಾ . 
ಸತ್ಯಲೋಕದವರೆಲ್ಲರೂ 
ನಿತ್ಯ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಮರ್ತ್ಯಲೋಕದವರೆಲ್ಲರೂ 
ಕರ್ತ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ನಾಗಲೋಕದವರೆಲ್ಲರೂ 
ನಾಗನಾಥ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಪಾತಾಳಲೋಕದವರೆಲ್ಲರೂ 
ಅಪ್ರಮಾಣ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ರಸಾತಳಲೋಕದವರೆಲ್ಲರೂ 
ಮಹಾಮಹಿಮ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಶೂನ್ಯಲೋಕದವರೆಲ್ಲರೂ 
ಶೂನ್ಯಲಿಂಗ ಬಸವಣ್ಣಾ ಎಂದು ಹೊಗಳುತಿರ್ಪರಯ್ಯಾ . 
ಸರ್ವಲೋಕದವರೆಲ್ಲರೂ 
ಸರ್ವಾಧಾರ ಬಸವಣ್ಣ ಎಂದು ಹೊಗಳುತಿರ್ಪರಯ್ಯಾ , 
ಇಂತು , ನಿತ್ಯರು ನಿಜೈಕ್ಯರು ಬಸವಣ್ಣನ ನೆನೆಯದವರಾರು ? 
ಸತ್ಯರು ಸದ್ಯೋನ್ಮುಕರು ಬಸವಣ್ಣನ ಹೊಗಳದವರಾರು ? 
ಸರ್ವಮಹಿಮನೆ, ಸರ್ವಘನಮನವೇದನೆ, ಸರ್ವಪರಿಪೂರ್ಣನೆ 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನಿಂತಹ ಘನಮಹಿಮ ನೋಡಯ್ಯಾ. | ೭೦ || 


೧೯೨ 


ಸಂಕೀರ್ಣ ವಚನಸಂಪುಟ : ಮೂರು 


೫೦೮ 
ಇಂದ್ರಲೋಕದವರೆಲ್ಲರೂ ಸೂತಕಲಾಸಂಹಾರಿ ಬಸವ ಎಂದೆಂಬರು. 
ಚಂದ್ರಲೋಕದವರೆಲ್ಲರೂ ಷೋಡಶಕಲಾ ಪರಿಪೂರ್ಣ ಬಸವಾ ಎಂದೆಂಬರು. 
ಯುಗಕೋಟಿಬ್ರಹ್ಮರೆಲ್ಲರೂ ಪರಶಿವ ಬಸವಾ ಎಂದೆಂಬರು. 
ಹರಿವಿರಿಂಚಿಗಳೆಲ್ಲರೂ ಗುರುಲಿಂಗ ಬಸವಾ ಎಂದೆಂಬರು, 
ಅಷ್ಟದಿಕ್ಷಾಲಕರೆಲ್ಲರೂ ಪರಶಿವ ಬಸವಾ ಎಂದೆಂಬರು, 
ಸುರಪಡೆಯಲ್ಲಾ ಅಮೃತಸಾಗರ ಬಸವಾ ಎಂದೆಂಬರು. 
ನವನಾಥಸಿದ್ದರೆಲ್ಲರೂ ಪರಮಘಟಿಕೆ ಬಸವಾ ಎಂದೆಂಬರು. 
ಲಂಬೋದರ ಕುಂಭೋದರ ದಾರುಕ ರೇಣುಕ ಗೌರೀಸುತ 
ತಾಂಡವರೆಲ್ಲರೂ ಸಕಲಜೀವಚೈತನ್ಯ ಮಾತ್ರ ಬಸವಾ ಎಂದೆಂಬರು. 
ಓತವರೆಲ್ಲರೂ ಮಾತಾಪಿತ ಬಸವಾ ಎಂದೆಂಬರು. 
ಒಲಿದವರೆಲ್ಲರೂ ಪ್ರಾಣ ಪರಿಣಾಮಿ ಬಸವಾ ಎಂದೆಂಬರು. 
ಆನೇನೆಂಬೆನು, ಉಪಮಿಸಬಾರದ ಮಹಾಘನ ಮಹಿಮನ. || ೭೧ || 


೫೦೯ 


ಇದು ಗುರು, ಇದು ಲಿಂಗ, ಇದು ಜಂಗಮ , ಇದು ಪ್ರಸಾದ. 
ಇಂತೀ ಚತುರ್ವಿಧಸ್ಥಲವನೊಂದುಮಾಡಿ ತೋರಿ, 
ಸಮತೆ ಸೈರಣೆಯೆಂಬ ಭಕ್ತಿಪ್ರಭೆಯೊಳಗಿರಿಸಿ, 
ಗತಿಯತ್ತ ಹೊದ್ದಲೀಯದೆ, ಲಿಂಗದ ವ್ಯಾವರ್ಣನೆಯ ತೋರಿ, 
ಜಂಗಮವ ನಿರಾಕಾರಲಿಂಗವೆಂದು ತೋರಿ, 
ಆ ಜಂಗಮದ ಪ್ರಸಾದವ ತೋರಿದನು. 
ನಿರವಯದ ಹಾದಿಯ , ಬಸವಣ್ಣನಿಂದ ಕಂಡೆ ಕಾಣಾ 
ಕಲಿದೇವಯ್ಯ . 

|| ೭೨ || 
- ೫೧೦ 
ಇರಿಯಲಾಗದು ಪ್ರಾಣಿಯ , ಜರೆಯಲಾಗದು ಹೆರರ . 
ನೆರವೆತ್ತಿ ನುಡಿಯಲಾಗದಾರುವನು. 
ಹೆರರ ವಧುವ ಕಂಡು ಮನ ಮರುಗದಿರ್ದಡೆ, 
ಶಿವಲೋಕ[ ಕರ ] ತಳಾಮಳಕವೆಂದ ಕಲಿದೇವರದೇವ. 

|| ೭೩ || 


ಇರುಳು ಹಗಲೆಂದರಿಯದ ಅಂಧಕನ ಕೈಯಲ್ಲಿ 
ಕೈದೀವಿಗೆ ಇರ್ದಡೇನು, ಪಥವ ನೋಡಿ ನಡೆಯಬಲ್ಲನೆ ? 


ಮಡಿವಾಳ ಮಾಚಿದೇವರ ವಚನ 


೧೯೩ 


ಗುರುಚರಪರವನರಿಯದ ದುರಾಚಾರಿಯ ಕೈಯಲ್ಲಿ 
ಲಿಂಗವಿರ್ದಡೇನು, ಅವ ಸತ್ಯಸದಾಚಾರವನುಳ್ಳ 
ಭಕ್ತಿವಂತರಿಗೆ ಸರಿಯಹನೆ ? 
ಅವನು ಶಿವಭಕ್ತನಾಗಿ ಕೆಟ್ಟುಹೋದ ತೆರನೆಂತೆಂದಡೆ: 
ಭಕ್ತರ ಗೃಹದಲ್ಲಿ ತುಡುಗ ತಿಂದ ನಾಯಿ , 
ಮರಳಿ ಮತ್ತೆ ಹೊಲಸಿಂಗೆರಗಿದ ತೆರನಾಯಿತೆಂದ 
ಕಲಿದೇವಯ್ಯ . 


೫೧೨ 
ಇಷ್ಟಲಿಂಗ ಪೃಥ್ವಿಯಲ್ಲಿ ಸ್ಟಾಪ್ಯವಾದಡೇನು ? 
ಅಪ್ಪುವಿನಲ್ಲಿ ಅಳಿದಡೇನು ? 
ಇಷ್ಟಲಿಂಗವು ಶಕ್ತಿಸಂಪುಟದಿಂದ ಉತ್ಕೃಷ್ಟವಾದಡೇನು ? 
ಅಹುದಲ್ಲವೆಂಬ ಅಜ್ಞಾನಮತಿಗಳೆದು 
ಮುನ್ನಿನಂತೆ ಪೂಜಿಸುವ ಭಕ್ತರ ತೋರಾ, ಕಲಿದೇವರದೇವಾ. 


|| ೭೫ || 


೫೧೩ 


| ೭೬ || 


ಇಷ್ಟಲಿಂಗವ ಬಿಟ್ಟು ಸೃಷ್ಟಿಯ ಪ್ರತಿಷ್ಠೆಗೆ ಶರಣೆಂದಡೆ, 
ಆ ಇಷ್ಟಲಿಂಗದ ಚೇತನ ತೋಲಗಿ, 
ಭ್ರಷ್ಟನಾಗಿ ಕೆಟ್ಟು , ನರಕಕ್ಕಿಳಿದನೆಂದ, ಕಲಿದೇವಯ್ಯ . 

೫೧೪ 
ಈರೇಳುಭುವನಕ್ಕೆ ಕರ್ತನೊಬ್ಬನೆಂಬ ಆದಿಯನರಿಯದೆ, 
ಲಿಂಗವಂತಂಗೆ ಸೂತಕವೆಂಬ ನುಡಿಯ ಕೇಳಲಾಗದು. 
ಸತ್ತ ಕೋಣ ಕುರಿ ಕೋಳಿ ತಿಂಬ 
ಭೂತಪ್ರೇತ ದೈವದೆಂಜಲು ಭುಂಜಿಸುವವಗೆ, 
ಏಳೇಳುಜನ್ಮ ನರಕ ತಪ್ಪದೆಂದ ಕಲಿದೇವರದೇವಯ್ಯ . 


| ೭೭ || 


೫೧೫ 


ಈರೇಳುಸ್ಥಲ, ಈರೈದುಸ್ಥಲ, ಅಷ್ಟಸ್ಥಲ, 
ನವಶ್ಚಲ, ತ್ರಿವಿಧಸ್ಥಲ, ಚತುಗ್ರ್ರಾಮಸ್ಥಲ. 
ಪಂಚವರ್ಣ, ದಶವರ್ಣ, ಸಪ್ತವರ್ಣ, ಪಡುವರ್ಣ, 
ಏಕವರ್ಣ, ದ್ವಿವರ್ಣಸ್ಟಲಂಗಳಲ್ಲಿ ಮುಖವಿಲ್ಲ ಮುಖವಿಲ್ಲ . 
ಪವಿತ್ರಾಂಕಿತಕ್ಕೆ ನೋಡಿ ಮಾಡುವ 


೧೯೪ 


ಸಂಕೀರ್ಣ ವಚನಸಂಪುಟ : ಮೂರು 


ಆರಂಭವನೇನೂ ಐದುದಿಲ್ಲ . ಬಸವನೆ ವಿಸ್ತಾರವೆನಗೆ. 
ಬಸವನೆ ನುಡಿ ಎನಗೆ, ಬಸವನೆ ನಡೆ ಎನಗೆ. 
ಬಸವನ ಗತಿ ಎನಗೆ, ಬಸವನೆ ಮತಿ ಎನಗೆ. 
ಬಸವನೆ ಇಹವೆನಗೆ, ಬಸವನೆ ಪರವೆನಗೆ. 
ಬಸವನಲ್ಲದೆ ಕಾಣೆ ಕಾಣಾ, ಕಲಿದೇವರದೇವ. 

|| ೭೮ || 
೫೧೬ 
ಉಂಡಡೆ ಭೂತವೆಂಬರು, ಉಣ್ಣದಿರ್ದಡೆ ಚಕೋರಿಯೆಂಬರು. 
ಊರೊಳಗಿರ್ದಡೆ ಸಂಸಾರಿಕನೆಂಬರು, ಅಡವಿಯೊಳಗಿರ್ದಡೆ ಮರ್ಕಟನೆಂಬರು. 
ಮಾತನಾಡಿದಡೆ ಪಾಪಕರ್ಮಿಯೆಂಬರು, 
ಮಾತನಾಡದಿರ್ದಡೆ ಮುಸುಕರ್ಮಿಯೆಂಬರು. 
ಮಲಗದಿರ್ದಡೆ ಚೋರನೆಂಬರು, ಮಲಗಿರ್ದಡೆ ಜಡದೇಹಿಯೆಂಬರು. 
ಇಂತೀ ವಸುಧೆಯೊಳಗೆ ಎಂಟುವಿಧ ಕಳೆಯಲು ವಶವಲ್ಲ ಕಾಣಾ 
ಕಲಿದೇವರದೇವ. 

|| ೭೯ || 
೫೧೭ 
ಉಂಬ ಕೂಳಿಗೆ ಉಪದೇಶವ ಮಾಡುವ ಚುಂಬಕರು ಹೆಚ್ಚಿ , 
ಭಕ್ತಿಯಪಥವ ಕೆಡಿಸಿದರು. 
ಡೊಂಬ ಡೋಹರ ಹೊಲೆಯರು ಮಾದಿಗರು. 
ಉಪದೇಶವಿಲ್ಲದವರು 
ಪಿಂಬೇರ ಅನಾಚಾರಿಯ ಆರಾಧಿಸಿ, ಶಂಭುವಿನ ಸರಿಯೆಂದು 
ಅವರೊಳಗೆ ಹಲವರು ಕೊಂಬನೂದುವ, ಸೊಣಕನ ಕೊರಳಲ್ಲಿ 
ಬಾರ ಕವಡೆಯ ಕಟ್ಟಿಕೊಂಡು ನಾಯಾಗಿ ಬೊಗಳುವರು. 
ಕಂಬದ ಬೊಂಬೆಯ ಮಾಡಿ ಮೈಲಾರ ಭೈರವ ಆಯಿರ (?) | 
ಧೂಳಕೇತನೆಂಬ ಕಾಳುದೈವವ 
ಊರೂರದಪ್ಪದೆ ತಿರಿದುತಿಂಬ ಡಂಭಕರ ಕೈಯಲ್ಲಿ 
ಉಪದೇಶವ ಕೊಂಡವರು , 
ಗುರುಲಿಂಗಜಂಗಮದ ಹೊಲಬನರಿಯದೆ ಭಂಗಿತರಾದರು. 
ಅಂಗದ ಮೇಲಣ ಸೂತಕ ಹಿಂಗದು . 
ಅನ್ಯದೈವದ ಜಾತ್ರೆಗೆ ಹೋಗಿ, ನಾಡನರಕದಲ್ಲಿ 
ಬೆರಣಿಯ ಮಾಡುವ ನಾನಾ ಜಾತಿಗಳು 
ಹರಕೆಯ ಹಿಂಗಿಸದೆ, ಗುರುಕಾರುಣ್ಯವ ಕೊಟ್ಟವಂಗೆ 
ಕುಂಭಿನಿಪಾತಕ ತಪ್ಪದೆಂದ ಕಲಿದೇವರದೇವಯ್ಯ . 

|| ೮೦ | | 


ಮಡಿವಾಳ ಮಾಚಿದೇವರ ವಚನ 


೧೯೫ 


೫೧೮ 


ಉಟ್ಟ ಸೀರೆಯ ಹರಿದು ಹೋದಾತ ನೀನಲಾ ಬಸವಣ್ಣ . 
ಮೆಟ್ಟಿದ ಕೆರಹ ಕಳೆದುಹೋದಾತ ನೀನಲಾ ಬಸವಣ್ಣ . 
ಕಟ್ಟಿದ ಮುಡಿಯ ಬಿಟ್ಟುಹೋದಾತ ನೀನಲಾ ಬಸವಣ್ಣ . 
ಸೀಮೆಸಂಬಂಧವ ತಪ್ಪಿಸಿಹೋದಾತ ನೀನಲಾ ಬಸವಣ್ಣ . 
ಲಿಂಗಕ್ಕೆ ಮಾಡಿದುದ ಸೋಂಕದೆ ಹೋದೆಯಲ್ಲಾ ಬಸವಣ್ಣ . 
ಜಂಗಮಕ್ಕೆ ಮಾಡಿದ ಮಾಟವ ಕೈಯಲ್ಲಿ ಹಿಡಿದುಕೊಂಡು 
ಹೋದೆಯಲ್ಲಾ ಬಸವಣ್ಣ . 
ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲಾ ಬಸವಣ್ಣ . 
ಆ ಬಸವಣ್ಣಂಗೆ ಶರಣೆಂಬ ಪಥವನೆ ತೋರುಕಂಡಾ 
ಕಲಿದೇವರದೇವ. 


೫೧೯ 


ಉಡಿಯ ಲಿಂಗವ ಬಿಟ್ಟು , 
ಗುಡಿಯ ಲಿಂಗಕ್ಕೆ ಶರಣೆಂಬ 
ಮತಿಭ್ರಷ್ಟರನೇನೆಂಬೆನಯ್ಯಾ 
ಕಲಿದೇವರದೇವ. 


|| ೮೨ || 


೫೨೦ 
ಉಣ್ಣದ ತೃಪ್ತನಾದ ಗುರು. 
ಆ ಗುರುವು ಪೆಸರ್ಗೊಳ್ಳದೆ ಮುನ್ನವಾದ ಶಿಷ್ಯ . 
ಇದು ಅನ್ಯರಿಗೆ ಕಾಣಬಾರದು. 
ತನ್ನೊಳಗಿರ್ದ ಲಿಂಗೈಕ್ಯದ ಭಕ್ತಿಯನು, 
ಪಸಾರಕಿಕ್ಕುವ ಅಜ್ಞಾನಿಗಳೆತ್ತ ಬಲ್ಲರು 
ಕಲಿದೇವರದೇವಾ. 


|| ೮೩ || 


೫೨೧. 
ಉದಾಸೀನ ಮಾಡಿದರೆಂದು ಬೆಂಬೀಳುವರೆ ಅಯ್ಯಾ ಬಸವಣ್ಣಾ . 
ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪುದು ಬಸವಣ್ಣಾ . 
ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪುದು ಬಸವಣ್ಣಾ . 
ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪುದು ಬಸವಣ್ಣಾ . 
ಎನ್ನ ಕರಣ, ನಿನ್ನ ಕರಣ ಬಸವಣ್ಣಾ . 
ಆನು ನೀನಾದ ಕಾರಣ ರೂಪಿಂಗೆ ಕೇಡುಂಟು. 


೧೯೬ 


ಸಂಕೀರ್ಣ ವಚನಸಂಪುಟ : ಮೂರು 


ನಿರೂಪುಕರ್ಪುರ ಅಗ್ನಿ ಬಸವಣ್ಣಾ . 
ಚಿಂತಿಸುವರೆ ದೇವರದೇವ ಕಲಿದೇವಾ. 

|| ೮೪ || 
೫೨೨ 
ಊರ ಕಲ್ಲಿಗೆ ಉರದ ಲಿಂಗವಡಿಯಾಗಿ ಬೀಳುವ 
ಕ್ರೂರಕರ್ಮಿಗಳನೇನೆಂಬೆನಯ್ಯಾ ಕಲಿದೇವಯ್ಯ . 

|| ೮೫ || 
೫೨೩ 
ಎಂಜಲ ತಿಂಬ ಜಡದೊಳಗೆ ಹದಿನೆಂಟುಜಾತಿಯ 
ಎಂಜಲು ಭುಂಜಿಸಿ, ಉತ್ತಮರೆನಿಸಿಕೊಂಬ ಭವಜೀವಿಗಳು ಕೇಳಿರೊ . 
ಕುಂಜರನಾಗಿ ನಡೆದು ಸುಜಾತರೆನಿಸಿಕೊಂಬಿರಿ . 
ಅಜವಧೆ ಗೋವಧೆ ಮಾಡುವ ಅನಾಚಾರಿಗಳು ನೀವುಕೇಳಿರೆ . 
ಬ್ರಾಹ್ಮಣ ವಾಕ್ಯವ ಕಲಿತು ಬ್ರಾಹ್ಮಣರೆನಿಸಿಕೊಂಬಿರಿ. 
ವರ್ಮವಿಡಿದು ನೋಡಹೋದಡೆ ನಿಮ್ಮಿಂದ ಕರ್ಮಿಗಳಲ್ಲ . 
ನಿಮ್ಮ ಧರ್ಮದ ಬಟ್ಟೆಯ ನೀವರಿಯದೆ ಹೋದಿರಿ . 
ಚಿತ್ರವಲ್ಲದೆ ಶಿವಭಕ್ತರ ಬುದ್ದಿಯವಿಡಿದು 
ನಡೆಯಿಲ್ಲದೆ ಕೆಟ್ಟುಹೋದಿರಿ. 
ಸುಧಹೀನ ಶುದ್ದವೆಂದು ಕೊಂಬಿರಿ. 
ಸುರೆಯ ಸೇವಿಸುವ ಬೋವರೆಂಜಲು ಎಣ್ಣೆ ಶುದ್ಧವೆಂದು ಕೊಂಬಿರಿ. 
ಬುದ್ದಿಯ ಎಂಜಲು ಹಾಲು ಮೊಸರು ಮಜ್ಜಿಗೆ ಶುದ್ಧವೆಂಬಿರಿ. 
ಶೂದ್ರರೆಂಜಲು ಹಾಲು ಮೊಸರು ತುಪ್ಪ 
ಆವ ಜಾತಿಯ ಮನೆಯಲ್ಲಿರ್ದಡೆ ಶುದ್ಧವೆಂದು ಕೊಂಬಿರಿ. 
ಹೊಲೆಯ ಭಕ್ಷಿಸಿ ಮಿಕ್ಕ ತೊಗಲಲ್ಲಿ 
ಬುದ್ದಲೆಯೊಳಗೆ ತುಪ್ಪವ ತುಂಬಿಹುದೊ 
ಆ ಹೊಲೆಯರ ಎಂಜಲು ತೊಗಲ ಸಗ್ಗಳೆಯಲ್ಲಿ ಉದಕವ ಕೊಂಬಿರಿ. 
ಹದಿನೆಂಟುಜಾತಿಗೆ ಅಧಿಕವೆನಿಸಿಕೊಂಬಿರಿ. 
ದ್ವಿಜರೆಲ್ಲರಿಗೆ ಲೆಕ್ಕವಿಲ್ಲದ ನರಕವೆಂದ, ಕಲಿದೇವರದೇವಯ್ಯ . || ೮೬ || 

೫೨೪ 
ಎತ್ತಿನ ಮರೆಯ ಒತ್ತುಗಾರರಂತೆ, 
ಉಪ್ಪು ದೋಷವೆಂದು ಸಪ್ಪೆಯನುಂಡಡೆ, 
ಮತ್ತೆ ರೊಚ್ಚೆಯ ಬಚ್ಚಲ ಮುಟ್ಟುತ್ತಿಪ್ಪ 
ಸತ್ಯನಾಯಿಗೇಕೆ ವ್ರತ ? 
ಇಂತಪ್ಪವರು ನಿಷ್ಠೆಹೀನರು ಕಲಿದೇವರದೇವಾ. . || ೮೭ || 


ಮಡಿವಾಳ ಮಾಚಿದೇವರ ವಚನ 


೧೯೭ 


೫೨೫ 
ಎತ್ತು ಬಿತ್ತಿತ್ತು , ಒಕ್ಕಲಿಗನಿಂದ ಉತ್ತಮರಿಲ್ಲೊಂದು ನುಡಿವರು. 
ಹೊತ್ತಾರೆದ್ದು ಶಿವಲಿಂಗಾರ್ಚನೆಯ ಮಾಡಲರಿಯರು. 
ಎತ್ತಾಗಿ ಬಿತ್ತಿದ ನಮ್ಮ ಬಸವಣ್ಣ . 
ಹೊತ್ತು ಹೊರೆದನು ಜಗವನು. 
ಮತ್ತೆ ಮರಳಿ ಅನ್ಯದೈವವ ನೆನೆಯಲೇಕೆ ? 
ಎತ್ತು ಬಿತ್ತಿತ್ತು, ಹಾಲುಹಯನ ಬಸವನಿಂದಾಯಿತ್ತು. 
ಇಂತೀ ಬೆಳೆದ ಬಸವನ ಪ್ರಸಾದವನೊಲಿದು, 
ಮೃತ್ಯು ಮಾರಿಯ ಎಂಜಲ ಮಾಡಿಕೊಂಡು , 
ಭುಂಜಿಸುವ ತೊತ್ತುಜಾತಿಗಳ ನುಡಿಯ ಕೇಳಲಾಗದೆಂದ 
ಕಲಿದೇವರದೇವ. 


|| ೮೮ || 


೫೨೬ 
ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ . 
ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು. 
ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯಾ . 
ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ. 
ಸನ್ನಹಿತವು ಬಸವಣ್ಣನಿಂದ, 
ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ. 
ಜಂಗಮ ಬಸವಣ್ಣನಿಂದ. 
ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. 
ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವುಕೇಳಿರೆ. 
ಬಸವಾ ಬಸವಾ ಬಸವಾ ಎಂದು ಮಜ್ಜನಕ್ಕೆರೆಯದವನ ಭಕ್ತಿ , 
ಶೂನ್ಯ ಕಾಣಾ, ಕಲಿದೇವರದೇವಾ. 


|| ೮೯ || 


೫೨೭ 
ಎನಗೆ ಶಿವ ತಾನೀತ ಬಸವಣ್ಣನು 
ಮರ್ತ್ಯಲೋಕವನ್ನು ಪಾವನವ ಮಾಡುವಲ್ಲಿ . 
ಎನಗೆ ಗುರು ತಾನೀತ ಬಸವಣ್ಣನು 
ಎನ್ನ ಭವರೋಗವ ಛೇದಿಸಿ ಭಕ್ತನೆನಿಸುವಲ್ಲಿ . 
ಎನಗೆ ಲಿಂಗ ತಾನೀತ ಬಸವಣ್ಣನು 
ಘನವಿಸ್ತಾರವಪ್ಪ ನಿಜಮಹಿಮೆಯುಳ್ಳಿ . 


Ees 


ಸಂಕೀರ್ಣ ವಚನಸಂಪುಟ : ಮೂರು 


ಎನಗೆ ಜಂಗಮ ತಾನೀತ ಬಸವಣ್ಣನು 
ಅನಾದಿಸಂಸಿದ್ಧ ಘನಪ್ರಸಾದರೂಪನಾದಲ್ಲಿ 
ಎನ್ನ ನಿಂದ ನಿಲುಕಡೆಯಿತ ಬಸವಣ್ಣನು 
ಎನ್ನ ಸರ್ವಸ್ವಾಯತವ ಮಾಡಿ ಸಲಹುವಲ್ಲಿ , 
ಇದು ಕಾರಣ , ಕಲಿದೇವರದೇವರು ಸಾಕ್ಷಿಯಾಗಿ 
ಎನ್ನ ಪೂರ್ವಾಚಾರಿ ಸಂಗನಬಸವಣ್ಣನ 
ಕರುಣದಿಂದಲಾನು ಬದುಕಿದೆನು. 

| ೯೦ || 
೫೨೮ 
ಎನ್ನ ಅಷ್ಟವಿಧಾರ್ಚನೆ ಶುದ್ಧವಾಯಿತ್ತಯ್ಯಾ 
ನೀವು ಮೂರ್ತಿಲಿಂಗವಾದ ಕಾರಣ . 
ಎನ್ನ ತನು ಮನ ಶುದ್ದವಾಯಿತ್ತಯ್ಯಾ 
ನೀವು ಜಂಗಮಲಿಂಗವಾದ ಕಾರಣ. 
ಎನ್ನ ಆಪ್ಯಾಯನ ಶುದ್ಧವಾಯಿತ್ತಯ್ಯಾ 
ನಿಮ್ಮ ಪ್ರಸಾದವ ಕೊಂಡೆನಾಗಿ, 
ಎನ್ನ ಕಾಮ , ಕ್ರೋಧ, ಲೋಭ, ಮೋಹ, ಮದ, ಮತ್ಸರಂಗಳೆಲ್ಲಾ 
ಶುದ್ಧವಾದವಯ್ಯಾ ನೀವು ಜ್ಞಾನಲಿಂಗವಾದ ಕಾರಣ. 
ಇಂತೀ ಎನ್ನ ಸರ್ವದಲ್ಲಿ ಸನ್ನಹಿತವಾದೆಯಲ್ಲಾ ಕಲಿದೇವರದೇವ. || ೯೦ || 

೫೨೯ 
ಎನ್ನ ಆದಿಯನೆತ್ತುವೆನೆ ? 
ಅದ ನೀನೆ ಬಲ್ಲೆ , ಘನಗಂಭೀರದಲ್ಲಿ ಹುಟ್ಟಿದನೆಂಬುದ. . . 
ಎನ್ನ ಅನಾದಿಯನೆತ್ತಿ ಹೇಳಿ ತೋರುವೆನೆ ? 
ಅದು ನೀನೆ ಬಲ್ಲೆ , ಎನಗೆ ಕಾಯವಿಲ್ಲೆಂಬುದ. 
ಬಸವಣ್ಣನ ಕಾರಣ ಮರ್ತ್ಯಕ್ಕೆ ಬಂದಡೆ 
ಒಡಲುಪಾಧಿಯೆಂಬುದಿಲ್ಲ ನೋಡಾ. 
ಒಡಲೆ ಬಸವಣ್ಣ , ಪ್ರಾಣವೆ ಚೆನ್ನಬಸವಣ್ಣ , 
ಎನ್ನ ಮಹಾಜ್ಞಾನವೇ ನೀವು ನೋಡಾ. 
ಇಂತು ಎರಡಿಲ್ಲದಿಪ್ಪಲಿ , ನುಡಿಯಡಗಿದ ಪರಿಯ , 
ನಿಮ್ಮ ಶರಣ ಬಸವಣ್ಣ ಬಲ್ಲ ಕಾಣಾ, ಕಲಿದೇವರದೇವ || ೯೨ || 

೫೩೦ 
ಎನ್ನ ಆಯತ ಅವಧಾನಗೆಟ್ಟಿತ್ತಯ್ಯಾ. 
ಎನ್ನ ಸ್ವಾಯತ ಸಂದಳಿಯಿತ್ತಯ್ಯಾ . 


ಮಡಿವಾಳ ಮಾಚಿದೇವರ ವಚನ 


೧೯೯ 


|| ೯೩ || 


ಎನ್ನ ಸಮಾಧಾನ ತರಹವಾಯಿತ್ತಯ್ಯಾ . 
ಎನ್ನ ಅರಿವು ನಿಜದಲ್ಲಿ ನಿಃಪತಿಯಾಯಿತ್ತಯ್ಯಾ. 
ಕಲಿದೇವರದೇವಾ, ನಿಮ್ಮಲ್ಲಿ ಶಬ್ದ ಮುಗ್ಧವಾದೆನು. 

೫೩೧ 
ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕಾಯಿತ್ತು . 
ಎನ್ನ ಜೀವ ಬಸವಣ್ಣನ ನೆನೆಯಲಿಕಾಯಿತ್ತು . 
ಎನ್ನ ಶ್ಲೋತ್ರ ಬಸವಣ್ಣನ ಚಾರಿತ್ರವ ಕೇಳಲಿಕಾಯಿತ್ತು. 
ಎನ್ನ ಪ್ರಾಣ ಬಸವಣ್ಣನ ಸ್ತುತಿಸಲಿಕಾಯಿತ್ತು. 
ಎನ್ನ ನೇತ್ರ ಬಸವಣ್ಣನ ಸರ್ವಾಂಗವ ನೋಡಲಿಕಾಯಿತ್ತು. 
ಇಂತೆನ್ನ ಪಂಚೇಂದ್ರಿಯಂಗಳು ಕಲಿಗಳಾಗಿ 
ಬಸವಣ್ಣನ ಹಿಡಿಯಲಿಕಾಯಿತ್ತು . 
ಬಸವಣ್ಣನ ಅರಿವಿನೊಳಗೆ ನಾನಿದ್ದೆನು. 
ಬಸವಣ್ಣನ ಮರಹಿನೊಳಗೆ ನಾನಿದ್ದೆನು ಕಾಣಾ 
ಕಲಿದೇವರದೇವಾ. 


|| ೯೪ || 


೫೩೨ 


ಎನ್ನಂಗದ ಆಚಾರದಲ್ಲಿ ಸಂಗನಬಸವಣ್ಣನ ಕಂಡೆನು. 
ಎನ್ನ ಮನದ ಅರಿವಿನಲ್ಲಿ ಚೆನ್ನಬಸವಣ್ಣನ ಕಂಡೆನು. 
ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ 
ಅಲ್ಲಮಪ್ರಭುದೇವರ ಕಂಡೆನು. 
ಎಲೆ ಕಲಿದೇವರದೇವಯ್ಯ ನಿಮ್ಮ ಶರಣರ ಘನವನು 
ಎನ್ನ ಸರ್ವಾಂಗದಲ್ಲಿ ಕಂಡು, ನಮೋನಮೋ ಎನುತಿರ್ದೆನು. || ೯೫ || 

೫೩೩ 
ಎನ್ನ ಚಿನ್ನಾದಮಯದ ಗುರುವೆಂದೆನಿಸಿದ ಬಸವಣ . 
ಎನ್ನ ಚಿಪ್ಪಿಂದುವಿನ ಇರವ ಲಿಂಗವೆಂದೆನಿಸಿದ ಬಸವಣ್ಣ . 
ಎನ್ನ ಚಿತ್ಕಳೆಯಂಬರವ ಜಂಗಮವೆಂದೆನಿಸಿದ ಬಸವಣ್ಣ . 
ಗುರುವಿನಲ್ಲಿ ಶುದ್ದ, ಲಿಂಗದಲ್ಲಿ ಸಿದ್ದ , ಜಂಗಮದಲ್ಲಿ ಪ್ರಸಿದ್ದ . 
ಇಂತೀ ಶುದ್ಧಸಿದ್ದ ಪ್ರಸಿದ್ದ ಪ್ರಸಾದದಲ್ಲಿ , 
ಎನ್ನ ಉಣಕಲಿಸಿದ, ಕಲಿದೇವಾ, ನಿಮ್ಮ ಶರಣ ಸಂಗನಬಸವಣ್ಣ . | ೯೬ || 


೫೩೪ 


ಎನ್ನ ತನು ಶುದ್ಧವಾಯಿತ್ತು 
ಬಸವಣ್ಣನ ಶುದ್ಧಪ್ರಸಾದವ ಕೊಂಡೆನಾಗಿ, 


೨೦೦ 


ಸಂಕೀರ್ಣ ವಚನಸಂಪುಟ : ಮೂರು 


|| ೯೭ || 


|| ೯೮ || 


ಎನ್ನ ಮನ ಶುದ್ಧವಾಯಿತ್ತು. 
ಬಸವಣ್ಣನ ಸಿದ್ದ ಪ್ರಸಾದವ ಕೊಂಡೆನಾಗಿ, 
ಎನ್ನ ಭಾವ ಶುದ್ಧವಾಯಿತ್ತು 
ಬಸವಣ್ಣನ ಪ್ರಸಿದ್ದ ಪ್ರಸಾದವ ಕೊಂಡೆನಾಗಿ, 
ಇಂತೆನ್ನ ತನುಮನಭಾವಂಗಳು 
ಶುದ್ಧಸಿದ್ಧಪ್ರಸಿದ್ಧ ಪ್ರಸಾದದಲ್ಲಿ ಶುದ್ಧವಾದವು 
ಕಲಿದೇವಾ, ನಿಮ್ಮ ಶರಣ ಬಸವನಿಂತಹ 
ಘನಮಹಿಮ ನೋಡಯ್ಯಾ . 

೫೩೫ 
ಎನ್ನ ಮನ ಬಸವಣ್ಣ , ಎನ್ನ ವಾಕು ಚೆನ್ನಬಸವಣ್ಣ . 
ಎನ್ನ ಕಾಯ ಪ್ರಭುದೇವರು. 
ಇಂತೀ ಮೂವರ ಪಾದವನು ತ್ರಿಕರಣಶುದ್ಧದಿಂದ ನಂಬಿ ನಂಬಿ 
ನಮೋ ನಮೋ ಎನುತಿರ್ದೆನು ಕಾಣಾ, ಕಲಿದೇವರದೇವ. 

೫೩೬ 
ಎನ್ನ ಸ್ಕೂಲತನುವಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ . 
ಎನ್ನ ಸೂಕ್ಷ್ಮತನುವಿಂಗೆ ಪ್ರಾಣಲಿಂಗವಾದಾತ ಬಸವಣ್ಣ . 
ಎನ್ನ ಕಾರಣತನುವಿಂಗೆ ಭಾವಲಿಂಗವಾದಾತ ಬಸವಣ್ಣ . 
ಎನ್ನ ದೃಕ್ಕಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ . 
ಎನ್ನ ಮನಕ್ಕೆ ಪ್ರಾಣಲಿಂಗವಾದಾತ ಬಸವಣ್ಣ . 
ಎನ್ನ ಭಾವಕ್ಕೆ ತೃಪ್ತಿಲಿಂಗವಾದಾತ ಬಸವಣ್ಣ . 
ಎನ್ನ ನಾಸಿಕಕ್ಕೆ ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಜಿಹ್ನೆಗೆ ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ನೇತ್ರಕ್ಕೆ ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ತ್ವಕ್ಕಿಂಗೆ ಜಂಗುರುಲಿಂಗವಾದಾತ ಬಸವಣ್ಣ . 
ಎನ್ನ ಶ್ಲೋತ್ರಕ್ಕೆ ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ಹೃದಯಕ್ಕೆ ಮಹಾಲಿಂಗವಾದಾತ ಬಸವಣ್ಣ . 
ಎನ್ನ ಸುಚಿತ್ರವೆಂಬ ಹಸ್ತಕ್ಕೆ ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಸುಬುದ್ಧಿಯೆಂಬ ಹಸ್ತಕ್ಕೆ ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ನಿರಹಂಕಾರವೆಂಬ ಹಸ್ತಕ್ಕೆ ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ಸುಮನವೆಂಬ ಹಸ್ತಕ್ಕೆ ಜಂಗಮಲಿಂಗವಾದಾತ ಬಸವಣ್ಣ . 


* 


' ' 


ಟಿ 


' ' 


' ' 


ಣ ' 


ಮಡಿವಾಳ ಮಾಚಿದೇವರ ವಚನ 


೨೦೧ 


ಎನ್ನ ಸುಜ್ಞಾನವೆಂಬ ಹಸ್ತಕ್ಕೆ ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ಸದ್ಭಾವವೆಂಬ ಹಸ್ತಕ್ಕೆ ಮಹಾಲಿಂಗವಾದಾತ ಬಸವಣ್ಣ . 
ಎನ್ನ ಆಧಾರಚಕ್ರದಲ್ಲಿ ಆಚಾರಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಸ್ವಾದಿಷ್ಯಾನಚಕ್ರದಲ್ಲಿ ಗುರುಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಮಣಿಪೂರಕಚಕ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಅನಾಹತಚಕ್ರದಲ್ಲಿ ಜಂಗಮಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಆಜ್ಞಾಚಕ್ರದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಬ್ರಹ್ಮರಂಧ್ರದಲ್ಲಿ ನಿಃಕಲಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಶಿಖಾಚಕ್ರದಲ್ಲಿ ಶೂನ್ಯಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ಪಶ್ಚಿಮಚಕ್ರದಲ್ಲಿ ನಿರಂಜನಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ . 
ಎನ್ನ ವದನಕ್ಕೆ ಓಂಕಾರವಾದಾತ ಬಸವಣ್ಣ . 
ಎನ್ನ ಬಲದ ಭುಜಕ್ಕೆ ನಕಾರವಾದಾತ ಬಸವಣ್ಣ . 
ಎನ್ನ ಎಡದ ಭುಜಕ್ಕೆ ಮಕಾರವಾದಾತ ಬಸವಣ್ಣ . 
ಎನ್ನ ಒಡಲಿಂಗೆ ಶಿಕಾರವಾದಾತ ಬಸವಣ್ಣ . 
ಎನ್ನ ಬಲದ ಪಾದಕ್ಕೆ ವಕಾರವಾದಾತ ಬಸವಣ್ಣ . 
ಎನ್ನ ಎಡದ ಪಾದಕ್ಕೆ ಯಕಾರವಾದಾತ ಬಸವಣ್ಣ . 
ಎನ್ನಾ ಆಪಾದಮಸ್ತಕ ಪರಿಯಂತರ ಮಂತ್ರರೂಪಕಸಂಬಂಧವಾದಾತ ಬಸವಣ್ಣ . 
ಎನ್ನ ನಾದಕ್ಕೆ ಆಕಾರವಾದಾತ ಬಸವಣ್ಣ . 
ಎನ್ನ ಬಿಂದುವಿಂಗೆ ಉಕಾರವಾದಾತ ಬಸವಣ್ಣ . 
ಎನ್ನ ಕಳೆಗೆ ಮಕಾರವಾದಾತ ಬಸವಣ್ಣ . 
ಎನ್ನ ರುಧಿರಕ್ಕೆ ನಕಾರವಾದಾತ ಬಸವಣ್ಣ . 
ಎನ್ನ ಮಾಂಸಕ್ಕೆ ಮಕಾರವಾದಾತ ಬಸವಣ್ಣ . 
ಎನ್ನ ಮೇಧಸ್ಸಿಂಗೆ ಶಿಕಾರವಾದಾತ ಬಸವಣ್ಣ . 
ಎನ್ನ ಅಸ್ಥಿಗೆ ವಕಾರವಾದಾತ ಬಸವಣ್ಣ . 
ಎನ್ನ ಮಜ್ಜೆಗೆ ಯಕಾರವಾದಾತ ಬಸವಣ್ಣ . 
ಎನ್ನ ಸರ್ವಾಂಗಕ್ಕೆ ಓಂಕಾರವಾದಾತ ಬಸವಣ್ಣ . 
ಇಂತು ಬಸವಣ್ಣನೆ ಪರಿಪೂರ್ಣನಾಗಿ, 
ಬಸವಣ್ಣನೆ ಪ್ರಾಣವಾಗಿ, ಬಸವಣ್ಣನೆ ಅಂಗವಾಗಿ, 
ಬಸವಣ್ಣನೆ ಲಿಂಗವಾದ ಕಾರಣ , ನಾನು ಬಸವಣ್ಣಾ ಬಸವಣ್ಣಾ ಬಸವಣ್ಣಾ 
ಎಂದು ಬಯಲಾದೆನು ಕಾಣಾ, ಕಲಿದೇವರದೇವ. 

|| ೯೯ || 


೨೦೨ 


ಸಂಕೀರ್ಣ ವಚನಸಂಪುಟ : ಮೂರು 


೫೩೭ 
ಎರಡುಕೋಟಿವೀರಗಣಂಗಳಾಗಬಹುದಲ್ಲದೆ .. 

. 
ಹರಳಯ್ಯ ಮಧುವಯ್ಯಗಳಾಗಬಾರದಯ್ಯಾ . 
ಗಂಗೆವಾಳುಕಸಮಾರುದ್ರರಾಗಬಹುದಲ್ಲದೆ 
ಜಗದೇವ ಮೊಲ್ಲೆಬೊಮ್ಮಣ್ಣಗಳಾಗಬಾರದಯ್ಯಾ, 
ಕಲಿದೇವರದೇವಾ, ನಾನು ನೀನಾಗಬಹುದಲ್ಲದೆ 
ಭಕ್ತಿಗೆ ಬಸವಣ್ಣನಲ್ಲದಾಗಬಾರದೆಂದರಿದು, 
ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. || ೧೦೦ || 

೫೩೮ 
ಎಲ್ಲಾ ಎಲ್ಲವ ಹಡೆಯಬಹುದು, ಭಕ್ತಿಯ ಹಡೆಯಬಾರದು. 
ಅಷ್ಟಾದಶವಿದ್ಯೆ ಸಕಲಕಳೆಯನೆಲ್ಲವ ಹಡೆಯಬಹುದು, 
ಭಕ್ತಿಯ ಹಡೆಯಬಾರದು. 
ಪಂಚತತ್ವಪದವಿಯ ಹಡೆಯಬಹುದು, ಭಕ್ತಿಯ ಹಡೆಯಬಾರದು. 
ಈ ಆರಿಗೆಯೂ ಅರಿದು ಹಡೆಯಬಾರದಂಥ ಭಕ್ತಿಯ ಹಡದನು . 
ಆ ಬಸವಣ್ಣನ ನಾ ಹಡೆದೆನು. 
ನಾನೆಲ್ಲರಿಗೆಯೂ ಬಲ್ಲಿದನು ಕಾಣಾ, ಕಲಿದೇವರದೇವ ನಿಮ್ಮಾಣೆ. ||೧೦೧|| 

೫೩೯ 
ಎಲ್ಲಾ ಭಕ್ತಿಯ ಭೇದವನು, ಎಲ್ಲಾ ಕೂಟದ ಭೇದವನು, 
ಎಲ್ಲಾ ಶೀಲದ ಭೇದವನು, ನಾನು ನಿನಗೆ ಬಿನ್ನಿಸುವೆ ಕೇಳಯ್ಯಾ . 
ನೀನು ಕರ್ತನಾಗಿ, ನಾನು ನೃತ್ಯನಾಗಿ ಅವಧರಿಸಯ್ಯಾ. 
ಎಲ್ಲಾ ಭೇದಂಗಳನು ಬಸವಣ್ಣ ಮಾಡಿದನು. 
ನಿಜಸ್ವಾಯತವನು ಬಸವಣ್ಣ ಮಾಡಿದನು. 
ಜಂಗಮಸ್ವಾಯತವನು ಬಸವಣ್ಣ ಮಾಡಿದನು. 
ಎನ್ನ ಸರ್ವಾಂಗಸ್ವಾಯತವನು ಬಸವಣ್ಣ ಮಾಡಿದನು. 
ಕಾರಣ, ಆ ಬಸವಣ್ಣನ ನೆನೆನೆನೆದು ಬದುಕಿದೆನು ಕಾಣಾ 
ಕಲಿದೇವಯ್ಯಾ . 

5 || ೧೦೨ || 
೫೪೦ 
ಎಲ್ಲಾ ವ್ಯಾವರ್ಣಂಗಳು ಸ್ಟಾಪ್ಯದೊಳಗು. 
ಎಲ್ಲಾ ವಚನಂಗಳು ತಾಪದೊಳಗು. 
ಎಲ್ಲಾ ಸ್ತೋತ್ರಂಗಳುಕ್ರೋಧದೊಳಗು. 


ಮಡಿವಾಳ ಮಾಚಿದೇವರ ವಚನ 


೨೦೩ 


. 


ಎಲ್ಲಾ ಅರಿವು ಮಥನದೊಳಗು. 
ಎಲ್ಲಾ ಮೂರ್ತಿಗಳು ಪ್ರಳಯದೊಳಗು. 
ಎಲ್ಲಾ ಗೀತಂಗಳು ಸಂವಾದದೊಳಗು. 
ಲಿಂಗಾನುಭಾವಿ ಇವನೊಂದನೂ ಮನದಲ್ಲಿ ನೆನೆಯ , 
ಏನೆಂದು ಅರಿಯ . 
ಸ್ವತಂತ್ರ ನಿತ್ಯನಾಗಿ, ಭಕ್ತಿದಾಸೋಹವ 
ನಿಮ್ಮ ಬಸವಣ್ಣನಳವಡಿಸಿಕೊಂಡನು. 
ನಿಮ್ಮ ಬಸವಣ್ಣನಿಂತಹ ಸ್ವತಂತ್ರನಯ್ಯಾ 
ಕಲಿದೇವರದೇವಾ. 


တ္တာ 


ಎಲೆ ಕಲಿದೇವಯ್ಯಾ , 
ಆದಿಯ ಕುಳವೂ ಅನಾದಿಯ ಕುಳವೂ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಮೂಲಶುದ್ಧದ ಮುಕ್ತಾಯ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಉಭಯಕುಳದ ಕಿರಣಶಕ್ತಿ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಭಾವವೂ ನಿರ್ಭಾವವೂ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಅರ್ಥ ಪ್ರಾಣ ಅಭಿಮಾನ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಅಂಗಲಿಂಗಸಂಗ 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಅಷ್ಟದಳಕಮಲದ ಸಪ್ತಕರ್ಣಿಕೆಯು 
ನಿಮ್ಮ ಜಂಗಮಮೂರ್ತಿಯಲ್ಲಿ ನಿಂದಿತ್ತು . 
ಎನ್ನ ನಡೆಗೆಟ್ಟಿತ್ತು ನಿಮ್ಮ ಜಂಗಮಮೂರ್ತಿಯಿಂದ. 
ಎನ್ನ ನುಡಿಗಟ್ಟಿತ್ತು ನಿಮ್ಮ ಜಂಗಮಮೂರ್ತಿಯಿಂದ 
ಎನ್ನ ನೋಟ ಕೆಟ್ಟಿತ್ತು ನಿಮ್ಮ ಜಂಗಮಮೂರ್ತಿಯಿಂದ. 
ಎನ್ನ ಮಾಟ ಸಮಾಪ್ತಿಯಾಯಿತ್ತು 
ನಿಮ್ಮ ಜಂಗಮಮೂರ್ತಿಯಿಂದ. 
ನಿಮ್ಮ ಪ್ರಸಾದದಿಂದ ತನು ಶುದ್ಧವಾಯಿತ್ತು. 


೨೦೪ 


ಸಂಕೀರ್ಣ ವಚನಸಂಪುಟ : ಮೂರು 


ಬಸವಣ್ಣ ತೋರಿದ ಕಾರಣ, ನಿಮ್ಮ ಜಂಗಮಮೂರ್ತಿಯ ಕಂಡು 
ಬದುಕಿದೆನು ಕಾಣಾ ಕಲಿದೇವರದೇವಾ. 

|| ೧೦೪ || 


೫೪೨ 
ಎಲೆ ಮನವೆ ಕೇಳಾ, 
ಶಿವನು ನಿನಗೆ ಅನಂತಾನಂತಯುಗದಲ್ಲಿ ಶಿವಾನುಭಾವಸ್ಥಿತಿಯ ಕಳುಹಿತ್ಯ , 
ಲೋಕಕ್ಕೆರಡು ಸ್ಥಿತಿಯಲ್ಲಿ ಜನ್ಮಾದಿ ಕಟ್ಟಣೆಯ ಹರಿಯೆಂದು. 
ಆ ಪ್ರಭಾಮೂರ್ತಿಯಾಗಿ ಗುರುವೆಂಬ ನಾಮವಂ ಧರಿಸಿ, 
ಮಹಾಲಿಂಗೈಕ್ಯವನು, ಮಹಾಲಿಂಗ ಯೋಗಪ್ರಭಾವವನು, 
ಅಷ್ಟಾಷಷ್ಟಿತೀರ್ಥಂಗಳನು, 
ಶಿವನು ಅನಂತಪ್ರಾಣಿಗಳಿಗೆ ಸಾಧನವೆಂದು ಮಾಡಿದನು. 
ಮಂದರಗಿರಿ ರಜತಗಿರಿ ಮೇರುಗಿರಿ ಹಿಮಗಿರಿ 
ಮೊದಲಾದ ಅಷ್ಟಕುಲಪರ್ವತಂಗಳನು ಸ್ಥಲಂಗೊಳಿಸಿದನು. 
ಅನಾದಿಸಂಸಿದ್ದ ದಾದಿಲಿಂಗೇಶ್ವರದೇವರ ಸ್ಥಲಂಗೊಳಿಸಿದನು. 

ಇತರೆ (ಅವ ತಕಲೆಯನೀಯಲೆಂದು 
ಎಲ್ಲಾ ಯಂತ್ರಕ್ಕೆ ಅಮೃತಕಳೆಯನೀಯಲೆಂದು 
ಕಪಿಲಸಿದ್ಧಮಲ್ಲಿಕಾರ್ಜುನದೇವರ ಸ್ಥಲಂಗೊಳಿಸಿದನು. 
ಸಿದ್ಧಸಿಂಹಾಸನದ ಮೇಲೆ ನಾಮಕರಣ ರಾಮನಾಥನಾಗಿ 
ಗುರು ಮರ್ತ್ಯಕ್ಕೆ ಬಂದ ಕಾಣಾ ಮನವೆ. 
ಆಚಾರ ಗೋಚರವಾಗಬೇಕೆಂದು ಆ ನಿರ್ವಯಲೆಂಬ ಸ್ವಾಮಿ 
ತಾನೆಯಾಗಿ, ಓಂಕಾರ ಊರ್ಧ್ವರೇತ ಶಿವನಾಗಿ, 
ಬೆಳಗನುಟ್ಟು ಬಸವಣ್ಣ ಬಂದ ಕಾಣಾ ಮನವೆ. 
ಎಲ್ಲಾ ಪ್ರಾಣಿಗಳಿಗೆ ಜಿಹೈಗಳನು ಪವಿತ್ರವ ಮಾಡಲೆಂದು 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸಾದವ ತೋರಿಹೆವೆನುತ 
ಮಹಾಪ್ರಸಾದಿ ಚೆನ್ನಬಸವಣ್ಣ ಬಂದ ಕಾಣಾ ಮನವೆ. 
ಜ್ಞಾನವಾಹನವಾಗಿ ತನುಮನಧನದ ಮೇಲೆ ನಡೆದು, 
ಅನಂತಮೂರ್ತಿಗಳ ಪವಿತ್ರವ ಮಾಡಲೆಂದು 
ಎಲ್ಲಾ ಸಂಬಂಧವನು ಕರಸ್ಥಲದಲ್ಲಿ ಹಿಡಿದುಕೊಂಡು, 
ಜಂಗಮವಾಗಿ ಪ್ರಭುದೇವರು ಬಂದರು ಕಾಣಾ ಮನವೆ. 
ಗುರುವೆ ಮಹಾಭಕ್ತನಾಗಿ ಅರ್ಪಿತವ ಮಾಡಿ, 
ಪ್ರಸಾದಿಯ ಅನುಭಾವದ ಆಭರಣವ ಜಂಗಮವಾಗಿ, 
ಇಂತೀ ಚತುರ್ವಿಧಸ್ಥಲಂಗಳು ಎನ್ನ ಪ್ರಾಣನ ಕೊರಳಲ್ಲಿ ಹವಾಗಿ, 
ನಿಮ್ಮ ಅನಿಮಿಷವಾಗಿ ನಾ ನೋಡುತಿರ್ದ ಕಾಣಾ, ಕಲಿದೇವಯ್ಯಾ .|| ೧೦೫|| 


ಮಡಿವಾಳ ಮಾಚಿದೇವರ ವಚನ 


೨೦೫ 


೫೪೩ 
ಎಲ್ಲೆಲ್ಲಿಯ ಪ್ರಾಣಿಯ ಕೊಲ್ಲದಿಹುದೆ ಧರ್ಮ, 
ಒಲ್ಲದಿಪ್ಪುದೇ ತಪ. 
ಪರವಧುವಿನ ಆಸೆ , ತನ್ನ ಮನದಲ್ಲಿ ಇಲ್ಲದಿರ್ದಡೆ, 
ದೇವ ತಾನಲ್ಲಿಯೇ ಎಂದ, ಕಲಿದೇವಯ್ಯ . 


|| ೧೦೬ || 


೫೪೪ 


|| ೧೦೭ || 


ಏಕನಾತಿಯ ಪೂಜಿಸುವವರು ಬತ್ತಲೆಯಯ್ಯ . 
ವಿಷ್ಣುವಿನ ಪೂಜಿಸಿದವರು ಭುಜವ ಸುಡಿಸಿಕೊಂಬುದ 
ನಾ ಕಂಡೆ, ನಾ ಕಂಡೆನಯ್ಯ . 
ನಿಮ್ಮ ಪೂಜಿಸಿದವರು ಇಹಪರಕ್ಕೆ ಸಾಧನ ಮಾಡಿಕೊಂಡುದ 
ನಾ ಕಂಡೆ, ನಾ ಕಂಡೆನಯ್ಯಾ ಕಲಿದೇವಯ್ಯ . 

೫೪೫ 
ಒಂದು ಕೈಯ ಬಯಲ ಎನಗೆ ಕೊಟ್ಟ. 
ಒಂದು ಕೈಯ ಬಯಲ ಚೆನ್ನಬಸವಣ್ಣಂಗೆ ಕೊಟ್ಟ. 
ನೀವು ಬಂದಹರೆಂದು ಎಂಟುಸಾವಿರವರುಷ 
ಒಗೆದೊಗೆದು ಬಿಳಿದು ಮಾಡುತ್ತಿದ್ದನು. 
ಒಂದು ಬಿಳಿದ, ಬಸವಣ್ಣ ಲಿಂಗಕ್ಕೆ ಕೊಡು ಎಂದಡೆ, 
ಲಿಂಗಕ್ಕೆ ಕೊಡಲೊಲ್ಲದೆ ತಲೆಯ ಸುತ್ತಿಕೊಂಡ. 
ಮಡಿಯ ಕೂಲಿಯ ಬೇಡಹೋದಡೆ, 
ಬಿಳಿದ ಹರಿದು, ಮೇಲೆ ಬಿಸಾಟನು. 
ನೀನುಟ್ಟ ಬೀಳುಡಿಗೆಯನು, 
ಚೆನ್ನಬಸವಣ್ಣನ ಕೈಯ ನಿರಾಳವನು. 
ಎನಗೆ ಕೊಡಿಸಾ ಕಲಿದೇವಯ್ಯ . 


| ೧೦೮ || 


೫೪೬ 


ಒಂದೆ ಭಾವದಿಂದ ಗುರುಲಿಂಗಾರ್ಚನೆ ಪೂಜೆಯಂ ಮಾಡಿ, 
ಹಿಂದಣ ಭವಜನ್ಮ ದಂದುಗವನೆ ಗೆಲಿದು, 
ಶಿವನ ಸಲುಸಂದ ಪ್ರಮಥರ ಸರಿಯೆನಿಸಿಕೊಂಬುದು ಸಾಮಾನ್ಯವಲ್ಲ . 
ಕಂದನ ಶಿವಗರ್ಪಿತವ ಮಾಡಿ, 
ಸಿರಿಯಾಳಸೆಟ್ಟಿ ಕೈಲಾಸ ಕಾಬುದು ಸಂದೇಹವಾಗಿಹುದೆಂದ . 
ಹೃದಯದ ಅಂಧಕಾರ ಹರಿಯಲೆಂದು, 


೨೦೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಗುರುದೇವನು ಬೆಳಗ ತೋರಿದ. 
ಹಿಂದಣ ಸೂತಕ ತೊಳೆಯಲೆಂದು ನಿಂದರೂ 
ಮಾಯಾಬಂಧನದಲ್ಲಿ ಸಿಲ್ಕಿ , ಗುರುವಿಂಗೆ ವಂದನೆಯ ಮಾಡದೆ, 
ಶಿವಗತಿಗೆ ಸಂದೆನೆಂಬ ಸ್ವಾಮಿದ್ರೋಹಿಗಳಿಗೆ 
ಎಂದೂ ಗತಿಯಿಲ್ಲವೆಂದ, ಕಲಿದೇವರದೇವಯ್ಯ . 

|| ೧೦೯ || 
೫೪೭ 
ಒಟ್ಟಿರ್ದ ಮಣ್ಣಿಗೂ ನಟ್ಟಿರ್ದ ಕಲ್ಲಿಗೂ 
ಕಟ್ಟಿರ್ದ ಲಿಂಗವಡಿಯಾಗಿ ಬೀಳುವ, 
ಲೊಟ್ಟೆಗುಡಿಹಿಗಳನೇನೆಂಬೆನಯ್ಯಾ 
ಕಲಿದೇವರದೇವಾ. 

|| ೧೧೦ || 


೫೪೮ 


|| ೧೧೧ || 


ಒಡಲ ಹೊರೆವ ಇಚ್ಛೆಯಿಂದ, 
ಹಗಲೆನ್ನದೆ ಇರುಳೆನ್ನದೆ ಬೆಂದ ಬಸುರಿಂಗೆ ಕುದಿವುತ್ತಿದ್ದೇನೆ. 
ನಿಮ್ಮ ನೆನೆಯಲೂ ವೇಳೆಯಿಲ್ಲ , ಪೂಜಿಸಲೂ ವೇಳೆಯಿಲ್ಲ . 
ಒಂದುವೇಳೆಯಾದರೂ ಶಿವಮಂತ್ರವ ಸ್ಮರಿಸ ತೆರಹಿಲ್ಲ . 
ಈ ಪ್ರಯಾಸವ ಬಿಡಿಸಿ, ನಿಮ್ಮ ನೆನೆವಂತೆ ಮಾಡಯ್ಯಾ , 
ಕಲಿದೇವರದೇವಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ. 

೫೪೯ 
ಕಂಗಳ ನೋಟ ಕರಸ್ಥಲದ ಪ್ರಾಣ. 
ಅಂಗದ ವಿಕಾರ ನಿರ್ವಿಕಾರವಾಗಿತ್ತು . 
ಸಂಗಸುಖ ನಿಸ್ಸಂಗವಾಯಿತ್ತು. 
ಹೆಂಗೂಸೆಂಬ ಭಾವ ಬಯಲ ಬೆರಸಿತ್ತು . 
ಕಲಿದೇವರದೇವಾ, ನಿಮ್ಮನೊಲಿಸಿ ಒಚ್ಚತವೋದ 
ಮಹಾದೇವಿಯಕ್ಕನ ಪಾದವ ನೆನೆದು ನಾನು ಬದುಕಿದೆನು. 


|| ೧೧೨ || 


೫೫೦ 


ಕಡಲುಗಳ ಕಂಗಳೊಳಗೆ ಮೊಗೆದು ಬರಿಕೆಯ್ಯುತಿಹರು 
ಕೆಲರು ಗಣೇಶ್ವರರು. 
ಮೇರುಗಿರಿಗಳ ಮಿಡಿದು ಮೀಟುತ್ತಿಹರು 
ಕೆಲರು ಗಣೇಶ್ವರರು. 


ಮಡಿವಾಳ ಮಾಚಿದೇವರ ವಚನ 


೨೦೭ 


ಸಕಲಬ್ರಹ್ಮಾಂಡಗಳ ಹಿಡಿದು ಹಿಸುಕಿ ಕೆಡಹುತ್ತಿಹರು 
ಕೆಲರು ಗಣೇಶ್ವರರು. 
ಅಗ್ನಿ, ವಾಯುಗಳ ಹಿಡಿದು ಹೊಸೆದುಹಾಕುತ್ತಿಹರು 
ಕೆಲರು ಗಣೇಶ್ವರರು. 
ರವಿ ಶಶಿಗಳನು ಧ್ರುವಮಂಡಲಂಗಳನು ಪೂರಕದಲ್ಲಿ ತೆಗೆತಂದು, 
ರೇಚಕದಲ್ಲಿ ಬಿಡುತ್ತಿಹರು 
ಕೆಲರು ಗಣೇಶ್ವರರು. 
ಬಯಲನಾಕಾರವ ಮಾಡಿ, ಆಕಾರವ ಬಯಲ ಮಾಡುತ್ತಿಹರು 
ಕೆಲರು ಗಣೇಶ್ವರರು . 
ಇಂತಿವರೆಲ್ಲರೂ ಕಲಿದೇವರದೇವಾ 
ನಿಮ್ಮ ಬಸವಣ್ಣನ ನಿರಾಧಾರಪಥದಲ್ಲಿ ನಿಂದಿರ್ಪರು. 


|| ೧೧೩ || 


೫೫೧ 


ಕಡಲೊಳಗಣ ಮೊಸಳೆಯ ನಡುವ ಹಿಡಿದು 
ಕಡೆಗೆ ಸಾರಿ ಹೋಹೆನೆಂಬವರುಂಟೆ ? 
ಜಗದೊಳಗೆ ಮಡದಿ ಮಕ್ಕಳು ಮಾತಾಪಿತರು ಬಾಂಧವರು, 
ಮಾಯಾಮೋಹಕ್ಕೆ ದಂದುಗವಿಡಿದು ನಡೆವ ತುಡುಗುಣಿಯ 
ಮನದಿಚ್ಚೆಗೆ ಹರಿದು, ಕಡೆಯಗಾಣದೆ , 
ಕರ್ಮದ ಕಡಲೊಳಗೆ ಮುಳುಗಿಹೋದರೆಂದ, ಕಲಿದೇವರದೇವ. || ೧೧೪ || 


ಕಣ್ಣು ನೋಡಿರೂಪ ಹೇಳದಂತಿರಬೇಕು. 
ಕಿವಿ ಕೇಳಿ ಶಬ್ದವ ನುಡಿಯಲರಿಯದಂತಿರಬೇಕು. 
ಮನವುಂಡು ಡರನೆ ತೇಗಿ ರುಚಿಯ ಪೇಳಲರಿಯದಂತಿರಬೇಕು. 
ಮನವ ತೋರುವ ಗುರುವಿನ ಕಾರುಣ್ಯದನುವ ಕಾಬ ಶಿಷ್ಯಂಗೆ, 
ಮನೋಮೂರ್ತ ಮುನ್ನವೆಯಾಯಿತೆಂದ ಕಲಿದೇವಯ್ಯ . 


| ೧೧೫ || 


ಕರಸ್ಥಲ ಕಂಠಸ್ಟಲ ಕರ್ಣಸ್ಟಲ ಮಧ್ಯಸ್ಥಲ ಮಹಾಸ್ಟಲ. 
ಇಂತೀ ಐದು ಸ್ಥಲಂಗಳನು ಮಹಾಲಕ್ಕೆ ತಂದು, 
ಬಸವಣ್ಣ ಸಂಪೂರ್ಣವಾದ ಕಾಣಾ, ಕಲಿದೇವರದೇವಾ. . 


| ೧೧೬ || 


೨೦೮ 


ಸಂಕೀರ್ಣ ವಚನ ಸಂಪುಟ : ಮೂರು 


೫೫೪ 


ಕರಸ್ಥಲದ ದೇವನಿದ್ದಂತೆ 
ಧರೆಯ ಮೇಲಣ ಪ್ರತಿಷ್ಠೆಗೆರಗುವ 
ಈ ನರಕಿನಾಯಿಗಳನೇನೆಂಬೆನಯ್ಯಾ 
ಕಲಿದೇವಯ್ಯ . 


|| ೧೧೭ || 


೫೫೫ 


ಕಲ್ಯಾಣಪಟ್ಟಣದಲ್ಲಿ ಕಲಕೇತಯ್ಯಗಳು 
ಕಿನ್ನರಯ್ಯಗಳ ಸ್ಥಾವರದೈವದ ಸೇವೆ, ಯಾಚಕತ್ವವ ಬಿಡಿಸಿ , 
ಗುರು ಕೊಟ್ಟ ಇಷ್ಟಲಿಂಗದಲ್ಲಿ ನಿಷ್ಠೆಯ ಗಟ್ಟಿಗೊಳಿಸಿ, 
ಘನವೀರಶೈವದ ಬಟ್ಟೆಯನರುಹಿದರೆಂಬುದ ಕೇಳಿ ನಂಬದೆ, 
ಸೃಷ್ಟಿಯ ಪ್ರತಿಷ್ಠೆಗೆ ಶರಣೆಂದಡೆ, ಮೆಟ್ಟುವ ನರಕದಲ್ಲಿ ಕಲಿದೇವಯ್ಯ . ||೧೧೮|| 

೫೫೬ 
ಕಲ್ಯಾಣವೆಂಬ ಪಟ್ಟಣದೊಳಗೆ ಛತ್ತೀಸಪುರದ ಮಹಾಗಣಂಗಳು. 
ಒಂದು ಪುರದವರು ಅಗ್ನಿಯ ತಹರು . 
ಎರಡು ಪುರುದವರು ಸಮ್ಮಾರ್ಜನೆ ರಂಗವಾಲಿಯ ಮಾಡುವರು. 
ಮೂರು ಪುರದವರು ಲಿಂಗಾರ್ಚನೆಗೆ ನೀಡುವರು. 
ನಾಲ್ಕು ಪುರದವರು ಲಿಂಗಕ್ಕೆ ಬೋನವ ಮಾಡುವರು. 
ಐದು ಪುರದವರು ಅರ್ಪಿತಕ್ಕೆ ನೀಡುವರು. 
ಆರು ಪುರದವರು ಪ್ರಸಾದದಲ್ಲಿ ತದ್ಧತರಾಗಿಹರು. 
ಏಳು ಪುರದವರು ಧ್ಯಾನಾರೂಢರಾಗಿಹರು. 
ಮುಂದಣ ಪುರದವರು ನಿಶ್ಚಿಂತನಿವಾಸಿಗಳಾಗಿಹರು. 
ಈ ಪುರದ ಗಣಂಗಳು ಓಲೈಸುವ ಬಸವನ ಮಹಾಮನೆಯ 
ಮಡಿವಾಳ ನಾನು ಕಾಣಾ, ಕಲಿದೇವರದೇವಾ. 

| ೧೧೯ || 


೫೫೭ 
ಕಳ್ಳಬುದ್ದಿಯೆಡೆಗೊಂಡು ಕರ್ಮಗೇಡಿಯಾಗಿ ಹೋಗಬೇಡವೆಂದು 
ಷೋಡಶೋಪಚಾರದಿಂದ ಶ್ರೀಗುರು ಭಕ್ತಿಯ ತೋರಿ, 
ಸತ್ಯ ಸದಾಚಾರ ಧರ್ಮ ನೆಲೆಗೊಳ್ಳಬೇಕೆಂದು, 
ಸಾಹಿತ್ಯ ಸಂಬಂಧವ ಕೊಟ್ಟು, 
ಶ್ರೀಗುರು ಉಪದೇಶವ ಹೇಳಿದ ಮಾರ್ಗದಿ ನಡೆಯಿಲ್ಲದೆ, 
ನಾಯಿಜಾತಿಗಳು ಕೀಳುಜಾತಿಗಳು ದೈವದ ಜಾತ್ರೆಗೆ ಹೋಗಿ, 


ಮಡಿವಾಳ ಮಾಚಿದೇವರ ವಚನ 


೨೦೯ 


ಬೆನ್ನಸಿಡಿಯನೇರಿಸಿಕೊಂಡು, ಅಂಗ ಲಿಂಗಕ್ಕೆರವಾಗಿ, 
ತಾಳಿ ತಗಡಿ ಮಾಡಿ, ಮನೆದೈವವೆಂದು ಕೊರಳಿಗೆ ಕಟ್ಟಿಕೊಂಡು 
ಮರಳಿ ಉಣಲಿಕ್ಕಿಲ್ಲದಿರ್ದಡೆ, ಮಾರಿಕೊಂಡು ತಿಂಬ ಕೀಳುಜಾತಿಗೆ 
ಏಳೇಳುಜನ್ಮದಲ್ಲಿ ಕಾಗೆ ಬಾಯಲಿ ತಿಂಬ ನರಕ ತಪ್ಪದೆಂದ, 
ಕಲಿದೇವರದೇವ. 

| ೧೨೦ || 
೫೫೮ 
ಕಾ[ ಡಿ] ನೋ [೪] ಗೆ ಹೋಗಿ, ಅಭೇದ್ಯವಪ್ಪ ಲಿಂಗದ 
ಭೇದವನರಿಯದೆ ಹೋದಿರಲ್ಲಾ . 
ಮಿಣುಕಿನ ಪ್ರಭೆಯಂತೆ, ಧಣಧಣಿಸುವ ಘನದನುವನರಿಯದೆ ಹೋದಿರಲ್ಲಾ . 
ಪಂಚತತ್ವವನೊಳಕೊಂಡ ಪರಬ್ರಹ್ಮವು ಪಂಚತತ್ವದಲ್ಲಿ ವಂಚಿಸಿದರೆ, 
ಸಂಚಲಗೊಂಬ ಸಂದೇಹವ ನೋಡಾ. 
ಇದು ಕಾರಣ , ಸರ್ವಸಂಚಲವನತಿಗಳೆದು, 
ಸದಾಕಾಲದಲ್ಲಿ ಲಿಂಗವ ಪೂಜಿಸುವ ಪೂಜಾವಿಧಾನರ ತೋರಾ 
ಕಲಿದೇವರದೇವ. 

|| ೧೨೧ || 


ಕಾಮಕ್ರೋಧದ ಕರಸ್ಥಲದಲ್ಲಿ ಗುರು ಸ್ವಾಯತವ ಮಾಡಿದೆನು. 
ಲೋಭಮೋಹದ ಕರಸ್ಥಲದಲ್ಲಿ ಲಿಂಗ ಸ್ವಾಯತವ ಮಾಡಿದೆನು. 
ಮದದ ಕರಸ್ಥಲದಲ್ಲಿ ಜಂಗಮ ಸ್ವಾಯತವ ಮಾಡಿದೆನು. 
ಮತ್ಸರದ ಕರಸ್ಥಲದಲ್ಲಿ ಪ್ರಸಾದ ( ಸ್ವಾಯತವ ಮಾಡಿದೆನು. 
ಇಂತೀ ಗುರುಲಿಂಗ ಜಂಗಮ ಪ್ರಸಾದದಲ್ಲಿ ಶುದ್ಧನಾದೆನು ಕಾಣಾ 
ಕಲಿದೇವರದೇವಾ. 

|| ೧೨೨ || 
೫೬೦ 
ಕಾಮಿಯಾಗಿ ನಿಃಕಾಮಿಯಾದಳು. 
ಸೀಮೆಯಲ್ಲಿರ್ದು ನಿಸ್ಸಿಮೆಯಾದಳು. 
ಭವಿಯ ಸಂಗವ ತೊರೆದು ಭವಬಾಧೆಯ ಹರಿದಳು. 
ಬಸವಣ್ಣನೆ ಗತಿಯೆಂದು ಬರಲು, 
ನಾನು ಮಡಿಯ ಹಾಸಿ ನಡೆಸಿದೆ. 
ನಡೆವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೊಯ್ದಳು. 
ಆ ಮಡಿಯ ಬೆಳಗಿನೊಳಗೆ ನಿರ್ವಯಲಾದಳು . 
ಕಲಿದೇವರದೇವಾ, ಮಹಾದೇವಿಯಕ್ಕಗಳ ನಿಲವ 
ಬಸವಣ್ಣನಿಂದ ಕಂಡು ಬದುಕಿದೆನಯ್ಯಾ ಪ್ರಭುವೆ. | ೧೨೩ | 


೨೧೦ 


ಸಂಕೀರ್ಣ ವಚನಸಂಪುಟ : ಮೂರು 


೫೬೧. 
ಕಾಯದ ಕಳವಳದಿಂದ , ಕರಣದ ಕಳವಳದಿಂದ, ಇಂದ್ರಿಯ ಕಳವಳದಿಂದ, 
ವಿಷಯದ ಕಳವಳದಿಂದ, ಮೋಹದ ಕಳವಳದಿಂದ 
ಮಾಯಾಪಾಶ ಪಾಕುಳದಲ್ಲಿ ಜನ್ಮ ಜರೆ ಮರಣ ಭವಕ್ಕೊಳಗಾದ ಭವಿಗೆ 
ಅನಂತದೈವವಲ್ಲದೆ, 
ಜನ್ಮ ಜರೆ ಮರಣ ಭವವಿರಹಿತ ಸದ್ಭಕ್ತಂಗೆ ಅನಂತದೈವವುಂಟೆ ? 
ಸೂಳೆಗೆ ಅನಂತಪುರುಷರ ಸಂಗವಲ್ಲದೆ, ಗರತಿಗೆ ಅನಂತಪುರುಷರ ಸಂಗವುಂಟೆ? 
ಚೋರಂಗೆ ಪರದ್ರವ್ಯವಲ್ಲದೆ, ಸತ್ಯಸಾತ್ವಿಕಂಗೆ ಪರದ್ರವ್ಯವುಂಟೆ ? 
ಹಾದರಗಿತ್ತಿಗೆ ಹಲವು ಮಾತಲ್ಲದೆ, ಪರಮಪತಿವ್ರತೆಗೆ ಹಲವು ಮಾತುಂಟೆ ? 
ಪರಮಪಾತಕಂಗೆ ಹಲವು ತೀರ್ಥ, ಹಲವುಕ್ಷೇತ್ರವಲ್ಲದೆ ? 
ಪರಮಸದ್ಭಕ್ತಂಗೆ ಹಲವು ತೀರ್ಥ, ಹಲವು ಕ್ಷೇತ್ರಗಳುಂಟೆ ? 
ಗುರುದ್ರೋಹಿ ಲಿಂಗದ್ರೋಹಿ ಚರದ್ರೋಹಿ, 
ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಭಕ್ತದ್ರೋಹಿ, 
ಮಾತೃದ್ರೋಹಿ ಪಿತೃದ್ರೋಹಿಗೆ ಕಾಲಕಾಮಕರ್ಮದ ಭಯವಲ್ಲದೆ 
ಸತ್ಯ ಸದಾಚಾರ ಸದ್ಭಕ್ತಿ ಸಮ್ಮಿಯಾ ಸಮ್ಮಜ್ಞಾನ ಸತ್ಕಾಯಕ ಸದ್ಭಕ್ತಿಪ್ರಿಯ 
ಸದ್ಧರ್ಮಿಗೆ, ಕಾಲಕಾಮಕರ್ಮದ ಭಯವುಂಟೆ, ಕಲಿದೇವರದೇವಾ ?|| ೧೨೪|| 
- ೫೬೨ 

ಕಾಯದಲ್ಲಿ ನಿಂದ ಶರಣಂಗೆ ಸೇವೆಯವರ ತಪ್ಪ ಹಿಡಿದೆನೆಂದಡೆ 
ಕಾಯಕವೆಂತು ನಡೆವುದಯ್ಯಾ ? 
ಅವಗುಣಕ್ಕೆ ಮುನಿಯಬೇಕಲ್ಲದೆ ಲಾಂಛನಕ್ಕೆ ಮುನಿಯಬೇಕೆ ? 
ಮುಗ್ಗಿದ ತುರಗನ ಕಾಲ ಕತ್ತರಿಸಿದವರುಂಟೆ ? 
ಕಚ್ಚುವ ತಿಗುಣೆಗಾಗಿ ಮನೆಯ ಸುಟ್ಟವರುಂಟೆ ? 
ಕಲಿದೇವರದೇವನಲ್ಲಿ ತಪ್ಪ ಹಿಡಿಯಲಿಲ್ಲ , ಕೇಳಾ ಚಂದಯ್ಯ . || ೧೨೫ || 

೫೬೩ 
ಕಾಲಕರ್ಮಕಂಜಿ ಶಿವನ ಶೀಲ ಭಕ್ತಿಯ ಹಿಡಿದು 
ಗುರುಲಿಂಗಜಂಗಮದ ಪಾದತೀರ್ಥ ಪ್ರಸಾದವ ಕೊಂಡು, 
ಕರ್ಮ ದುರಿತವ ಗೆಲಿದು, ಶೀಲ ಶಿವಭಕ್ತಿಯಿಲ್ಲದ ದ್ರೋಹಿಗಳು, 
ಹಾಲು ಹಯನ ಮೀಸಲವೆಂದು ಕೂಡಿಸಿಕೊಂಬರು, 
ಅವರು ಶೂಲಕ್ಕೆ ಬಿದ್ದು , ಹೊಲೆಜನ್ಮಕ್ಕೆ ಮಾದಿಗರಾಗಿ, 
ಉಪವಾಸವಿರ್ದು ಹಸಿದುಂಬ ಕ್ರೂರಕರ್ಮಿಗಳ 
ಮುಖವ ನೋಡಲಾಗದೆಂದ ಕಲಿದೇವರದೇವ. 

| ೧೨೬ || 


ಮಡಿವಾಳ ಮಾಚಿದೇವರ ವಚನ 


೨೧೧ 


ಕಾಲಲ್ಲಿ ಕೂರಲಗ ಮೊನೆಯಲ್ಲಿರಿಸಿಕೊಂಡು, 
ಸತ್ತುಹೋದವರ ಸಮರ್ಥಿಕೆಯ ಹೊಗಳಿ, 
ಹೊಟ್ಟೆಯ ಹೊರೆವ ಕವಿಗಳುಕೋಟ್ಯಾನುಕೋಟಿ. 
ಅರ್ಥವುಳ್ಳವರ ಅಗ್ಗಳಿಕೆಯ ಹೊಗಳುವ ಕವಿಗಳು ಕೋಟ್ಯಾನುಕೋಟಿ. 
ಲಿಂಗವ ಹೊಗಳಿ ಹೊಗಳಿ, ಅಂಗದ ಸೂತಕ ಹಿಂಗಿಸಿ, 
ಜಂಗಮದ ದಾಸೋಹದಿಂದ ಸರ್ವಾಂಗಲಿಂಗಿಯಾದ 
ಭಕ್ತನಂಗಳವೆನಗೆ ವಾರಣಾಸಿ, ಗಾಯತ್ರಿ, 
ಮಲಪ್ರಹರಿಯಿಂದಧಿಕವಯ್ಯಾ , ಕಲಿದೇವರದೇವಯ್ಯ . | ೧೨೭ || 


೫೬೫ 
ಕಾವರುಂಟೆ ಸಾವಿಗೊಳಗಾಗಿ, 
ಸತ್ತುಹೋದಸಮಸ್ತಕ್ಕೂ ದೇವನೊಬ್ಬನೆ. 
ಕಾವಾತ ಕೋಲುವಾತ ಮಹದೇವರು. 
ಮುನಿದರೆ ಮರಳಿ ಕಾವರುಂಟೆ ? 
ಸಾವಿಗೊಳಗಾಗಿ ಸತ್ತುಹೋಹ ಭೂತಂಗಳನು 
ದೇವರ ಸರಿಯೆಂದಾರಾಧಿಸಿ 
ಅಚಲಿತ ಪದವಿಯ ಬೇಡುವ ಗುರುದ್ರೋಹಿಯ 
ನುಡಿಯ ಕೇಳಲಾಗದೆಂದ ಕಲಿದೇವಯ್ಯ . 


| ೧೨೮ || 


೫೬೬ 


ಕಾಳಿಕಾದೇವಿ ಚಾಮುಂಡಿ ಗೌರಿ ಬನದ ಶಂಕರಿ. 
ಇಂತೀ ನಾಲ್ಕು ಶಕ್ತಿಯರು ಮೊದಲಾದ ಹಲವು ಶಕ್ತಿದೈವಂಗಳನಾರಾಧಿಸಿ, 
ಅವರೆಂಜಲ ಭುಂಜಿಸುವವರಿಗೆ ಗುರುವಿಲ್ಲ , ಗುರುಪ್ರಸಾದವಿಲ್ಲ . 
ಲಿಂಗವಿಲ್ಲ , ಲಿಂಗಪ್ರಸಾದವಿಲ್ಲ. ಜಂಗಮವಿಲ್ಲ , ಜಂಗಮಪ್ರಸಾದವಿಲ್ಲ . 
ಇಂತಪ್ಪ ಪಾತಕರಿಗೆ ಸೂರ್ಯಚಂದ್ರರುಳ್ಳನಕ್ಕೆ 
ಇಪ್ಪತ್ತೆಂಟುಕೋಟಿನಾಯಕನರಕ ತಪ್ಪದು. 
ಆ ನರಕ ತೀರಿದ ಬಳಿಕ, 
ಶ್ವಾನ ಸೂಕರ ಯೋನಿಯಲ್ಲಿ ಬಪ್ಪುದು ತಪ್ಪುದು. 
ಆ ಜನ್ಮ ತೀರಿದ ಬಳಿಕ, 
ರುದ್ರಪ್ರಳಯ ಪರಿಯಂತರ ನರಕ ತಪ್ಪದೆಂದ, ಕಲಿದೇವಯ್ಯ . | ೧೨೯ || 


೨೧೨ 


ಸಂಕೀರ್ಣ ವಚನಸಂಪುಟ : ಮೂರು 


೫೬೭ 


ಕಿಂಚಿತ್ತು ನೇಮವ ಮಾಡುವಲ್ಲಿ ಶೂನ್ಯವಿಲ್ಲದಿರಬೇಕು.... 
ಸತ್ಯಕ್ಕೆ ತಕ್ಕ ಸಾಮರ್ಥ್ಯ, 
ಒಚ್ಚಿ ಹೊತ್ತಾದಡೂ ಶಿವಪೂಜೆಯ ನಿಶ್ಚಯದಲ್ಲಿ ಮಾಡಬೇಕು. 
ಅದು ತನಗೆ ಸುಚಿತ್ರದ ಹಾದಿ, ಕಲಿದೇವರದೇವನೊಳಗು, ಚಂದಯ್ಯ . || ೧೩೦ || 

982 es 
ಕೀಳು ಮೇಲಾವುದೆಂದರಿಯದೆ, 
ಹದಿನೆಂಟುಜಾತವೆಲ್ಲ ತರ್ಕಕಿಕ್ಕಿ , 
ಕೂಳ ಸೊಕ್ಕಿನಲ್ಲಿ ಕಣ್ಣಿಗೆ ಕಾಳಗತ್ತಲೆ ಕವಿದು, 
ಸತ್ಯ ಸದಾಚಾರದ ಹಕ್ಕೆಯನರಿಯದೆ, 
ಸೂಳೆ ಸುರೆ ಅನ್ಯದೈವದ ಎಂಜಲ ಭುಂಜಿಸುವ 
ಕೀಳು ಜಾತಿಗಳು, ಶಿವ ನಿಮ್ಮ ನೆನೆವ 
ಭಕ್ತರುಗಳ ಅನುವನರಿಯದೆ, 
ಏಳೇಳುಜನ್ಮ ನರಕಕ್ಕೊಳಗಾದರು ನೋಡಾ! 
ಕಲಿದೇವರದೇವ. 

||೧೩೧|| 
೫೬೯ 
ಕೃತಯುಕ ತ್ರೇತಾಯುಗ ದ್ವಾಪರಯುಗ ಕಲಿಯುಗಂಗಳಲ್ಲಿ 
ಬಸವನೆ ಭಕ್ತ , ಪ್ರಭುವೆ ಜಂಗಮವೆಂಬುದಕ್ಕೆ 
ಭಾವಭೇದವಿಲ್ಲವೆಂಬುದು ತಪ್ಪದು ನೋಡಯ್ಯಾ . 
ಕಲಿಯುಗದಲ್ಲಿ ಶಿವಭಕ್ತಿಯನ್ನು ಪ್ರಬಲವ ಮಾಡಬೇಕೆಂದು 
ಮರ್ತ್ಯಲೋಕಕ್ಕೆ ಇಳಿದು, 
ಶೈವಾಗಮಾಚಾರ್ಯ ಮಂಡಗೆಯ ಮಾದಿರಾಜನ ಸತಿ ಮಾದಾಂಬಿಕೆಯ 
ಗರ್ಭದಿಂದವತರಿಸಿದ. 
ಬಸವಣ್ಣನೆಂಬ ನಾಮಕರಣವಂ ಧರಿಸಿ, 
ಕೂಡಲಸಂಗಮದೇವರ ದಿವ್ಯ ಶ್ರೀಪಾದಪದ್ಮಾರಾಧಕನಾಗಿ, 
ಮರ್ತ್ಯಕ್ಕೆ ಪ್ರತಿಕೈಲಾಸವೆಂಬ ಕಲ್ಯಾಣಮಂ ಮಾಡಿ, 
ತನ್ನ ಪರೀಕ್ಷೆಗೆ ಬಿಜ್ಜಳನೆಂಬ ಒರೆಗಲ್ಲ ಮಾಡಿ, 
ಆ ಸದ್ಬಕ್ಕಿ ಬಿನ್ನಹವನು ಒರೆದೊರೆದು ನೋಡುವ 
ಕೊಂಡೆಯ ಮಂಚಣ್ಣಗಳ ಪುಟ್ಟಿಸಿದ ಬಸವಣ್ಣ . 
ಕಪ್ಪಡಿಯ ಸಂಗಯ್ಯದೇವರ ಸ್ವಹಸ್ತದಿಂದಲುಪದೇಶಮಂ ಪಡೆದು 


ಮಡಿವಾಳ ಮಾಚಿದೇವರ ವಚನ 


೨೧೩. 


ಸರ್ವಾಚಾರಸಂಪನ್ನನಾಗಿ ಇರುತ್ತಿರೆ, 
ಶಿವನಟ್ಟಿದ ನಿರೂಪಮಂ ಓದಿ, ಅರವತ್ತುಕೋಟಿ ವಸ್ತುವಂ ತೆಗೆಸಿ, 
ಬಿಜ್ಜಳಂಗೆ ದೃಷ್ಟಮಂ ತೋರಿ, 
ಶಿರಪ್ರಧಾನವಾಗಿ, ಶಿವಾಚಾರ ಶಿರೋಮಣಿಯಾಗಿ, 
ಏಳುನೂರಯೆಪ್ಪತ್ತು ಅಮರಗಣಂಗಳಿಗೆ ಪ್ರಥಮದಂಡನಾಯಕನಾಗಿ, 
ಗುರುಲಿಂಗಜಂಗಮಕ್ಕೆ ತನುಮನಧನವಂ ನಿವೇದಿಸಿ, 
ಅನವರತ ಶಿವಗಣ ತಿಂಥಿಣಿಯೊಳು ಓಡಾಡುತ್ತಿಪ್ಪ ಆ ಬಸವಣ್ಣ , 
ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮದ 
ಪಾದೋದಕ ಪ್ರಸಾದದಲ್ಲಿ ನಿಯತನಾಗಿ, 
ಅವರವರ ನೇಮದಿಚ್ಚೆಗಳು ಸಲಿಸಿ, 
ಒಲಿದು ಮಾಡುವ ದಾಸೋಹದ ಪರಿಯೆಂತೆಂದಡೆ : 
ಹಾಲನೇಮದವರು ಹನ್ನೆರಡುಸಾವಿರ. 
ಘಟ್ಟಿವಾಲ ನೇಮದವರು ಹನ್ನೆರಡುಸಾವಿರ. 
ಪಂಚಾಮೃತಗಳ ಒಲಿದು ಲಿಂಗಕ್ಕೆ ಸಲಿಸುವ ನೇಮದವರು 
ಹನ್ನೆರಡುಸಾವಿರ. 
ಕಟ್ಟುಮೊಸರ ನೇಮದವರು ಹನ್ನೆರಡುಸಾವಿರ. 
ಘಟ್ಟಿದುಪ್ಪದ ನೇಮದವರು ಆರುಸಾವಿರ. 
ತಿಳಿದುಪ್ಪದ ನೇಮದವರು ಆರುಸಾವಿರ. 
ಚಿಲುಮೆಯಗೃವಣಿಯ ನೇಮದವರು ಹನ್ನೆರಡುಸಾವಿರ. 
ಪರಡಿ ಸಜ್ಜಿಗೆಯ ನೇಮದವರು ಹನ್ನೆರಡುಸಾವಿರ 
ಕಟ್ಟುಮಂಡಗೆಯ ನೇಮದವರು ಹನ್ನೆರಡುಸಾವಿರ. 
ಎಣ್ಣೆ ಹೂರಿಗೆಯ ನೇಮದವರು ಹನ್ನೆರಡುಸಾವಿರ. 
ವಡೆ ಘಾರಿಗೆಯ ನೇಮದವರು ಹನ್ನೆರಡುಸಾವಿರ. 
ಹಾಲುಂಡೆ ಲಡ್ಡುಗೆಯ ನೇಮದವರು ಹನ್ನೆರಡುಸಾವಿರ. 
ತವರಾಜ ಸಕ್ಕರೆಯ ನೇಮದವರು ಹನ್ನೆರಡುಸಾವಿರ. 
ಷಡುರಸಾಯನದ ನೇಮದವರು ಹನ್ನೆರಡುಸಾವಿರ. 
ದ್ರಾಕ್ಷೆ ಮಾವು, ಖರ್ಜೂರ, ಹಲಸು, ದಾಳಿಂಬ ಇಕ್ಷುದಂಡ ಕದಳಿ 
ಮೊದಲಾದ ಫಲದ್ರವ್ಯಂಗಳ ನೇಮದವರು ಹನ್ನೆರಡುಸಾವಿರ . 
ಸಪ್ಪೆಯ ನೇಮದವರು ಹನ್ನೆರಡುಸಾವಿರ. 
ಸರ್ವದ್ರವ್ಯಂಗಳ ನೇಮದವರು ಹನ್ನೆರಡುಸಾವಿರ. 
ಸಮಯಾಚಾರ ಸಹಿತ ಲಿಂಗಾರ್ಚನೆ ಮಾಡುವ ನಿತ್ಯನೇಮಿಗಳು 
ಹದಿನಾರುಸಾವಿರ . 


೨೧೪. 


ಸಂಕೀರ್ಣ ವಚನ ಸಂಪುಟ : ಮೂರು 


ಇಂತು ಎಡೆಬಿಡುವಿಲ್ಲದೆ ಲಿಂಗಾರ್ಚನೆಯ ಮಾಡುವ ಜಂಗಮ 
ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ. 
ಆ ಬಸವಣ್ಣನ ಸಮಯಾಚಾರದಲ್ಲಿ ಕುಳ್ಳಿರ್ದು, 
ಲಿಂಗಾರ್ಚನೆಯ ಮಾಡುವ ಸಮಯಾಚಾರಿಗಳು ಮೂವತ್ತಾರು ಸಾವಿರ. 
ಅಂತು ಎರಡುಲಕ್ಷ ಮೂವತ್ತೆರಡು ಸಾವಿರ ಶಿವಗಣತಿಂಥಿಣಿಗೆ 
ಒಲಿದು ದಾಸೋಹಮಂ ಮಾಡುತ್ತ , 
ಪ್ರಸಾದ ಪಾದೋದಕದೊಳೋಲಾಡುತ್ತ , 
ಸುಖಸಂಕಥಾವಿನೋದದಿಂದ ಭಕ್ತಿಸಾಮ್ರಾಜ್ಯಂಗೆಯ್ಯುತ್ತಿರಲು, 
ಶಿವಭಕ್ತಿಕುಲಕತಿಲಕ ಶಿವಭಕ್ತಿ ಶಿರೋಮಣಿಯೆಂಬ 
ಚೆನ್ನಬಸವಣ್ಣನವತರಿಸಿ | 
ಶೈವಮಾರ್ಗಮಂ ಬಿಡಿಸಿ, ಪ್ರಾಣಲಿಂಗ ಸಂಬಂಧಮಂ ತೋರಿಸಿ, 
ಸರ್ವಾಂಗ ಶಿವಲಿಂಗ ಪ್ರಾಣಪ್ರಸಾದ ಭೋಗೋಪಭೋಗದ 
ಭೇದಮಂ ತೋರಿಸಿ, 
ದಾಸೋಹದ ನಿರ್ಣಯಮಂ ಬಣ್ಣವಿಟ್ಟು ಬೆಳಗಿ ತೋರಿ, 
ಪಾದೋದಕ ಪ್ರಸಾದಮಂ ಕೊಳ ಕಲಿಸಿ, 
ಗುರುಲಿಂಗಜಂಗಮದ ಘನಮಂ ತೋರಿಸಿ, 
ಶರಣಸತಿ ಲಿಂಗಪತಿಯೆಂಬುದಂ ಸಂಬಂಧಿಸಿ ತೋರಿ, 
ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ್‌ಕ್ಯನೆಂಬ 
ಷಡುಸ್ಥಲಮಂ ಸರ್ವಾಂಗದೊಳು ಪ್ರತಿಷ್ಠಿಸಿ ತೋರಿ ಸಲಹಿದ 
ಚೆನ್ನಬಸವಣ್ಣನ ತನ್ನಲ್ಲಿ ಇಂಬಿಟ್ಟುಕೊಂಡು, 
ಅಚ್ಚಪ್ರಸಾದಿಯಾಗಿ ಸತ್ಯಪ್ರಸಾದಿಯಾಗಿ ಸಮಯಪ್ರಸಾದಿಯಾಗಿ, 
ಸಂತೋಷಪ್ರಸಾದಿಯಾಗಿ ಸರ್ವಾಂಗಪ್ರಸಾದಿಯಾಗಿ, 
ಸಮರಪ್ರಸಾದಿಯಾಗಿ , ನಿರ್ಣಯದಲ್ಲಿ ನಿಷ್ಪನ್ನನಾಗಿ, 
ನಿಜದಲ್ಲಿ ನಿವಾಸಿಯಾಗಿ, ನಿರಾಳಕ್ಕೆ ನಿರಾಳನಾಗಿ, 
ಘನದಲ್ಲಿ ಅಗಮ್ಯನಾಗಿ, ಅಖಂಡ ಪರಿಪೂರ್ಣನಾಗಿ, 
ಉಪಮೆಗೆ ಅನುಪಮನಾಗಿ, ವಾನಕ್ಕಗೋಚರನಾಗಿ, 
ಭಾವ ನಿರ್ಭಾವವೆಂಬ ಬಗೆಯ ಬಣ್ಣಕ್ಕೆ ಅತ್ತತ್ತಲೆಂದೆನಿಸಿ 
ನಿಃಶೂನ್ಯನೆಂದೆನಿಸಿಪ್ಪ ಸಂಗನಬಸವಣ್ಣನ 
ತೊತ್ತಿನ ತೊತ್ತಿನ ಮರುದೊತ್ತಿನ ಮಗ ನಾನು ಕಾಣಾ ಪ್ರಭುವೆ, 
ಕಲಿದೇವರದೇವ. 

|| ೩೨ || 


ಮಡಿವಾಳ ಮಾಚಿದೇವರ ವಚನ 


೨೧೫ 


೫೭೦ 
ಕೆಸರಲ್ಲಿ ಬಿದ್ದ ಪಶುವಿನ ದೇಹವ ತೊಳೆವರಲ್ಲದೆ, 
ಲೋಕದೊಳಗೆ ಗಂಜಳದೊಳಗಣ ಹಂದಿಯ ದೇಹವನಾರೂ ತೊಳೆಯರು. 
ಗುರುಕಾರುಣ್ಯವುಳ್ಳ ಭಕ್ತರ ನಡೆವ ಗುಣದಲ್ಲಿ 
ಎಡಹಿದ ಶಬ್ದಕ್ಕೆ ಪ್ರಾಯಶ್ಚಿತವಂ ಕೊಟ್ಟು, 
ವಿಭೂತಿಯನಿಟ್ಟು, ಒಡಗೂಡಿಕೊಂಡು ನಡೆಸುವದೆ ಸದಾಚಾರ. 
ಗುರುಚರಲಿಂಗವನರಿಯದ ದುರಾಚಾರಿಗಳಿಗೆ ಪ್ರಾಯಶ್ಚಿತವಂ ಕೊಟ್ಟು, 
ವಿಭೂತಿಯನಿಟ್ಟು , ಒಡಗೂಡಿಕೊಂಡ ತೆರನೆಂತೆಂದಡೆ, 
ಶಕರನ ದೇಹವ ತೊಳೆದಡೆ, 
ಕೂಡೆ ಪಾಕುಳದೊಳಗೆ ಹೊರಳಿದ ತೆರನಾಯಿತ್ತೆಂದ ಕಲಿದೇವಯ್ಯ . ||೧೩೩|| 


೫೭೧ 


ಕೊಂಬನೂದುವ ಹೊಲೆಯಂಗೆ 
ಕುಂಕುಮ ಹಣೆಯಲ್ಲಲ್ಲದೆಶ್ರೀವಿಭೂತಿ ಒಪ್ಪುವುದೆ ? 
ಲಿಂಗಲಾಂಛನವ ತೊಟ್ಟು, ಗುರೂಪದೇಶವ ಹೇಳಿ, 
ನೊಸಲಲ್ಲಿ ವಿಭೂತಿಪಟ್ಟವ ಕಟ್ಟಿದ ಬಳಿಕ, 
ಮರಳಿ ಗುರುನಿಂದಕನಾಗಿ, 
ಹಣೆಯಲ್ಲಿ ಕುಂಕುಮಾದಿ ತಿಲಕವ ಕೊಂಡಡವನಾ 
ಕೊಂಬಿನ ಹೊಲೆಯಂಗಿಂದ ಕನಿಷ್ಠವೆಂದ, ಕಲಿದೇವಯ್ಯ , 


|| ೧೩೪|| 


೫೭೨ 
ಖೇಚರರಾಗಲಿ, ಭೂಚರರಾಗಿಲಿ, 
ಪುರಹರರಾಗಲಿ, ಮಧ್ಯಸ್ಥರಾಗಲಿ, 
ಪವನನುಂಡುಂಡು ದಣಿಯದವರಾಗಲಿ , 
ಅಗ್ನಿ ಪರಿಹರರಾಗಲಿ, 
ಖೇಚರರೊಳು ಬಸವಾಜ್ಞೆ ಭೂಚರರೊಳು ಬಸವಾಜ್ಞೆ 
ಪುರಹರರೊಳು ಬಸವನ ಮಹಾರತಿ. 
ಮಧ್ಯಸ್ಟರೊಳು ಬಸವನೇಕಾಂತವಾಸಿ. 
ಪವನದೊಳು ಬಸವ ಹೇಳಿತ್ತ ಕೇಳುವೆ. 
ಅಗ್ನಿಯೊಳು ಬಸವಂಗೆ ದಾಸೋಹವ ಮಾಡುವೆ. 
ಎನ್ನನೀ ಪರಿಯಲ್ಲಿ ಸಲಹಿದಾತ ಬಸವಣ್ಣ ಕಾಣಾ 
ಕಲಿದೇವರದೇವಯ್ಯಾ. 


|| ೧೩೫ || 


೨೧೬ 


ಸಂಕೀರ್ಣ ವಚನಸಂಪುಟ : ಮೂರು 


೫೭೩ 
ಗಂಜಲದೊಳಗಣ ಪಂಡಿತಾರೂಢನು 
ಗಂಗೆಯ ಮಿಂದಡೆ ಹಿಂಗಿತೆ ಅದರ ಪೂರ್ವಾಶ್ರಯ ? 
ಜಂಗುಳದೈವ ಜಾ [ ತಿ] ಸೂತಕವಳಿಯಬೇಕೆಂದು, 
ಗುರು ತೋರಿದ ಅಷ್ಟವಿಧಾರ್ಚನೆ ಕ್ರಮಂಗಳ ಆದಿಯಲ್ಲಿ 
ಮನವು ಸುಸಂಗಿಯಾಗದಿರ್ದಡೆ, 
ಸೂಕರ ಗಂಗೆಯ ಮಿಂದಂತಾಯಿತ್ತೆಂದು 
ಕಲಿದೇವರದೇವಯ್ಯ . 

|| ೧೩೬ || 


೫೭೪ 


ಗಂಡನೆಂಜಲಿಗೆ ಹೇಸುವಳು ಮಿಂಡನ ತಂಬುಲ ತಿಂಬ ತೆರನಂತೆ, 
ಗುರುವಿನಲ್ಲಿ ಉಪದೇಶ ಪಡೆದು ಪ್ರಸಾದಕ್ಕೆ ಸೂತಕವ ಮಾಡುವ 
ಪಂಚಮಹಾಪಾತಕರು ನೀವುಕೇಳಿ ಭೋ . 
ಅಂಡದೊಳಗೆ ಹುಟ್ಟಿದ ಉತ್ಪತ್ತಿಯೆಲ್ಲವೂ ಗುರುವಿಂದಾಯಿತ್ತು, 
ಮತ್ತೆ ಮಿಂಡ ಮೈಲಾರ ಬೀರ ಭೈರವ ಯಕ್ಕನಾತಿ 
ಕುಕ್ಕನೂರ ಬಸದಿ ಕೇತಧೂಳನೆಂಬ ಕಾಳುದೈವಕ್ಕೆರಗಿ, 
ಶಿವಭಕ್ತನೆನಿಸಿಕೊಂಬ ಚಂಡಿನಾಯಿಗಳ ಕಂಡು, 
ಎನ್ನ ಮನ ಹೇಸಿತ್ತು ಕಾಣಾ, ಕಲಿದೇವರದೇವಾ. . || ೧೩೭|| 


೫೭೫ 


ಗಣಂಗಳು, ನಿತ್ಯಲಿಂಗಾರ್ಚನೆ ಮಾಡುವ ಗಣಂಗಳು. 
ನಿಜಲಿಂಗಾರ್ಚನೆ ಮಾಡುವ ಗಣಂಗಳು . 
ಘನಲಿಂಗಾರ್ಚನೆ ಮಾಡುವ ಗಣಂಗಳು, 
ಸ್ವಯಲಿಂಗಾರ್ಚನೆ ಮಾಡುವ ಗಣಂಗಳು, 
ಇಂತಿವೆಲ್ಲ ಭಕ್ತಿಯನು 
ನಿತ್ಯಸಿಂಹಾಸನದ ಮೇಲೆ ಕುಳಿತು ಮಾಡುವಾಗ, 
ಅವರ ಪ್ರಸಾದದ ರುಚಿಯೊಳಗೋಲಾಡುತಿರ್ದೆನು ಕಾಣಾ 


|| ೧೩೮ || 


ಕಲಿದೇವಯ್ಯಾ . 

೫೭೬ 


ಗಮನಾದಿಗಳಿಗೆ ಸ್ಥಾವರವುಂಟು. 
ಸ್ಥಾವರವುಳ್ಳಲ್ಲಿ ಭೋಗವುಂಟು. 
ಭೋಗವುಳ್ಳಲ್ಲಿ ಜನನವುಂಟು. 


ಮಡಿವಾಳ ಮಾಚಿದೇವರ ವಚನ 


೨೧೭ 


ಜನನವುಳ್ಳಲ್ಲಿ ಮರಣವುಂಟು. 
ಲಿಂಗ ಸುಸಂಗಿಗಳು ಇದ ಕೇಳಲಾಗದು. 
ಸದ್ಗುರುಕಾರುಣ್ಯವುಳ್ಳಿಯೆ ನಡೆವುದು. 
ಸದ್ಗುರುಕಾರುಣ್ಯವುಳ್ಳಲ್ಲಿಯೆ ಅನುಭಾವವ ಮಾಡುವುದು. 
ಅಂತಪ್ಪ ಮಹಾಭಕ್ತ ಬಸವಣ್ಣ ಕಾಣಾ ಕಲಿದೇವಯ್ಯ . 


|| ೧೩೯ || 


೫೭೭ 
ಗರಿಯ ಕಟ್ಟಿದಕೋಲು ಗುರಿಯ ತಾಗಬಲ್ಲುದೆ ? 
ಗುರುಲಿಂಗ ಜಂಗಮದ ಪಾದತೀರ್ಥ ಪ್ರಸಾದವನರಿಯದೆ, 
ಪರಮನ ಕಂಡೆನೆಂಬ ದುರಾಚಾರಿಗಳ ಮುಖವ 
ನೋಡಲಾಗದೆಂದಾತ, ನಮ್ಮ ಕಲಿದೇವರದೇವಯ್ಯ . 


|| ೧೪೦ || 


೫೭೮ 
ಗೀತ ಪಾತ್ರ ಬೈರೂಪ ಸೂಳೆ ಡೊಂಬಿತಿ 
ತಾಳದಂಡಿಗಿ ಸೂಕ (?) ವೈಶಿಕದ ಆಳಾಪಕ್ಕೆ 
ಮರುಳಾಗಿ ತಲೆದೂಗುತಿರ್ಪರು, 
ಸರ್ಪನು ಸ್ವರವನು ತಾ ಕೇಳಿದಂತೆ. 
ಗೋಕ್ಷತ್ರಿಯಧಿಪ ಕಾಕ ಪುರಾಣ (?) 
ಪರಧನ ಪರಸತಿ ಗೌತಮ ದುರ್ಯೋಧನ 
ಕೀಚಕ ರಾವಳ ಮೊದಲಾಗಿ 
ಸತ್ತುಹೋದವರ ಸಂಗತಿಯ ಕೇಳಿದಡೆ, 
ಕೆಟ್ಟ ಮೈ ಸುವರ್ಣವಾಯಿತೆಂಬ 
ಭ್ರಷ್ಟನಾಯಿನುಡಿಯ ಕೇಳಿ ಕೃತಾರ್ಥರಾದೆವೆಂಬ 
ಮತಿಗೇಡಿ ನಾಯಿಗಳಿಗೆ 
ಶಿವಗತಿ, ಧರ್ಮಮಾರ್ಗ ಹೇಳಿದವರಿಗೆ 
ಸತ್ತ ಹೆಣದ ಮುಂದ ಪಂಚಮಹಾವಾದ್ಯವ 
ಬಾರಿಸಿದ ತೆರನಂತಾಯಿತ್ತು , 
ಕಲಿದೇವರದೇವಯ್ಯಾ . 

೫೭೯ 
ಗುಂಗುರಿಗೆ ಸುಂಡಿಲು ಹುಟ್ಟಿದೆಡೆ ಆನೆಯಾಗಬಲ್ಲುದೆ ? 
ನೊಣವಿಂಗೆ ಪಕ್ಕ ಹುಟ್ಟಿದಡೆ ಶರಭನಾಗಬಲ್ಲುದೆ ? 
ಕಾಗೆಕೋಗಿಲೆಯು ಒಂದೆಯಾದೆಡೆ 


|| ೧೪೨ || 


೨೧೮ 


ಸಂಕೀರ್ಣ ವಚನಸಂಪುಟ : ಮೂರು 


ಕೋಗಿಲೆಯಂತೆ ಸ್ವರಗೆಯ್ಯಬಲ್ಲುದೆ ? 
ಶ್ವಾನನ ನಡು ಸಣ್ಣನಾದಡೆ ಸಿಂಹನಾಗಬಲ್ಲುದೆ ? 
ಅಂಗದ ಮೇಲೆ ವಿಭೂತಿ ರುದ್ರಾಕ್ಷಿ ಶಿವಲಿಂಗವಿದ್ದಡೇನು 
ನಿಮ್ಮ ನಂಬಿದ ಸತ್ಯದಾಚಾರವುಳ್ಳ ಏಕಲಿಂಗನಿಷ್ಠಾವಂತರಿಗೆ 
ಸರಿಯೆನ್ನಬಹುದೆ ಅಯ್ಯಾ ? 
ಇಂಥ ಗುರುಲಿಂಗಜಂಗಮವ ನೆರೆ ನಂಬದೆ, 
ಪಾದತೀರ್ಥ ಪ್ರಸಾದದಿರವನರಿಯದೆ, 
ಬರಿದೆ ಭಕ್ತರೆಂದು ಬೊಗಳುವ ದುರಾಚಾರಿಯ ತೋರದಿರಯ್ಯಾ 
ಕಲಿದೇವರದೇವಾ. 


|| ೧೪೨ || 


೫೮೦ 
ಗುರುಕರಜಾತರಾಗಿ ಅಂಗದ ಮೇಲೆ ಲಿಂಗಸಾಹಿತ್ಯವಾದ ಸದ್ಭಕ್ತಂಗೆ, 
ಆ ಲಿಂಗವೆ ಪತಿ, ತಾನೆ ಸತಿಯಾಗಿರಲು ತನಗೆ ಬೇರೆ ಸತಿಯುಂಟೆ ? 
ಗುರುಕರದಲ್ಲಿ ಉದಯವಾಗಿ, ಅಂಗದ ಮೇಲೆ ಲಿಂಗವ ಧರಿಸಿದ ಲಿಂಗಾಂಗನೆಗೆ, 
ಆ ಲಿಂಗವೆ ಪತಿ, ತಾನೆ ಸತಿಯಾಗಿರಲು ಆಕೆಗೆ ಬೇರೆ ಪತಿಯುಂಟೆ ? 
ಇದು ಕಾರಣ, ಲಿಂಗವೆ ಪತಿ, ತಾವಿಬ್ಬರೂ ಭಕ್ತಿಸತಿಗಳಾಗಿ, 
ಲಿಂಗಸೇವೆಯ ಮಾಡಿ, ಜಂಗಮದಾಸೋಹಿಗಳಾಗಿ, 
ಲಿಂಗಜಂಗಮಪ್ರಸಾದಸುಖಿಗಳಾಗಿರಿಯೆಂದು 
ಶ್ರೀಗುರು ವಿಭೂತಿಯ ಪಟ್ಟವಂ ಕಟ್ಟಿ , ಉಭಯಮಂ ಕೈಗೂಡಿಸಿ, 
ಏಕಪ್ರಸಾದವನೂಡಿ, ಭಕ್ತಿ ವಿವಾಹವ ಮಾಡಿದ ನೋಡಾ. 
ಇಂತಪ್ಪ ಭಕ್ತಿ ವಿವಾಹದ ಕ್ರಮವನ್ನರಿಯದೆ, 
ಮತ್ತೆ ಬೇರೆ ಜಗವಹಾರವನುಳ್ಳ ಪಂಚಾಂಗಸೂತಕ 
ಪಾತಕದ ಮೊತ್ತದ ಮದುವೆಗೆ ಹರೆಯ ಹೊಯಿಸಿ, 
ಹಸೆಯಂ ಸೂಸಿ, ತೊಂಡಿಲು ಬಾಸಿಂಗವೆಂದು ಕಟ್ಟಿ, 
ಧಾರೆಯನೆರೆದು ಭೂಮವೆಂದುಣಿಸಿ , 
ಹೊಲೆಸೂತಕದ ಮದುವೆಯ ಮಾಡುವ ಪಾತಕರ 
ಒಡಗೂಡಿಕೊಂಡು ನಡೆವವರು, ಗುರಚರಭಕ್ತರಲ್ಲ . 
ಅವರಿಗೆ ಪ್ರಸಾದವಿಲ್ಲ , ಪ್ರಸಾದವಿಲ್ಲವಾಗಿ ಮುಕ್ತಿಯಿಲ್ಲ. 
ಮುಕ್ತಿಯಿಲ್ಲದವಂಗೆ ನರಕ ತಪ್ಪದು ಕಾಣಾ, ಕಲಿದೇವಯ್ಯಾ . || ೧೪೩ || 


ಬಂಟರಭಕ್ತರಲ್ಲ . 


೫೮೧ 


ಗುರು ಕೊಟ್ಟ ಲಿಂಗ ತನ್ನ ಕರಸ್ಥಲದಲ್ಲಿರುತಿರಲು, 
ಧರೆಯ ಮೇಲೆ ಪ್ರತಿಷ್ಠಿಸಿದ ಭವಿಶೈವದೈವ, 


ಮಡಿವಾಳ ಮಾಚಿದೇವರ ವಚನ 


೨ರ್೧ 


|| ೧೪೪ || 


ತೀರ್ಥಕ್ಷೇತ್ರಂಗಳಿಗೆ ಹರಿದುಹೋಗುವ ಪರವಾದಿಗಳಿಗೆ 
ಅಘೋರನರಕ ತಪ್ಪದೆಂದ, ಕಲಿದೇವಯ್ಯ . 

೫೮೨ 
ಗುರುಪ್ರಸಾದ, ಲಿಂಗಪ್ರಸಾದ, ಜಂಗಮಪ್ರಸಾದ 
ಈ ತ್ರಿವಿಧ ಪ್ರಸಾದವ ಕೊಂಡು, 
ನಂಬದ ಸ್ವಯವಚನ ವಿರೋಧಿಗಳ ಮಾತು ಕೇಳಲಾಗದು. 
ಕೇಳುವರು ಮಹಾಪಾತಕರು . 
ಲಿಂಗವ ಮಾರಿಕೊಂಡುಂಬುವರು 
ನರಕವ ತಿಂಬುವದ ಮಾರೆ, ಕಲಿದೇವಯ್ಯಾ . 


| ೧೪೫ || 


೫೮೩ 


ಗುರುಪ್ರಸಾದಿಗಳಪೂರ್ವ, ಲಿಂಗಪ್ರಸಾದಿಗಳಪೂರ್ವ, 
ಜಂಗಮಪ್ರಸಾದಿಗಳಪೂರ್ವ. 
ಗುರುಪ್ರಸಾದಿಯಾದಡೆ ಗುರುವಿಟ್ಟ ತಿಟ್ಟದಲ್ಲಿರಬಲ್ಲಡೆ 
ಆತ ಗುರುಪ್ರಸಾದಿ. 
ಲಿಂಗಪ್ರಸಾದಿಯಾದಡೆ ಲಿಂಗಾರ್ಪಿತವಿಲ್ಲದೆ ಕೊಳ್ಳನಾಗಿ 
ಆತ ಲಿಂಗಪ್ರಸಾದಿ. 
ಜಂಗಮಪ್ರಸಾದಿಯಾದಡೆ ಮಗುಳರ್ಪಿಸಬೇಕು. 
ಇಂತೀ ತ್ರಿವಿಧಪ್ರಸಾದದ ಮೂಲವ ನಮ್ಮ ಬಸವಣ್ಣ ಕಲಿಸಿದನಾಗಿ, 
ನನಗೂ ನಿನಗೂ ಪ್ರಸಾದವೆ ಪ್ರಾಣವೆಂದು, 
ಪ್ರಸಾದವ ಹಾರುತ್ತಿರ್ದನಯ್ಯಾ , ಕಲಿದೇವಯ್ಯ . 

|| ೧೪೬ || 
೫೮೪ 
ಗುರುಪೂಜೆಯನರಿದೆನೆಂದು ಲಿಂಗಪೂಜೆಯ ಬಿಡಲಾಗದು. 
ಲಿಂಗಪೂಜೆಯನರಿದೆನೆಂದು ಜಂಗಮಪೂಜೆಯ ಮರೆಯಲಾಗದು. 
ಜಂಗಮಪೂಜೆಯನರಿದೆನೆಂದು ಶರಣಸಂಗವ ಮರೆಯಲಾಗದು. 
ಇದು ಕಾರಣ, ಶರಣಸಂಗದ ಸಮ್ಯಗ್‌ಜ್ಞಾನದಲಲ್ಲದೆ 
ಕಲಿದೇವಯ್ಯನಕೂಡುವಕೂಟ ಕಾಣಬಾರದು, 
ಹೋಹ ಬಾರಾ ಚಂದಯ್ಯಾ . 


೫೮೫ 


ಗುರುಭಕ್ತಿಯಲ್ಲಿಪ್ಪ, ಲಿಂಗಭಕ್ತಿಯಲ್ಲಿಪ್ಪ, 
ಜಂಗಮಭಕ್ತಿಯಲ್ಲಿಪ್ಪ, ಪ್ರಸಾದದಲ್ಲಿಪ್ಪ, 


೨೨೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಜಂಗಮಕ್ಕೆ ಮಾಡುವಲ್ಲಿಪ್ಪ, ಮಾಡಿಸಿಕೊಂಬಲ್ಲಿಪ್ಪ, 
ತನು ಮನ ಧನ ಒಂದಾಗಿ ನಿವೇದಿಸುವಲ್ಲಿಪ್ಪ 
ಸಂಪೂರ್ಣಾತ್ಮನೆಂದು ನಿತ್ಯಂಗೆ ನೀವು ಕಾರುಣ್ಯವ ಮಾಡಿದಿರಿ . 
ನಿಮ್ಮ ಕಾರುಣ್ಯಕಟಾಕ್ಷದಲ್ಲಿ ಬಸವಮ್ಮನಲ್ಲದೆ ಮಾಡುವರಿಲ್ಲ . 
ಆ ಬಸವಣ್ಣ ಹೇಳಿತ್ತ ಮೀರೆ ಕಾಣಾ, ಕಲಿದೇವರದೇವ. 


|| ೪೮ || 


೫೮೬ 


ಗುರುಮಾರ್ಗಾಚಾರ ಷಟ್ಟಲಮಾರ್ಗವಿಡಿದ ಪ್ರಸಾದಿಗಳು 
ಲಘುಶಂಕೆಯ ಮಾಡಿದರೂ ಸರಿಯೆ , 
ಭವಿಜನ್ಮಾತ್ಮರಕೂಡೆ ಮಾತನಾಡಿದಡೂ ಸರಿಯೆ , 
ಗುರುಪಾದೋದಕ [ ದಿಂದಾದರೂ ಸರಿಯೆ , 
ಲಿಂಗಪಾದೋದಕದಿಂದಾದಡೂ ಸರಿಯೆ , 
ಆರು ವೇಳೆ ಆಚಮನ ಮಾಡುವದು. 
ಇದ ಮೀರಿ, ಜಿಹ್ನೆಯಲ್ಲಿ ಬರುವ ಸತ್ತೋದಕದ ಗುಟುಕ ಕೊಳಲಾಗದು. 
ಬಹಿರ್ಭೂಮಿಗೆ ಹೋದ ಬಳಿಕ , 
ಸ್ನಾನವಿಲ್ಲದೆ ಲಿಂಗಾರ್ಚನೆ, ಲಿಂಗಾರ್ಪಣಕ್ರಿಯೆಗಳನಾಚರಿಸಲಾಗದು. 
ಮೀರಿ ಮಾಡಿದಡೆ, ಭೂತಪ್ರಾಣಿಯೆಂಬೆನಯ್ಯಾ , ಕಲಿದೇವರದೇವ. || ೧೪೯ || 


೫೮೭ 
ಗುರುಮಾರ್ಗಾಚಾರ ಸಯಾಭಕ್ಕಿಜ್ಞಾನವೈರಾಗ್ಯ 
ಷಟ್ಟಲಮಾರ್ಗವಿಡಿದು 
ಆಚರಿಸುವ ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿ 
ಸ್ವಯಚರಪರಮೂರ್ತಿಗಳು 
ಮೊದಲಾಗಿ ಲಿಂಗಾರ್ಚನೆಯ ವೇಳೆ ತ್ರಿಕಾಲಂಗಳಲ್ಲಿ 
ದಂತಪಂಜ್ಚೇತನ ಪರಿಯಂತರ 
ಮಧುರ ಒಗರು ಖಾರ ಆಯ್ದ ಕಹಿಯುಕ್ತವಾದ ಕಾಷ್ಠದೊಳಗೆ 
ಅರ್ಪಿತಕ್ಕೆ ಅಯೋಗ್ಯವಾದುದನುಳಿದು, ಯೋಗ್ಯವಾದ ಕಾಷ್ಠವ 
ದ್ವಾದಶಾಂಗುಲವಾದಡೂ ಸರಿಯೆ , ಅಷ್ಟಾಂಗುಲವಾದಡೂ ಸರಿಯೆ , 
ಮೀರಿದಡೆ ಷಡಂಗುಲದಿಂದಾಗಲಿ ದಂತಧಾವನ ಕ್ರಿಯೆಗಳ ಮಾಡುವದು. 
ದಂತಪಂಜ್ಯ ಚೇತನ ತಪ್ಪಿದಲ್ಲಿ 
ಪರ್ಣದಿಂದಾಗಲಿ, ಗುರುಪಾದೋದಕಮಿಶ್ರವಾದ ವಿಭೂತಿಯಿಂದಲಾ[ ಗಲಿ] 
ದಂತಪಂಜ್ಯ ತೀಡಿ, ಮುಖಸ್ನಾನವ ಮಾಡಿ, 


- ಮಡಿವಾಳ ಮಾಚಿದೇವರ ವಚನ 


១១ 


ಲಿಂಗಾರ್ಚನೆ ಲಿಂಗಾರ್ಪಣವ ಮಾಡಬೇಕಲ್ಲದೆ 
ಇಂತು ಗುರುವಾಕ್ಯವ ಮೀರಿ, ಸಂಸಾರಲಂಪಟದಿಂದ ಹಾಂಗೆ ಭುಂಜಿಸುವಾತಂಗೆ 
ಪ್ರಸಾದಿಸ್ಥಲ ಮೊದಲು, ಪರಸ್ಥಲ ಕಡೆಯಾಗಿ 
ಪಿಂಡಾದಿ ಜ್ಞಾನಶೂನ್ಯಸ್ಥಲಕ್ಕೆ ಹೊರಗು ನೋಡ, ಕಲಿದೇವರದೇವಾ. | ೧೫೦ || 

೫೮೮ 
ಗುರು ಮೂರು, ಲಿಂಗ ಆರು, 
ಜಂಗಮವಿಪ್ಪತೈದರ ಲಾವಣಿಗೆಗೆ ಸಂದು 
ಹಿಂದೇನಾಯಿತ್ತು ? 
ಮುಂದೆ ಹುಟ್ಟಿ , ಮೆಟ್ಟಿ ನಿಲ್ಲು . 
ಕಲಿದೇವಯ್ಯ ಕರುಣಿಸುವನು. 


೫೮೯ 
ಗುರುಲಿಂಗಜಂಗಮದ ಪಾದತೀರ್ಥ ಪ್ರಸಾದದಲ್ಲಿ 
ವಿಶ್ವಾಸ ಸಮನಿಸಿದ ಕಾರಣ, 
ಶಾಶ್ವತಪದವಿಯ ಪಡೆದರು ಪೂರ್ವಪುರಾತನರು. 
ಆ ಸದಾಚಾರದ ಹೊಲಬನರಿಯದೆ 
ದೂಷಕ ನಿಂದಕ ಪರವಾದಿಗಳು ನಾನು ಘನ, ತಾನು ಘನವೆಂದು 
ದಾಸಿ, ವೇಸಿ, ಹೊಲತಿ, ದೊಂಬತಿ, ಕಬ್ಬಿಲಿಗಿತಿ, ಅಗಸಗಿತಿ, ಬೇಡತಿಯರ 
ಅಧರರಸವ ಸೇವಿಸುವ ದುರಾಚಾರಿಯರು, 
ಗುರುಲಿಂಗಜಂಗಮಪ್ರಸಾದವನೆಂಜಲೆಂದು 
ಹೊಲದೈವದೆಂಜಲ ಭುಂಜಿಸಿ, ಮತ್ತೆ ತಮ್ಮ ಕುಲವ ಮರೆವ 
ಕುಜಾತಿಗಳ ನುಡಿಯ ಕೇಳಲಾಗದೆಂದ, ಕಲಿದೇವಯ್ಯ . 


೫೯೦ 


ಗುರುವಾಗಿ ಉಪದೇಶವ ತೋರಿದನೀತ. 
ಲಿಂಗವಾಗಿ ಮನವನಿಂಬುಗೊಂಡಾತನೀತ. 
ಜಂಗಮವಾಗಿ ಅರ್ಥಪ್ರಾಣ ಅಭಿಮಾನದ ದರ್ಪವ ಕೆಡಿಸಿದನೀತ. 
ಪ್ರಸಾದವಾಗಿ ಎನ್ನ ಸರ್ವಾಂಗವನವಗ್ರಹಿಸಿದಾತನೀತ. 
ಪಾದೋದಕವಾಗಿ ಎನ್ನ ಒಳಹೊರಗೆ ತೋಳದಾತನೀತ. 
ಕಲಿದೇವರದೇವಾ, ಬಸವಣ್ಣ ತೋರಿದನಾಗಿ 
ಪ್ರಭುವೆಂಬ ಮಹಿಮನ ಸಂಗದಿಂದ ಬದುಕಿದೆನು. 


| ೧೫೩ | 


ಸಂಕೀರ್ಣ ವಚನಸಂಪುಟ : ಮೂರು 


೫೯೧. 
ಗುರುವಾದಡೂ ಬಸವಣ್ಣನಿಲ್ಲದೆ ಗುರುವಿಲ್ಲ . 
ಲಿಂಗವಾದಡೂ ಬಸವಣ್ಣನಿಲ್ಲದೆ ಲಿಂಗವಿಲ್ಲ . 
ಜಂಗಮವಾದಡೂ ಬಸವಣ್ಣನಿಲ್ಲದೆ ಜಂಗಮವಿಲ್ಲ . 
ಪ್ರಸಾದವಾದಡೂ ಬಸವಣ್ಣನಿಲ್ಲದೆ ಪ್ರಸಾದವಿಲ್ಲ . 
ಅನುಭಾವವಾದಡೂ ಬಸವಣ್ಣನಿಲ್ಲದೆ ನುಡಿಯಲಾಗದು. 
ಇಂತು ಸಂಗಿಸುವಲ್ಲಿ , ನಿಜಸಂಗಿಸುವಲ್ಲಿ , ಸುಸಂಗಿಸುವಲ್ಲಿ , 
ಮಹಾಸಂಗಿಸುವಲ್ಲಿ , ಪ್ರಸಾದ ಸಂಗಿಸುವಲ್ಲಿ , 
ಕಲಿದೇವಾ ನಿಮ್ಮ ಶರಣ ಬಸವಣ್ಣನ ನಿಲುವು. 

೫೯೨ 
ಗುರುವಾದಡೂ ಲಿಂಗವ ಪೂಜಿಸಬೇಕು. 
ಲಿಂಗವಾದಡೂ ದೇವತ್ವವಿರಬೇಕು. 
ಜಂಗಮವಾದಡೂ ಲಿಂಗವಿಲ್ಲದೆ ಪ್ರಮಾಣವಲ್ಲ . 
ಆದಿಗೆ ಆಧಾರವಿಲ್ಲದೆ ಜಗವೇನೂ ಇಲ್ಲ . 
ಅರಿದೆನೆಂದಡೂ ಅಂಗವೇ ಲಿಂಗವಾಗಿರಬೇಕು. 
ಕಲಿದೇವರದೇವಯ್ಯನ ಅರಿವುದಕ್ಕೆ ಇದೇ ಮಾರ್ಗ, ಚಂದಯ್ಯ . || ೧೫೫ || 


೫೯೩ 


ಗುರುವಿಡಿದು ಲಿಂಗವ ಕಂಡೆ. 
ಲಿಂಗವಿಡಿದು ಜಂಗಮವ ಕಂಡೆ. 
ಜಂಗಮವಿಡಿದು ಪಾದತೀರ್ಥ ಪ್ರಸಾದವ ಕಂಡೆ. 
ಪಾದತೀರ್ಥಪ್ರಸಾದವಿಡಿದು ಪರವ ಕಂಡೆ. 
ಇಂತಿವ ತೋರಿದ ಗುರುವಿನಾಜ್ಞೆಯ ಮೀರಿ ನಡೆವ 
ದುರಾಚಾರಿಗಳ ಮುಖವ ನೋಡಲಾಗದೆಂದ, ಕಲಿದೇವಯ್ಯ . 


|| ೧೫೬ || 


೫೯೪ 


ಗುರುಶಿಷ್ಯ ಸಂಬಂಧದಿರವ ಇನ್ನಾರು ಬಲ್ಲರು ? 
ನೆರೆದ ನೆರವಿಗೆ ಹೇಳಲುಂಟೆ ಈ ಮಾತ ? 
ಸ್ತ್ರೀಪುರುಷರ ಸ್ನೇಹಕೂಟವ ಮತ್ತೊಬ್ಬರಿಗೆ ಅರುಹಬಾರದು. 
ಗುರುಶಿಷ್ಯ ಸಂಬಂಧವನಿನ್ನಾರು ಬಲ್ಲರು, ಕಲಿದೇವಯ್ಯ ? 


|| ೧೫೭ || 


ಮಡಿವಾಳ ಮಾಚಿದೇವರ ವಚನ 


೫೯೫ 


ಗುರು ಸ್ವಾಯುತವಾಯಿತ್ತು , ಎಂಟುಭಾವ ಸ್ವಾಯುತವಾಯಿತ್ತು . 
ಹದಿನಾರುತೆರನ ಭಕ್ತಿ ಸ್ವಾಯುತವಾಯಿತ್ತು. 
ಅಷ್ಟವಿಧಾರ್ಚನೆ ಸ್ವಾಯುತವಾಯಿತ್ತು . 
ತ್ರಿವಿಧದ ಅರಿವು ಸ್ವಾಯುತವಾಯಿತ್ತು . 
ಮಹಾಲಿಂಗದ ನಿಲವು, ಮಹಾಜಂಗಮದ ನಿಜವು ಸ್ವಾಯುತವಾಯಿತ್ತು. 
ಶುದ್ದ ಪ್ರಸಾದ ತನು ಸ್ವಾಯುತವಾಯಿತ್ತು . 
ಸಿದ್ಧಪ್ರಸಾದ ಚೈತನ್ಯ ಸ್ವಾಯುತವಾಯಿತ್ತು . 
ಪ್ರಸಿದ್ಧ ಪ್ರಸಾದ ಮನ ಸ್ವಾಯುತವಾಯಿತ್ತು . 
ವಾಮಭಾಗದಲ್ಲಿ ಮಹವುಉದಯವಾಯಿತ್ತು . 
ನಿಜಸ್ಥಾನದಲ್ಲಿ ನಿಂದಿತ್ತು , ಕ್ಷೀರಸ್ಥಾನದಲ್ಲಿ ಸಾರಾಯವಾಯಿತ್ತು . 
ಅನುಭಾವದಲ್ಲಿ ಘನಾಗಮವೆನಿಸಿತ್ತು . 
ಸ್ವಾನುಭಾವದಲ್ಲಿ ನಿಮ್ಮ ಬಸವಣ್ಣಂಗೆ ಶರಣೆಂದಿತ್ತು . 
ನೆಮ್ಮುಗೆವಿಡಿದು ಬಸವಣ್ಣನ ಪ್ರಸಾದವ ಕೊಂಡಿತ್ತು . 
ನಿಮ್ಮ ಬಸವಣ್ಣನ ಪ್ರಸಾದದಿಂದ ಇಂತಹ ಘನ ಸ್ವಾಯುತವಾಯಿತ್ತು . 
ನೀವು ಬಸವಣ್ಣನಿಂದಾದಿರಾಗಿ, 
ಬಸವಣ್ಣಂಗೆ ನಮೋ ನಮೋ ಎನುತಿರ್ದೆನು ಕಾಣಾ, 
ಕಲಿದೇವರದೇವಾ. 

| ೧೫೮ || 


೫೯೬ 
ಗುರೂಪದೇಶವ ಕೇಳದವನೆ ನರಕಿ. 
ಗುರುವ ಕಂಡು ಶಿರವೆರಗದವನೆ ನರಕಿ. 
ಗುರು ಮುಟ್ಟು ಹೊಲೆಜನ್ಮವ ಕಳೆಯದವನೆ ನರಕಿ. 
ಗುರುಪಾದದ ಪೂಜೆಯ ಮಾಡದವನೆ ನರಕಿ . 
ಗುರುಪ್ರಸಾದದ ರುಚಿಯನರಿಯದವನೆ ನರಕಿ. 
ಗುರುಲಿಂಗವ ಚರವೆನ್ನದವನೆ ನರಕಿ . 
ಗುರುನಿಂದೆ ಹರನಿಂದೆ ಚರನಿಂದೆಯಾಡುವ 
ದುರಾಚಾರಿಗಳ ಮನೆಯಲ್ಲಿ ಆಹಾರವ ಕೊಂಡಡೆ, 
ಅಘೋರನರಕ ತಪ್ಪದೆಂದ, ಕಲಿದೇವಯ್ಯ . 

೫೯೭ 
ಗೋಳಕ ಮೂಲಕ ಮುಕ್ತಕ ದಾರುಕ ರುದ್ರಕ ಕರ್ಣಿಕ, 
ಈ ಷಟ್‌ಶಕ್ತಿಗಳು ಈ ಪಟ್ಟಣದ ಭಕ್ತಿಯರು. 


೨೨೪ 


ಸಂಕೀರ್ಣ ವಚನಸಂಪುಟ : ಮೂರು 


ಇವರ ಮನೆಯ ಜಂಗಮ ನಾನು. 
ಇವರ ಗಂಡನಿಗಾನು ಒಕ್ಕುದನಿಕ್ಕುವೆನು. 
ಇವರೆನಗೆ ತನು ಮನ ಧನವ ನಿವೇದಿಸುವರು. 
ಇರ್ದುದ ವಂಚಿಸದೆ ನಿವೇದಿಸುವರು. 
ನಾ ಸಹಿತ ಸರ್ವಲಿಂಗಾರ್ಚನೆಯ ಮಾಡುವರು. 
ನಾ ಹಿಡಿದುದನೆ ಹಿಡಿವರು, ನಾ ಬಿಟ್ಟುದನೆ ಬಿಡುವರು. 
ನಾ ಬಸವಣ್ಣನ ಮನೆಯ ಜಂಗಮವೆಂದು 
ಏನ ಹೇಳಿತ್ತ ಕೇಳುವರು. 
ನಾ ಮಹಾದ್ವಾರದಲ್ಲಿ ಬಂದೆನೆಂದಡೆ ಎನ್ನೊಡನೆ ಬಂದರು . 
ಹಂಸದ್ವಾರದಲ್ಲಿ ಬಂದೆನೆಂದಡೆ ಎನ್ನೊಡನೆ ಬಂದರು. 
ಪೂರ್ವದ್ವಾರ ಪಶ್ಚಿಮದ್ವಾರ ಉತ್ತರದ್ವಾರ ದಕ್ಷಿಣದ್ವಾರ 
ಇಂತಿವರೊಳಗೆ ಎನ್ನೊಡನೊಡನೆ ಬಂದರು. 
ಎನ್ನ ಪ್ರಸಾದವೆ ವಿಶ್ವಾಸವಾಗಿದ್ದರು. 
ನಾನಿವರ ಮನೆಯ ಜಂಗಮವು ಕಾಣಾ, ಕಲಿದೇವಯ್ಯಾ . 


|| ೧೬೦ || 


೫೯೮ 


ಘಟದೊಳಗೆ ತೋರುವ ಸೂರ್ಯನಂತೆ 
ಎಲ್ಲರೊಳಗೆ, ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು. 
ಇದ್ದರೇನು, ಸರ್ವರಿಗೆ ಸಾಧ್ಯವಲ್ಲ . 
ಮುಟ್ಟಿ ಮುಟ್ಟದು ಅದು ಕೂಡುವಡೆ, 
ಗುರುವಿಂದಲ್ಲದಾಗದು ಕಾಣಾ, ಕಲಿದೇವಾ 


|| ೧೬೧|| 


9866 


ಚಂದ್ರ ತಾರಾ ಮಂಡಲಕ್ಕೆ ಒಂದೆರಡು ಯೋಜನಪ್ರಮಾಣು 
ಹರಿವ ಕಂಗಳು, ಒಂದು ಸಾಸಿವೆರಜ ತನ್ನ ತಾಗದು. 
ಛಂದಸ್ಸು ನಿಘಂಟು ವ್ಯಾಕರಣ ಅದೈತ ವೇದ ಶಾಸ್ತ್ರ 
ಪುರಾಣವನೋದಿಕೊಂಡು ಮುಂದಣವರಿಗೆ ಹೇಳುವರಲ್ಲದೆ, 
ತನ್ನೊಳಗಣ ಶುದ್ದಿಯ ತಾನರಿಯದೆ ಅನ್ಯರಿಗೆ ಉಪದೇಶವ ಹೇಳುವ 
ಬಿನುಗುಜಾತಿಗಳ ನುಡಿಯ, ಕೇಳಲಾಗದೆಂದ, ಕಲಿದೇವರದೇವಯ್ಯ || ೧೬೨ || 


೬೦೦ 
ಜಂಗಮದ ಇಂಗಿತ ಆಕಾರವಾದಾತನೆ ಗುರು. 
ಜಂಗಮದ ಭಕ್ತಿಪ್ರಸಾದವುಳ್ಳಾತನೆ ಗುರು. 


ಮಡಿವಾಳ ಮಾಚಿದೇವರ ವಚನ 


ಮಂಗಳತರ ಜ್ಞಾನ, ಮೋಕ್ಷವಹ ಉಪದೇಶವಸ್ತುವನೀವಾತನೆ ಗುರು. 
ಇಂತಪ್ಪ ಶ್ರೀಗುರುವಿಂಗೆ ಜಗದಾರಾಧ್ಯರೆಂಬೆ ಕಾಣಾ 
ಕಲಿದೇವಯ್ಯ . 
- ೬೦೧ 

ಜಂಗಮದ ಸೇವೆಗೆ ಲಿಂಗವಿರಹಿತವಾಗಿರಬೇಕೆ ? 
ಲಿಂಗವೆಂಬುದು ಜಂಗಮದಂಗ. 
ಆ ಲಿಂಗವಿಲ್ಲದೆ ಪ್ರಾಣವುಂಟೆ ? 
ಹಣ್ಣಿಲ್ಲದ ರುಚಿಯ ಬಯಸುವಂತೆ, 
ನಿನ್ನ ಕಾಯಕದ ಕ್ರೀಯೆಲ್ಲವೂ ಲಿಂಗವಾದ ಬಳಿಕ, 
ಮತ್ತೇನು ಭಾವ ಭೇದವೆ ? ನೀನೆಂದಂತೆ ಇರಲಿ. 
ಆರೆನೆಂದಡೆ ನಿನ್ನ ಮನವ ತಿಳುಹಿಕೊಳು. 
ಇದಕ್ಕೆ ಕಲಿದೇವ ಹೊಣೆ. 
ಕರಕೊಳ್ಳಾ ಎನ್ನೊಡೆಯನ, ಚಂದಯ್ಯಾ . 

| ೧೬೪ || 
೬೦೨ 
ಜಂಗಮವೆ ಪ್ರಾಣವೆಂಬುದು 
ನಿನಗೆ ಹುಸಿಯಾಯಿತ್ತಲ್ಲಾ ಸಂಗನಬಸವಣ್ಣ . 
ನಿನಗೆ ಪ್ರಸಾದದ ಪ್ರಸನ್ನತೆಯೆಂಬುದು 
ಸಂದೇಹವಾಯಿತ್ತಲ್ಲಾ ಚೆನ್ನಬಸವಣ್ಣ . 
ನಿನಗೆ ಕಾಯವ ಬಸವಣ್ಣ , ಜೀವವೆ ಚೆನ್ನಬಸವಣ್ಣ . 
ಕೇತಯ್ಯಗಳ ಅಳಿವು, ಕಲಿದೇವನ ಉಳಿವಾಯಿತ್ತು. 

|| ೧೬೫ || 


೬೦೩ 


ಜಂಗುಳಿದೈವವೆಂಬ ಜವನಿಕೆಯ ಶಿವನೊಡ್ಡಿದನು ನೋಡಾ. 
ಲಿಂಗದ ನಿಷ್ಟೆಯನರಿಯದೆ, ಅರುಹಿರಿಯರೆಲ್ಲ 
ಮರುಳಾಗಿ ನರಕಕ್ಕಿಳಿದರು 
ಆಗಮದ ಶುದ್ದಿಯನರಿಯದೆ ಅನ್ಯದೈವಕ್ಕೆರಗುವ 
ಭಂಗಿತರೊಡನಾಡಿ ಕೆಡಬೇಡವೆಂದ, ಕಲಿದೇವಯ್ಯ . 

೬೦೪ 
ಜಕ್ಕಿ ಜನ್ನಿ ಎಕ್ಕನಾತಿ ಮಾಯಿರಾಣಿ 
ಕುಕ್ಕನೂರ ಬಸದಿ ಚೌಡಿ ಮೈಲಾರ 
ಜಿನ್ನನು ಕುಂಟಭೈರವ ಮೊದಲಾದ 


|| ೧೬೬ | 


១១ . 


ಸಂಕೀರ್ಣ ವಚನ ಸಂಪುಟ : ಮೂರು 


ಭೂತ ಪ್ರೇತ ಪಿಶಾಚಿ ದೇವರೆಲ್ಲರೂ 
ಅಕ್ಕಸಾಲೆಯ ಕುಪ್ಪಳ್ಳಿಗೆ ಬಂದರಾಗಿ, 
ಇದೇ ಸುಡುಗಾಡ ಕಾಣಾ, ಕಲಿದೇವರದೇವಯ್ಯ . 


|| ೧೬೭ || 


೬೦೫ | 


ಜನ್ಮ ಜರೆ ಮರಣ ಭವಭವಾಂತರದಲ್ಲಿ ತೊಳಲುವ, 
ನೂರೊಂದುಕುಲ ಹದಿನೆಂಟುಜಾತಿಗಿಕ್ಕಿದ, 
ಅನಂತದೈವದುಚ್ಛಿಷ್ಟೋದಕ ಅದರೆಂಜಲನ್ನಪಾನ್ಯವ ತಂದು, 
ಶ್ರೀಗುರು ಕರುಣಿಸಿಕೊಟ್ಟ ಇಷ್ಟಲಿಂಗಕ್ಕೆ ನೈವೇದ್ಯವ ಮಾಡಿ 
ಭುಂಜಿಸುವ ಮೂಳಹೊಲೆಯರ ಮನೆಯಲ್ಲಿ ಮಾಡಿದ ಪಾಕವನು, 
ತ್ರಿವಿಧದೀಕ್ಷಾನ್ವಿತವಾದ ಇಷ್ಟಮಹಾಲಿಂಗಕ್ಕೆ ಅರ್ಪಿಸಿ ಭುಂಜಿಸುವ 
ಅಧಮ ಹೊಲೆಯರು, ಶತಸಹಸ್ರವೇಳೆ ಶುನಿಸೂಕರಾದಿಗಳಲ್ಲಿ ಜನಿಸಿ, 
ಅಂತ್ಯದಲ್ಲಿ ಕಾಲಕಾಮರ ಪ್ರಳಯಕ್ಕೊಳಗಾಗದೆ ಮಾಣ್ಮರೇನೂ , 
ಕಲಿದೇವರದೇವಾ ? 

| ೧೬೮ || 
೬೦೬ 
ಜಲದೈವವೆಂದಡೆ ಶೌಚವ ಮಾಡಲಿಲ್ಲ . 
ನೆಲದೈವವೆಂದಡೆ ಕಾಲೂರಿ ನಡೆಯಲಿಲ್ಲ . 
ಅಗ್ನಿದೈವವೆಂದಡೆ ತರಿದು ಮೆಲಲಿಲ್ಲ . 
ಅಗ್ನಿದೈವವೆಂದಡೆ ಮನೆಗಳು, ತೃಣಾದಿಗಳು ಬಂದು ಕೆಟ್ಟೆವೆನಲಿಲ್ಲ . 
ವಾಯುದೈವವೆಂದಡೆ ಕೆಟ್ಟಗಾಳಿ 
ಮನೆಗೆ ಬಂದಿತ್ತು , ಬಾಗಿಲಿಕ್ಕಿ ಎನಲಿಲ್ಲ . 
ಆಕಾಶದೈವವೆಂದಡೆ ಆಕಾಶವ ಹೊರಗುಮಾಡಿ, 
ಒಳಗೆ ಮನೆಯ ಕಟ್ಟಲಿಲ್ಲ . 
ಚಂದ್ರದೈವವೆಂದಡೆ ಶೀತಗೊಂಡು ಕೆಟ್ಟೆವೆನಲಿಲ್ಲ . 
ಸೂರ್ಯದೈವವೆಂದಡೆ ಉಷ್ಣಗೊಂಡು ಕೆಟ್ಟೆವೆನಲಿಲ್ಲ . 
ಆತ್ಮದೈವವೆಂದಡೆ ಸಾವುಕೇಡು ಇಲ್ಲದಿರಬೇಕು. 
ಇದು ಕಾರಣ, ನೆಲದೈವವಲ್ಲ , ಜಲದೈವವಲ್ಲ , 
ಅಗ್ನಿದೈವವಲ್ಲ , ವಾಯುದೈವವಲ್ಲ , 
ಆಕಾಶದೈವವಲ್ಲ , ಚಂದ್ರಸೂರ ಆತ್ಮರು ದೈವವಲ್ಲ . 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನೊಬ್ಬನೆ ದೈವವೆಂದ, 
ಮಡಿವಾಳನು . 

| ೧೬೯ || 


ಮಡಿವಾಳ ಮಾಚಿದೇವರ ವಚನ 


೬೦೭ 
ಜಾತಿನಾಲ್ಕು ವಿಡದು ಜಂಗಮವ ಮಾಡಬೇಕೆಂಬ 
ಗುರುದ್ರೋಹಿಯ ಮಾತ ಕೇಳಲಾಗದು. 
ಅದೆಂತೆಂದಡೆ:' ಯತ್ಕುಲಂ ಗುರುಮುಖಂ ಯೋ ತತ್ಕುಲಂ' ಎಂದುದಾಗಿ, 
ಇಂತೆಂಬ ಶ್ರುತಿಯನರಿದು ಸಮಸ್ತ ಕುಲಗೋತ್ರ ಆಶ್ರಮ ನಾಲ್ಕ ಹೇಳಿ, 
ಕಳಸ ಪಂಚಕವನಿಕ್ಕಿ , ಹಲವು ಮಂತ್ರವಿಡಿದ್ದು ಮಾಡುವ ಭವಿಶೈವದೀಕ್ಷೆಯ 
ಅಂಗಲಿಂಗಸಂಬಂಧವನುಳ್ಳ ನಿಜವೀರಶೈವಕ್ಕೆ ಮಾಡುವ 
ಅಜ್ಞಾನಿಗಳಿಗೆ ರವಿಸೋಮರುಳ್ಳನ್ನಕ್ಕ ನರಕ ತಪ್ಪದೆಂದ, ಕಲಿದೇವಯ್ಯ . || ೧೭೦ || 


coes 


ಜೀವರು ಜೀವಿಸಿ ಜೀವನ್ಮುಕ್ತವೆಂತೆಂದರಿಯರು. 
ಜೀವಂಗೆ ಆತ್ಮಸ್ಥಲ ಸಲ್ಲದು. 
ತಮ್ಮ ಜೀವಾತ್ಮನನು ಶಿವನೆಂದು , ತಮ್ಮ ಶರೀರವನ್ನು ಶಿವನೆಂದು 
ಅನಂತ ಋಷಿಯ ಅರ್ಚಿಸಿಕೊಂಬರು. 
ಆರಾರುವೆಂದಡೆ: ವಶಿಷ್ಠ ವಾಲ್ಮೀಕಿ ಭ್ರಗು ದಧೀಚಿ 
ಕಾಶ್ಯಪ ಅಗಸ್ಯ ಮಾರ್ಕಂಡೇಯ ಮೊದಲಾದ ಮಹಾಋಷಿಯರು. 
ಅವರ ಶಾಪಾನುಗ್ರಹ ಸಾಮರ್ಥಿಕೆಯ ಪೇಳುವಡೆ, 
ಅನಂತ ಶ್ರುತಿಗಳೆದಾವೆ, ಅನಂತ ಶಾಸ್ತ್ರಂಗಳೆದಾವೆ. 
ಶಿವನ ಕರದೊಯೆನಿಸಬಲ್ಲರು. 
ಅಂತಹರು, ಅಕಟಕಟ ಭಕ್ತಿಯ ಕುಳವನರಿಯದೆ, ಭವಭಾರಕರಾದರು. 
ಅಂತು ಜೀವನ ಬಲುಹಿಂದಲು ಸುರರು ಖೇಚರರು 
ಗರುಡ ಗಂಧರ್ವರು ಸಿದ್ಧವಿದ್ಯಾಧರರು ಗುಹ್ಯಕರು 
ಯಕ್ಷರಾಕ್ಷಸರು ಹರಿವಿರಂಚಿಗಳು ಮೊದಲಾದ 
ದೈವಂಗಳೆಲ್ಲಾ ಪ್ರಳಯಚಕ್ರಕ್ಕೊಳಗಾದರು. 
ಭಾವಾತರು ವಾಗಾತರು ಶ್ವಾನಜ್ಞಾನಿಗಳಾಗಿ ಕೆಟ್ಟರು. 
ಭಕ್ತರು ಭಕ್ತಿಯ ಸ್ಥಿತಿ ಕುಳವನರಿಯದೆ, 
ಧ್ಯಾನ ಮೌನ ಅನುಷ್ಠಾನ ಜಪತಪ ಸಮಾಧಿ 
ಸಂಜೆ ಹೋಮ ನೇಮ ನಿತ್ಯ ಅಷ್ಟವಿಧಾರ್ಚನೆ ಷೋಡಶೋಪಚಾರ 
ಇಂತೀ ವ್ರತ ಭಾವ ಭಕ್ತಿಯ ಮಾಡಿದರಲ್ಲದೆ, 
ಭಕ್ತಿದಾಸೋಹವನರಿಯದೆ ಕೆಟ್ಟರು. 
ಅಂದು ನಮ್ಮ ಬಸವಣ್ಣ ಸ್ವತಂತ್ರನಾದ ಕಾರಣ , 


೨೨೮ 


ಸಂಕೀರ್ಣ ವಚನ ಸಂಪುಟ : ಮೂರು 


ಭಕ್ತಿದಾಸೋಹವಳವಟ್ಟಿತ್ತು . 
ಲಿಂಗಸ್ಥಲ ಜಂಗಮಸ್ಥಲ ಪ್ರಸಾದಸ್ಥಲವಳವಟ್ಟಿತ್ತು . 
ಜಂಗಮ ಲಿಂಗವೆಂಬುದು ಸಂಗನಬಸವಣ್ಣಂಗೆ ಅಳವಟ್ಟಿತ್ತು . 
ದೈತನಲ್ಲ ಅದೈತನಲ್ಲ ಬಸವಣ್ಣ , ಭಾವಿಯಲ್ಲ ನಿರ್ಭಾವಿಯಲ್ಲ ಬಸವಣ್ಣ . 
ದೇಹಿಯಲ್ಲ ನಿರ್ದೆಹಿಯಲ್ಲ ಬಸವಣ್ಣ , ಖಂಡಿತನಲ್ಲ ಅಖಂಡಿತನಲ್ಲ ಬಸವಣ್ಣ . 
ಇಂತಪ್ಪ ಬಸವಣ್ಣಂಗೆ ಆವ ಗುಣಂಗಳೂ ಇಲ್ಲ . 
ನಿರ್ಗುಣ ನಿರಂಜನ ನಿಸ್ಸಿಮ ಶಿವನು 
ಬಸವಣ್ಣನೊಡನೆ ಆಡುತ್ತಿಪ್ಪನು ಹಾಡುತ್ತಿಪ್ಪನು. ಅದು ಕಾರಣ, 
ಬಸವಣ್ಣನ ಮನ ಪರುಷ, ಬಸವಣ್ಣನ ನೋಟ ಪರುಷ. 
ಭಾವ ಪರುಷ, ನಡೆ ಪುರುಷ, ನುಡಿ ಪರುಷ, ಹಸ್ತ ಪರುಷ. 
ತನುಮನಧನವ ನಿವೇದಿಸಿದಾತ ಬಸವಣ್ಣ . 
ಲಿಂಗ ಬಸವಣ್ಣ , ಜಂಗಮ ಬಸವಣ್ಣ , ಗುರು ಬಸವಣ್ಣ . 
ಆದಿ ಅನಾದಿಯಿಲ್ಲದಂದಿನ ಬಸವಣ್ಣನ ನೆನೆವುದೆ ಪರತತ್ವ . 
ಬಸವಣ್ಣನ ನೆನೆವುದೆ ಪರಮಜ್ಞಾನ, ಬಸವಣ್ಣನ ನೆನೆವುದೆ ಮಹಾನುಭಾವ. 
ಎಲೆ ಕಲಿದೇವ, ನಿಮ್ಮ ಶರಣ ಬಸವಣ್ಣನ 
ಸಮಸ್ತ ಗಣಂಗಳೆಲ್ಲಾ ನೆನೆದು ಶುದ್ಧರಾದರು. 

|| ೧೭೧ || 


೬೦೯ 


ತದ್ದು ತತುರಿ ಬಾವು ಬಗದಳ ಶೀತ ವಾತ ಬಹುಜ್ವರ 
ಹೊಟ್ಟೆಬೇನೆ ಕೆಟ್ಟ ಹುಣ್ಣು ಮೈಕುಷ್ಠ ಮೊದಲಾದ 
ಮುನ್ನೂರರುವತ್ತು ವ್ಯಾಧಿಗಳ, ಶಿವನು ಹರಿಯಬಿಟ್ಟು ನೋಡುವ. 
ಇವೆಲ್ಲ ಶಿವನ ಕರುಣವಾದಲ್ಲದೆ ಹೋಗವು. 
ಇದನರಿಯದೆ, ನಾರು ಬೇರ ನಚ್ಚಿದ ಅವಿದ್ಯ ಸಾಧಕರೆಲ್ಲ 
ಹತವಾಗಿ ಹೋದರಂದೆ. 
ಇಂತಿದ ವಿಚಾರಿಸಿ ತಿಳಿಯದೆ, ಲೋಕದ ಬುದ್ಧಿಗೇಡಿ ಮನುಜರು, 
ಸಜ್ಜನಶುದ್ಧಶಿವಾಚಾರಸಂಪನ್ನರಾದ ಜಂಗಮಲಿಂಗದ ಮಾತ ಕೇಳದೆ, 
ಅಪ್ಪನ ಜೋಳ, ಅರಪಾವು ಎಣ್ಣೆಯ ಕೊಂಡು, 
ನೋಟಕಾರ್ತಿಯ ಮನೆಗೆ ಹೋಗಿ, 
ಅವಳು ಹೇಳಿದ ತಾತುಭೂತದ ಕೋಟಲೆಯ ಕೈಕೊಂಡು ಬಂದು, 
ಅವಕ್ಕೂಟವನಟ್ಟಿಕ್ಕಿ, ಮಿಕ್ಕಿದ ಕೂಳ ತನ್ನಿಷ್ಟಲಿಂಗಕ್ಕೆ ತೋರಿ ತಿಂಬ, 
ಲಿಂಗದ್ರೋಹಿಗಳಿಗೆ ಕುಂಭೀಪಾತಕ ನಾಯಕನರಕ, ತಪ್ಪದೆಂದ, 
ಕಲಿದೇವಯ್ಯ . 

|| ೧೭೨ || 


ಮಡಿವಾಳ ಮಾಚಿದೇವರ ವಚನ 


೨೨೯ 


೬೧೦ 
ತನಗನ್ಯವಾದುದ ನೋಡಿದಡೆ ಭವಿಸಂಗ. 
ಸತ್ಯರು ಒಪ್ಪಿದುದನೊಪ್ಪದಿರ್ದಡೆ ಭವಿಸಂಗ. 
ಮಾಡಿಕೊಂಡ ವ್ರತವ ಮೀರಿದಡೆ ಭವಿಸಂಗ. 
ತಾ ಮಾಡಿದ ಭಕ್ತಿಯನಾಡಿಕೊಂಡಲ್ಲಿ ಭವಿಸಂಗ. 
ಇಂತಿವನರಿದಡೆ ಸಬ್ಬಕ್ಕಿ , ಕಲಿದೇವರದೇವಾ. 


|| ೧೭೩ || 


೬೫ . 


ತನ್ನ ತಾನರಿದ ಮಹಾಜ್ಞಾನಿ ಶರಣನು 
ಚರಿಸುವ ಕ್ರಮವೆಂತೆಂದಡೆ : 
ಸ್ಕೂಲವೆಂಬ ಕಂಥೆಯ ತೊಟ್ಟು, ಸೂಕ್ಷ್ಮವೆಂಬ ಟೊಪ್ಪರವನಿಕ್ಕಿ , 
ತತ್ವವೆಂಬ ಖರ್ಪರವನಾಂತು, ಸತ್ಯವೆಂಬ ದಂಡವಂ ಪಿಡಿದು, 
ಶಾಂತಿಯೆಂಬ ಭಸಿತವಂ ತೊಡೆದು, 
ಸುಚಿತ್ರವೆಂಬ ಮಣಿಯ ಕಟ್ಟಿ , ವೈರಾಗ್ಯವೆಂಬ ಹಾವುಗೆಯಂ ಮೆಟ್ಟಿ , 
ಮನದೃಢವೆಂಬ ಕೌಪವಂ ಕಟ್ಟಿ , ಆಚಾರವೆಂಬ ಕಂಕಣವನ್ನಿಕ್ಕಿ , 
ಕ್ಷಮೆದಮೆಗಳೆಂಬ ಕುಂಡಲಮಂ ಧರಿಸಿ, 
ಪರಮಾನಂದದಿಂದ ಸುಳಿದು, ಜಗವ ಪಾವನವ ಮಾಡಲೆಂದು 
ಭಕ್ತಿ ಭಿಕ್ಷವಂ ಬೇಡುತ್ತ ಬಂದನಯ್ಯ , 
ತನ್ನ ಒಲುಮೆಯ ಶರಣರ್ಗೆ ನಿಜಸುಖವನೀಯಲೆಂದು. 
ಕಲಿದೇವರದೇವಾ, ನಿಮ್ಮ ಶರಣ ಪ್ರಭುವೆಂಬ ಜಂಗಮವಂ ಕಂಡು, 
ಅರ್ಚಿಸಿ, ಪೂಜಿಸಿ , ಒಕ್ಕುದನುಂಡು, ನಿಶ್ಚಿಂತನಾದೆನಯ್ಯ . | ೧೭೪ || 
- ೬೧೨ 

ತನ್ನ ಪ್ರಾಣಲಿಂಗವನನ್ಯರಿಗೆ ಕೊಟ್ಟು ಮನ್ನಿಸಲೇಕೆ ? 
ಗುರುವೆಂದು ಬೆಬ್ಬನೆ ಬೆರೆವವರ ನೋಡಾ ಅಯ್ಯಾ , 
ಬಿನ್ನಾಣದಿಂದ ಪಂಚಪರ್ವವ ಮಾಡಿ , 
ನಂಬಿಸಿ ಹಣವ ಕೊಂಬ ಲಿಂಗದೆರೆಯರ ನೋಡಾ, ಕಲಿದೇವಯ್ಯ . | ೧೭೫ | 

೬೧೩ 
ತನ್ನ ಲಿಂಗವ ಬಿಟ್ಟು , ಅನ್ಯಲಿಂಗಕ್ಕೆ ಶರಣೆಂಬ 
ಕುನ್ನಿಗಳನೇನೆಂಬೆನಯ್ಯಾ , ಕಲಿದೇವರದೇವ. 

|| ೧೭೬ || 


೨೩೦ 


ಸಂಕೀರ್ಣ ವಚನಸಂಪುಟ : ಮೂರು 


೬೧೪ 
ತನುಗುಣವಳಿದು ಲಿಂಗಸಂಗಿಯಾದ. 
ಮನಗುಣವಳಿದು ಜ್ಞಾನಸಂಬಂಧಿಯಾದ. 
ಪ್ರಾಣಗುಣವಳಿದು ಪ್ರಸಾದಸಂಬಂಧಿಯಾದ. 
ಭಾವಭ್ರಮೆಯಳಿದು ನಿಜಲಿಂಗಸಂಬಂಧಿಯಾದ. 
ಇಂತೀ ಚತುರ್ವಿಧಸಂಬಂಧಿಯಾಗಿ, 
ಶೂನ್ಯಸಿಂಹಾಸನವನಿಂಬುಗೊಂಡ, 
ಕಲಿದೇವರ ದೇವ, ನಿಮ್ಮ ಶರಣ ಪ್ರಭುದೇವರ ಪಾದಕ್ಕೆ 
ನಮೋ ನಮೋ ಎಂಬೆನು. 


|| ೧೭೭ || 


೬೧೫ 
ತನುನಷ್ಟ , ಮನನಷ್ಟ , ನೆನಹುನಷ್ಟ , ಭಾವನಷ್ಟ , ಜ್ಞಾನನಷ್ಟ . 
ಇಂತು ಪಂಚನಷ್ಟದೊಳಗೆ ನಾ ನಷ್ಟವಾದೆನು. 
ಆ ನಷ್ಟದೊಳಗೆ ನೀನು ನಷ್ಟವಾದೆ. 
ಕಲಿದೇವರದೇವನೆಂಬ ನುಡಿ, 'ನಿಶ್ಯಬ್ದಂ ಬ್ರಹ್ಮಮುಚ್ಯತೇ || ೧೭೮ || 

೬೧೬ 
ತನು ಮನ ಧನವೆಲ್ಲ ಶಿವನ ಒಡವೆಯೆಂದಾರಾಧಿಸುವ 
ಅನ್ಯದೈವವಿದ್ದವರ ಮನೆಯಲ್ಲಿ ಅನ್ನವ ಕೊಳ್ಳದಾತನೆ ಶಿವವ್ರತಿ. 
ಮಿಕ್ಕಿನ ಭೂತಪ್ರಾಣಿಗಳೆಲ್ಲ ಭಕ್ತರೆನಿಸಿಕೊಂಬುದು. 
ಮಾತಿನ ಮಾಲೆಗೆ ತನುವ ಕೊಡುವರು, ಮನವ ಕೊಡುವರು, 
ಧನವ ಕೊಡುವರು ಶಿವನ ಘನವ ನೆನೆವ ಪ್ರಕಾಶವನರಿಯರು, 
ಅನ್ಯಜಾತಿಯ ಹೆಸರಿನ ಭೂತಿನ ಓಗರವ ಭುಂಜಿಸುವರು, 
ಮರಳಿ ಶಿವಭಕ್ತರೆನಿಸಿಕೊಂಬ ಅನಾಚಾರಿಯರ 
ನುಡಿಯ ಕೇಳಲಾಗದೆಂದ, ಕಲಿದೇವರದೇವಯ್ಯ . 

|| ೧೭೯ || 
೬೧೭ 
ತನುಮುಖಕ್ಕೆ ನೀಡಿದ ಬೋನ ಅನುವಾಗಿ ಅಳವಡದ ಮುನ್ನ , 
ಮನಮುಖಕ್ಕೆ ಸರಿಯಾಯಿತ್ತು. 
ಮನಮುಖಕ್ಕೆ ನೀಡಿದ ಬೋನ ಅನುವಾಗಿ ಅಳವಡದ ಮುನ್ನ , 
ನೋಡನೋಡಲೈಕ್ಯವಾಯಿತ್ತು. 
ಆಕಾಶ ಬಾಯಿದೆಗೆದಂತ ಆರೋಗಣೆ ಮಾಡುತಿದ್ದನು. 
ಮಾಡಿಸುವ ಗರುವರಾರೊ ? 


ಮಡಿವಾಳ ಮಾಚಿದೇವರ ವಚನ 


ಕಲಿದೇವರದೇವನ ಅನುವರಿದು ನೀಡುವಡೆ, 
ಸಂಗನಬಸವಣ್ಣಂಗಲ್ಲದೆ ಮತ್ತಾರಿಗೂ ಅಳವಡದು. 


೬೧೮ 


ತನುವಳಿಯಿತ್ತು. ಮನವಳಿಯಿತ್ತು , ಭಾವವಳಿಯಿತ್ತು, 
ಬಯಕೆಯಳಿಯಿತ್ತು, ನಿಜವಳಿಯಿತ್ತು. 
ನಾಮ ಸೀಮೆ ಬಯಲ ಬೆರೆಸಿ, 
ಕಲಿದೇವರದೇವನಲ್ಲಿ ಬೆರೆಸಿ ಬೇರಿಲ್ಲದಿರ್ದನು. 

|| ೧೮೧ || 
೬೧೯ 
ತನುವಿನಲ್ಲಿ ಹೊರೆಯಿಲ್ಲ , ಮನದಲ್ಲಿ ವ್ಯಾಕುಳವಿಲ್ಲ . 
ಭಾವದಲ್ಲಿ ಬಯಕೆಯಿಲ್ಲ , ಅರಿವಿನಲ್ಲಿ ವಿಚಾರವಿಲ್ಲ . 
ನಿಜದಲ್ಲಿ ಅವಧಾನವಿಲ್ಲ . ನಿರ್ಲಿಪಸಂಗದಲ್ಲಿ ಬಿಚ್ಚಿ ಬೇರಾಗಲಿಲ್ಲ . 
ಕಲಿದೇವರದೇವಾ, ನಿಮ್ಮಲ್ಲಿ ಬೆರೆಸಿ ಬೇರಿಲ್ಲದಿರ್ದೆನು. || ೧೮೨ || 


೬೨೦ 


ತಾ ಗುರುಲಿಂಗಜಂಗಮದ ಪಾದಕ್ಕೆರಗಿ 
ಲೀಯವಾದ ಬಳಿಕ , ಇದು ಚಿಹ್ನೆ ನೋಡಯ್ಯಾ. 
ಗುರುಲಿಂಗಜಂಗಮದ ಪಾದವೆ 
ತನ್ನ ಸರ್ವಾಂಗದಲ್ಲಿ ಅಚೊತ್ತಿದಂತಾಯಿತ್ತಾಗಿ, 
ಅಲ್ಲಿಯೆ ಪಾದಾರ್ಚನೆ, ಅಲ್ಲಿಯೆ ಪಾದೋದಕ ಸೇವನೆ. 
ಬೇರೆ ಪೃಥಕ್ ಎಂಬುದಿಲ್ಲಯ್ಯ . ಅದೆಂತೆಂದಡೆ: 
ಪರಮಗುರುಲಿಂಗಜಂಗಮದ ಸಂಬಂಧ ಸಮರತಿಯ ಸೋಂಕಿನಲ್ಲಿ , 
ಪರಮಾನಂದಜಲವೆ ಪ್ರವಾಹವಾಗಿ, 
ಸರ್ವಾಂಗದಲ್ಲಿ ಪುಳಕವಾಗಿ ಹರಿವುತ್ತಿರಲು, 
ಆ ಪರಮಸುಖಸೇವನೆಯ ಮಾಡುವಲ್ಲಿ , 
ಪಾದೋದಕ ಸೇವನೆಯೆನಿಸಿತ್ತಯ್ಯ . 
ಈ ಪರಮಾಮೃತದ ತೃಪ್ತಿ ಬಸವಣ್ಣಂಗಾಯಿತ್ತು . 
ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು 
ಬದುಕಿದೆನಯ್ಯಾ , ಕಲಿದೇವಯ್ಯ . 

| ೧೮೩ || 
೬೨೧ 
ತಾರಾಧಾರ ಬಾಹ್ಯವಸೋಹಂಭಾವ 
ಭಾವಾಂತರ ವಾಮಶಕ್ತಿ ಮೋಹಶಕ್ತಿ 


೨೩೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಕನ್ಯಾಶಕ್ತಿ ಬಾಲಶಕ್ತಿ ಗಣಶಕ್ತಿ ಮಂದಿರಶಕ್ತಿ 
ಶಿವದೇವ ಈಶ್ವರ ಮಹಾದೇವ ಪರಾಪರ ಶಿವ 
ಇಂತಿವೆಲ್ಲವ ಬಸವಣ್ಣ ತಪ್ಪಿಸಿ, 
ಈಸರಿಂದಾದ ಭಕ್ತಿಯ ಪ್ರಭಾವದೊಳಿರಿಸಿ, 
ಗತಿಯತ್ತ ಹೊದ್ದಲೀಯದೆ, ಮೋಕ್ಷದತ್ತ ಹೊದ್ದಲೀಯದೆ, 
ನಾಲ್ಕೂ ಪದದತ್ತ ಹೊದ್ದಲೀಯದೆ, 
ಅಭಿನವ ಕೈಲಾಸದತ್ತ ಹೊದ್ದಲೀಯದೆ, 
ಲಿಂಗಾರ್ಚನೆಯ ತೋರಿ, ಜಂಗಮಾರ್ಚನೆಯ ಹೇಳಿ, 
ಜಂಗಮನಿರಾಕಾರವೆಂದು ತೋರಿ, 
ಆ ಜಂಗಮ ಪ್ರಸಾದವ ಲಿಂಗಕ್ಕಿತ್ತು ಆರೋಗಿಸಿ, 
ಬಸವಣ್ಣ ತೋರಿದ ಕಾರಣ , 
ನಿರವಯದ ಹಾದಿಯ ಬಸವಣ್ಣನಿಂದ ಕಂಡೆನು ಕಾಣಾ, 
ಕಲಿದೇವಯ್ಯ . 

|| ೧೮೪ || 
೬೨೨ 
ತಾವು ಭಕ್ತರೆಂದು ಪುರಾತರ ವಚನವ ಕೇಳಿ, 
ಆಹಾ ಇನ್ನು ಸರಿಯುಂಟೆಯೆಂದು ಕೈವಾರಿಸುವರು ನೋಡಾ, 
ಆ ಪುರಾತರ ವಚನವನೊತ್ತಿ ಹೇಳಹೋದಡೆ, 
ನಮಗೆ ಅಳವಡುವುದೆ ಗೃಹಸ್ಥರಿಗೆ ಎಂಬರು. 
ಕೇಳಿ ಕೇಳಿ ಸತ್ಯವ ನಂಬದ ಮೂಳರನೇನೆಂಬೆನಯ್ಯಾ , 
ಕಲಿದೇವಯ್ಯ ? 

| ೧೮೫ || 
೬೨೩ 
ತೊತ್ತು ಶೃಂಗಾರವಾದಡೇನೋ 
ಪುರುಷನುಳ್ಳ ಮುತೈದೆಯ ಸರಿಯಹಳೆ ? 
ಭಕ್ತರ ನುಡಿಗಡಣ ಸಂಗದಲ್ಲಿರಬೇಕೆಂದು 
ಗುರುಸಾಹಿತ್ಯಸಂಬಂಧವ ಮಾಡಿದಡೆ, 
ಅವರೆಲ್ಲರೂ ಭಕ್ತರಾಗಬಲ್ಲರೆ? ಆಗಲರಿಯರು. 
ಅದೇನು ಕಾರಣವೆಂದಡೆ: 
ಸತ್ಯ ಸದಾಚಾರ ಭಕ್ತಿನಿಷ್ಟೆಯ ನಂಬುಗೆ ಇಲ್ಲವಾದ ಕಾರಣ. 
ಅಂಥ ಭಕ್ತಿನಿಷ್ಟೆ ನಂಬುಗೆಹೀನನ ಗೃಹದಲ್ಲಿರುವ 
ಸತಿ ಸುತ ಪಿತ ಮಾತೆ ಸಹೋದರ ಬಂಧುಜನ ನೃತ್ಯದಾಸಿಯರೊಳಗಾಗಿ 


58 


ಮಡಿವಾಳ ಮಾಚಿದೇವರ ವಚನ 


|| ೧೮೬ || 


ಯಾವನಾನೊಬ್ಬಂಗೆ ಶಿವಾಜೈಯಿಂದೆಡರಾಪಟ್ಟಡ, 
ಬಂಧನ ರುಜೆರೋಗ ಮುಂತಾದವರ ತೆರದಿಂದಾದಡೆಯೂ 
ಶಿವಲಿಖಿತ ತುಂಬಿ ಲಿಂಗದೊಳಗಾದಡೆ, 
ಪೂರ್ವದ ಶಿವಲಿಂಗವೆಂದು ತಿಳಿವ ನಂಬುಗೆಯಿಲ್ಲದೆ, 
ಹಂಬಲಿಸಿ ಹಿಡಿಗೊಂಡು ಭ್ರಮಿಸುತ್ತ , 
ತಾವು ಭಕ್ತರಾಗಿ ಕೆಟ್ಟೆವು, ಮನೆದೈವ ಮುನಿದವು, 
ಧನಹಾನಿಯಾಯಿತ್ತು , ದರಿದ್ರಡೆಗೊಂಡಿತ್ತು , 
ಭಕ್ತರಾಗಿ ಕೆಟ್ಟೆವಿನ್ನು , ಹೇಗೆಂಬ ಭ್ರಷ್ಟರ 
ಮೆಟ್ಟುವ ನರಕದಲ್ಲಿ , ಕಲಿದೇವಯ್ಯ . 

೬೨೪ 
ತ್ರಿವಿಧ ಮಧ್ಯದ ಶೇಷ, ತ್ರಿಕೂಟ ( ಮಧ್ಯದಲ್ಲಿ ಬೆಳಸು, 
ದೇವಮಧ್ಯದ ಪರಿಯಾಣ. 
ನಿರ್ಭಾವ ಮಧ್ಯದ ಧಾನ್ಯವನೆ ತಂದು, 
ರತ್ನಾಭರಣದ ಭಾಜನದಲ್ಲಿ ಇವನೆಲ್ಲವನು ಸಂಹರಿಸುವೆ. 
ಹಿಂದೆ ನೋಡಿಯೂ ಆರುವ ಕಾಣೆ. 
ಮುಂದೆ ನೋಡಿಯೂ ಆರುವ ಕಾಣೆ, 
ಮಧ್ಯದಲ್ಲಿ ನೋಡುವೈಸಕ್ಕರ, 
ನಾ ಮಾಡಿದ ಭಕ್ತಿಯ ಬೇಡಲೆಂದೊಬ್ಬ ಜಂಗಮ ಬಂದಡೆ, 
ಕೊಟ್ಟು, ಆ ಭಕ್ತಿಯ ಶೇಷಪ್ರಸಾದದಿಂದ 
ಶುದ್ದನಾದೆ ಕಾಣಾ, ಕಲಿದೇವರದೇವಯ್ಯಾ . 


|| ೧೮೭ || 


೬೨೫ 


- ದಾಸಿಯ ಸಂಗ ದೇಶವರಿಯೆ ಪಡಗ, 
ವೇಶಿಯ ಸಂಗ ಹದಿನೆಂಟುಜಾತಿ ನೂರೊಂದುಕುಲವೆಲ್ಲ 
ದೃಷ್ಟಿಸುವ ಮರದ ಕುಳಿ. 
ಪರಸ್ತ್ರೀಯ ಸಂಗ ಪಂಚಮಹಾಪಾತಕ , ಅಘೋರನರಕ . 
ಇಂತೀ ತ್ರಿವಿಧಸಂಗ ಸಲ್ಲವೆಂಬುದನರಿದು, 
ಬಿಡದೆ ಬಳಸುವವ ಗುರುವಾದಡಾಗಲಿ , 
ಚರವಾದಡಾಗಲಿ , ಭಕ್ತನಾದಡಾಗಲಿ , 
ಇಂತೀ ಗುರುಚರಪರದೊಳಗಾರಾದಡಾಗಲಿ , 
ಅವರನು ಪತಿತ ಪಾತಕರೆಂದು ಬಿಟ್ಟು ಕಳೆಯದೆ, 
ಅವರನು ತನ್ನವರೆಂದು ಮನ್ನಿಸಿ ಒಳಕೊಂಡನಾದಡೆ, 


೨೩೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ಅವಂಗೆ ಕುಂಭೀಪಾತಕ , ನಾಯಕನರಕ ತಪ್ಪದೆಂದ, 
ಕಲಿದೇವಯ್ಯ . 


|| ೧೮೮ || 


|| ೧೮೯ || 


೬೨೬ 
ದಾಸಿಯ ಸಂಗವ ಮಾಡುವ ಪಾಪಿಗೆ 
ಈಶ್ವರನ ಪೂಜಿಸುವ ಆಶಯಬೇಕೆ ? 
ವೇಶಿಯ ಸಂಗವ ಮಾಡುವ ದ್ರೋಹಿಗೆ 
ಶಿವಪ್ರಸಾದವ ಕೊಂಬ ಆಶೆಯದೇಕೆ ? 
ಪರಸ್ತ್ರೀ ಸಂಗವ ಮಾಡುವ ಪಂಚಮಹಾಪಾತಕರಿಗೆ 
ಪರಬ್ರಹ್ಮದ ಮಾತಿನ ಮಾಲೆಯ ಅದೈತವದೇಕೆ ? 
ಇಂತಿವರ ನಡೆನುಡಿ ಎಂತಾಯಿತ್ತೆಂದಡೆ, 
ಗಿಳಿ ಓದಿ ಹೇಳಿ, ತನ್ನ ಮಲವ ತಾ ತಿಂದಂತಾಯಿತ್ತೆಂದ, 
ಕಲಿದೇವಯ್ಯ . 

: ೬೨೭ 
ದಾಸೋಹವೂ ನೃತ್ಯಾಚಾರವೂ ಅತಿಪ್ರೇಮವೂ ಕಿಂಕಿಲವೂ 
ಸಂಗನಬಸವಣ್ಣಂಗಲ್ಲದೆ ಮತ್ತಾರಿಗೂ ಇಲ್ಲ . 
ಇಂತಪ್ಪ ಭಕ್ತಿಯ ಕುಳಸ್ಥಳವನರಿಯದೆ 
ಎಲ್ಲರೂ ಅಂದಂತೆ ಅಂದು, ಬಂದಲ್ಲಿಯೆ ಬಂದರು. 
ಇದ ನೀಕರಿಸಿ ಜಂಗಮವೆ ಲಿಂಗವೆಂದು, 
ಸಂಗಸಾಹಿತ್ಯವಾದ ಬಸವಣ್ಣ . 
ನಿಮ್ಮ ಬಸವಣ್ಣನಿಂತಹ ನಿತ್ಯನಯ್ಯಾ , ಕಲಿದೇವರದೇವ. 

- ೬೨೮ 
ದಾಸೋಹವೆಂಬನ್ನಬರ ಈಶ್ವರ ಪೂಜೆ, 
ಆಚಾರದಲ್ಲಿರಬೇಕು. 
ಮಾಡೆನೆಂಬ ನೇಮ ಬೇಡ. 
ಮಾಡಿಹೆನೆಂಬ ಕೃತ್ಯ ಬೇಡ. 
ಈ ಭಾವ ಅಳವಟ್ಟಲ್ಲಿ , 
ಕಲಿದೇವಂಗೆ ಭಾವಶುದ್ಧವಾಯಿತ್ತು, ಚಂದಯ್ಯ . 

೬೨೯ 
ದೂರದಲರ್ಪಿತವೆಂಬ ದುರಾಚಾರಿಯನೇನೆಂಬೆನಯ್ಯಾ. 
ಅಂತರದಲರ್ಪಿತವೆಂಬ ಅನಾಚಾರಿಯನೇನೆಂಬೆನಯ್ಯಾ . 


|| ೧೯೦ || 


ಮಡಿವಾಳ ಮಾಚಿದೇವರ ವಚನ 


೨೩೫ 


ಭಾವದಲರ್ಪಿತವೆಂಬ ಭ್ರಮಿತರನೇನೆಂಬೆನಯ್ಯಾ . 
ಮನದಲ್ಲಿ ಅರ್ಪಿತವೆಂಬ ವ್ರತಗೇಡಿಗಳನೇನೆಂಬೆನಯ್ಯಾ . 
ಇಂತೀ ತನ್ನ ಇಷ್ಟಲಿಂಗಕ್ಕೆ ಕೊಟ್ಟು ಕೊಳ್ಳದಿರ್ದಡೆ 
ಸತ್ಯನಾಯ ಮಾಂಸವ ತಂದು, ಅಟ್ಟದ ಮೇಲಿರಿಸಿ, 
ನಿತ್ಯಂ ನವೊಪ್ಪಲವ ತೂಗಿ ತಿಂದಂತೆ ಕಾಣಾ, ಕಲಿದೇವರದೇವಾ. || ೧೯೨ | 


೬೩೦ 


ದೇವನೊಬ್ಬನೆ ಜಗವ ಕಾವಾತ, ಕೊಲುವಾತ. 
ದೇವರು ಮುನಿದಡೆ ಮರಳಿ ಕಾವವರುಂಟೆ ? 
ಈ ಸಾವಿಗೊಳಗಾಗಿ ಹೋಹಸಮಸ್ತದೈವಂಗಳು, 
ಮಹಾದೇವನ ಸರಿಯೆಂದು ಆರಾಧಿಸಿ, 
ಅಚಲಿತಪದವಿಯ ಬೇಡುವ ಈರೇಳುಜಾತಿಗಳಿಗೆ, 
ಆವಾವ ಕಾಲದಲ್ಲಿ ನರಕ ತಪ್ಪದೆಂದ, ಕಲಿದೇವಯ್ಯ . 


|| ೧೯೩ || 


೬೩೧ 
ದೇವರು ಮುಂತಾಗಿ ನಡೆ, ದೇವರು ಮುಂತಾಗಿ ನುಡಿ. 
ದೇವರು ಮುಂತಾಗಿ ಅನುಭಾವಿಸಬಲ್ಲಡೆ, 
ದೇವ ಬ್ರಾಹ್ಮಣರೆನಿಸಿಕೊಂಡಡೆ ದೇವರು ಮೆಚ್ಚುವನು. 
ದೇವ ದಾನವ ಮಾನವ ದೇವನ ಸುದ್ದಿಯನರಿಯದೆ, 
ವಾದಿತನಕ್ಕೆ ಹೋರಿಹೋರಿ ನಾಯಸಾವ ಸತ್ತರು. 
ಗುರುಲಿಂಗ ಮುಂತಾಗಿ ನಡೆ, ಗುರುಲಿಂಗ ಮುಂತಾಗಿ ನುಡಿ. 
ಗುರುಲಿಂಗ ಮುಂತಾಗಿ ಅನುಭಾವಿಸಬಲ್ಲಡೆ 
ಗುರುವೆನಿಸಿಕೊಳ್ಳಬೇಕು. 
ಗುರುಲಿಂಗವ ಹಿಂದು ಮಾಡಿ , ತಾ ಮುಂದಾಗಿ , 
ಗುರುದೇವನೆನಿಸಿಕೊಂಡಡೆ ಗುರು ತಾ ಮೆಚ್ಚುವನೆ ? 
ಗುರುಲಿಂಗಜಂಗಮದ ಪರಿಯವನರಿಯದೆ, 
ಸುರೆಯ ದೈವದ ಎಂಜಲ ಭುಂಜಿಸುವವರು , 
ತಾವು ಗುರುತನಕ್ಕೆ ಹೋರಿಹೋರಿ ನರಕದಲ್ಲಿ ಬಿದ್ದರು. 
ಭಕ್ತಿ ಮುಂತಾಗಿ ನಡೆ, ಭಕ್ತಿ ಮುಂತಾಗಿ ನುಡಿ. 
ಭಕ್ತಿ ಮುಂತಾಗಿ ನುಡಿಯ ಅನುಭಾವಿಸಬಲ್ಲಡೆ 
ಬಣಜಿಗನು ತಾ ಭಕ್ತನೆ ? 
ಭಕ್ತಿಯಿಲ್ಲದ ವ್ಯರ್ಥಜೀವಿಗಳು 


೨೩. ೬ . 


ಸಂಕೀರ್ಣ ವಚನಸಂಪುಟ : ಮೂರು 


ಭಕ್ತನ ಸರಿಯೆನಿಸಿಕೊಂಡಡೆ ಶಿವ ಮೆಚ್ಚುವನೆ ? 
ಸತ್ಯಸದಾಚಾರದ ಹವನನರಿಯದೆ, 
ಮೃತ್ಯು ಮಾರಿಯ ಎಂಜಲ ತಿಂದು, 
ಮರ್ತ್ಯದಲ್ಲಿ ಹೋರಿಹೋರಿವ್ಯರ್ಥವಾಗಿ ಕೆಟ್ಟರು. 
ಶಿವಭಕ್ತನು ಗುರುದೇವ ನಮ್ಮ ಬ್ರಾಹ್ಮಣನು 
ಬಸವರಾಜದೇವರ ಸಂತತಿಗಲ್ಲದೆ ಮತ್ತಾರಿಗುಂಟು, 
ಕಲಿದೇವರದೇವಾ ? 

೬೩೨ 
ದೇಶವಿನೋದಿಗಳಲ್ಲ , ದೇಶಭಾಷಿತರಲ್ಲ . 
ದೇಶಾಶ್ರಯವ ತಮ್ಮದೆಂದೆನ್ನರು. 
ದಾಸಭಾವದಲ್ಲಿಪ್ಪ ಸದ್ಭಕ್ತರಲ್ಲಿ , 
ದೇಶಾಂತರವ ಮಾಡುವರು ಭಕ್ತಿವತ್ಸಲರು, ಭಕ್ತಿನಿಶ್ಚಲರು, 
ಕಲಿದೇವಾ ನಿಮ್ಮ ಶರಣರು. 


|| ೧೯೫ || 


೬೩೩ 


ದೇಶಾಂತರಿ ದೇಶಾಂತರಿಯೆಂದು ನುಡಿವ ಹುಸಿಭ್ರಷ್ಟರನೇನೆಂಬೆನಯ್ಯಾ. 
' ಏಕಮೂರ್ತಿಯೋ ಭಾಗಃ ಗುರುರ್ಲಿಂಗಂತ ' ಜಂಗಮ ' 
ಎಂಬುದನರಿಯದೆ, ದೇಶಾಂತರಿಯೆಂದರೆ ಆರು ಮೆಚ್ಚುವರಯ್ಯ ? 
ಸುಮ್ಮನಿರಿ ಭೋ , ಬರುಕಾಯರುಗಳಿರಾ. 
ದೇಶಾಂತರಿಯಾದರೆ ಮೂರುಲೋಕದ ಕರ್ತನಂತೆ ಶಾಂತನಾಗಿರಬೇಕು. 
ಜಲದಂತೆ ಶೈತ್ಯವ ತಾಳಿರಬೇಕು. 
ಸೂರ್ಯನಂತೆ ಸರ್ವರಲ್ಲಿ ಪ್ರಭೆ ಸೂಸುತ್ತಿರಬೇಕು. 
ಪೃಥ್ವಿಯಂತೆ ಸರ್ವರ ಭಾರವ ತಾಳಿರಬೇಕು. 
ಹೀಂಗಾದಡೆ ಮಹಂತಿನ ಕೂಡಲದೇವರೆಂಬೆನಯ್ಯ . 
ಹೀಂಗಲ್ಲದೆ ತ್ರಿವಿಧಮಲಗಳ ಭುಂಜಿಸುತ್ತ , 
ಗುರುಲಿಂಗಜಂಗಮಕ್ಕೆ ತನುಮನಧನ ಸವೆಯದೆ, 
ತಾವೇ ದೇವರೆಂದು, ತಮ್ಮ ಉದರವ ಹೊರೆವ ಶ್ವಾನ ಸೂಕರನಂತೆ, 
ಪ್ರಪಂಚಿನ ಗರ್ವಿಗಳ, ದೇಶಾಂತರ, ಮಹಂತರೆನಬಹುದೇನಯ್ಯ ? 
ಎನಲಾಗದು ಕಾಣಾ, ಕಲಿದೇವರದೇವ. 

|| ೧೯೬ || 
೬೩೪ 
ದೈತಾತವೆಂಬ ಉಭಯಕರ್ಮವನತಿಗಳೆದ 
ಅಂಗಲಿಂಗಸಂಬಂಧವನುಳ್ಳ ನಿಜವೀರಶೈವಸಂಪನ್ನರು, 


ಮಡಿವಾಳ ಮಾಚಿದೇವರ ವಚನ 


೨೩೭ 


ನಮ್ಮ ಸ್ವಯಾಂಗಲಿಂಗವನರ್ಚಿಸುವಲ್ಲಿ 
ಭವಿಶೈವ ಭಿನ್ನ ಕರ್ಮಿಗಳಂತೆ ಬೇರಿಟ್ಟು , 
ಅರ್ಥ್ಯಪಾದ್ಯ ಆಚಮನವಾದಿಯಾದ ಉಪಪಾತ್ರೆಗಳಲ್ಲಿ ನೀರನೆರೆದು, 
ಪಂಚಮಶುದ್ದಿ ಪಂಚಾಮೃತಾಭಿಷೇಕವ ಮಾಡಿ, 
ತನ್ನ ಲಿಂಗವನರ್ಚಿಸಿ, ಪ್ರಸಾದವ ಕೊಂಡೆನೆಂಬ ಜಡಶೈವ 
ಭಿನ್ನ ಕರ್ಮವನುಳ್ಳ ಕುನ್ನಿಗಳು 
ಎನ್ನ ಲೋಕಕ್ಕೆ ಹೊರಗೆಂದ, ಕಲಿದೇವಯ್ಯ . 

|| ೧೯೭ || 


೬೩೫ 


ಧರಿಸಿ ಭೋ , ಧರಿಸಿ ಭೋ ಮರ್ತ್ಯರೆಲ್ಲರು, 
ಮರೆಯದೆಶ್ರೀಮಹಾಭಸಿತವ. 
ಲೆಕ್ಕವಿಲ್ಲದ ತೀರ್ಥಂಗಳ ಮಿಂದ ಫಲಕಿಂದದು 
ಕೋಟಿಮಡಿ ಮಿಗೆ ವೆಗ್ಗಳ, 
ಲೆಕ್ಕವಿಲ್ಲದ ಯಜ್ಞಂಗಳ ಮಾಡಿದ ಫಲಕಿಂದದು 
ಕೋಟಿಮಡಿ ಮಿಗೆ ವೆಗ್ಗಳ, 
ಅದೆಂತೆಂದಡೆ: ಭೀಮಾಗಮದಲ್ಲಿ 
ಸರ್ವತಿರ್ಥಷು ಯತುಣ್ಯಂ ಸರ್ವಯಶ್ಲೇಷು ಯತ್ಸಲಂ | 
ತತ್ಸಲಂ ಕೋಟಿಗುಣಿತಂ ಭಸ್ಮಸ್ನಾನಂ ನ ಸಂಶಯಃ|| 
ಇಂತೆಂದುದಾಗಿ, 
ಧರಿಸಿ ಭೋ , ಧರಿಸಿ ಭೋ ಮರ್ತ್ಯರೆಲ್ಲರು, 
ಮರೆಯದೆಶ್ರೀಮಹಾಭಸಿತವ. 
ನಮ್ಮ ಕಲಿದೇವರ ನಿಜಚರಣವ ಕಾಣುದಕ್ಕೆ 
ಶ್ರೀಮಹಾಭಸಿತವೆ ವಶ್ಯ ಕಾಣಿ ಭೋ . 

| ೧೯೮ || 
೬೩೬ 
ನಂದೀಶ್ವರದೇವರು, ಶೃಂಗೀಶ್ವರದೇವರು, 
ವಾಗೀಶ್ವರದೇವರು, ಅಂಗೇಶ್ವರದೇವರು, ಸೂರಿದyದೇವರು 
ಇಂತೀ ಎಲ್ಲಾ ಗಣಂಗಳ ಮಧ್ಯಸ್ಥಾನಕ್ಕೆ ತಂದು, 
ಬಸವಣ್ಣ ಸಂಪೂರ್ಣನಾದ ಪರಿಯ ನೋಡಾ, ಕಲಿದೇವರದೇವಾ. || ೧೯೯ || 

೬೩೭ 
ನಮಗೆ ಲಿಂಗವುಂಟು, 
ನಾವು ಲಿಂಗವಂತರೆಂದು ನುಡಿವರು . 


೨೩೮ 


ಸಂಕೀರ್ಣ ವಚನಸಂಪುಟ : ಮೂರು 


ಮತ್ತೆ ಮರಳಿ ಭವಿಶೈವದೈವಂಗಳಿಗೆರಗುವ 
ಈ ಮಂಗಮಾನವರನೇನೆಂಬೆನಯ್ಯಾ , 
ಕಲಿದೇವಯ್ಯ . 


| ೨೦೦ || 


೬೩೮ 
ನರರ ಹೊಗಳಿದಡೆ ಗತಿಯಿಲ್ಲ , ಸುರರ ಹೊಗಳಿದಡೆ ಗತಿಯಿಲ್ಲ. 
ಹರಿ ಬ್ರಹ್ಮ ಇಂದ್ರ ಚಂದ್ರಾದಿಗಳ ಹೊಗಳಿದಡೆ ಗತಿಯಿಲ್ಲ . 
ಪರಸತಿ ಪರಧನಂಗಳಿಗಳುಪಿ , 
ದುರ್ಯೊಧನ ಕೀಚಕ ರಾವಣರೆಂಬವರು 
ಮರಣವಾಗಿ ಹೋದವರ ಸಂಗತಿಯ ಹೇಳಿಕೇಳಿದಡೇನು ಗತಿಯಿಲ್ಲ. 
ಶ್ರೀಗುರುವಿನ ಚರಣವನರಿಯದ 
ಕಿರುಕುಳದೈವದ ಬೋಧೆಯ ಹೇಳಿ, ಆನು ಬದುಕಿದೆನೆಂಬ 
ಕವಿ ಗಮಕಿ ನಾನಲ್ಲ . 
ಹರ ನಿಮ್ಮ ನೆನೆವ ಶರಣರ ಚರಣದ ಗತಿಯಲ್ಲಿಪ್ಪೆನೆಂದ, 
ಕಲಿದೇವರದೇವಯ್ಯ . 

|| ೨೦೧ || 


೬೩೯ 


ನವಸಾರ ಅಷ್ಟಸಾರ ದಶಸಾರ 
ಪಂಚಸಾರ ಚತುಸ್ಸಾರ ಏಕಸಾರ. 
ಇಂತಿವನತಿಗಳೆದ ಮಹಾಮಹಿಮನ ನಿಲವು, 
ಲಿಂಗದಲ್ಲಿ ಸಂಪೂರ್ಣ, ಜಂಗಮದಲ್ಲಿ ಅತಿಸಹಜ, 
ಪ್ರಸಾದದಲ್ಲಿ ತದ್ಧತ. . 
ಇಂತು ಸರ್ವಾಂಗದಲ್ಲಿ ಸಂಪೂರ್ಣನಾದ ನಿಜೈಕ್ಯನ ನಿಲವು ಸುಜ್ಞಾನ. 
ಸುಜ್ಞಾನಸಿಂಹಾಸನದ ಮೇಲೆಯಿದ್ದು 
ನಿಶ್ಚಿಂತನಾಗಿ ಇಪ್ಪುದು, ಕಲಿದೇವಯ್ಯ . 

| ೨೦೨ || 


೬೪೦ 


ನಾವು ಪ್ರಾಣಲಿಂಗಿಗಳೆಂದು ಹೇಳುವ ಅಣ್ಣಗಳಿರಾ, 
ನೀವು ಪ್ರಾಣಲಿಂಗಿಗಳು ಎಂತಾದಿರಿ ಹೇಳಿರಣ್ಣ ? 
ಅರಿಯದಿರ್ದಡೆ ಕೇಳಿರಣ್ಣ , ಪ್ರಾಣಲಿಂಗವಾದ ಭೇದಾಭೇದವ. 
ಕಾಯದ ಕಳವಳದಲ್ಲಿ ಕೂಡದೆ, ಮನದ ಭ್ರಾಂತಿಗೊಳಗಾಗದೆ, 
ಕರಣಂಗಳ ಮೋಹಕ್ಕೀಡಾಗದೆ, ಪ್ರಾಣನ ಪ್ರಪಂಚಿನಲ್ಲಿ ಬೆರೆಯದೆ, 
ಜೀವನ ಬುದ್ದಿಯಲ್ಲಿ ಮೋಹಿಸದೆ , ಹಂಸನ ಆಸೆಗೊಳಗಾಗದೆ 


ಮಡಿವಾಳ ಮಾಚಿದೇವರ ವಚನ 


೨೩೯ 


ನಿಷ್ಪಪಂಚಿಯಾಗಿ, ಗುರುಲಿಂಗಜಂಗಮದ 
ಪಾದೋದಕಪ್ರಸಾದದಲ್ಲಿ ಅತಿಕಾಂಕ್ಷೆವುಳ್ಳಾತನಾಗಿ, 
ತ್ರಿವಿಧಲಿಂಗದಲ್ಲಿ ಸೂಜಿಗಲ್ಲಿನಂತೆ, 
ಎರಕತ್ವವುಳ್ಳಾತನಾಗಿಪ್ಪಾತನೆ ಲಿಂಗಪ್ರಾಣಿ ನೋಡಾ, 
ಕಲಿದೇವಯ್ಯ . 

| ೨೦೩ || 
೬೪೧. 
ನಾವು ಮೀರಿದ ಸ್ಥಲದ ವಿರಕ್ತರೆಂದು ಹೇಳುವ ಅಣ್ಣಗಳಿರಾ 
ನೀವು ಮೀರಿದ ಸ್ಥಲದ ವಿರಕ್ತರಾದ ಬಗೆಯ ಹೇಳಿರಣ್ಣ . 
ಅರಿಯದಿರ್ದಡೆ ಹೇಳಿಹೆ ಕೇಳಿರಣ್ಣ , 
ಮೀರಿನಿಂದ ವಿರಕ್ತನ ವಿಚಾರದ ಭೇದವ. 
ಅನಾದಿ ಚಿಪ್ಪಿಂದುವ ಅಧೋದ್ವಾರದಲ್ಲಿ ಬೀಳಗೊಡದೆ, 
ಸದ್ಗುರು ಕರುಣಕಟಾಕ್ಷೆಯಿಂದ ಮಹಾಮಂತ್ರವ ಪಡೆದು, 
ಆ ಚಿನ್ಮಂತ್ರ ಬಲದಿಂದ ಊರ್ಧ್ವಕ್ಕೆ ಮುಖವ ಮಾಡಿ, 
ಮೇಲುಗಿರಿ ಸಿಂಹಾಸನದಲ್ಲಿ ಮೂರ್ತಗೊಂಡಿರುವ 
ಪರಶಿವಲಿಂಗದ ಮಹಾಬೆಳಗಿನೊಳಗೆ ಏಕಾರ್ಥವ ಮಾಡಬೇಕು. 
ಜಿಹ್ನೆಯ ತುದಿಯ ಅಜ್ಞಾನದ ಹುಸಿ ಕುಶಬ್ದ ಕುರುಚಿಯ ನೀಗಬೇಕು. 
ಸದ್ಗುರುಮುಖದಿಂದ ನಿಜನುಡಿ, ಘನಪಾದೋದಕ, 
ಪ್ರಸಾದಮಂತ್ರವ ಪಡೆದು, ಸದ್ದರ್ಮರೂಪದಿಂದಿರಬೇಕು. 
ಸರ್ವಾಚಾರಸಂಯುಕ್ತವಾದ ಭಕ್ತನೆ ನಿಜಮುಕ್ತಿಮಂದಿರವೆಂದು, 
ಭಾವ ಮನ ಕಾಯ ತುಂಬಿ, ಪರಿಪೂರ್ಣ ತೃಪ್ತನಾದಾತನೆ | 
ಮೀರಿದ ಸ್ಟಲದ ವಿರಕ್ತ ನೋಡಾ, ಕಲಿದೇವರದೇವ. | ೨೦೪ || 


೪೨ 


ನಾವು ಲಿಂಗೈಕ್ಯ , ಲಿಂಗಾನುಭಾವಿಗಳೆಂದು ಹೇಳುವ ಅಣ್ಣಗಳಿರಾ 
ನೀವು ಲಿಂಗೈಕ್ಯ ಲಿಂಗಾನುಭಾವಿಗಳು ಎಂತಾದಿರಿ ಹೇಳಿರಣ್ಣ . 
ಅರಿಯದಿರ್ದಡೆ ಗುರುಕೃಪೆಯಿಂದ ಹೇಳಿಹೆನು ಕೇಳಿರಣ್ಣ , 
ಲಿಂಗೈಕ್ಯ , ಲಿಂಗಾನುಭಾವದ ಭೇದಾದಿಭೇದವ. 
ಸರ್ವಸಂಗಪರಿತ್ಯಾಗವ ಮಾಡಬೇಕು. 
ಲೋಕಾಚಾರವ ಮುಟ್ಟದಿರಬೇಕು. 
ನುಡಿಯಂತೆ ನಡೆ ದಿಟವಾಗಬೇಕು. 
ಸರ್ವಾಚಾರಸಂಪತ್ತಿನಾಚರಣೆಯ , 
ಸದ್ಗುರು ಮುಖದಿಂದರಿತು ಆಚರಿಸಬೇಕು. 


೨೪೦ 


ಸಂಕೀರ್ಣ ವಚನಸಂಪುಟ : ಮೂರು 


ನಾನಾರು, ನನ್ನ ಜೀವವೇನು, ನಾ ಬಂದ ಮುಕ್ತಿದ್ವಾರವಾವುದು ? 
ನಾ ಹೋಗುವ ನಿಜಕೈವಲ್ಯಪದವಾವುದು ? 
ನನ್ನಿರವೇನೆಂದು ಅರಿದಾಚರಿಸಬಲ್ಲಾತನೆ, 
ನಿಜಲಿಂಗೈಕ್ಯ ಲಿಂಗಾನುಭಾವಿ ನೋಡಾ, ಕಲಿದೇವರದೇವ. || ೨೦೫ || 

- ೬೪೩ 
ನಾವು ಶರಣರೆಂದು ಒಪ್ಪವಿಟ್ಟು ನುಡಿವ ಅಣ್ಣಗಳಿರಾ 
ನೀವು ಶರಣರಾದ ಭೇದವ ಹೇಳಿರಣ್ಣ . 
ಅರಿಯದಿರ್ದಡೆ ಕೇಳಿರಣ್ಣ , ಶರಣತ್ವದ ಭೇದಾಭೇದವ. 
ತನುವಿನ ಕಾಂಕ್ಷೆಯ ಸುಟ್ಟುರುಹಿ , ಮನದ ಲಜ್ಜೆಯ ಮರೆದು, 
ಭಾವದ ಭ್ರಮೆಯ ಹೊಟ್ಟು ಮಾಡಿ ತೂರಿ, 
ಸದ್ಭಕ್ತಿ ನಿಜನೈಷ್ಠೆಯ ತಿಳಿದು, 
ಸತಿಸುತರಿಗೆ ಸದಾಚಾರದ ಸನ್ಮಾರ್ಗವ ತೋರಿ, 
ಗುರುಲಿಂಗಜಂಗಮವೆ ಮನೆದೈವ 
ಮನದೈವ ಕುಲದೈವವೆಂದು ಭಾವಿಸಿ, 
ನಿರ್ವಂಚಕತ್ವದಿಂದ ಅರಿದಾಚರಿಸಬಲ್ಲಾತನೆ, 
ಅಚ್ಚಶರಣ ನೋಡಾ, ಕಲಿದೇವರದೇವ. 

|| ೨೦೬ || 


ನಾವು ಶಿವಪ್ರಸಾದಿಗಳೆಂದು ನುಡಿವ ಅಣ್ಣಗಳಿರಾ 
ನೀವು ಶಿವಪ್ರಸಾದಿಗಳೆಂತಾದಿರಿ ಹೇಳಿರಣ್ಣ . 
ಅರಿಯದಿರ್ದಡೆ ಶಿವಪ್ರಸಾದದ ಕಲೆನೆಲೆಯ ಕೇಳಿರಣ್ಣ . 
ಗುರುಲಿಂಗಜಂಗಮದಿಂದ 
ವೇಧಾಮಂತ್ರಕ್ರಿಯಾದೀಕ್ಷೆಯ ಬೆಸಗೊಂಡು, 
ತನುಮನಪ್ರಾಣಂಗಳ 
ಇಷ್ಟಪ್ರಾಣಭಾವಲಿಂಗಂಗಳಿಗೆ ಮೀಸಲ ಮಾಡಿ, 

ವಲಿಂಗಂಗಳಿಗೆ ಮೀಸಲ ಮಾಡಿ, 
ನಿರ್ವಂಚಕತ್ವದಿಂದ ಸಮರ್ಪಿಸಿ, 
ಭೇದಭಾವವನಳಿದು, ಕ್ಷೀರಕ್ಷೀರ ಬೆರೆದಂತೆ, 
ಗುರುಮಾರ್ಗಾಚಾರದಲ್ಲಿ ಆಚರಿಸಬಲ್ಲಾತನೆ 
ಶಿವಪ್ರಸಾದಿ ನೋಡಾ, ಕಲಿದೇವರದೇವ. 

- ೬೪೫ 
ನಾವು ಶಿವಭಕ್ತರೆಂದು ಹೇಳುವ ಅಣ್ಣಗಳಿರಾ 
ನೀವುಶಿವಭಕ್ತರೆಂತಾದಿರಣ್ಣ . ಅರಿಯದಿರ್ದಡೆ ಕೇಳಿರಣ್ಣ , 


| ೨೦೭ | | 


ಮಡಿವಾಳ ಮಾಚಿದೇವರ ವಚನ 


೨೪೧ 


೨೪೧ 


- 


ಶಿವಭಕ್ತನಾದ ನೆಲೆಕಲೆಯ , ಆರುವೈರಿಗಳ ಮುರಿಗಟ್ಟಿ , 
ಅಷ್ಟಮದವ ಜಳ್ಳು ಮಾಡಿ ತೂರಿ, ಸಪ್ತವ್ಯಸನಂಗಳ ಕಂಕಣವ ಮುರಿದು, 
ಸಬ್ಬಕ್ಕಿ ನೆಲೆಕಲೆಯ ತಿಳಿದು, 
ಅಷ್ಟಾವರಣದ ಗೊತ್ತು ಮುಟ್ಟಿನೋಡಿ, 
ಪಂಚಾಚಾರ ಭೇದವ ತಿಳಿದು, 
ಷಡ್ಯಧಲಿಂಗಾಂಗದ ಮೂಲವನರಿದು, 
ಷಧ ಅರ್ಪಿತಾವಧಾನವನಾಚರಿಸಿ, 
ಪಲಮಾರ್ಗವಿಡಿದು ಆಚರಿಸುವ ಸದ್ಭಕ್ತರಿಗೆ 
ಅತಿವೃತ್ಯರಾಗಿ, ಹಮ್ಮುಬಿಮ್ಮುಗಳಿಲ್ಲದೆ, 
ನಡೆನುಡಿಸಂಪನ್ನರಾದವರೆ ಶಿವಭಕ್ತರು ನೋಡಾ, 
ಕಲಿದೇವರದೇವ. 

|| ೨೦೮ || 
- ೬೪೬ 

ನಾವು ಸದೀರಮಾಹೇಶ್ವರರೆಂದು ಹೇಳುವ ಅಣ್ಣಗಳಿರಾ 
ನಿಮ್ಮ ವೀರಮಾಹೇಶ್ವರತ್ವದ ಕುರುಹ ಹೇಳಿರಣ್ಣ . 
ಅರಿಯದಿರ್ದಡೆ ಸದ್ದೀರಮಾಹೇಶ್ವರತ್ವದ ಕುರುಹ ಕೇಳಿರಣ್ಣ . 
ಪಂಚಮಹಾಪಾತಕಂಗಳ ಬೆರಸದೆ, 
ಪೂರ್ವವಳಿದು ಪುನರ್ಜಾತರಾದ ಸದ್ಭಕ್ತರಲ್ಲಿ 
ಪಂಚಸೂತಕಂಗಳ ಕಲ್ಪಿಸದೆ , 
ಪಂಚಾಚಾರಂಗಳ ಭೇದಿಸಿ, ಅನಾಚಾರಂಗಳ ಸಂಹರಿಸಿ, 
ತನ್ನ ನಿಜಚಿತ್ಕಳೆಗಳ ತೋರಿಸಿ, 
ಅವರ ಗೃಹವ ಪೊಕ್ಕು, ಪಾದೋದಕಪ್ರಸಾದವ 
ಕೊಟ್ಟು ಕೊಳಬಲ್ದಾತನೆ ಸದ್ದೀರಮಾಹೇಶ್ವರ ನೋಡಾ. 
ಕಲಿದೇವರದೇವಾ. 

|| ೨೦೯ || 
೬೪೭ 
ನಿಜಸ್ವಯಂಭು ಕಲಿದೇವಂಗೆ ಪಂಚಾಮೃತದ ಮಾಡುವೆ. 
ಕ್ಷೀರಾಧಾರದ ಕೊಡನನು ಅಷ್ಟಾದ್ವಯವೆಂಬ ಸ್ತ್ರೀಯರ ಕೈಯ ಹಿಡಿಸುವೆ. 
ಧಾರಾಪೂರ್ವದಲ್ಲಿದ್ದ ಮಧುವನು ಧೀರನ ಕೈಯ ಹಿಡಿಸುವೆ. 
ಇವರು ಸಹಿತ ಪಂಚಾಮೃತವಾಯಿತ್ತು ಕಲಿದೇವಂಗೆ. | ೨೧೦ || 


೬೪೮ 


ನಿತ್ಯಲಿಂಗಾರ್ಚನೆಯ ಮಾಡದೆ ಒಡಲ ಹೊರೆವನೆ ಹೊಲೆಯ . 
ಹತ್ತು ನುಡಿದಡೇ [ ನು ] ಒಂದೂ ನಿಜವಿಲ್ಲದವನೆ ಹೊಲೆಯ . 


೨೪೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಅರ್ಥದಾಸೆಗೆ ಪ್ರಾಣವ ಹತವ ಮಾಡುವನೆ ಹೊಲೆಯ . 
ಸತ್ಯ ಸದ್ಗುಣ ನಿತ್ಯಾಚಾರ ಧರ್ಮವಿಲ್ಲವೆಂಬವನೆ ಹೊಲೆಯ . 
ಭಕ್ತಿ ಮುಕ್ತಿಯ ಪಥವ ಹುಸಿಯೆಂಬವನೆ ಹೊಲೆಯ . 
ನಿತ್ಯ ಗುರುಲಿಗಜಂಗಮ ಪಾದತೀರ್ಥ ಪ್ರಸಾದವಿಲ್ಲವೆಂಬವನೆ ಹೊಲೆಯ . 
ಮತ್ತೆ ಪಶುಘಾತಕವ ಮಾಡುವನೆ ಹೊಲೆಯ . 
ಇಂತೀ ಏಳುಹೊಲೆಯ ಹಿಂಗಿಸದೆ, ತನ್ನ ಕುಲದ ಹೆಮ್ಮೆಯ ಮೆರೆವ ಕುನ್ನಿಗಳ 
ನುಡಿಯ ಕೇಳಲಾಗದೆಂದ, ಕಲಿದೇವಯ್ಯ . 

- || ೨೧೧ || 
೬೪೯ 
ನಿತ್ಯ ಸತ್ಯದೊಳಡಗಿ, ಸತ್ಯ ಸದಾಚಾರದೊಳಡಗಿ, 
ಆಚಾರ ಅನುಭಾವದೊಳಡಗಿ, ಅನುಭಾವ ಜ್ಞಾನದೊಳಡಗಿ , 
ಮಹಾಜ್ಞಾನ ಮನೋಲಯದೊಳಡಗಿ, 
ಮನೋಲಯವೇ ಮಹಾಘನವಾಯಿತ್ತು, 
ಕಲಿದೇವರದೇವಾ, ನಿಮ್ಮ ನಿಜೈಕ್ಯವು. 

|| ೨೧೨ || 


ನಿನ್ನ ಆಕಾರ ನಿರಾಕಾರವಾಯಿತಲ್ಲಾ ಬಸವಣ್ಣ . 
ನಿನ್ನ ಪ್ರಾಣ ನಿಃಪ್ರಾಣವಾಯಿತಲ್ಲಾ ಬಸವಣ್ಣ . 
ಲಿಂಗ ಜಂಗಮದ ಮಾಟ ಸಮರ್ಪಿತವಾಯಿತಲ್ಲಾ ಬಸವಣ್ಣ . 
ನಿಶ್ಯಬ್ದವೇದ್ಯವಾದೆಯಲ್ಲಾ ಬಸವಣ್ಣ . 
ಕಲಿದೇವರದೇವನ ಹೃದಯಕಮಲವ ಹೊಕ್ಕು, 
ದೇವರಿಗೆ ದೇವನಾಗಿ ಹೋದೆಯಲ್ಲಾ , ಸಂಗನಬಸವಣ್ಣ . * 


|| ೨೧೩ || 


೬೫೧ 


ನಿಮ್ಮ ಜಂಗಮಮೂರ್ತಿಯಲ್ಲಿಯೆ ನಿಂದಿತ್ತು . 
ಅರ್ಥ ಪ್ರಾಣ ಅಭಿಮಾನ ನಿಮ್ಮ ಜಂಗಮಮೂರ್ತಿಯಲ್ಲಿಯೆ ನಿಂದಿತ್ತು . 
ಅಂಗಲಿಂಗಸಂಗ ನಿಮ್ಮ ಜಂಗಮಮೂರ್ತಿಯಲ್ಲಿಯೆ ನಿಂದವು. 
ಎನ್ನ ನಡೆಗೆಟ್ಟಿತ್ತು , ನಿಮ್ಮ ಜಂಗಮಮೂರ್ತಿಯಿಂದ. 
ಎನ್ನ ನುಡಿಗಟ್ಟಿತ್ತು , ನಿಮ್ಮ ಜಂಗಮಮೂರ್ತಿಯಿಂದ. 
ಎನ್ನ ನೋಟಗೆಟ್ಟಿತ್ತು , ನಿಮ್ಮ ಜಂಗಮಮೂರ್ತಿಯಿಂದ. 
ಎನ್ನ ಮಾಟ ಸಮಾಪ್ತವಾಯಿತ್ತು, ನಿಮ್ಮ ಜಂಗಮಮೂರ್ತಿಯಿಂದ. 
ನಿಮ್ಮ ಪ್ರಸಾದದಿಂದ ಎನ್ನ ತನು ಶುದ್ಧವಾಯಿತ್ತು . 
ಬಸವಣ್ಣನ ತೋರಿದ ಕಾರಣ, ನಿಮ್ಮ ಜಂಗಮಮೂರ್ತಿಯ ಕಂಡು, 
ಬದುಕಿದೆನು ಕಾಣಾ, ಕಲಿದೇವರದೇವಯ್ಯಾ. 

| ೨೧೪ || 


ಮಡಿವಾಳ ಮಾಚಿದೇವರ ವಚನ 


೬೫೨ 
ನಿರ್ವಾಹವಾಯಿತ್ತಯ್ಯಾ ಬಸವಣ್ಣಂಗೆ ಕಪ್ಪಡಿಯ ಸಂಗಯ್ಯನಲ್ಲಿ . 
ಅಕ್ಕನಾಗಾಯಿ ಮಿಂಡ ಮಲ್ಲಿನಾಥ ಹಡಪದ ಅಪ್ಪಣ್ಣ 
ಮೊಗವಾಡದ ಕೇಶಿರಾಜ ಕೋಲಶಾಂತಯ್ಯ ಮೊದಲಾದ 
ಶಿವಗಣಂಗಳೆಲ್ಲರೂ ಬಸವರಾಜನ ಬಯಲ ಬೆರಸಿದರು. 
ಆ ಬಯಲ ಪ್ರಸಾದದಿಂದ, 
ನಿರುಪಮ ಪ್ರಭುದೇವರು ಕದಳಿಯಲ್ಲಿ ಬಯಲಾದರು. 
ಆ ಬಯಲ ಪ್ರಸಾದದಿಂದ, 
ಮೋಳಿಗೆಯ ಮಾರಯ್ಯ ಕಕ್ಕಯ್ಯ ಪಡಿಹಾರಿ ಉತ್ತಣ್ಣ 
ಕನ್ನದ ಮಾರಣ್ಣ ಕಲಕೇತ ಬೊಮ್ಮಣ್ಣ ನುಲಿಯ ಚಂದಯ್ಯ 
ಹೆಂಡದ ಮಾರಯ್ಯ ಶಂಕರ ದಾಸಿಮಯ್ಯ ಏಕಾಂತ ರಾಮಯ್ಯ 
ಮೇದರ ಕೇತಯ್ಯ ಮೊದಲಾದ 
ಏಳುನೂರೆಪ್ಪತ್ತು ಅಮರಗಣಂಗಳ ದಂಡು, 
ಕೈಲಾಸಕ್ಕೆ ನಡೆಯಿತ್ತು , ಬಂದ ಮಣಿಹ ಪೂರೈಸಿತ್ತು . 
ಸಂದ ಪುರಾತನರೆಲ್ಲರು ಎನ್ನ ಮನದ ಮೈಲಿಗೆಯ ಕಳೆದ ಕಾರಣ, 
ಕಲಿದೇವರದೇವಯ್ಯಾ, 
ಇವರೆಲ್ಲರ ಒಕ್ಕಮಿಕ್ಕಪ್ರಸಾದದ ಬಯಲು ಎನಗಾಯಿತ್ತು . || ೨೧೫ || 

೬೫೩ 
ನಿರಾಳ ನಿತ್ಯವೆಲ್ಲಾ ಸ್ಥಾನ ಚೆನ್ನಾಯಿತ್ತು. 
ಎಲ್ಲಾ ಗಣಂಗಳು ಚೆನ್ನಾದರು. 
ಸಿದ್ದಗಣ ಮಂದಿರಗಣ ಚೆನ್ನಾಯಿತ್ತು . 
ತಾಂಡವ ಅಂಡವ ಚೆನ್ನಾಯಿತ್ತು . 
ತ್ರಿಕಾಂಡವ ಭೂಕಾಂಡವ ಚೆನ್ನಾಯಿತ್ತು. 
ದೇವಲೋಕ ಮರ್ತ್ಯಲೋಕ ಚೆನ್ನಾಯಿತ್ತು . 
ದೇವಗಣಂಗಳು ಶಿವಗಣಂಗಳು ಚೆನ್ನಾಯಿತ್ತು . 
ಮಹಾಲೋಕದ ಮಹಾಗಣಂಗಳು ಚೆನ್ನಾಯಿತ್ತು. 
ಅತೀತ ಆಚಾರ ಘನ ಚೆನ್ನಾಯಿತ್ತು . 
ಪ್ರಸಾದ ನಿರವಯ ಜಂಗಮ ಚೆನ್ನಾಯಿತ್ತು . 
ಗಂಗಾ ಬಸವ ಚೆನ್ನಾಯಿತ್ತು . 
ಅನಾಗತಮೂರ್ತಿಯಾದ ಆಕಾರವನು 
ಕರಸ್ಥಲದಲ್ಲಿ ಹಿಡಿದು, ಬೆಳಗಾಗಿರ್ದ ಜ್ಞಾನ ಚೆನ್ನಾಯಿತ್ತು . 


೨೪೪ 


ಸಂಕೀರ್ಣ ವಚನಸಂಪುಟ : ಮೂರು 


ಮಾಡಿದ ಎನ್ನನು ಚೆನ್ನ ಮಾಡಿದ, 
ಕಲಿದೇವಾ, ನಿಮ್ಮ ಶರಣ ಬಸವ ಚೆನ್ನಬಸವನು. 


|| ೨೧೬ || 


೬೫೪ 


ನಿರಾಳ ನಿರ್ಮಾಯ ಘನವಸ್ತುವೆ, 
ನಿಮ್ಮ ಬೆಳಗನುಗುಳಿದಡೆ ಪ್ರಸಾದವಾಯಿತ್ತಲ್ಲಾ . 
ನಿಮ್ಮುಗುಳಿನ ಕಿಂಚಿತ್ ಸಿಲುಕಿನಿಂದ, 
ಅಕ್ಷರಂಗಳು ಮೂರು ಹುಟ್ಟಿದವು. 
ನಿಮ್ಮುಗುಳಿನ ಸಿಲುಕಿನಿಂದ ನಾದಬಿಂದುಕಳೆಗಳಾದವು. 
ಅಯ್ಯಾ ನಿಮ್ಮುಗುಳಿನ ಸಿಲುಕಿನಿಂದ, 
ಇಬ್ಬರು ಹೆಣ್ಣು ಗಂಡು ಮಕ್ಕಳಾದರು. 
ಆ ಇಬ್ಬರು ಮಕ್ಕಳಿಂದೈವರು ಮಕ್ಕಳಾದರು. 
ನಿಮ್ಮುಗುಳ ಎಂಜಲೆಂದವರ ಕಣ್ಣು ಕಪ್ಪಾದವು. 
ಅಯ್ಯಾ ನಿಮ್ಮುಗುಳೆ ಘನಪ್ರಸಾದವೆಂದರಿದೆನು ಕಾಣಾ, 
ಕಲಿದೇವಯ್ಯ . 


| ೨೧೭ || 


ನೆನೆವೆನಯ್ಯಾ ಬಸವಣ್ಣ , 
ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವಹನ್ನಕ್ಕ . 
ನೋಡುವೆನಯ್ಯಾ ಬಸವಣ್ಣ , 
ನಿಮ್ಮ ಮೂರ್ತಿ ಎನ್ನನವಗವಿಸುವನ್ನಕ್ಕ . 
ಪೂಜಿಸುವೆನಯ್ಯಾ ಬಸವಣ್ಣ , 
ನಿಮ್ಮ ಪ್ರಸಾದವನ್ನ ತನುವಹನ್ನಕ್ಕ . 
ನಿಮ್ಮ ಆಹ್ವಾನಿಸುವೆನಯ್ಯಾ ಬಸವಣ್ಣ , - 
ಅನಿಮಿಷ ನಿಮಿಷ ನಿಮಿಷಗಳಿಲ್ಲವೆಂದೆನಿಸುವನ್ನಕ್ಕ . 
ನಿಮ್ಮ ಧ್ಯಾನಿಸುವೆನಯ್ಯಾ ಬಸವಣ್ಣ , 
ಜ್ಞಾನಜ್ಞಾನವಿಲ್ಲವೆನಿಸುವನ್ನಕ್ಕ . 
ನಿಮ್ಮ ಮೂರ್ತಿಗೊಳಿಸುವೆನಯ್ಯಾ ಬಸವಣ್ಣ , 
ಅಹಂ ಸೋಹಂ ಎಂಬ ಶಬ್ದವುಳ್ಳನ್ನಕ್ಕ . 
ಬಸವಣ್ಣಾ ಎಂದು ಹಾಡುವೆನಯ್ಯ , 
ಎನ್ನ ತನುವಿನ ಗಮನ ನಿರ್ಗಮನವಹನ್ನಕ್ಕ . 
ಬಸವಣ್ಣಾ ಬಸವಣ್ಣಾ ಬಸವಣ್ಣಾ ಎನುತಿರ್ದೆನಯ್ಯಾ, 
ಕಲಿದೇವರದೇವನೆಂಬ ಶಬ್ದವುಳ್ಳನ್ನಕ್ಕ . 


| ೨೧೮ || 


ಮಡಿವಾಳ ಮಾಚಿದೇವರ ವಚನ 


೨೪೫ 


೬೫೬ 


ನೆನೆವೆನಯ್ಯಾ , ಲೋಹ ಪರುಷದ ಸಂಗದಂತಾಯಿತ್ತಾಗಿ, 
ಬಸವಾ ಬಸವಾ ಬಸವಾ ಎಂಬ ಶಬ್ದದೊಳಗೆ 
ಎನ್ನ ಗಮನ ನಿರ್ಗಮನವಾಯಿತ್ತು . 
ಬಸವಾ ಎಂದೆನಯ್ಯಾ ಕಲಿದೇವರದೇವಾ, 
ಕಿಡಿಗೊಂಡ ಅರಗಿನ ಸಂಗದಂತಾಯಿತ್ತಾಗಿ. 


|| ೨೧೯ || 


೬೫೭ 


ಪಕ್ಕ ಮುರಿದ ಕೋಳಿಯಂತೆ ಬೆಕ್ಕಿನ ಬಾಧೆಗೆ ಸಿಕ್ಕ ಬೇಡವೆಂದು, 
ಗುರುಲಿಂಗಜಂಗಮದ ಪಾದತೀರ್ಥಪ್ರಸಾದದ ದಿಕ್ಕ ತೋರೆ, 
ದೀಕ್ಷೆಯ ಕೊಟ್ಟ, ಮಾರ್ಗವ ಮೀರಿ, 
ಮರಳಿ ಮಕ್ಕಳು ಮಾತಾಪಿತರು ಬಂಧುಗಳು ಭವಿಗಳಾಗಿರಲು, 
ಅವರ ಮುಖವ ಬಿಡಲಾರದೆ ಕೂಳಿನಾಸೆ ಮಾಡಿ ಹೋದೆನೆಂದಡೆ, 
ಕೋಳಿ ತಾನು ಬೆಕ್ಕು ನಾಯಿಯಿದ್ದ ಗೃಹಕೆ 
ಗುಟುಕಗೊಳಹೋದತೆರನಾಯಿತ್ತು , ಕಲಿದೇವರದೇವಯ್ಯ . || ೨೨೦ || 


೬೫೮ 
ಪದ್ಮದೊಳಗಣ ಪತ್ರದೊಳಗಣ ದ್ವಿದಳದೊಳಗಣ 
ಸ್ವರದ ಬಯಕೆಯೊಳಗಣ ಕರ್ಣಿಕಾಕುಹರದೊಳಗಣ 
ಅಜಸ್ಟಲದೊಳಗಣ ಅಹಿಮಧ್ಯದೊಳಗಣ 
ಹಲವುಕೋಟಿ ಪತ್ರದೊಳಗಣ ಕುಹರ ಪದ್ಮಮಧ್ಯದೊಳಗಣ 
ಪ್ರಾಣವಿಪ್ಪುದೆಂದು ಆತ್ಮನೆ ನಿಶ್ಚಸುವೆನೆನುತ, 
ಅನಂತಯೋಗಿಗಳು ಸಂಸಾರದ ವರ್ಮವ ಕೆಡಿಸಿಹೆವೆಂದು, 
ಅನಂತನಾಳದಲ್ಲಿ ನಿರ್ಬಂಧವ ಮಾಡಿ ಅಮೃತರಾದಹೆವೆಂದು, 
ಅಮೃತವ ದಣಿಯಲುಂಡೆಹೆವೆಂದು, 
ನಾನಾ ಕುಟಿಲವಾದ ಭಾವದಲ್ಲಿ ಐದಾರೆ ಕಾಣೆವಯ್ಯ . 
ನಿಮ್ಮ ಶಿವಾಚಾರದ ಕುಳವನರಿಯದೆ, 
ಅನೇಕರು ಬಂಧನದಲ್ಲಿ ಸಿಲುಕಿದರು ಕಾಣಯ್ಯ . 
ನೀವು ಚತುರ್ವಿಧಸ್ಥಲ ಮಂಟಪವ ಮಾಡಿದ ಸಿಂಹಾಸನದ ಮೇಲಿರ್ದು 
ನಿತ್ಯರಿಗೆ ಭಕ್ತಿಯನೀವುದ ಕಂಡ ಭಕ್ತರು ನಿತ್ಯರು. 
ನಿಮಗೆ ಶರಣಾಗತಿವೊಕ್ಕೆ , ಮಹಾಪ್ರಸಾದ. 
ದೇವಾತ್ಮನು ಪರಿಭವಕ್ಕೆ ಬಪ್ಪನೆಯೆಂದಡೆ, ಅದು ಹುಸಿ ಕಾಣಿರೂ . 


೨೪೬ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಆತ್ಮನಿಪ್ಪ ನೆಲೆಯ ಕೇಳಿರೊ . 
ಗುರುಭಕ್ತಿಯಲ್ಲಿಪ್ಪ, ದಾಸೋಹದಲ್ಲಿಪ್ಪ, ಅರ್ಪಿತ ಪ್ರಸಾದದಲ್ಲಿ ಪ್ಪ , 
ಮಾಡುವಲ್ಲಿಪ್ಪ, ಮಾಡಿಸಿಕೊಂಬಲ್ಲಿಪ್ಪ, 
ತನುಮನಧನವೊಂದಾಗಿ ನಿವೇದಿಸುವಲ್ಲಿಪ್ಪ, 
ಪರಿಪೂರ್ಣಾತ್ಮವೆಂದು ನಿತ್ಯರಿಗೆ ನೀವುಕಾರುಣ್ಯವ ಮಾಡಿದಿರಿ. 
ನಿಮ್ಮ ಕರುಣಕಟಾಕ್ಷದಲ್ಲಿ ಬಸವಣ್ಣನಲ್ಲದೆ ಮಾಡುವರಿಲ್ಲ , 
ಮಾಡಿಸಿಕೊಂಬವರಿಲ್ಲ . ಅದು ಕಾರಣ, 
ನಿಮ್ಮ ಬಸವಣ್ಣ ಹೇಳಿತ್ತ ಮೀರೆ ಕಾಣಾ, ಕಲಿದೇವಯ್ಯ . || ೨೨೧ || 


೬೫೯ 


ಪದ್ಮಾಸನದಲ್ಲಿ ಕುಳ್ಳಿರ್ದು ಲಿಂಗಾರ್ಚನೆಯ ಮಾಡುವರ ತೋರಾ ಎನಗೆ. 
ಸ್ವರೂಪಿನಲ್ಲಿ ನಿಂದು, ಜಂಗಮಕ್ಕೆ 
ಜಂಗಮದಾಸೋಹವ ಮಾಡುವರ ತೋರಾ ಎನಗೆ. 
ಮನ ನಿಜರೂಪಿನಲ್ಲಿ ಗುರುಸಿಂಹಾಸನವನೇರಿ ಪರಿಣಾಮವಳವಟ್ಟು , 
ಪ್ರಸಾದವ ಗ್ರಹಿಸುವರ ತೋರಾ ಎನಗೆ. 
ಇಂತಪ್ಪವರ ಸಂಗದಲ್ಲಿರಿಸು ಕಲಿದೇವಯ್ಯಾ , ನಾ ನಿನ್ನ ಬಲ್ಲೆ . 
ನನಗೆಯೂ ನಿನಗೆಯೂ ಇಂತಪ್ಪವರಪೂರ್ವ. 

|| ೨೨೨ || 


೬೬೦. 
ಪರದೈವ ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆಯಲ್ಲಿ 
ಚರಿಸುವ ಹೊಲೆಯರಿಗೆ, ಕ್ರಿಯಾದೀಕ್ಷೆಯ ಮಾಡುವನೊಬ್ಬ 
ಗುರುದ್ರೋಹಿನೋಡಾ, ಕಲಿದೇವರದೇವ. 


|| ೨೨೩ || 


೬೬೧ 
ಪರಧನ ಪರಸತಿಗಳುಪಿದಡೆ, 
ಮುಂದೆ ನರಕವೆಂದು ಗುರುವಾಕ್ಯ ಸಾರುತಿದೆ. 
ಪರಧನ ಪರಸತಿಗಳುಪಿ 
ಹತವಾಗಿ ಹೋದ ದುರ್ಯೋಧನ. 
ಪಾಂಡವರ ಕಥೆಯ ಕೇಳಿ, 
ಹರಿವ ನದಿಯ ಮಿಂದು, ಗೋದಾನ ಮಾಡುವ 
ನರಕಿಗಳ ನುಡಿಯ ಕೇಳಲಾಗದೆಂದ, ಕಲಿದೇವರದೇವ 


|| ೨೨೪ || 


ಮಡಿವಾಳ ಮಾಚಿದೇವರ ವಚನ 


೨೪೭ 


ونغ 


ಪರಮವಿಭೂತಿಯ ಹಣೆಯಲ್ಲಿ ಧರಿಸಿ, 
ಕೊರಳಲ್ಲಿ ರುದ್ರಾಕ್ಷಿಯ ಧರಿಸಿ, 
ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ, 
ಮರಳಿ ಮತ್ತೆ ಧರೆಯ ಪ್ರತಿಷ್ಠೆಗೆರಗುವ 
ನರಕಿಜೀವಿಗಳನೇನೆಂಬೆನಯ್ಯಾ , ಕಲಿದೇವಯ್ಯ . 


|| ೨೨೫ || 


೬೬೩ 


ಪರ್ವತಕ್ಕೆ ಕಂಬಿ ಕಾವಡಿಯ ಜೀಯರು ದ್ವಿಜರೊಯ್ದರಲ್ಲದೆ 
ಜಂಗಮದೇವರೊಯ್ದರೆ? 
ಆ ಜಂಗಮದೇವರ ಮೇಲೆ ಹೊರಿಸುವನೆ ಭಕ್ತ ? 
ಅವರು ಭಕ್ತರೊಡೆಯರಲ್ಲ . 
ಅವರು ದೇವಲೋಕ ಮರ್ತ್ಯಲೋಕಕ್ಕೆ ಹೊರಗು. 
ಹೊಯ್ಯೋ ಡಂಗುರವ, ಕಲಿದೇವರು ಸಾಕ್ಷಿಯಾಗಿ, || ೨೨೬ || 


೬೬೪ 


ಪರಸ್ತ್ರೀಯರ ನೋಡುವ ಕಣ್ಣು , 
ಲಿಂಗವ ನೋಡಿದ ಅವರಿಗೆ ಲಿಂಗವಿಲ್ಲ . 
ಪರಬ್ರಹ್ಮವ ನುಡಿವ ನಾಲಿಗೆಯಲ್ಲಿ , 
ಪರಸ್ತ್ರೀಯರ ಅಧರಪಾನವ ಕೊಂಡಡೆ, ಪ್ರಸಾದಕ್ಕೆ ದೂರ. 
ಘನಲಿಂಗವ ಪೂಜಿಸುವ ಕೈಯಲ್ಲಿ , 
ಪರಸ್ತ್ರೀಯರ ತೋಳು ಕುಚವ ಮುಟ್ಟಿದಡೆ, 
ತಾ ಮಾಡುವ ಪೂಜೆ ನಿಷ್ಪಲ. ಇದರಿದಡೆ ವ್ರತ. 
ಅಲ್ಲದಿರ್ದಡೆ, ಸುರೆಯ ಒಳಗೆ ತುಂಬಿ, 
ಹೊರಗೆ ಬೂದಿಯ ಪೂಸಿದಂತಾಯಿತ್ತು , ಕಲಿದೇವಾ, 

೬೬೫ 
ಪಾದೋದಕ ಪ್ರಸಾದದಿಂದ ಮೇಲೆ ಪರವಿಲ್ಲವಾಗಿ, 
ಗುರುವಿಡಿದು ಲಿಂಗವ ಕಂಡೆ. 
ಲಿಂಗವಿಡಿದು ಜಂಗಮವ ಕಂಡೆ. 
ಪ್ರಸಾದದಿಂದ ಪರವ ಕಂಡೆ. 
ಪರವ ತೋರಿದ ಗುರುವಿನಾಜ್ಜೆಯನು ಮೀರುವ 
ದುರಾತ್ಮರನ್ನ ಮುಖಕ್ಕೆ ತೋರದಿರು, ಕಲಿದೇವರದೇವಯ್ಯಾ . 


|| ೨೨೭ || 


|| ೨೨೮ || 


೨೪೮ 


ಸಂಕೀರ್ಣ ವಚನಸಂಪುಟ : ಮೂರು 


೬೬೬ 
- ಪಾಪಿಗೆ ಪ್ರಾಯಶ್ಚಿತ್ತವುಂಟು. 
ಪರವಾದಿಗೆ ಪ್ರಾಯಶ್ಚಿತ್ತವುಂಟು. 
ಶಿವಭಕ್ತನಾಗಿ ಅನ್ಯದೈವವ ಪೂಜಿಸುವಂಗೆ 
ಪ್ರಾಯಶ್ಚಿತ್ತವಿಲ್ಲವೆಂದ, ಕಲಿದೇವಯ್ಯ . 


|| ೨೨೯ || 


೬೬೭ 


ಪುರವರಾಧೀಶ್ವರರೆಲ್ಲರೂ ಪುರದೊಡೆಯ ಬಸವಣ್ಣ ಎಂದೆಂಬರು. 
ಅಮರಾಧೀಶ್ವರರೆಲ್ಲರೂ ಅಮರಪತಿ ಬಸವಣ್ಣ ಎಂದೆಂಬರು. 
ಕೈಲಾಸಾಧಿಪತಿಗಳೆಲ್ಲರೂ ಶಿವಲಿಂಗ ಬಸವಣ್ಣ ಎಂದೆಂಬರು. 
ದೇವಸಮೂಹವೆಲ್ಲ ಮಹಾಲಿಂಗ ಬಸವಣ್ಣ ಎಂದೆಂಬರು. 
ಪಂಚವಕ್ರಗಣಂಗಳೆಲ್ಲರೂ ಪಂಚಲಿಂಗ ಬಸವಣ್ಣ ಎಂದೆಂಬರು. 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಗಣಂಗಳೆಲ್ಲರೂ 
ಪದವೀವ ಬಸವಣ್ಣ ಎಂದೆಂಬರು. 
ನಾಗಲೋಕದವರೆಲ್ಲರೂ ಸಕಲಾಧಾರ ಬಸವಣ್ಣ ಎಂದೆಂಬರು. 
ಮರ್ತ್ಯಲೋಕದವರೆಲ್ಲರೂ ಗುರುಲಿಂಗ ಬಸವಣ್ಣ ಎಂದೆಂಬರು. 
ಭಕ್ತ ಬಸವಣ್ಣ ಎಂದೆಂಬರು, ಸೋಹಿ ದಾಸೋಹಿ ಬಸವಣ್ಣ ಎಂದೆಂಬರು. 
ತನುಮನಧನವ ಗುರುಲಿಂಗಜಂಗಮಕ್ಕೆ ನಿವೇದಿಸುವಾತ ಬಸವಣ್ಣ ಎಂದೆಂಬರು. 
ಇದು ಕಾರಣ, ನಾನು ಬಸವಣ್ಣ ಬಸವಣ್ಣ ಬಸವಣ್ಣ ಎಂದು 
ಬಯಲಾದೆನು ಕಾಣಾ, ಕಲಿದೇವರದೇವ. 

|| ೨೩೦ | | 


೬೬೮ 
ಪೃಥ್ವಿಯ ಗುಣವುಳ್ಳಡೆ ಭಕ್ತ . 
ಅಪ್ಪುವಿನ ಗುಣವುಳ್ಳಡೆ ಮಾಹೇಶ್ವರ. 
ಅಗ್ನಿಯ ಗುಣವುಳ್ಳಡೆ ಪ್ರಸಾದಿ . 
ವಾಯುವಿನ ಗುಣವುಳ್ಳಡೆ ಶರಣ, ಆತ್ಮನ ಗುಣವುಳ್ಳಡೆ ಐಕ್ಯ . 
ಇಂತೀ ಕ್ಷಮೆದಮೆಶಾಂತಿಸೈರಣೆಯುಳ್ಳಾತನೆ ಷಟೂಲಬ್ರಹ್ಮ . 
ಇದು ಕಾರಣ , ಗುರುಲಿಂಗದಲ್ಲಿ ವಿಶ್ವಾಸ, 
ಚರಲಿಂಗದಲ್ಲಿ ಸಕ್ತಿಯುಳ್ಳಾತನೆ ಭಕ್ತ ಮಾಹೇಶ್ವರ. 
ಪರಬ್ರಹ್ಮದಲ್ಲಿ ಪರಿಣಾಮವುಳ್ಳಾತನೆ ಪ್ರಸಾದಿ. 
ತನ್ನ ತಾನರಿದು, ಇದಿರ ಮರೆದಾತನೆ ಪ್ರಾಣಲಿಂಗಿ, 
ಅನುಪಮಜ್ಞಾನದಿಂದ ತನ್ನ ನಿಜಸ್ವರೂಪವ ತಿಳಿಯಬಲ್ಲಾತನೆ ಶರಣ. 


ಮಡಿವಾಳ ಮಾಚಿದೇವರ ವಚನ 


೨೪೯ 


| ೨೩೧ || 


ಪಿಂಡಬ್ರಹ್ಮಾಂಡವನೊಳಕೊಂಡು 
ಚಿದಾನಂದಬ್ರಹ್ಮದಲ್ಲಿ ಕೂಡಬಲ್ಲಾತನೆ ಐಕ್ಯ . 
ಇಂತಪ್ಪ ವರ್ಮಾದಿ ವರ್ಮವನರಿಯದ ಅದೃತಿಗಳೆಲ್ಲ, 
ಭವಕ್ಕೆ ಬೀಜರಯ್ಯಾ , ಕಲಿದೇವರದೇವ. 

- ೬೬೯ 
ಪೃಥ್ವಿಯ ಚಿತ್ರದ ಪಂಚಕರ್ಮೇಂದ್ರಿಯಂಗಳೆದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ಅಪ್ಪುವಿನ ಬುದ್ಧಿಯ ಪದಾರ್ಥಂಗಳೆದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ಅಗ್ನಿಯ ಅಹಂಕಾರ ಪಂಚೇಂದ್ರಿಯಂಗಳೆದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ವಾಯುವಿನ ಮನದ ಪಂಚಪ್ರಾಣವಾಯುಗದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ಆಕಾಶದ ಸುಜ್ಞಾನದ ಜ್ಞಾನಂಗಳ್ಳದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ಆತ್ಮನ ಪರಮಾತ್ಮನ ಹಸ್ತಂಗಿದೂ 
ಲಿಂಗೈಕ್ಯವಾದವು, ಬಸವಣ್ಣ ನಿಮ್ಮಿಂದ. 
ಇಂತಿವೆಲ್ಲವೂ ಲಿಂಗೈಕ್ಯವಾದವು ಬಸವಣ್ಣ ನಿಮ್ಮಿಂದ. 
ಕಲಿದೇವಾ, ನಿಮ್ಮ ಶರಣ ಸಂಗನಬಸವಣ್ಣನ ಶ್ರೀಪಾದಕ್ಕೆ 
ನಮೋ ನಮೋ ಎನುತಿರ್ದೆನು. 

- ೬೭೦ 


| ೨೩೨ || 


ಪೃಥ್ವಿಯ ಮೇಲಣ ಶಿಲೆಯ ತಂದು, ಪ್ರತಿಮೆಗಳ ಮಾಡಿ, 
ಕಲ್ಲುಕುಟಿಗನಲ್ಲಿಯೆ ಗುರುವಾದ, ಕಲ್ಲು ಶಿಷ್ಯನಾದ . 
ಹಿಂದಣಾದಿಯನರಿಯದ ಗುರು, 
ಮುಂದೆ ವೇದಿಸಲಿಲ್ಲದ, ಉಪದೇಶಕೊಳ್ಳಲರಿಯದ ಶಿಷ್ಯ , 
ಈ ಎರಡೂ ಕಲ್ಲ ಕುಟಿಗನ ಕಲ್ಲಿನಂತೆ ಕಾಣಾ, ಕಲಿದೇವಯ್ಯ . 

- ೬೭೧ 
ಪೃಥ್ವಿ ಲಿಂಗವೆಂದು ಗತವಾದರು ಹಲಬರು. 
ಅಪ್ಪು ಲಿಂಗವೆಂದು ತಪ್ಪಿದರು ಶಿವಪಥವ ಹಲಬರು. 
ತೇಜ ಲಿಂಗವೆಂದು ವಾದಿಗಳಾದರು ಹಲಬರು. 


|| ೨೩೩ || 


೨೫೦ 


ಸಂಕೀರ್ಣ ವಚನಸಂಪುಟ : ಮೂರು 


ವಾಯು ಲಿಂಗವೆಂದು ಘಾಸಿಯಾದರು ಹಲಬರು. 
ಆಕಾಶ ಲಿಂಗವೆಂದು ಶೂನ್ಯವಾದಿಗಳಾದರು ಹಲಬರು. 
ಇಂತೀ ಹುಸಿಶಬ್ದವ ತೊಡೆದು, 
ನಿಜಲಿಂಗ ನಿಜಜಂಗಮ ನಿತ್ಯಪ್ರಸಾದದ ನಿಜವ ತೋರಿ, 
ಎನ್ನ ಬದುಕಿಸಿದಾತ ಬಸವಣ್ಣ ಕಾಣಾ, ಕಲಿದೇವಯ್ಯ . 


|| ೨೩೪ || 


೬೭೨ 
ಪ್ರಣಮ ಪ್ರಜ್ವಲಿತವಾಯಿತ್ತು, ಪ್ರಸಾದ ನಿಂದ ಸ್ಥಲವು. 
ಪ್ರಸಾದ ಪ್ರಜ್ವಲಿತವಾಯಿತ್ತು, ಅನುಭಾವ ನಿಂದ ಸ್ಥಲವು. 
ಅನುಭಾವ ಪ್ರಜ್ವಲಿತವಾಯಿತ್ತು. 
ಇಂತಾ ಮಹಾಘನವು ಕಲಿದೇವಾ, 
ನಿಮ್ಮ ಶರಣ ಬಸವಣ್ಣನ ನಿಜೈಕ್ಯದ ನಿಲವು. 


|| ೨೩೫ || 


2a 
ع 


ಪ್ರಥಮಕಾಲದಲ್ಲಿ ದೇವಗಣ, ಮಹಾಗಣ, 
ಕಿನ್ನರಗಣ, ಆಳಾಪಗಣಸಹಿತ ಸಂಗನಬಸವಣ್ಣ . 
ಗಣಪ್ರಸಾದಿಯಾಗಿ ಮರ್ತ್ಯಲೋಕಕ್ಕೆ ಮಹವ ತಂದು, 
ಶಿವಗಣಂಗಳ ಮಾಡಿದಾತ ಬಸವಣ್ಣ . 
ಸ್ವರೂಪ ಸಾರಾಯವ ಪದಾರ್ಥವೆಂದಾತ ಬಸವಣ್ಣ . 
ಕಲಿದೇವಯ್ಯ , 
ನಿಮ್ಮ ಶರಣನಿಂತಹ ಘನಮಹಿಮ , ನೋಡಯ್ಯಾ . 


|| ೨೩೬ || 


೬೭೪ 
ಪ್ರಾಣಾಪಾನ ಮೊದಲಾದ ದಶವಾಯುಗಳ ಇಚ್ಛೆಯಲ್ಲಿ ಸುಳಿದಾಡದು. 
ಜ್ಞಾನದಲ್ಲಿ ಬೆಳೆವುದು, ನಿರಾಲಂಬದಲ್ಲಿ ಆಡುವುದು, 
ಹೃದಯಕಮಲ ಪದ್ಮಪತ್ರದುಸುರನಾಲಿಸಿ, 
ಸಂಪುಟಜಂಗಮದಾಟವನಾಡುವುದು , 
ಲಿಂಗದ ನೋಟವ ನೋಡುವುದು, ಮಹಾಪ್ರಸಾದದಲ್ಲಿ ಬೆಳೆವುದು, 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನ ನಿಲವಿದು. 

|| ೨೩೭ || 
೬೭೫ 
ಬಂದೆಹೆನೆಂಬ ಸುಖವ ಹೆರೆಹಿಂಗಿದವರುಂಟೆ ? 
ಕಂಡ ನಿಧಾನವ ಬೇಡ ಎಂದವರುಂಟೆ 


ಮಡಿವಾಳ ಮಾಚಿದೇವರ ವಚನ 


೨೫೧ 


ಕಲಿದೇವಯ್ಯ ತಾನೆ ಬಂದೆಹೆನೆಂದಡೆ, 
ಬೇಡ ಎನಲೇತಕೆ, ಎಲೆ ಚಂದಯ್ಯ . 


| ೨೩೮ || 


غ 
2 
غ 


. 


ಬಕಾರವೆ ಗುರುವಯ್ಯಾ , ಸಕಾರವೆ ಲಿಂಗವಯ್ಯಾ , 
ವಕಾರವೆ ಜಂಗಮವಯ್ಯಾ , ಅದೆಂತೆಂದಡೆ : 
ಬಕಾರಂ ಗುರುರೂಪಂ ಚ ಸಕಾರಂ ಲಿಂಗಮೂರ್ತಿ ಹಿ| 
ವಕಾರಂ ಚರಮಾಖ್ಯಾತಂ ತ್ರಿವಿಧಂ ತತ್ಯನಿಶ್ಚಯಂ| | 
ಇಂತೆಂದುದಾಗಿ, 
ಉದಯ ಮಧ್ಯ ಸಾಯಂಕಾಲದಲ್ಲಿ , 
ಬಸವಾ ಬಸವಾ ಬಸವಾ ಎಂದು ಮಜ್ಜನಕ್ಕೆರೆವ 
ಮಹಾಮಹಿಮರ ತೋರಾ, ಕಲಿದೇವರದೇವ. 

೬೭೭ 
ಬಲಕೆ ಮುರಿದನು ಪೌಳಿಯ ಉತ್ತರ ಬಾಗಿಲಲ್ಲಿ . 
ತಲೆವಾಗಿ ಹೊಕ್ಕ ಗತಿಯ ಪವಣಿನಲ್ಲಿ ಧವಳಾರವ. 
ಪಶ್ಚಿಮದ್ವಾರದಿಂದ ವಿಧಗತಿಯ ಶೂನ್ಯಸಿಂಹಾಸನದ ಮೇಲೆ 
ಮುಕಕೇಶದ ಪರಮ ಗುರುರಾಜನೇರಿದ, ಕಲಿದೇವರದೇವನು 


|| ೨೩೯ || 


|| ೨೪೦ || 


೬೭೮ 


ಬಸವಣ್ಣನ ಕಿರುಗೊಳಗೆ 
ನಾಗಲೋಕದ ನಾಗಗಣಂಗಳೆನಿಸುವುದು. 
ಬಸವಣ್ಣನ ಜಾಣು ಜಂಘಯೆ 
ಮರ್ತ್ಯಲೋಕದ ಮಹಾಗಣಂಗಳೆನಿಸುವುದು. 
ಬಸವಣ್ಣನ ನಾಭಿಯೆ 
ದೇವಲೋಕದ ದೇವಗಣಂಗಳೆನಿಸುವುದು. 
ಮೇಲಣ ಘನವ ಹೊಗಳುವಡೆ ಎನ್ನಳವಲ್ಲ ಕಲಿದೇವಾ 
ಇನ್ನು ಹೊಗಳುವಡೆ ನಿನ್ನಳವಲ್ಲವೆ ಬಸವಣ್ಣನ. 

೬೭೯ 
ಬಸವಣ್ಣನ ನೆನೆದೆನ್ನ ತನು ಬಯಲಾಯಿತ್ತು . 
ಬಸವಣ್ಣನ ನೆನೆದೆನ್ನ ಮನ ಬಯಲಾಯಿತ್ತು . 
ಬಸವಣ್ಣನ ನೆನೆದೆನ್ನ ಭಾವ ಬಯಲಾಯಿತ್ತು . 


|| ೨೪೧ || 


೨೫೨ 


ಸಂಕೀರ್ಣ ವಚನಸಂಪುಟ : ಮೂರು 


ಕಲಿದೇವಯ್ಯ ನಿಮ್ಮ ಶರಣ, ಮಹಾಮಹಿಮ 
ಸಂಗನಬಸವಣ್ಣನ ನೆನೆನೆನೆದು, 
ಎನ್ನ ಸರ್ವಾಂಗ ಲಿಂಗವಾಯಿತ್ತೆಂದರಿದೆನಯ್ಯಾ . 

|| ೨೪೨ || 
೬೮೦ 
ಬಸವಣ್ಣನ ನೆನೆವುದೆ ಷೋಡಶೋಪಚಾರ. 
ಬಸವಣ್ಣನ ನೆನೆವುದೆ ಪರಮತತ್ವ . 
ಬಸವಣ್ಣನ ನೆನೆವುದೆ ಮಹಾನುಭಾವ. 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನ ನೆನೆದು, 
ಸಮಸ್ತಗಣಂಗಳೆಲ್ಲರೂ ಅತಿಶುದ್ಧರಾದರಯ್ಯ . 

|| ೨೪೩ || 
೬೮೧ 
ಬಸವಣ್ಣನ ಬಳಿಯಯ್ಯಾ ಗಂಗೆವಾಳುಕಸಮಾರುದ್ರರು. 
ಬಸವಣ್ಣನ ಫಲವಯ್ಯಾ ಓಂ ನಮಃ ಶಿವಾಯ ಎಂಬವರೆಲ್ಲರು. 
ಬಸವಣ್ಣನ ಆಜ್ಞೆಯಯ್ಯಾ ಎಲ್ಲ ಶಿವಾರ್ಚಕರು. 
ಬಸವಣ್ಣನ ಘನವಯ್ಯಾ ತನುದಾಸೋಹಿಗಳು. 
ಬಸವಣ್ಣನ ಧನವಯ್ಯಾ ಪಾದೋಕಪ್ರಸಾದಿಗಳು. 
ಬಸವಣ್ಣನ ಮನವಯ್ಯಾ ತನುಪದಾರ್ಥವ ಮಾಡಿ, 
ಗುರುಲಿಂಗಜಂಗಮಕ್ಕರ್ಪಿಸುವರು. 
ಬಸವಣ್ಣ ಮಾಡಿದ ಅನುಗಳಯ್ಯಾ , 
ಕನಸಿನಲ್ಲಿ ಮನಸಿನಲ್ಲಿ ಶಿವಶಿವಾ ಎಂಬರೆಲ್ಲರು. 
ಬಸವಣ್ಣನ ಬಂಧುಗಳಯ್ಯಾ ಎಲ್ಲಾ ಶಿವಲಾಂಛನಿಗಳು. 
ಬಸವಣ್ಣನ ಪ್ರಸಾದಿಗಳಯ್ಯಾ . 
ಬಸವಣ್ಣನ ನಾಮಾಮೃತವ ನೆನೆವರೆಲ್ಲರು. 
ಎಲೆ ಕಲಿದೇವರದೇವಾ, ಬಸವಣ್ಣನ ಆಜ್ಜೆಯಲ್ಲಿ ನೀನಿರ್ದೆಯಾಗಿ , 
ಎಲ್ಲ ಶಿವಭಕ್ತರ ತನುಮನಧನಸಹಿತ ನಾನಾದೆನಯ್ಯಾ . || ೨೪೪ || 

೬೮೨ 
ಬಸವಣ್ಣ ಮಾಡಲಿಕೆ ಗುರುವಾಯಿತ್ತು , 
ಬಸವಣ್ಣ ಮಾಡಲಿಕೆ ಲಿಂಗವಾಯಿತ್ತು . 
ಬಸವಣ್ಣ ಮಾಡಲಿಕೆ ಜಂಗಮವಾಯಿತ್ತು . 
ಬಸವಣ್ಣ ಮಾಡಲಿಕೆ ಪ್ರಸಾದವಾಯಿತ್ತು . 
ಬಸವಣ್ಣ ಮಾಡಲಿಕೆ ಈರೇಳುಲೋಕವಾಯಿತ್ತು . 
ಬಸವಣ್ಣನಿಂದಾದ ಕಲಿದೇವಯ್ಯ . 

| ೨೪ || 


ಮಡಿವಾಳ ಮಾಚಿದೇವರ ವಚನ 


೨೫೩ 


೬೮೩ 
ಬಸವಣ್ಣಾ ಎಂದಡೆ, ಚೆನ್ನಬಸವಣ್ಣಾ ಎಂದಡೆ, 
ಪ್ರಭುದೇವಾ ಎಂದಡೆ, ಮಹಾದೇವಾ ಎಂದಡೆ, 
ಮಹಾಸ್ಥಾನದಲ್ಲಿರ್ದು ಕರೆದಡೆ, 
ಓ ಎನುತಿರ್ದೆ ಕಾಣಾ, ಕಲಿದೇವರದೇವಾ. 


| ೨೪೬ || 


೬೮೪ 


ಬಸವ ಮೊದಲಾದ ಮಹಾಪ್ರಮಥಣಂಗಳ ಸಮೂಹಕ್ಕೆ ಕಾರಣರಾದ, 
ಮರ್ತ್ಯಲೋಕದ ಮಹಾಗಣಂಗಳ ಅಂಶೋದ್ಧಾರಕರಾದ, 
ಲಿಂಗಾಚಾರ ಭಕ್ತಮಾಹೇಶ್ವರರ ಪಾಣಿಗ್ರಹಣ ಕ್ರಿಯಾಶಕ್ತಿಯರು 
ಸದಾವಾಸ ಪರಿಯಂತರ ಇಷ್ಟಮಹಾಲಿಂಗವ 
ತಮ್ಮ ಅಂಗವ ಬಿಟ್ಟು ಅಗಲಿಸಲಾಗದು. 
ನಿರಂತರ ಶ್ರೀಗುರುಲಿಂಗಜಂಗಮದ ಚರಣೋದ್ಧೂಳನವನ್ನು 
ಲಲಾಟದಲ್ಲಿ ತ್ರಿಪುಂಡ್ರ ರೇಖೆಗಳ ಧರಿಸಿ, 
ಮಂತ್ರಸ್ಮರಣೆಯಿಂದ ಲಿಂಗಜಂಗಮಕ್ಕೆ ಪಾಕವ ಮಾಡಿ ಸಮರ್ಪಿಸಿ, 
ಕುಶಬ್ಬವನಳಿದು ಆಚರಿಸುವದೆ ಸತ್ಯ ಸದಾಚಾರ. 
ಈ ಸನ್ಮಾರ್ಗವ ಬಿಟ್ಟು , ಭವಿಪ್ರಾಣಿಗಳಂತೆ ಸರ್ವಾಂಗಕ್ಕೆ ಹಚ್ಚೆಯನೂರಿಸಿಕೊಂಡು, 
ಲಲಾಟದಲ್ಲಿ ಕುಂಕುಮಗಂಧದ ಬೊಟ್ಟು, ಏಕಾಂತವಾಸದಲ್ಲಿ ಹಲವುಪ್ರಸಂಗ. 
ಭವಿಜನ್ಮಾತ್ಮರು ತೊಳೆದು ಹೊದಿಕೆ, ಅವರ ಸಂಸರ್ಗ ಮೊದಲಾದ 
ದುಃಕೃತ್ಯವ ಮಾಡಿದಲ್ಲಿ ಕಂಡು ಸುಮ್ಮನಿರಲಾಗದು. 
ಭಕ್ತಮಾಹೇಶ್ವರರು ಆ ಸ್ತ್ರೀಯರಿಗೆ ಪ್ರತಿಜ್ಞೆಯ ಮಾಡುವದು. 
ಅದ ಮೀರಿದಡೆ ಅವರಿಂದ ಪಾಕವ ಕೊಳ್ಳಲಾಗದು. 
ಈ ಮಾರ್ಗವನಾಚರಿಸದಿರ್ದಂಥ ಭಕ್ತನಲ್ಲಿ , ಗುರುಚರಮೂರ್ತಿಗಳು, 
ಅವನ ಮನೆಯ ಹೊಕ್ಕು , ಲಿಂಗಾರ್ಚನೆ ಲಿಂಗಾರ್ಪಣವ ಮಾಡಲಾಗದು. 
ಗುರುವಾಕ್ಯವ ಮೀರಿ, ಅರ್ಥದಿಚ್ಛೆಗೆ ಹೊಕ್ಕು ಬೆರಸಿದಡೆ, 
ಅನಾದಿ ಗುರುಲಿಂಗಜಂಗಮ ಭಕ್ತಪ್ರಸಾದಕ್ಕೆ ಹೊರಗಾಗಿ, 
ಅಂತ್ಯದಲ್ಲಿ ಶತಸಹಸ್ರ ವೇಳೆ ಶುನಿಸೂಕರಾದಿಗಳಲ್ಲಿ 
ಬಪ್ಪುದು ತಪ್ಪದು ನೋಡಾ, ಕಲಿದೇವರದೇವ. 

| ೨೪೭ || 


೬೮೫ 
ಬಹುಜಲವಂ ಬಿಟ್ಟು , ಚಿಲುಮೆಯ ತೆರೆಗಡದು. 
ನೆಲಶುದ್ದ ಸೌಕರ್ಯವಲ್ಲದೆ ಅದು ಶೀಲವಲ್ಲ . 


೨೫೪ 


ಸಂಕೀರ್ಣ ವಚನಸಂಪುಟ : ಮೂರು 


ಉಪ್ಪ ಬಿಟ್ಟು ಸಪ್ಪೆಯನುಂಡಡದು ಮನದ ಹೇಸಿಕೆಯಿಲ್ಲದೆ ಅದು ದೃಢವ್ರತವಲ್ಲ . 
ವ್ರತ ನಿಶ್ಚಯವಾವುದೆಂದಡೆ, 
ಪರಸ್ತ್ರೀ ಪರಧನ ಪರದೂಷಣಯವನರಿದು ಬಿಟ್ಟಡೆ, 
ಅದು ಅರುವತ್ತಾರುವ್ರತವೆಂದೆ, ಕಲಿದೇವರದೇವ. 

|| ೨೪೮ || 
೬೮೬ 
ಬಾಲನಹನೂಮ್ಮೆ , ಲೋಲನಹನೊಮ್ಮೆ , 
ವೃದ್ಧನಹನೊಮ್ಮೆ , ಮತ್ತನಹನೊಮ್ಮೆ , 
ಹೊಳೆದು ತೋರುತಲೊಮ್ಮೆ ತೋರಿ ಅಡಗುತಲೊಮ್ಮೆ . 
ವಿಶ್ವವ ನೋಡಿ ಬೆರಗಾಗುತ್ತಮಿರೆ, ಇದ್ದ ಠಾವಿನಲ್ಲಿ 
ಮುಂದೆ ತೋರುತ್ತವಿರಲು, ಸಂಪ್ರದಾಯದವರು 
ಒಡನೊಡನೆ ಹರಿದುಬಂದು, ಹೇಳುತ್ತಿರಲು, 
ಹರಿದು ಬಂದು ಹತ್ತೆಸಾರಿದ, 
ಬಸವನ ಮಹಮನೆಯ ತಲೆಯೆತ್ತಿ ನೋಡಿದ. 
ಮುಗಿಲ ಮೂಲೆತಪ್ಪದೆ ಕುಸುರಿಗೆಲಸಗಳ, 
ನಂದಿಯ ಮಂಟಪಗಳ, 
ಮೇಲುಪ್ಪರಿಗೆಯ ಭದ್ರಂಗಳ ನೋಡಿ ತಲೆದೂಗುತ್ತ , 
ಕಲಿದೇವರದೇವ, ಬಸವನ ಮಹಮನೆಯ 
ಪ್ರದಕ್ಷಿಣ ಬಂದು, ದ್ವಾರದ ಮುಂದೆ ನಿಂದಿರ್ದನು, || ೨೪೯ || 

೬೮೭ 
ಬಿಂದುವ ಹರಿದು, ನಾದವನತಿಗಳೆದು, 
ಕಳೆಯ ಬೆಳಗ ಸಾಧಿಸಿ, 
ಅಸಾಧ್ಯ ಸಾಧಕನಾದೆಯಲ್ಲಾ ಬಸವಣ್ಣ . 
ಕಾಯವ ಹೊದ್ದದೆ, ಮಾಯವ ಸೋಂಕದೆ. 
ನಿರಾಳವಾಗಿ ನಿಂದೆಯಲ್ಲಾ ಬಸವಣ್ಣ . 
ನಾ ನಿನ್ನನವಗ್ರಹಿಸಿಕೊಂಡು, ಸಂದುಭೇದವಿಲ್ಲದಿದ್ದಲ್ಲಿ , 
ಹೊಗಳಲಿಂಬುಂಟೆ ಬಸವಣ್ಣ . 
ಕಲಿದೇವರದೇವನು ಕಾಯಗೊಂಡಿಪ್ಪುದು, 
ನಿನ್ನಿಂದಲಾನು ಕಂಡೆ ನೋಡಾ, ಸಂಗನಬಸವಣ್ಣ . 

| ೨೫೦ || 


೬೮೮ 


ಬಿಂದುವ ಹರಿದೆಯಲ್ಲಾ ಬಸವಣ್ಣ . 
ನಾದವ ಸಿಂಹಾಸನವ ಮಾಡಿಕೊಂಡು ಇದ್ದೆಯಲ್ಲಾ ಬಸವಣ್ಣ . 


ಮಡಿವಾಳ ಮಾಚಿದೇವರ ವಚನ 


೨೫೫ 


ಅಷ್ಟಗುಣಂಗಳ ನಷ್ಟವ ಮಾಡಿದೆಯಲ್ಲಾ 
ನಿಜಲಿಂಗ ಬಸವಣ್ಣ . 
ಶುಕ್ಲಶೋಣಿತ ಮೇಧಸ್ಸು ಇವರಿಂದಾದ 
ಕಾಯವೆತ್ತ ಹೋಯಿತ್ತಯ್ಯಾ ಘನಲಿಂಗ ಬಸವಣ್ಣ . 
ಭಕ್ತಿಯ ರೂಪುಗೆಟ್ಟು ಮತ್ತೊಂದು ರೂಪಾದೆಯಲ್ಲಾ 
ನಿರೂಪಿ ಬಸವಣ್ಣ . 
ಶೂನ್ಯಪ್ರಸಾದಿಯಲ್ಲ , ನಿಶೂನ್ಯಪ್ರಸಾದಿಯಲ್ಲ . 
ಆವ ಪ್ರಸಾದವನೂ ಸೋಂಕದ ಪ್ರಸಾದಿ. 
ಯೋನಿಜನಲ್ಲದ, ಅಯೋನಿಜಲ್ಲದ, ನಿಜಮೂರ್ತಿಯೆನಿಸುವ ಬಸವಣ್ಣ . 
ಭಕ್ತಿಯ ಹರಹಿಹೋದೆಯಲ್ಲಾ ಬಸವಣ್ಣ . 
ಮೂರ್ತನಲ್ಲದ, ಅಮೂರ್ತನಲ್ಲದ ಲಿಂಗವ 
ತೋರಿದೆಯಲ್ಲಾ ಬಸವಣ್ಣ . 
ನಿರವಯವಾಗಿ ಹೋದನು ನಮ್ಮ ಬಸವರಾಜನು. 
ಬೆಳಗನುಟ್ಟು ಬಯಲಾಗಿ ಹೋದನು ನಮ್ಮ ಬಸವಲಿಂಗನು. 
ಬಸವಣ್ಣ ಬಸವಣ್ಣ ಬಸವಣ್ಣ ಎನಲಮ್ಮನು, 
ಎನ್ನ ವಾಜ್ಞನಕ್ಕಗೋಚರನಾಗಿ, 
ಬಸವಣ್ಣಂಗೆ ಶರಣೆಂಬ ಪಥವ ತೋರಯ್ಯಾ , 
ಕಲಿದೇವರದೇವ. 

|| ೨೫೧ || 


೬೮೯ 


ಬಿತ್ತು ಬೆಳಸು ಸರ್ವಜೀವಕಿವನೊಬ್ಬನೆ. 
ಮತ್ತೆ ಮರಳಿ ಅನ್ಯದೈವಕ್ಕೆರಗಬೇಕೆ ? 
ಪೃಥ್ವಿರಾಜಮನಾಳುವವರು, 
ಕಾದಿ ಹೋದವರ ಗೋತ್ರವಧೆಯಂ ಮಾಡಿ, 
ಸತ್ತುಹೋದ ಪಾಂಡವರು. 
ಜಗಕ್ಕೆ ಬಿತ್ತು ಬೆಳೆಯ ಕೊಟ್ಟನೆಂಬ 
ನೀತಿಹೀನರ ನುಡಿಯ ಕೇಳಲಾಗದೆಂದ, ಕಲಿದೇವರದೇವ. 


| ೨೫೨ || 


೬೯೦ 
ಬಿದ್ದು ಸತ್ಯ ಬಸುವ ತಿಂಬ ಹೊಲತಿಗೆ ಹೊಲೆಗಂಡು, 
ಶುದ್ದ ನೀರ ಮಿಂದಡೆ, 
ಅವಳ ಮೊದಲ ಹೊಲೆಹೋಯಿತ್ತೆ ? 


೨೫೬ 


ಸಂಕೀರ್ಣ ವಚನಸಂಪುಟ : ಮೂರು 


|| ೨೫೩ || 


ಮದ್ದವ ಸೇವಿಸುವ ಹೊಲೆಯರು, 
ದೈವಕ್ಕೆರಗಿ, ಕುಲದಲ್ಲಿ ಶುದ್ದರಹೆವೆಂಬ ಪರಿಯೆಂತೊ ? 
ಮಲಭಾಂಡದ ಕುಲವೆಲ್ಲಾ ಒಂದೆ. 
ಗೆಲುವಿಂಗೆ ಹೆಣಗುವ ಹದಿನೆಂಟುಜಾತಿಗಳು, 
ಗುರುವಿನ ನೆಲೆಯನರಿಯದೆ, 
ಕೆಟ್ಟಪ್ರಾಣಿಗಳನೇನೆಂಬೆನಯ್ಯಾ , ಕಲಿದೇವರದೇವ ? ಅದು 

೬೯೧. 
- ಬೆಕ್ಕು ನಾಯಿ ಸೂಳೆ ಸುರೆ ತಾಳಹಣ್ಣು 
ಅನ್ಯದೈವ ಭವಿಮಿಶ್ರವುಳ್ಳವರ ಮನೆಯಲ್ಲಿ , 
ನಂಟುತನದ ದಾಕ್ಷಿಣ್ಯಕ್ಕಾಗಲಿ, 
ನೆಂಟರ ದಾಕ್ಷಿಣ್ಯಕ್ಕಾಗಲಿ ಅದಲ್ಲದೆ, 
ಮತ್ತೆ ತನ್ನ ಒಡಲ ಕಕ್ಕುಲತೆಗಾಗಿ ಹೋಗಿ ಹೊಕ್ಕು, 
ಅವರುಗಳಲ್ಲಿ ಅನ್ನ ಪಾನವ ಕೊಂಡೆನಾದಡೆ, 
ಹೊಲೆಗೇರಿಯ ಹಂದಿಯ ಮುಸುಡ 
ಮೂಸಿನೋಡಿದಂತಾಯಿತ್ತು , ಅವನ ಮಾಟ, 
ಕಲಿದೇವಯ್ಯ ನೀವು ಸಾಕ್ಷಿಯಾಗಿ, 

೬೯೨ 
ಬೋಳಿಗೇಕೊ ತ್ರಿಭಸ್ಮಸುರೇಖೆ ? 
ಗುರುವಿಗೇಕೊ ಕೊನರು ? ಜಂಗಮಕ್ಕೇಕೊ ಭರವಶ ? 
ಲಿಂಗಕ್ಕೇಕೊ ಮುನ್ನೀರು ? ಭಕ್ತಂಗೇಕೊ ಖ್ಯಾತಿಯ ಲಾಭ ? 
ಇಂತಿವರು ತಾಳಬಿಟ್ಟು ಕುರಸವ ಕೊಂಡು, 
ದಡಿಗಿಡಾಗಿ ಹೊಡೆಯಿಸಿಕೊಳಬೇಡ. 
ಮುಂದೆ ಮೇಲಣವರುಹ ನೋಡಿ, 
ಬದುಕೆಂದನು ಮಾಚಯ್ಯ , ಕಲಿದೇವರದೇವಾ. 


| ೨೫೪ || 


| ೨೫೫ || 


೬೯೩ 


ಬ್ರಹ್ಮನ ಹೆಂಡಿರ ಮಕ್ಕಳ ಹಿಡಿತಂದು, 
ಅಡಿಗೆಯ ಮಾಡಿಸಿದಾತ ಬಸವಣ್ಣ . 
ವಿಷ್ಣುವಿನ ಸಾಸಿರದೇಳುನೂರುಕುಮಾರಿಯರ 
ಹಿಡಿತಂದು, ದಹಿಸಿದಾತ ಬಸವಣ್ಣ . 
ರುದ್ರರ ರುದ್ರಗಣಂಗಳ ಹಿಡಿತಂದು, 


ಮಡಿವಾಳ ಮಾಚಿದೇವರ ವಚನ 


೨೫೭ 


ಸ್ವಾಮಿಭ್ರತ್ಯಾಚಾರಸಂಬಂಧವ ಮಾಡಿಸಿದಾತ ಬಸವಣ್ಣ . 
ಆ ಬಸವಣ್ಣಂಗೆ ಪ್ರಸಾದವೆ ನೆಲೆಯಾದುದು, 
ಕಲಿದೇವಯ್ಯಾ . 


|| ೨೫೬ || 


೬೯೪ 


ಬ್ರಾಹ್ಮಣದೈವವೆಂದು ಆರಾಧಿಸಿದ ಕಾರಣ ] 
ಗೌತಮಗೆಗೋವಧೆಯಾಯಿತ್ತು. 
ಬ್ರಾಹ್ಮಣದೈವವೆಂದು ಆರಾಧಿಸಿದ ಕಾರಣ ಕರ್ಣನ ಕವಚ ಹೋಯಿತ್ತು. 
ಬ್ರಾಹ್ಮಣದೈವವೆಂದು ಆರಾಧಿಸಿದ ಕಾರಣ ನಾಗಾರ್ಜುನನ ತಲೆ ಹೋಯಿತ್ತು. 
ಬ್ರಾಹ್ಮಣದೈವವೆಂದು ಆರಾಧಿಸಿದ ಕಾರಣ ದಕ್ಷಂಗೆ ಕುರಿದಲೆಯಾಯಿತ್ತು . 
ವಿಷ್ಣುದೈವವೆಂದು ಆರಾಧಿಸಲು ಬಲಿಗೆ ಬಂಧನವಾಯಿತ್ತು. 
ವಿಷ್ಣುದೈವವೆಂದು ಆರಾಧಿಸಿದ ಕಾರಣ 
ಪಾಂಡವರಿಗೆ ದೇಶಾಂತರ ಯೋಗವಾಯಿತ್ತು. 
ವಿಷ್ಣುದೈವವೆಂದು ಆರಾಧಿಸಲು ಪರಶುರಾಮ ಸಮುದ್ರಕ್ಕೆ ಗುರಿಯಾದ. 
ವಿಷ್ಣುದೈವವೆಂದು ಆರಾಧಿಸಲು ವ್ಯಾಸನ ತೋಳು ಆಕಾಶಕ್ಕೆ ಹೋಯಿತ್ತು . 
ಈ ದೃಷ್ಟವಿದ್ದು, ಮಾಯಿರಾಣಿಯ ದೈವವೆಂದು ಆರಾಧಿಸಿದ ಕಾರಣ 
ತಲೆಯಲ್ಲಿ ಕರವ ಕಟ್ಟಿ , ಕೊರಳಲ್ಲಿ ಕವಡೆಯ ಕಟ್ಟಿ , 
ಬೇವನುಟ್ಟು , ಜಾವಡಿ ಅರಿಯ ಲಜ್ಜೆ ಹೋಯಿತ್ತು. 
ಮುಂದೆ ಭೈರವ ದೇವರೆಂದು ಆರಾಧಿಸಿದ ಕಾರಣ 
ಕರುಳ ಬೆರಳ ಖಂಡಿಸಿ ತುತ್ತು ತುತ್ತಿಗೆ ಅಂತರಂಗ ಬಹಿರಂಗವಾಯಿತ್ತು . 
ಮುಂದೆ ಜಿನನ ದೈವವೆಂದು ಆರಾಧಿಸಿದ ಕಾರಣ 
ಜೈನ ಮಾಡಿದ ಕರ್ಮ ನಿಷ್ಕರ್ಮವಾದುದಾಗಿ ನರರ ಹಾಡಿದಡೆ ಗತಿಯಿಲ್ಲ, 
ಕೇಳಿದರೆ ಗತಿಯಿಲ್ಲ 
ಹರ ನಿಮ್ಮ ಶರಣರ ಶ್ರೀಪಾದವ ಗತಿಯಾಗಿದ್ದೆ ನೋಡಾ. 
ಹರ ನಿಮ್ಮ ಶರಣರ ಒಲವಿಂದ 
ತುತ್ತು ಬುತ್ತಿಗೆ ಬೆನ್ನು ಹತ್ತುವ ಮಾರಿ ಮಸಣಿ ಮೈಲಾರ 
ಹೊನ್ನ ಲಕ್ಷ್ಮಿಗಳು ಅರ್ಥ ಅಯುಷ್ಯವ ಕೊಡಬಲ್ಲವೆ ? 
ಒಡೆಯನಿಲ್ಲದ ಮನೆಯ ತುಡುಗುಣಿನಾಯಿ ಹೊಗುವಂತೆ, 
ಜಡದೇಹಿಗಳ ತನುವ ಕಾಡುತಿಹವೆಂದಾ ಕಲಿದೇವಯ್ಯ . | ೨೫೭ || 

೬೯೫ 
ಭಕ್ತನಾದಡೆ ತ್ರಿವಿಧದ ಮೇಲಣಾಸೆಯಳಿದಿರಬೇಕು. 
ವಿರಕ್ತನಾದಡೆ ಧರಿತ್ರಿಯ ವರ್ಗದವರಿಗೊಳಗಾಗಿರದಿರಬೇಕು. 


೨೫೮ 


ಸಂಕೀರ್ಣ ವಚನ ಸಂಪುಟ : ಮೂರು 


ಜಂಗಮವಾದಡೆ ಅನ್ಯರ ಬಲೆಗೆ ಸಿಲುಕದಿರಬೇಕು. 
ಗುರುವಾದಡೆ ಲೇಸ ಕಂಡು ಚರಿಸದಿರಬೇಕು. 
ಲಿಂಗವಾದಡೆ ತ್ರಿಶಕ್ತಿಯಿಚ್ಛೆಯಿಲ್ಲದಿರಬೇಕು. 
ಕಲಿದೇವಾ, ನಿಮ್ಮ ಶರಣ [ ಧರೆಯ ] ಪಾವನವ ಮಾಡಿದ ಪರಿಣಾಮಕ್ಕೆ 
ನಮೋ ನಮೋ ಎನುತಿರ್ದೆನು. 

|| ೨೫೮ || 
೬೯೬ 
ಭಕ್ತ ಭಕ್ತರೆಂದು ನುಡಿವಿರಿ, 
ಭಕ್ತರೆಂತಾದಿರೋ ನೀವು ? 
ನಿತ್ಯ ನಿರಂಜನಲಿಂಗ ಹಸದೊಳಗಿದು , 
ಪೃಥ್ವಿಯ ಮೇಲಣ ಪ್ರತಿಷ್ಠೆಗೆರಗುವ 
ವ್ಯರ್ಥರನೇನೆಂಬೆನಯ್ಯಾ , ಕಲಿದೇವಯ್ಯ ? 

|| ೨೫೯ || 


೬೯೭ 
ಭಕ್ತ ಮಾಹೇಶ್ವರರ ಇಷ್ಟಲಿಂಗವು, 
ಶಕ್ತಿಸಂಪುಟದಿಂದ ಉತ್ಕೃಷ್ಟವಾದರೆ, 
ಕಾಯವಳಿದೆನೆಂಬ ಕರ್ಮವ ನೋಡಾ, 
ಕಾಯವಳಿದು ಕರ್ಮಕ್ಕೆ ಗುರಿಯಾಗದೆ 
ಮುನ್ನಿನಂತೆ ಪೂಜಿಸುವ ಮುಕ್ತರತೋರಿಸಯ್ಯಾ. 
ಅದೆಂತೆಂದಡೆ: 
ಅನಾದಿಪ್ರಣಮ , ಆದಿಪ್ರಣಮ, ಅಂತ್ಯಪ್ರಣಮ , 
ನಾದಪ್ರಣಮ , ಅನಾದ ಪ್ರಣಮವೆಂಬ 
ಪಂಚಪ್ರಣಮಂಗಳ ಪಂಚಸ್ಥಾನದಲ್ಲಿ ಪ್ರತಿಷ್ಠಿಸಿ, 
ನಾ ನೀನೆಂಬ ಆನಂದವ ಆರುಹಿಸಿಕೊಟ್ಟನಯ್ಯಾ ಶ್ರೀಗುರು. 
ಇಂತೀ ಭೇದಾದಿಭೇದದ ಆದಿಯನರಿಯದೆ, 
ಕಾಯವಳಿದೆಹೆನೆಂಬ ಕರ್ಮಭಾಂಡಿಗಳ ಮೆಚ್ಚುವನೆ, 
ಕಲಿದೇವರದೇವ. - 


|| ೨೬೦ || 


೬೯೮ 


ಭಕ್ತರ ಭಾವವ ನೋಡಲೆಂದು 
ಸಾಕಾರವಾದ ಲಿಂಗವು ನಿರಾಕಾರವಾದುದಿಲ್ಲವೆ ? 
ಭಕ್ತರ ಭಾವವ ನೋಡಲೆಂದು 
ಕೆಂಬಾವಿಯ ಭೋಗಣ್ಣಗಳೊಂದಿಗೆ ಹೋದುದಿಲ್ಲವೆ ? 


ಮಡಿವಾಳ ಮಾಚಿದೇವರ ವಚನ 


೨೫೯ 


ಭಕ್ತರ ಭಾವವ ನೋಡಲೆಂದು 
ಇಷ್ಟಲಿಂಗವು ಅಪುವಿನಲ್ಲಿ ಅಡಗಿದುದಿಲ್ಲವೆ ? 
ಭಕ್ತರ ಭಾವವ ನೋಡಲೆಂದು 
ಇಷ್ಟಲಿಂಗವು ಅಗ್ನಿಯಲ್ಲಿ ಅಳಿದುದಿಲ್ಲವೆ ? 
ಭಕ್ತರ ಭಾವವ ನೋಡಲೆಂದು 
ಇಷ್ಟಲಿಂಗವು ಶಕ್ತಿಸಂಪುಟದಿಂದ ಉತ್ಕೃಷ್ಟವಾದುದಿಲ್ಲವೆ ? 
ಭಕ್ತರ ಭಾವವ ನೋಡಲೆಂದು 
ಇಷ್ಟಲಿಂಗವು ಪೃಥ್ವಿಯಲ್ಲಿ ಸ್ಟಾಪ್ಯವಾದಡೇನು ? 
ಎತ್ತಿ ಧರಿಸೂದೆ ಭಕ್ತ ವಿರಕ್ತರಿಗೆ, ಮುಕ್ತಿಯ ಪಥವಯ್ಯ . 
ಅದೆಂತೆಂದಡೆ: ಉಂಬಲ್ಲಿ ಉಡುವಲ್ಲಿ ಕೊಂಬಲ್ಲಿ ಕೊಡುವಲ್ಲಿ , 
ಅರಿದೆ ಮರದೆನೆಂಬ ನಾನಾ ಸಂದೇಹದ ಕೀಲ ಕಳೆದು, 
ಇಷ್ಟಲಿಂಗದ ಪೂಜೆ, ಚರಲಿಂಗದ ದಾಸೋಹವ ಮಾಡಬಲ್ಲಡೆ, 
ಕಲಿದೇವರದೇವನ ನಿಜವ ಕಾಣಬಹುದು ಕಾಣಾ , ಚಂದಯ್ಯ . | ೨೬೧ || 


೬೯೯ 


ಭಕ್ತವತ್ಸಲ ಕಲ್ಲಿದೇವನ ಶರಣರು ಮಹಾಪುರುಷರು. 
ಕಾಮಕ್ರೋಧಾದಿಗಳಂ ನಂದಿಸುವರು. 
ಮದ ಮತ್ಸರಾದಿಗಳ ಸಿಂಹಾಸನವ ಮಾಡಿಕೊಂಬರು, 
ಆಶೆಯಾಹಾರಕ್ಕೆ ಕೈಯಾನರು. 
ದೇಶವೆನ್ನರು, ದೇಶಾಂತರವ ಮಾಡುವರು, 
ಕಲಿದೇವಾ ನಿಮ್ಮ ಶರಣರು. 


|| ೨೬೨|| 


೭೦೦ 


ಭವಬಂಧನಂಗಳ ಮೀರಿ ನಿಂದ ಭಕ್ತಮಾಹೇಶ್ವರರು , 
ಕಾಮ ,ಕ್ರೋಧ, ಲೋಭ, ಮೋಹ, ಮದ, ಮತ್ಸರಂಗಳ ಹೊದ್ದದೆ, 
ಕ್ಷಮೆ , ದಯೆ , ಶಾಂತಿ, ಸೈರಣೆ, ಸತ್ಯನಿತ್ಯವೆಂಬ 
ಷಡ್ಗುಣಸಂಪದಂಗಳ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ 
ನಿರಾವಯದಾಚಾರವಿಡಿದಾಚರಿಸುವರೆ ನಿಜಮುಕ್ತರು ನೋಡಾ 
ಅಪ್ರಮಾಣ ಅಗಮ್ಯ ಅಗೋಚರ ನಿಷ್ಕಲಂಕ ಕಲಿದೇವರದೇವ. | ೨೬೩ || 

೭೦೧. 
ಭಾವದಿಂದರ್ಪಿತವೆಂಬ ವ್ರತಗೇಡಿಗಳ ಮಾತ ಕೇಳಲಾಗದು. 
ಅಂತರಂಗದಿಂದರ್ಪಿತವೆಂಬನಾಚರಿಗಳ ಮಾತ ಕೇಳಲಾಗದು. 


೨೬೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ದೂರದಿಂದರ್ಪಿತವೆಂಬ ದುರಾಚಾರಿಗಳ ಮಾತ ಕೇಳಲಾಗದು. 
ಕಾಯದ ಮೇಲಣ ಲಿಂಗದಲ್ಲಿ , 
ಭಾವಶುದ್ದಿಯಿಂದೊಡಂಬಡಿಸಿ ಕೊಟ್ಟು ಕೊಳಬಲ್ಲನೆ ಬಲ್ಲ . 
ಸಕಲಪದಾರ್ಥಂಗಳ ರೂಪ ತಂದು, ಸಾಕಾರದಲ್ಲಿ ಅರ್ಪಿಸದೆ ಕೊಂಡಡೆ, 
ನಾಯಡಗು ನರಮಾಂಸವಯ್ಯಾ , ಕಲಿದೇವಯ್ಯ . 

೨೬೪ | 
೭೦೨ 
ಭಾವದಿಂದಲಾದ ಶೇಷವ ಗರ್ಪಿಸುವೆ. 
ಕ್ರೀಯಿಂದಲಾದ ಶೇಷವನಿಗರ್ಪಿಸುವೆ. 
ನಿಃಕ್ರೀಯಿಂದಲಾದ ಶೇಷವ ಭಕ್ತಿಗರ್ಪಿಸುವೆ. 
ಭಕ್ತಿಯಿಂದಲಾದ ಶೇಷವ ಜಂಗಮಕ್ಕರ್ಪಿಸುವೆ. 
ಜಂಗಮದಿಂದಾದ ಶೇಷವ ಪ್ರಸಾದಕ್ಕರ್ಪಿಸುವೆ. 
ಪ್ರಸಾದದಿಂದಾದ ಶೇಷವ ಲಿಂಗಕ್ಕರ್ಪಿಸುವೆ. 
ಲಿಂಗದಿಂದಾದ ಜ್ಞಾನ, ಜ್ಞಾನದಿಂದ ತಪ್ತನಾದೆ ಕಾಣಾ, 
ಕಲಿದೇವರದೇವಯ್ಯ . 

|| ೨೬೫ || 
೭೦೩ 
ಭಾವಮೂರ್ತಿಯಾಗಬೇಕು ಆದಿಲಿಂಗಕ್ಕೆ , 
ಅರಿವುಮೂರ್ತಿಯಾಗಬೇಕು ದಾಸೋಹಕ್ಕೆ . 
ಹರಿವುಮೂರ್ತಿಯಾಗಬೇಕು ಜಂಗಮಲಿಂಗಕ್ಕೆ . 
ಭಕ್ತಿಮೂರ್ತಿಯಾಗಬೇಕು ಪ್ರಸಾದಕ್ಕೆ . 
ನಿರ್ಭಾವಮೂರ್ತಿಯಾಗಬೇಕು ಅನುಭಾವಕ್ಕೆ . 
ಜ್ಞಾನಮೂರ್ತಿಯಾಗಬೇಕು ಸ್ವಾನುಭಾವಕ್ಕೆ . 
ಇಂತೀ ಪ್ರಜ್ವಲಿತವಾದ ತನುವಿನ ಸಂಗದಲಿರ್ಪ, 
ಕಲಿದೇವಯ್ಯ . 

|| ೨೬೬ || 
೭೦೪ 
ಮಡಿಯ ಹೇರಿದ ಕತ್ತೆ ಉಡುವೆತ್ತ ಬಲ್ಲುದು, 
ಉಡುವಾತ ಬಲ್ಲನಲ್ಲದೆ, ಕವಿಯ ಮಾತ ಕವಿ ಬಲ್ಲನು. 
ನಾಲಗೆ ಬಲ್ಲದು ರುಚಿಯ . 
ಭವದುಃಖಿಯೆತ್ತ ಬಲ್ಲನು ಲಿಂಗದ ಪರಿಯ . 
ಮಡಿವಾಳ ಮಡಿವಾಳ ಎಂದು ನುಡಿವುದು ಜಗವೆಲ್ಲ . 
ಹರಿಗೊಬ್ಬ ಮಡಿವಾಳನೆ ? 


ಮಡಿವಾಳ ಮಾಚಿದೇವರ ವಚನ 


೨೬೧ 


ಮಡಿಯಿತು ಕಾಣಾ ಈರೇಳು ಭುವನವೆಲ್ಲ , 
ಮಡಿವಾಳ ಮಾಚಯ್ಯನ ಕೈಯಲ್ಲಿ . 
ಮುಂದೆ ಮಡಿದಾತ ಪ್ರಭುದೇವರು, 
ಹಿಂದೆ ಮಡಿದಾತ ಬಸವಣ್ಣ . 
ಇವರಿಬ್ಬರ ಕರುಣದ ಕಂದನು ನಾನು ಕಲಿದೇವಯ್ಯಾ . 


| ೨೬೭ || 


೭೦೫ 
ಮಧುರದ ಗುಣವ ಇರುಹ ಬಲ್ಲುದು. 
ವಾಯುವಿನ ಗುಣವ ಸರ್ಪ ಬಲ್ಲುದು. 
ಗೋತ್ರದ ಗುಣವ ಕಾಗೆ ಬಲ್ಲುದು. 
ವೇಳೆಯ ಗುಣವ ಕೋಳಿ ಬಲ್ಲುದು. 
ಇದು ಕಾರಣ , ಮನುಷ್ಯ ಜನ್ಮದಲ್ಲಿ ಬಂದು, 
ಶಿವಜ್ಞಾನಾನುಭವವನರಿಯದಿರ್ದಡೆ, 
ಆ ಕಾಗೆ ಕೋಳಿಗಿಂದ ಕರಕಷ್ಟ ಕಾಣಾ, ಕಲಿದೇವರದೇವ. 


| ೨೬೮ || 


೭೦೬ 
ಮರಣವಿಲ್ಲದ ಮಹಿಮನ ನಿಲವ ತನ್ನಲ್ಲಿ ನೋಡಿ, 
ಶರಣೆಂಬುದಲ್ಲದೆ ಮರೆಯಬಹುದೆ, ತೆರಹಿಲ್ಲದ ನಿಲವು ? 
ಕಲಿದೇವರದೇವನು 
ಕರಸ್ಥಲದೊಳ್ಯದಾನೆ ಕಾಣಾ, ಚೆನ್ನಬಸವಣ್ಣ . 


| ೨೬೯ || 


೭೦೭ 


ಮರಹು ಬಂದುದೆಂದರಿದು ಅರಿವ ನೆಲೆ ಮಾಡಿ, 
ಅರಿವ ಕೊಟ್ಟ ಗುರುವಿನ ಕೈಯಲ್ಲಿ ಮಹವ ಕೊಂಡೆ ನಾನು. 
ಎನ್ನ ಅರಿವನಾಯತದಲ್ಲಿರಿಸಿ ನಿಲ್ಲಿಸಿ, 
ನಿಜಸ್ವಾಯತವ ಮಾಡಿದ ಕಾರಣ , 
ಅರಿವು ಅರಿವನಾರಡಿಗೊಂಡಿತ್ತು , 
ಮರಹು ಮರಹನಾರಡಿಗೊಂಡಿತ್ತು , 
ಮಾಯೆ ಮಾಯೆಯನಾರಡಿಗೊಂಡಿತ್ತು , 
ಕರ್ಮ ಕರ್ಮವನಾರಡಿಗೊಂಡಿತ್ತು , 
ಕಲಿದೇವಯ್ಯಾ, ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ. 


| ೨೭೦ || 


១២ ១ 


ಸಂಕೀರ್ಣ ವಚನಸಂಪುಟ : ಮೂರು 


೭೦೮ 
ಮಲೆತು ಮೆಟ್ಟುತ್ತ, ತನುವನೋಲೆವುತ್ತ , 
ತಲೆದೂಗಿ ಮನವನಲ್ಲಾಡಿಸಿ ನೋಡಿದ. 
ಭುವನ ಭುವನೇಶ್ವರನ ಹಿಂದು ಮುಂದೆ ನೋಡಿ ನಗುತ್ತ , 
ಮುತ್ತಿನ ತೋರಣಕ್ಕೆ ಹಾರೈಸಿ, 
ಬಸವನರಮನೆಯ ಹೊಕ್ಕ, ಕಲಿದೇವರದೇವ. 

| ೨೭೧ || 
- ೭೦೯ 

ಮಾಚಿತಂದೆಯ ಕೈಯಲಾಗದು. 
ಹೊಚಿತಂದೆಯ ಕೈಯಲಾಗದು. 
ಇಚ್ಛೆಗೆಟ್ಟಂತೆ ಇರಲಾಗದು. 
ಅಚೊತ್ತಿದಂತೆ ಇರಬೇಕು ಅತಿ ಚೋದ್ಯವಾಗಿ, 
ಎಚ್ಚರಿಕೆಯ ಮುಚ್ಚುಮರಹಿಲ್ಲದೆ ಬೆಚ್ಚಂತಿರಬೇಕು. 
ಮಚ್ಚು ಪಲ್ಲಟವಾಗದೆ ಅಚ್ಚರಿಯ ಭಕ್ತಿಭರಿತನಾಗಿರಬೇಕು. 
ಕಲಿ ಕರುಳನೊತ್ತಿ ಮುಂದಕ್ಕೆ ನಡೆವನಲ್ಲದೆ, 
ಎಡೆಗೋಲನಾಸೆ ಮಾಡುವನೆ ಹೇಳಾ ? 
ಕಲಿದೇವರದೇವನ ಅಂಕೆಗೆ ಝಂಕೆಗೆ, 
ಬೆಚ್ಚಿ ಬೆದರಿ ಓಡದಿರು. ವೀರಕಂಕಣವ ಕಟ್ಟಾ , ಸಂಗನಬಸವಣ್ಣ . || ೨೭.೨ || 

೭೧೦ 
ಮಾಡುವ ಭಕ್ತಂಗೆ, ಒಲಿದ ದೇವಂಗೆ ಭೇದವುಂಟೆ ಅಯ್ಯಾ ? 
ಕಾಯದೊಳಗೆ ಕಾಯವಾಗಿಪ್ಪ, 
ಪ್ರಾಣದೊಳಗೆ ಪ್ರಾಣವಾಗಿಪ್ಪ . 
ಅರಿದೆಹೆನೆಂದಡೆ ತಾನೆಯಾಗಿಪ್ಪ. 
ಅರಸಿ ಬಯಸಿದಡೆ ನಡೆದುಬಹದು. 
ಕಲಿದೇವರದೇವನ ಬರವನಿಗಳೆ ತೋರಿಕೊಟ್ಟಿಹೆನು ಕೇಳಾ, 
ಸಂಗನಬಸವಣ್ಣ . 

|| ೨೭೩|| 
೭೧ 
ಮಾಡುವಾತ ಕಲಿದೇವ, 
ಮಾಡಿಸಿಕೊಂಬಾತ ಕಲಿದೇವ. 
ಮಾಡುವ ಮಾಡಿಸಿಕೊಂಬವೆರಡರ ಚೈತನ್ಯ , ಬಸವಣ್ಣ . 
ಸ್ಕೂಲವನು ಸೂಕ್ಷ್ಮವ ಮಾಡಿ ಅನುಕರಿಸಿ, 


ಮಡಿವಾಳ ಮಾಚಿದೇವರ ವಚನ 


೨೬೩ 


ಕರಸ್ಥಲದಲ್ಲಿ ತೋರಿದ ಬಸವಣ್ಣ . 
ಆ ಬಸವಣ್ಣನ ಸಂಗದಿಂದ ಬದುಕಿದೆ ಕಾಣಾ, ಕಲಿದೇವಯ್ಯ . | ೨೭೪ || 


೭೧೨ 


ಮಾರಾರಿಯ ಬೆಸನದಿಂದ ಧಾರುಣಿಗವತರಿಸಿ, 
ಸಾರಾಯದ ಸಬ್ಬಕ್ಕಿಯ ತೋರಿದನು ಶಿವಶರಣರೆಲ್ಲರಿಗೆ. 
ಭಕ್ತಿಯ ಸಂಚವ, ಮುಕ್ತಿಯ ಭೇದವ, 
ಸತ್ಯಶರಣರಿಗೆಲ್ಲ ಉಪದೇಶವ ಮಾಡಿ, 
ನಿತ್ಯಲಿಂಗಾರ್ಚನೆಯೊಳಗೆನ್ನನಿರಿಸಿ ರಕ್ಷಿಸಿದಾತ, 
ಬಸವಣ್ಣ ಕಾಣಾ, ಕಲಿದೇವರದೇವ. 


|| ೨೭. ೫ | 


೭೧೩ 


ಮುನ್ನ ಗುರುವಿಂಗೆ ಜ್ಞಾನವಿಲ್ಲ . 
ಇನ್ನು ಶಿಷ್ಯಂಗೆ ಜ್ಞಾನವಿಲ್ಲ . 
ಇಂತವರ ಮಗನಹ ಕುನ್ನಿಗಳನೇನೆಂಬೆ . 
ಗುಹೇಶ್ವರಾ, ಅದು ಕಾರಣ ತನ್ನ ಗುರುವಲ್ಲದೆ, 
ಅನ್ಯಹಸ್ತ ಮಂಡೆಯ ಮೇಲೆ ಬಿದ್ದಡೆ, 
ಆ ಭಕ್ತಿ ಮುನ್ನವೆ ಹಾಳದುದು ಎಂದ, ಕಲಿದೇವಯ್ಯ . || ೨೭೬ || 

೭೧೪ | 
ಮುನ್ನ ಶಿವ ಕೊಟ್ಟ ಆಯುಷ್ಯವುಂಟೆಂದು, 
ವ್ಯಾಘ್ರವ ಗುಹೆಯಿಂ ಇನ್ನು ತೆಗೆವರುಂಟೆ ? 
ಉನ್ನತ ಉತ್ಪತ್ಯವೆಲ್ಲಾ ಶಿವನಿಂದಾಯಿತ್ತು . 
ನಿನ್ನ ಧನವನುಂಡು, ತಮ್ಮ ಅಜ್ಞಾನದಿಂದ ತಾವರಿಯದೆ ಹೋಗಿ, 
ತನ್ನ ಕಾಡಿನ ಮೇಲೆ ಕಾಗೆಗೆ ಕಾಳ ಚಲ್ಲಿ , ಪಿತರುಂಡೆರೆಂದು 
ಕುನ್ನಿಗಳು ಮರುಳಾದರು ನೋಡಾ, ಕಲಿದೇವರದೇವ. | ೨೭೭ || 


೭೧೫ 


ಮೂರನೊಳಕೊಂಡು ಆರ ಮೀರಿ ನಿಂದ 
ಘನವನೇನೆಂಬೆನಯಾ ? ನುಡಿವಡೆ ವಾಚಾತೀತ, 
ನೋಡುವಡೆ ಕಂಗಳೆರಡೆಯವಯ್ಯಾ. 
ಮಹದ ಬೆಳಗೆ ತಾನಾಗಿ ನಿಂದ, ಮರುಳ ಶಂಕರದೇವರ ನಿಲವ , 
ಬಸವಣ್ಣನಿಂದ ಕಂಡು ಬದುಕಿದೆ ಕಾಣಾ, ಕಲಿದೇವರದೇವ. | ೨೭೮ || 


೨೬೪ 


ಸಂಕೀರ್ಣ ವಚನ ಸಂಪುಟ : ಮೂರು 


೭೧೬ 
ಮೂರುಸ್ಥಲದ ಮೂಲವನರಿಯರು. 
ಪುಣ್ಯಪಾಪವೆಂಬ ವಿವರವನರಿಯರು. ಇಹಪರವೆಂಬುದನರಿಯರು. 
ಇವರನೆಂತು ಮಹಂತಿನ ದೇವರೆಂಬೆನಯ್ಯಾ ? 
ಹೊನ್ನ ವಸ್ತ್ರದವನ ಬಾಗಿಲಕಾಯ ಪಶುಪ್ರಾಣಿಗಳ 
ದೇವರೆನ್ನಬಹುದೇನಯ್ಯಾ ? 
ಜಗದ ಕರ್ತನ ವೇಷವ ಧರಿಸಿಕೊಂಡು , 
ಸರ್ವರಿಗೆ ಬೇಡಿ ಕೊಟ್ಟಡ ಒಳ್ಳೆಯವ, 
ಕೊಡದಿರ್ದಡೆ ಕೆಟ್ಟವನು. 
ಪಾಪಿ ಚಾಂಡಾಲಿ ಅನಾಚಾರಿ ಎಂದು ದೂಷಿಸಿ, 
ಒಳಹೊರಗೆಂದು ಬೊಗಳುವ ಮೂಳಮಾನವರಿಗೆ 
ಮಹಂತಿನ ಆಚರಣೆ ಎಲ್ಲಿಯದೊ ? ಇಲ್ಲವೆಂದ, ಕಲಿದೇವರದೇವ. || ೨೭೯ || 

೭೧೭ 
ಮೃಡನನೊಂದು ದೈವಕ್ಕೆ ಪಡಿಗಟ್ಟಿ ನುಡಿವನ ಬಾಯಲ್ಲಿ , 
ಬಿಡದೆ ನೆಟ್ಟುವೆನೈದಾರು ಗೆಜ್ಜೆಯ ಗೂಟಗಳನು. 
ಭೂಮಂಡಲದೊಳಗೆ ಕಲಿದೇವಂಗೆ 
ಹುಲುದೈವವ ಸರಿಯೆಂದು ನುಡಿವನ ಬಾಯ , 
ಎಡದ ಕಾಲ ಕೆರಹಿಂದ ಬಡಿಯೆಂದ, ಮಡಿವಾಳ ಮಾಚಯ್ಯ . || ೨೮೦ || 


೭೧೮ 


|| ೨೮೧ || 


ರಂಗದಕ್ಕಿಯ ಹೊಯಿಯೆಂದು ನಿಂದ ನಾಲ್ವರಿಗೆ, 
ತಂದಲ್ಲಿ ಶ್ರೀಕಳಸವ ಹಿಡಿಸಿ, ಭಕ್ತಿಗೆ ಚೆಂದವಾಯಿತ್ತು . 
ಮುಂದಲ್ಲಿ ಏನ ಬೇಡಲುಂಟು ? 
ಬೆಂದ ಮನೆಯಲ್ಲಿ ಹುರಿಗಾವಲಿಯಾದಡೆಯೂ ಬರಲಿಯೆಂದು, 
ಶ್ರೀಕಳಸಕ್ಕೆ ದಂಡವನಾಗಳೆ ಕೊಡುವರೆ , ಕಲಿದೇವಯ್ಯಾ. 

- ೭೧೯ 
ರೂಪನರ್ಪಿತವ ಮಾಡುವರು ತಮತಮಗೆ, 
ರುಚಿಯನರ್ಪಿತವ ಮಾಡುವ ಭೇದವನರಿಯರು ನೋಡಾ. 
ಅವರನೆಂತು ಭಕ್ತನೆಂಬೆ ? ಅವರನೆಂತು ಪ್ರಸಾದಿಗಳೆಂಬೆ ? 
ರೂಪನು ಲಿಂಗಕ್ಕೆ ಕೊಟ್ಟು, ರುಚಿಯ ತಾವು ಭುಂಜಿಸುವ 
ವ್ರತಗೇಡಿಗಳಿಗೆ ಪ್ರಸಾದವುಂಟೆ ? ಕಲಿದೇವಯ್ಯ . 


|| ೨೮೨ || 


ಮಡಿವಾಳ ಮಾಚಿದೇವರ ವಚನ 


೨೬೫ 


೭೨೦ 
ಲಿಂಗದ ನಿಧಿಯೆ ಬಸವಾ. . 
ಜಂಗಮದ ವಾರಿಧಿಯೆ ಬಸವಾ. 
ಪ್ರಸಾದದ ತವನಿಧಿಯೆ ಬಸವಾ. 
ಅನುಭಾವದ ಮೇರುವೆ ಬಸವಾ. 
ಮಹವನೊಡಗೂಡಿದ ತನು 
ಬಸವಣ್ಣನೊ , ಕಲಿದೇವನೋ ? 


| ೨೮೩ | 


೭೨೧ 


ಲಿಂಗ ಬೆರಗಿನ ಪರಮಸುಖಿಯನೇನೆಂಬೆನಯ್ಯಾ ! 
ಕಂಗಳ ಕಳೆಯ ಸಂಗವನಗಲಿದ, 
ಅಂಗವಿರಹಿತನನೇಂದುಪಮಿಸುವೆ ! 
ನೋಟದಲ್ಲಿ ಅನಿಮಿಷ, ಕೂಟದಲ್ಲಿ ನಿಸ್ಸಂಗಿ, 
ಎಡೆಯಾಟದಲ್ಲಿ ನಿರ್ಗಮನ, ನಿಂದಲ್ಲಿ ನಿರಾಳ , 
ಸುಳಿದಲ್ಲಿ ಪರಿಪೂರ್ಣ, ಘನಕ್ಕೆ ಘನಮಹಿಮ . 
ಕಲಿದೇವಾ, ನಿಮ್ಮ ಶರಣ 
ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


|| ೨೮೪ || 


೭೨೨ 


ಲಿಂಗವೇದಿ ಬಂದೆನ್ನಂಗಣವ ಮೆಟ್ಟಿದಡೆ 
ಹೆಂಡತಿ ಗಂಡನನರಿವಂತೆ ಅರಿವೆ. 
ಅವರ ಬೆನ್ನಲ್ಲಿ ಬಂದ ಮಂದಿ ಹಲವಾದಡೆ 
ಅದಕ್ಕೆ ಪ್ರೀತಿ ಪ್ರೇಮವ ಮಾಡಿ, 
ಇಚ್ಛೆಯಲ್ಲಿ ಗಂಡನ ನೆರೆವಂತೆ ನೆರೆವೆ, ಕಲಿದೇವಯ್ಯ . 


| ೨೮೫ || 


೭೨೩ 
ಲಿಂಗಾಂಗಿಗಳೆಂದು ಒಪ್ಪವಿಟ್ಟು ನುಡಿದ ಅಣ್ಣಗಳಿರಾ 
ನೀವು ಲಿಂಗಾಂಗಿಗಳೆಂತಾದಿರಿ ಹೇಳಿರಣ್ಣ . 
ಅರಿಯದಿರ್ದಡೆ ಕೇಳಿರಣ್ಣ , ಅಂಗ ಲಿಂಗವಾದ ಭೇದವ. 
ಪರದೈವವ ನೆನೆಯದೆ, ಪರಸ್ತ್ರೀಯರ ಮುಟ್ಟದೆ, 
ಪರದ್ರವ್ಯವ ಅಪಹರಿಸದೆ, ಪರನಿಂದ್ಯವ ಮಾಡದೆ , 
ಪರಹಿಂಸೆಗೊಡಂಬಡದೆ, ಪರಪಾಕವ ಮುಟ್ಟದೆ, 
ಪರವಾದವ ಕಲ್ಪಿಸದೆ , 


೨೬೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಪರಾತ್ಪರವಾದ ಸತ್ಯಶುದ್ಧ ಕಾಯಕವ ಮಾಡಿ, 
ನಿರ್ವಂಚಕತ್ವದಿಂದ ಗುರುಲಿಂಗಜಂಗಮಕ್ಕೆ ಸಮರ್ಪಿಸಿ, 
ಅವರಿಗೆ ಅತಿವೃತ್ಯರಾಗಿ ಆಚರಿಸುವರೆ 
ಲಿಂಗಾಂಗಿಗಳು ನೋಡಾ, ಕಲಿದೇವರದೇವ. 

|| ೨೮೬ || 
೭೨೪ 
ಲಿಂಗೈಕ್ಯ ಲಿಂಗವಂತ ಲಿಂಗಪ್ರಾಣಿ ಪ್ರಾಣಲಿಂಗಿಗಳೆಂದೆನಬಹುದು. 
ಉದಯಕಾಲ ಮಧ್ಯಾಹ್ನ ಕಾಲ ವಿಚಿತ್ರ ಕಾಲ ತ್ರಿಕಾಲ 
ಲಿಂಗಾರ್ಚಕರೆಂದೆನಬಹುದು, ಎನಬಹುದು. 
ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೋರಿದ 
ನಿಷ್ಪಹರೆಂದೆನಬುಹುದು, ಎನಬಹುದು. 
ಧಾರಣೆ ಪಾರಣೆ ಒಡಲ ದಂಡಣೆ ಕರಣ ದಂಡಣೆ 
ಉಳ್ಳವರೆಂದೆನಬಹುದು. 
ಶೀಲವಂತರು ಸಂಬಂಧಿಗಳು ಒರತೆಯಗ್ನವುಣಿಯ 
ನೇಮಿಗಳೆಂದೆನಬುಹು, ಎನಬಹುದು. 
ನೇಮ ವ್ರತ ಪಾಕದ್ರವ್ಯವ ಒಲ್ಲೆವೆಂದೆನಬಹುದು, ಎನಬಹುದು. 
ಶುದ್ದ ಶೈವ ಪೂರ್ವಶೈವ ವೀರಶೈವವೆಂದೆನಬುಹುದು, ಎನಬಹುದು. 
ಸರವೇದಿಗಳು ಶಬ್ದವೇದಿಗಳು 
ಮಹಾನುಭಾವಿಗಳೆಂದೆನಬಹುದು, ಎನಬಹುದು. 
ಇಂತಿವರೆಲ್ಲರೂ 
ಶಿವಪಥದೊಳಗೆ ಮಾಡುತ್ತ ಆಡುತ್ತ ಇದ್ದರಲ್ಲದೆ 
ಒಂದರ ಕುಳವು ತಿಳಿಯದು ನೋಡಾ. 
ಆ ಒಂದು ದಾಸೋಹದಲ್ಲಿ ಬಸವಣ್ಣ ಸ್ವತಂತ್ರ . 
ಆ ಲಿಂಗವು ಬಸವಣ್ಣನ ಒಡನೊಡನೆ ಆಡುತಿರ್ದನು ನೋಡಾ| ೨೮೭ || 


೭೨೫ 


ಲೋಕಾಚಾರಿಯಲ್ಲದ ಶರಣ , ಸ್ತುತಿನಿಂದೆಯಿಲ್ಲದ ಶರಣ. 
ಶತ್ರುಮಿತ್ರರಿಲ್ಲದ ಶರಣ , ಸಂಪತ್ತು ಆಪತ್ತುಗಳಿಲ್ಲದ ಶರಣ . 
ಸುಳಿದು ಸೂತಕಿಯಲ್ಲ , ನಿಂದು ಬದ್ಧನಲ್ಲ , 
ಕಲಿದೇವಯ್ಯಾ , ನಿಮ್ಮ ಶರಣ ಪ್ರಭುದೇವರು. 

೭೨೬ 
ಲೋಕಾದಿಲೋಕ ಹದಿನಾಲ್ಕು ಲೋಕಕ್ಕೆ ಕರ್ತ , 
ಒಬ್ಬನೇ ಶಿವನೆಂದು ಶ್ರುತಿಶಾಸ್ತ್ರಗಳು ಸಾರುತ್ತಿವೆ. 


|| ೨೮೮ || 


ಮಡಿವಾಳ ಮಾಚಿದೇವರ ವಚನ 


2 
غد 


ಗುರುದೀಕ್ಷೆಯ ಕೊಟ್ಟ ಮಾರ್ಗವ ಮೀರಿದವಂಗೆ 
ಸೂಕರಜನ್ಮ ತಪ್ಪದೆಂದು ಶ್ರುತಿ ಸಾಕ್ಷಿಯ ಹೊಗಳುತ್ತಿವೆ. 
ಹರನು ಹರಿಗೆ ಸರಿಯೆಂದಾರಾಧಿಸುವ 
ದುರಾಚಾರಿಗಳ ನುಡಿಯ ಕೇಳಲಾಗದೆಂದ, 
ಕಲಿದೇವರದೇವಯ್ಯ . 


| ೨೮೯ || 


೭೨೭ 


ವಚನದ ರಚನೆಯ ನುಡಿವ ಬಯಲುರಂಜಕರೆಲ್ಲ 
ಭಕ್ತರಪ್ಪರೆ ಅಯ್ಯಾ ? 
ವಚನ ತನ್ನಂತಿರದು, ತಾನು ವಚನದಂತಿರ . 
ಅದೆಂತೆಂದಡೆ: 
ತನುಮನಧನವನೆಲ್ಲ ಹಿಂದಿಟ್ಟುಕೊಂಡು, 
ಮಾತಿನ ಬಣಬೆಯ ಮುಂದಿಟ್ಟುಕೊಂಡು, 
ಒಡೆಯನ ಕಂಡು ನಾಯಿ ಬಾಲವ ಬಡಿದುಕೊಂಬಂತೆ, 
ಆ ತೆರನಾಯಿತೆಂದ ಕಲಿದೇವರದೇವಯ್ಯ . 


|| ೨೯೦ || 


೭೨೮ 
ವಾಯದ ಮಾಯದ ಸಂಭ್ರಮದೊಳಗೆ 
ಸಿಲುಕಿತ್ತು ನೋಡಾ ಭುವನವೆಲ್ಲ . 
ಮಾಯಕ್ಕೆ ಹೊರಗಾದ ನಿರ್ಮಾಯನ ಕಂಡೆನು . 
ತಾನೆಂಬ ನುಡಿಗೆ ನಾಚಿ, ನಾನೆಂಬ ನುಡಿಗೆ ಹೇಸಿ, 
ತಾನು ತಾನಾದ ಘನಮಹಿಮನು. 
ಕಾಯದಲ್ಲಿ ಕುರುಹಿಲ್ಲ , ಭಾವದಲ್ಲಿ ಭ್ರಮೆಯಿಲ್ಲ . 
ಜ್ಞಾನ ತಾನೆಂಬ ಭೇದವಿಲ್ಲ . 
ಸಾವಯನಲ್ಲ ನಿರವಯನಲ್ಲ , 
ಕಲಿದೇವರದೇವಾ, ನಿಮ್ಮ ಶರಣ ಚೆನ್ನಬಸವಣ್ಣ . 


| ೨೯೧ | 


೭೨೯ 


ವಿಭೂತಿಯನಿಟ್ಟು , ರುದ್ರಾಕ್ಷಿಯಂ ಧರಿಸಿ, 
ಪಂಚಾಕ್ಷರಿಯಂ ಜಪಿಸಿ, ಕೃತಾರ್ಥರಾದೆವೆಂಬ 
ಪಂಚಮಹಾಪಾತಕರು ನೀವುಕೇಳಿರೋ . 
ಅದೆಂತಂದಡೆ, ವಿಭೂತಿಯನಿಟ್ಟು ವಿಶ್ವಾಸವಿಲ್ಲವಾಗಿ, 
ರುದ್ರಾಕ್ಷಿಯ ಧರಿಸಿ ರುದ್ರಗಣಂಗಳನರಿಯರಾಗಿ, 


೨೬೮ 


ಸಂಕೀರ್ಣ ವಚನಸಂಪುಟ : ಮೂರು 


ಪಂಚಾಕ್ಷರಿಯ ಜಪಿಸಿ ಪಂಚಮಹಾಪಾತಕವ ಬಿಡರಾಗಿ, 
ಅವಾವೆಂದಡೆ: ಹುಸಿ ಕೋಲೆ ಕಳವು ಪಾರದ್ವಾರ 
ತಾಮಸ ಭಕ್ತಸಂಗ, ಇಂತಿವ ಬಿಡದನ್ನಕ್ಕರ 
ಶಿವಭಕ್ತನೆನಿಸಿಕೊಳಬಾರದು ನೋಡಾ, ಅದೆಂತೆಂದಡೆ: 
ಸರ್ವಾಚಾರ ಪರಿಭ್ರಷ್ಟ: ಶಿವಾಚಾರಸ್ಯ ಮೇಲನಮ್ | 
ಶಿವಾಚಾರ ಪರಿಭ್ರಷ್ಟೋ ನರಕೇ ಕಾಲಮಕ್ಷಯಮ್ || 
ಎಂದುದಾಗಿ, 
ಕಸಗೊಂಡ ಭೂಮಿಯಲ್ಲಿ ಸಸಿ ಪಲ್ಲವಿಸುವುದೆ ? 
ಹುಸಿಯಿದ್ದಲ್ಲಿ ಶಿವಭಕ್ತಿ ನೆಲೆಗೊಂಬುದೆ ? 
ಬಸವಗತಿಯೆನುತ ಹಿರಿದಾಗಿ ಭಸಿತವ ಪೂಸಿಕೊಂಡಿರ್ದ 
ಕುನ್ನಿಗಳೆಲ್ಲರೂ ಸದ್ಭಕ್ತರಾಗಬಲ್ಲರೆ ? 
ಅಶನ ಭವಿಪಾಕ ತಿಂಬುದೆಲ್ಲವೂ ಅನ್ಯದೈವದೆಂಜಲು. 
ಮತ್ತೆ ಮರಳಿ ವ್ಯಸನಕ್ಕೆ ದಾಸಿ ವೇಸಿ ಹೊಲತಿ ಮಾದಗಿತ್ತಿ ಡೊಂಬತಿ 
ಮೊದಲಾದವರಿಗೆ ಹೇಸದೆ ಆಶೆಯ ಮಾಡುವವರ 
ಭಕ್ತಿಯ ತೆರನೆಂತೆಂದಡೆ: 
ಸೂಕರನ ದೇಹವ ತೊಳೆದಡೆ, ಅದು ಕೂಡ 
ಅಶುದ್ದದೊಳಗೆ ಹೊರಳಿದ ತೆರನಾಯಿತ್ತೆಂದ, ಕಲಿದೇವರದೇವ. || ೨೯೨ || 


೭೩೦ 
ವಿಷ್ಣು ದೇವರೆಂದು ಆರಾಧಿಸುವಿರಿ 
ವಿಷ್ಣು ದೇವರಾದಡೆ ತಾನೇರುವ ವಾಹನ 
ಗರುಡನಲ್ಲಿ ಉತ್ತಿ ಉಣ್ಣಬಾರದೆ ಅಯ್ಯಾ . 
ಬ್ರಹ್ಮ ದೇವರೆಂದು ಆರಾಧಿಸುವಿರಿ, 
ಬ್ರಹ್ಮ ದೇವರಾದಡೆ ತಾನೇರುವ ವಾಹನ 
ಹಂಸೆಯಲ್ಲಿ ಉತ್ತಿ ಉಣ್ಣಬಾರದೆ ಅಯ್ಯಾ , 
ಮೈಲಾರ ದೇವರೆಂದು ಆರಾಧಿಸುವಿರಿ, 
ಮೈಲಾರ ದೇವರಾದಡೆ ತಾನೇರುವ ವಾಹನ 
ಕುದುರೆಯಲ್ಲಿ ಉತ್ತಿ ಉಣ್ಣಬಾರದೆ ಅಯ್ಯಾ , 
ಭೈರವನೆ ದೇವರೆಂದು ಆರಾಧಿಸುವಿರಿ, 
ಭೈರವನೆ ದೇವರಾದಡೆ ತಾನೇರುವ ವಾಹನ 
ಚೇಳಿನಲ್ಲಿ ಉತ್ತಿ ಉಣ್ಣಬಾರದೆ ಅಯ್ಯಾ . 
ಇದು ಕಾರಣ, ನಾಗಲೋಕದ ನಾಗಗಣಂಗಳು ಕೊಂಬುದು, 


ಮಡಿವಾಳ ಮಾಚಿದೇವರ ವಚನ 


೨೬೯ 


ಬಸವಣ್ಣನ ಪ್ರಸಾದ. 
ಮರ್ತ್ಯಲೋಕದ ಮಹಾಗಣಂಗಳು ಕೊಂಬುದು 
ಬಸವಣ್ಣನ ಪ್ರಸಾದ. 
ದೇವಲೋಕದ ದೇವಗಣಂಗಳು ಕೊಂಬುದು 
ಬಸವಣ್ಣನ ಪ್ರಸಾದ. 
ಇಂತೀ ನಮ್ಮ ಬಸವಣ್ಣನ ಪ್ರಸಾದ 
ಉಂಬುತ್ತ ಉಡುತ್ತ , ಕೊಂಬು ಕೊಡುತ್ತ , 
ಅನ್ಯದೈವಕ್ಕೆರಗಿ ಆರಾಧಿಸುವ ಕುನ್ನಿಗಳನೆನ್ನ ಮುಖಕ್ಕೆ ತೋರದಿರಯ್ಯಾ , 
ಕಲಿದೇವರದೇವಯ್ಯ ನಿಮ್ಮ ಧರ್ಮ. 

|| ೨೯೩ || 
೭೩೧ 
ವೇದದಿಂದ ವೆಗ್ಗಳವಿಲ್ಲವೆಂಬಿರಿ, ವೇದ ಶಿವನ ಕಂಡುದಿಲ್ಲ . 
ಶಾಸ್ತ್ರದಿಂದ ವೆಗ್ಗಳವಿಲ್ಲವೆಂಬಿರಿ, ಶಾಸ್ತ್ರ ಶಿವನ ಕಂಡುದಿಲ್ಲ . 
ವೇದವೆಂಬುದು ವಿಪ್ರರ ಬೋಧೆ. 
ಶಾಸ್ತ್ರವೆಂಬುದು ಸಂತೆಯ ಗೋಷ್ಠಿ. 
ಅನುಭಾವದಿಂದ ತನ್ನೊಳಗಣ ತನುವ, 
ತಾನರಿತಂಥ ಭಕ್ತರಿಂದ ವೆಗ್ಗಳವಿಲ್ಲವೆಂದ, ಕಲಿದೇವರದೇವಯ್ಯ . | ೨೯೪ || 


೭೩೨ 
ವೇದವನೋದಿದಡೇನು ? ಶಾಸ್ತ್ರವ ಕಲಿತಡೇನು ? 
ಮಾಘವ ಮಿಂದಡೇನು ? ಮೂಗ ಹಿಡಿದಡೇನು ? 
ಹಲ್ಲ ಕಿರಿದಡೇನು ? ಬಾಯ ಹುಯು ಕೊಂಡಡೇನು ? 
ಉಟ್ಟುದನೊಗೆದಡೇನು ? ಮಟ್ಟಿಯನಿಟ್ಟಡೇನು ? 
ಮಂಡೆಯ ಬಿಟ್ಟಡೇನು ? ತಿಟ್ಟನೆ ತಿರುಗಿದಡೇನು ? 
ಕಣ್ಣು ಮುಚ್ಚಿದಡೇನು ? ಕೈಗಳ ಮುಗಿದಡೇನು ? 
ಬೊಟ್ಟನಿಟ್ಟಡೇನು ? ಬಯಲಿಂಗೆ ನೆನೆದಡೇನು ? 
ಮುಸುಡ ಹಿಡಿದಡೇನು ? ಮೌನದಲ್ಲಿ ರ್ದಡೇನು ? 
ಅವಕ್ಕೆ ಶಿವಗತಿ ಸಿಕ್ಕದು. 
ಕುಲವಳಿದು ಛಲವಳಿದು ಮದವಳಿದು ಮತ್ಸರವಳಿದು, 
ಗುರುಕಾರುಣ್ಯವ ಪಡೆದು, ಅಂಗದ ಮೇಲೆ ಲಿಂಗವ ಧರಿಸಿ, 
ಗುರುಲಿಂಗಜಂಗಮಕ್ಕೆ ಭಕ್ತಿಯ ಮಾಡಬಲ್ಲಡೆ, 
ಶಿವಗತಿ ಸಿಕ್ಕುವುದು . 


೨೭೦ 


ಸಂಕೀರ್ಣ ವಚನಸಂಪುಟ : ಮೂರು 


ಶಿವಭಕ್ತನಾಗಿ ಸತ್ಯ ಸದಾಚಾರ ಭಕ್ತಿವಿಡಿದು ನಡೆಯಬಲ್ಲಡೆ, 
ಕೈಲಾಸದ ಬಟ್ಟೆ ಬೇರಿಲ್ಲವೆಂದ, ಕಲಿದೇವಯ್ಯ . 

|| ೨೯೫ || 
೭೩೩ 
ವೇದ ವಿಪ್ರರ ಬೋಧೆ, ಶಾಸ್ತ್ರ ಸಂತೆಯ ಮಾತು. 
ಪುರಾಣ ಪುಂಡರ ಗೋಷ್ಠಿ, ಆಗಮ ಅನೃತದ ನುಡಿ. 
ತರ್ಕ ವ್ಯಾಕರಣ ಕವಿತ್ವ ಪ್ರೌಢಿ. 
ಇಂತಿವರಂಗದ ಮೇಲೆ ಲಿಂಗವಿಲ್ಲದ ಭಾಷೆ. 
ಇದು ಕಾರಣ , ತನ್ನೊಳಗನರಿದ 
ಅನುಭಾವಿಯಿಂದ ಘನವಿಲ್ಲೆಂದ, ಕಲಿದೇವ. 

|| ೨೯೬ || 
೭೩೪ - 
ವೇದವೆಂಬುದು ಮಾಯಿಕದ ಕೈಯವಿಕಾರದಲ್ಲಿ ಹುಟ್ಟಿತ್ತು . 
ಆಗಮವೆಂಬುದು ಮಾಯಿಕದ ಬಾಯವಿಕಾರದಲ್ಲಿ ಹುಟ್ಟಿತ್ತು . 
ಶಾಸ್ತ್ರವೆಂಬುದು ಮಾಯಿಕದ ವೇಷವಿಕಾರದಲ್ಲಿ ಹುಟ್ಟಿತ್ತು . 
ಪುರಾಣವೆಂಬುದು ಮಾಯಿಕದ ಕಾಲವಿಕಾರದಲ್ಲಿ ಹುಟ್ಟಿತ್ತು. 
ಇದು ಕಾರಣ , ಇವ ತೋರಿ ಕಳೆದು, 
ಮಹಾಸ್ಥಲದಲ್ಲಿ ನಿಂದವರುಗಳಲ್ಲದೆ, 
ಮಹಾಲಿಂಗ ಕಲಿದೇವರದೇವನೊಲ್ಲನು. 

| ೨೯೭ || 
೭೩೫ 
ವೇಷವ ಹೊತ್ತವರ, ಬಿಟ್ಟಿಯ ಹೊತ್ತವರೆಂಬೆ. 
ಪಸರನಿಕ್ಕುವರ ಕಂಚಗಾರರೆಂಬೆ. 
ಲಿಂಗವ ತೋರಿ ಉಂಬವರ ಬಂಗಾರರೆಂಬೆ. 
ಡವಡಂಬಟ್ಟ ಬೆವಹಾರವ ಲಾಭವಾಗಿ ಬದುಕುವ, 
ಫಲದಾಯರೆಲ್ಲರೂ ಧರ್ಮ ಕಾಮ ಮೋಕ್ಷದಲ್ಲಿ ಸಿಕ್ಕಿದರೆಂಬೆ. 
ಅಲ್ಲಿಂದ ನಿಮ್ಮ ಶ್ರೀಚರಣದ ಸೇವೆಯ ಮಾಡುವ, 
ಲಿಂಗನಿಷ್ಠೆ ನಿಜೈಕ್ಯರ ಕರೆದು ಎನಗೆ ತೋರಾ, ಕಲಿದೇವಯ್ಯ . | ೨೯೮ || 

೭೩೬ 
ವ್ರತ ನೇಮ ಸಪ್ಪೆ ಒರತೆ ಮುಂತಾದ ನೀರ್ವಿಡಿಯ ನೇಮವಂ ತಾಳಿ, 
ಅಂಗನೆಯರ ಸಂಗಸುಖವ ಮೆಚ್ಚಿ, 
ಲಿಂಗವ ಕೊಂಡಾಡುವ ಬಾಯಲ್ಲಿ ಹೆಂಗಳ ಅಧರವಂ ಚುಂಬಿಸೆ, 


ಮಡಿವಾಳ ಮಾಚಿದೇವರ ವಚನ 


೨೭೧ 


ಲಿಂಗಜಂಗಮದ ಪ್ರಸಾದ ಹೊಯಿತ್ತು . 
ಇಷ್ಟಲಿಂಗ ಹಿಡಿವ ಕೈಯಲ್ಲಿ ಬಟ್ಟಿತ್ತು ಕುಚವ ಹಿಡಿದು, 
ಉಚ್ಚೆಯ ಬಚ್ಚಲ ತೋಡುವ ಕಸ್ತುಕಾರರನೊಪ್ಪೆನೆಂದ. 
ಇಂತಪ್ಪವರ ಭಕ್ತರೆಂದಡೆ, ಮೆಟ್ಟುವ ನರಕದಲ್ಲಿ , ಕಲಿದೇವರದೇವ. || ೨೯೯|| 


عهع 


ವ್ರತಸ್ಥನರಿದು] ವ್ರತಕ್ಕೆ ಗುರಿಯಹನಲ್ಲದೆ, 
ಗುರುವ ಕಾಣ, ಲಿಂಗವ ಕಾಣ, ಜಂಗಮವ ಕಾಣ. 
ಪಾದೋದಕ ಪ್ರಸಾದಕ್ಕೆ ಅವನಂದೇ ದೂರ. 
ಸಾವಿರನೋಂಪಿಯ ನೋಂತು, 
ಪಾರದ್ವಾರವ ಮಾಡಿದಂತಾಯಿತ್ತು , ಅವನ ವ್ರತ. 
ಬಂದ ಜಂಗಮದ ಕಪ್ಪರ ಕಮಂಡಲ, 
ತಮ್ಮ ಭಾಂಡ ಭಾಜನವ ಸೋಂಕಿಹವೆಂಬ 
ಮುತ್ತಮುದಿಹೊಲೆಯನ ಮುಖವನೋಡಲಾಗದು. 
ಅವನ ಮನೆಯಲುಂಡ ಜಂಗಮ , 
ಮೂವಟ್ಟಲು ಈರಿಲು ಮೂರುದಿನ ಸತ್ಯ ಹಂದಿಯ 
ಕೂಳನುಂಡಂತೆ, ಕಲಿದೇವರದೇವಾ. . 

||೩೦೦ || 
೭೩೮ | 
ಶಬ್ದ ಸ್ಪರ್ಶ ರೂಪು ರಸ ಗಂಧ 
ಪಂಚವಿಷಯ ಸಂಗತವಾವುದೆಂದಡೆ: 
ಶಬ್ದಗುರು , ಸ್ಪರ್ಶಲಿಂಗ, ರೂಪುಜಂಗಮ , 
ರಸಪ್ರಸಾದ, ಗಂಧ ಅನುಭಾವ. 
ಇಂತೀ ಪಂಚವಿಂಶತಿಯವನಲ್ಲವೆನಬಲ್ಲನಾಗಿ ಬಸವಣ್ಣನು. 
ಮನ ಬುದ್ದಿ ಚಿತ್ರ ಅಹಂಕಾರ ಚತುರ್ವಿಧಸ್ಕೂಲವಾವುದೆಂದಡೆ: 
ಮನ ಧ್ಯಾನ ಬುದ್ದಿ ವಂಚನೆ ಇಲ್ಲದುದು. 
ಚಿತ್ರ ದಾಸೋಹ ಅಹಂಕಾರ ಜ್ಞಾನ 
ಇವರಲ್ಲಿ ಮಾಡಬಲ್ಲನಾಗಿ ಬಸವಣ್ಣನು. 
ಸತ್ವ ರಜ ತಮವೆಂಬೀ ತ್ರಿಕರಣವಾವುದೆಂದಡೆ: 
ಸತ್ವಶುದ್ಧ ರಜಸಿದ್ಧ ತಮಪ್ರಸಿದ್ಧ. 
ಇಂತೀ ತ್ರಿವಿಧ ಸನ್ನಹಿತನಾಗಿ ಬಸವಣ್ಣನು. 
ಕಾಮ ಕ್ರೋಧಲೋಭ ಮೋಹ ಮದ ಮತ್ಸರವಾವುದೆಂದಡೆ: 
ಕಾಮ ಪೂಜೆ, ಕ್ರೋಧ ಅನಿಮಿಷ, 


೨೭೨ 


ಸಂಕೀರ್ಣ ವಚನಸಂಪುಟ : ಮೂರು 


ಲೋಭ ಭಕ್ತಿ , ಮೋಹ ಅಷ್ಟವಿಧಾರ್ಚನೆ, 
ಮದ ಷೋಡಶೋಪಚಾರ 
ಮತ್ಸರ ಭವಂ ನಾಸ್ತಿ ಎಂದೆನಬಲ್ಲನಾಗಿ ಬಸವಣ್ಣನು, 
ಮಹಾದೇವನು ಬಸವಣ್ಣನು, ಮಹಾಲಿಂಗವು ಬಸವಣ್ಣಂಗೆ 
ಮತ್ತೇನು ಅಪ್ರತಿಮ ಕಾಣಾ, ಕಲಿದೇವಯ್ಯ . 

|| ೩೦೧ || 
- ೭೩೯ 
ಶರಣಂಗೆ ಕಟ್ಟಿದಿರ ಕರ್ಪುರ ಜ್ಯೋತಿಯಂತೆ, 
ಸಚರಾಚರ ಸಂಭ್ರಮ ಸೂತಕ ಪಾತಕವೆಂಬ ಘೋಷಣೆಗಳು ಹುಟ್ಟದಂದು, 
ದೇವಲೋಕ ಮರ್ತ್ಯಲೋಕ ನಾಗಲೋಕ ಹುಟ್ಟದಂದು, 
ಹುಟ್ಟಿಸುವಾಗ ಕರೆಸದರವೆಯೆನ್ನಾಧಾರಪಥ, 
ಪಲ್ಲವಿಸಿ ಗರ್ಭವಾಯಿತ್ತೆಂದು . 
ಮಹಾದೇವಂಗೆ ದೇವಗಣಂಗಳು ಬಿನ್ನಹಂ ಮಾಡುವಲ್ಲಿ , 
ಪ್ರಾಣ ಗರ್ಭಿತರುಂಟೆ ? ಅತಿಥರುಂಟೆ ? 
ಕ್ಷೀರಸಾಗರದ ನಡುವೆ ಜವುಳು ನೀರುಂಟೆ ? 
ಸಂಪತ್ತು ಸಿಂಹಾಸನದ ಮೇಲೆ ಕಂದನೈದಾನೆ. 
ಇಂದು ಶಿವನು ಶಕ್ತಿಯ ಕೂಡಿಯಾಳಾಪವೊಕ್ಕನು ಕಾಣಾ. 
ಕಾರುಣ್ಯದ ವಾಹನವನೇರಿಕೊಂಡು, 
ಅಷ್ಟಗುಣವಿರಹಿತನು, ತ್ರಿವಿಧಗುಣ ನಷ್ಟನು, ಸದ್ಗುಣ ಸಿಂಹಾಸನನು 
ಸಪ್ತಸ್ವರಹಾರದೊಳು, ಘನದೇಹಾರದೊಳು ಹೇಳುವೆ. 
ಎನ್ನೊಡೆಯ ಬಂದುದ ಕಂಡು ಬಲವಿಡಿದೆ, ದೃಢವಿಡಿದೆ, 
ಜ್ಞಾನವಿಡಿದೆ, ಕಲಿದೇವಾ, ನಿಮ್ಮ ಬಸವನಡಿವಿಡಿದು ಘನವಾದೆ. 
ನಮೋ ನಮೋ ಎಂಬೆ ನಿಮ್ಮ ಸಂಗನಬಸವಣ್ಣಂಗೆ. || ೩೦೨ || 


೭೪೦ 
ಶರಣ ನಾದದೊಳಡಗಿ, ನಾದ ಪರನಾದದೊಳಡಗಿ, 
ಪರನಾದ ಸುನಾದದೊಳಡಗಿ, 
ಈ ನಾದ ಪರನಾದ ಸುನಾದವೆಂಬ ಭಾವ ತ್ರಿಕೂಟನಾದ, 
ಸ್ಥಿರಪ್ರಣಮನಾದದೊಳಡಗಿ, 
ಆ ಸ್ಥಿರಪ್ರಣಮನಾದ, ಪ್ರಜ್ವಲಿಪ ನಾದದೊಳಡಗಿ, 
ಕಲಿದೇವ ನಿಮ್ಮ ಶರಣ , ನಾದಸ್ವರೂಪನಾದ. 


| ೩೦೩ || 


ಮಡಿವಾಳ ಮಾಚಿದೇವರ ವಚನ 


೨೭೩ 


೭೪೧ 
ಶರಣು ಶರಣು ಎನ್ನ ಬಿನ್ನಪವನಧರಿಸಯ್ಯಾ . 
ಬಸವಣ್ಣನೆ ಗುರುರೂಪಾಗಿ ಮರ್ತ್ಯಕ್ಕೆ ಬಂದ. 
ಚೆನ್ನಬಸವಣ್ಣನೆ ಲಿಂಗರೂಪಾಗಿ ಮರ್ತ್ಯಕ್ಕೆ ಬಂದ. 
ಪ್ರಭುವೆ ನೀವು ಜಂಗಮರೂಪಾಗಿ ಮರ್ತ್ಯಕ್ಕೆ ಬಂದಿರಿ. 
ಭಕ್ತಿಯ ಬೆಳವಿಗೆರೆ ಬಸವಣ್ಣನ ಕಾರಣಿಕನಾದ. 
ಅರಿವಿನ ಬೆಳವಿಗೆಗೆ ಚೆನ್ನಬಸವಣ್ಣನೆ ಕಾರಣಿಕನಾದ. 
ಈ ಇಬ್ಬರನ್ನೂ ಒಳಗೊಂಬ ಮಹಾಘನಕ್ಕೆ ನೀವು ಕಾರಣರಾದಿರಿ. 
ಇಂತು ಗುರುಲಿಂಗಜಂಗಮವೊಂದೆ ಭಾವವಲ್ಲದೆ ಭಿನ್ನಭಾವವುಂಟೆ ? 
ಬಸವಣ್ಣ ಚೆನ್ನಬಸವಣ್ಣನ ಬಿನ್ನಪವ ಮೀರದೆ, 
ಬಿಜಯಂಗೆಯ್ಯುದಯ್ಯಾ ಕಲಿದೇವರದೇವ. 

- || ೩೦೪ || 


೭೪೨ 
ಶರೀರ ತಾ ಮುನ್ನ ಮರಹು, ಶರೀರ ಅವಧಾನ ತಾ ಮುನ್ನ ಮರಹು. 
ಮನ ತಾ ಮುನ್ನವೆ ಮರಹು. 
ಮನವೆಂಬ ಮರ್ಕಟನ ಮರವೆಯ ನೆನಹು ತಾ ಮುಂದೆ ಮರಹು. 
ಮನದಾಳಾಪನೆ ತಾ ಮುನ್ನವೆ ಮರಹು. 
ಮನಶರೀರ ಭಾವಂಗಳನರಿದು ನೋಡಾ, ತಿಳಿದು ನೋಡಾಎಚ್ಚೆತ್ತು ನೋಡಾ. 
ಸತ್ಯನಿತ್ಯ ಶಬ್ಬನಿತ್ಯ ಊರ್ಧ್ವಮುಖದಲ್ಲಿ ಉತ್ಪತ್ಯವ ಮಾಡುವೆನೆಂದು, 
ಕರುಣೆ ನಿತ್ಯಸಿಂಹಾಸನದ ಮೇಲೆ ದಯವನ ಚರಣವ ಮಾಡಿ, 
ಮೂರ್ತಗೊಂಡು ಕಾರುಣ್ಯದಿಂನೋಡಿದ ಶಿವನು. 
ಉದಯಕಾಲ ವಿನೋದಕಾಲ ಶಿವನನು, 
ಮಹಾದಯವನು ಬೇಡುವ ಬನ್ನಿರಯ್ಯಾ . 
ಮನದಲ್ಲಿ ದಾಸೋಹ ಪರಿಪೂರ್ಣವಾಗಿ, ದಾಸೋಹವ ಬೇಡುವ ಬನ್ನಿರಯ್ಯಾ . 
ಸಂಸಾರಸಾಗರದೊಳದ್ದಿ ಹೋದರೆಂದು, 
ಮಾಯೆಯೆಂಬ ಕಾಲನು ಬಿನ್ನಹಂ ಮಾಡಿದನು. 
ಬ್ರಹ್ಮನರ್ಥ ವಿಷ್ಣುವರ್ಥ ರುದ್ರಾದಿಗಳರ್ಥ ವೇದಶಾಸ್ತ್ರಾಗಮಪುರಾಣಂಗಳರ್ಥ . 
ಸಪ್ತಕೋಟಿ ಮಹಾಮಂತ್ರಂಗಳರ್ಥ ದೇವಾದಿದೇವಂಗಳರ್ಥ . 
ವೇದಮಂತ್ರವಿಡಿದು ಪ್ರಾಣಘಾತಕರಾಗಿ ದ್ವಿಜರೆಲ್ಲ ಅದ್ದಿ ಹೋದರೆಂದು, 
ಮಾಯೆಯೆಂಬ ಕಾಲನು ಎಲ್ಲರ ಹಿಂದೆ ಇಕ್ಕಿಕೊಂಡು, 
ಶಿವಂಗೆ ಬನ್ನಹಂ ಮಾಡುವಲ್ಲಿ , ಗಣಂಗಳು ಅದ್ದಿಹೋದುದುಂಟೆಯೆಂದು, 
ನಂದಿಕೇಶ್ವರದೇವರು ಬೆಸಗೊಂಡರು . 


೨೭೪ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ನಿರೂಪಕ್ಕೆ ಮಾಯೆಯೆಂಬ ಕಾಲನು ಕರ್ಣನ ಮುಚ್ಚಿ , 
ಸ್ವಯಸ್ವಹಸ್ತಂಗಳಂ ಮುಗಿದು, 
ಹೀಗೆಂದು ನಿರೂಪವ ಕರುಣಿಸಿಕೊಡುವರೆ ದೇವಯೆಂದು, 
ಎನ್ನ ನಿರ್ಮಿಸಿದವರಾರು ? ತ್ರಿಭುವನಂಗಳ ಮಾಡಿದವರಾರು ? 
ಗಣಂಗಳದ್ದಿ ಹೋದುದುಂಟೆ ದೇವ? 
ಯಂತ್ರವಾಹಕ ನೀನು, ಸಕಲಪಾವಕ ನೀನು. 
ನಿತ್ಯಭಕ್ತರು ನಿತ್ಯರು, ನಿಮ್ಮ ಗಣಂಗಳು ದಯಾಪಾರಿಗಳು. 
ನಿಮ್ಮ ಶರಣರ ನೆನಹಿಂದ, 
ಸಮಸ್ತಲೋಕದವರುಗಳಿಗೆ ಚೈತನ್ಯಾತ್ಮವಹುದು. 
ಅವಧಾರವಧಾರೆಂದು ಬಿನ್ನಹಂ ಮಾಡಿ, 
ಮತ್ತೆ ಕಾಲನು ನಿತ್ಯ ಸಿಂಹಾಸನದ ಮೇಲೆ ಕುಳಿತಿರ್ದು , 
ಭಕ್ತಿನಿತ್ಯ ದಾಸೋಹವಂ ಮಾಡಲಿಕೆ ಕರ್ಮವೆಲ್ಲಿಯದು. 
ಮಹಾದಾನಿ ಕರುಣವಿಡಿದೆತ್ತಿದಿರೆನುತ ತಿರುಗಿದನು ತನ್ನವರು ಸಹಿತಿ . 
ಅತ್ತ ಮಹಾಸಂಪಾದನೆಯಲ್ಲಿ ಶರಣ ಬಸವಣ್ಣನಿಗೆ 
ಶರಣೆನುತಿರ್ದೆ ಕಾಣಾ, ಕಲಿದೇವರದೇವ. 

|| ೩೦೫ || 


೭೪೩ 


ಶಿವ ತಾನೀತ ಮರ್ತ್ಯಲೋಕವ ಪಾವನವ ಮಾಡಲು, 
ಗುರು ತಾನೀತ ಎನ್ನ ಭವರೋಗವ ವೇಧಿಸಲು, 
ಭಕ್ತ ತಾನೀತ ಎನಗೆ ವಿಸ್ತಾರವಾಗಿ, 
ಎನಗೆ ಜಂಗಮ ತಾನೀತ ಅನಾದಿ ಸಂಸಿದ್ದ ಘನಮಹಿಮನಾಗಿ, 
ಲಿಂಗ ತಾನೀತ ಎನಗೆ ಪ್ರಾಣಲಿಂಗ ತಾನಾಗಿ, 
ಎನ್ನ ವಿಸ್ತಾರ ತಾನೀತ ಎನ್ನ ನಿಲುಕಡೆಯ ತಾನಾಗಿ, 
ಎನ್ನ ಸರ್ವಸ್ವಾಯತವ ಮಾಡಿದ ಮಹಿಮೆ ತಾನೀತ ಕಾಣಾ, 
ಕಲಿದೇವರದೇವ, ನಿಮ್ಮ ಶರಣ ಬಸವಣ್ಣ , . 

೭೪೪ 
ಶಿವನೊಡ್ಡಿದ ಮಾಯಾಗುಣದಿಂದ ತನ್ನ ತಾನರಿಯದೆ, 
ಅಜ್ಞಾನದಿಂದ ಎಂಬತ್ತನಾಲ್ಕು ಲಕ್ಷ ಜೀವರಾಶಿಗಳ 
ಯೋನಿಯಲ್ಲಿ ಹುಟ್ಟಿ ಹುಟ್ಟಿ, 
ಶಿವಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದು, 
ಆ ಮನುಷ್ಯ ಜನ್ಮದೊಳಗಧಿಕವಾದ ಶಿವಭಕ್ತಿಯ ಪಡೆದು, 


| ೩೦೬ || 


ಮಡಿವಾಳ ಮಾಚಿದೇವರ ವಚನ 


೨೭೫ 


ಆ ಶಿವಭಕ್ತಿಯ ನೆಮ್ಮಿ ಸತ್ಯ ಸದಾಚಾರವಿಡಿದು ನಡೆದು. 
ಏಕಲಿಂಗನಿಷ್ಠೆಯಿಂದ ತನ್ನ ಕಷ್ಟ ಭವಂಗಳ ಗೆಲದಿರ್ದಡೆ, 
ಮೆಟ್ಟುವ ನರಕದೊಳಗೆ, ಕಲಿದೇವಯ್ಯ . 


|| ೩೦೭ || 


೭೪೫ 
ಶಿವಭಕ್ತನಾಗಿ ಭವಿಶೈವದೈವಕ್ಕೆ ಶರಣೆಂದನಾದಡೆ, 
ಭವಹರಲಿಂಗದ ಚೇತನವದಂದೇ , 
ತೊಲಗುವುದೆಂದ ಕಲಿದೇವಯ್ಯ . . 

೩೦೮ || 
೭೪೬ 
ಶಿವಭಕ್ತಿ ಸಂಗದಿಂದಾದುದಲ್ಲ . 
ಸಪ್ತಸ್ವರದಿಂದ ನುಡಿವ ನುಡಿಯಲ್ಲ. 
ಉಷ್ಣದಿಂದಾಗುವ ಗಮನದಿಂದ ನಡೆವ ನಡೆಯಲ್ಲ . 
ಜೀವನ ಸಂಗಸುಖದಲಾದ ಜೀವಾತ್ಮನಲ್ಲ . 
ರೇಚಕ ಪೂರಕ ಕುಂಭಕವೆಂಬ 
ಸ್ತ್ರೀಯರ ಉಚ್ಚಾಸ ನಿಶ್ವಾಸವೆನಿಸಿಕೊಂಬುದಲ್ಲ . 
ಸಪ್ತವ್ಯಸನ ಉದರಾಗ್ನಿ ಉಳ್ಳುದಲ್ಲ . 
ಅಜನಾಳ ಸೋಹೆಯಲ್ಲಿ ಸುಳಿವುದಲ್ಲ . 
ಸತಿಪುರುಷರ ಮಥನದಿಂದಾದುದಲ್ಲ . 
ಮಹಾಘನವು ತನುವಿಡಿದು ನಿಂದ ನಿಲವ, ಮಹವೆಂದೇ ಕಾಬುದು. 
ಜಂಗಮ ನೋಟ, ಪ್ರಸಾದ ತದ್ಧತ. 
ಆವ ವರ್ಣವೂ ಇಲ್ಲದ ಭಕ್ತ , ಕಲಿದೇವನಿಂದಲಾದನು || ೩೦೯ || 


ತಾ ಸವೆನಿಸಿಕೊಂಬುದಲ್ಲ 
. 


೭೪೭ 


ಶಿವಭಕ್ತಿಸಂಪುಟವಾದ ಮಹಾಮಹಿಮರ ನಿಲವು, 
ನಾದದ ಉತ್ಪತ್ಯವ ಸೋಂಕದು. 
ಬಿಂದುವಿನಾಶ್ರಯದಲ್ಲಿ ಬೆಳೆಯದು. 
ಶುಕ್ಲಶೋಣಿತವೆಂಬ ಪಂಚವರ್ಣಾಶ್ರಯವನು ಹೊದ್ದದು. 
ಅಷ್ಟದಳಕಮಲವ ಮುಟ್ಟದು. 
ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 
ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯವೆಂಬ 
ದಶವಾಯುಗಳಿಚ್ಛೆಯಲ್ಲಿ ಸುಳಿದಾಡದು. 
ಜ್ಞಾನದಲ್ಲಿ ಬೆಳೆವುದು, ನಿರಾಲಂಬದಲ್ಲಿ ಆಡುವುದು. 


೨೭೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಹೃದಯಕಮಲಪದ್ಮಪತ್ರ ಉಸಿರನಾಲಿಸಿ, 
ಶಿರಸಂಪುಟದ ಜಂಗಮದಾಟವನಾಡುವುದು. 
ಲಿಂಗದ ನೋಟವ ನೋಡುವುದು, ಮಹಾಘನದಲ್ಲಿ ಬೆಳೆವುದು, 
ನಿಜನಿರಾಳದಲ್ಲಿ ನಿವಾಸಿಯಾಗಿಪ್ಪುದು 
ಕಲಿದೇವಾ, ನಿಮ್ಮ ಶರಣ ಬಸವಣ್ಣನ ನಿಲವು. || ೩೧೦ || 


೭೪೮ 


- ಶಿವಾಚಾರ ಘನವೆಂಬುದ ಕೇಳಿ, ಭವಿಜಾತವಳಿದು, 
ಪುನರ್ಜಾತನಾಗಿ , ಅಂಗದ ಮೇಲೆ ಲಿಂಗವ ಧರಿಸಿ, 
ಆ ಲಿಂಗಜಂಗಮವನಾರಾಧಿಸಿ, ಪ್ರಸಾದವ ಕೊಂಡು, 
ಭಕ್ತರಾಗಿ ಮುಕ್ತಿಯ ಪಡೆದನೆಂಬವರ ಹೆದರಿಸಿ, 
ಜರೆದು ಝಂಕಿಸಿ ಕೆಡೆನುಡಿದು, ಆಚಾರವ ಬಿಡಿಸಿ, 
ಅವರ ಹಿಂದಣ ಭವಿಶೈವದೈವಂಗಳ ಹಿಡಿಸಿ, 
ತಮ್ಮಂತೆ ನರಕದೊಳಗಾಳಬೇಕೆಂದು , 
ನಿಮ್ಮ ಮುನ್ನಿನ ಹಿರಿಯರ ಬೆನ್ನ ಬಳಿವಿಡಿದು ಬಂದ 
ಕುಲದೈವ ಮನೆದೈವ ಬಿಟ್ಟು , 
ಈ ಲಿಂಗಜಂಗಮಭಕ್ತಿಯ ಮಾಡಬೇಡೆಂದು 
ಹೇಳುವ ಕುನ್ನಿಗಳ ನುಡಿಯ ಕೇಳಲಾಗದೆಂದ, ಕಲಿದೇವಯ್ಯ . 


||೩೧೧ || 


೭೪೯ 


ಶ್ರೀಗುರುವೆ ಕರ್ತನೆಂದು ಪ್ರಸಾದ ಕೊಂಬ 
ಪ್ರಸಾದದೇಹಿಗಳು, ನೀವು ಕೇಳಿ ಭೋ . 
ಪ್ರಸಾದವಾಯತವನಾಯತವೆಂಬ ಅನಾಚಾರಿಗೆ 
ಸದಾಚಾರದ ಶುದ್ದಿಯೆಲ್ಲಿಯದೊ ? 
ಈ ತ್ರಿವಿಧ ಅಚೇತನಂಗೆ ಮುಕ್ತಿಯುಂಟೆಂಬ 
ಮೂಕೊರೆಯರ ನೋಡಾ, 
ಈ ಮಹಾದಿವ್ಯಪ್ರಸಾದ ಸುಖವನರಿದು, 
ಚೆನ್ನಬಸವೇಶ್ವರನುದ್ಭವಿಸಿದನು. 
ಈ ಪ್ರಸಾದಕ್ಕೆ ಅಯತ ಅನಾಯತವೆಂಬ 
ಅನಾಚಾರಿಯ ಮುಖವನೆನಗೆ ತೋರದಿರು. 
ಇಂತಪ್ಪ ಮಹಾಪ್ರಸಾದವ ಕೊಂಡು, 
ನಾನು ಬದುಕಿದೆನಯ್ಯಾ , ಕಲಿದೇವಯ್ಯ . 


|| ೩೧೨ || 


ಮಡಿವಾಳ ಮಾಚಿದೇವರ ವಚನ 


೨೭೭ 


೭೫೦ 
ಶ್ವಾನ ಮುಟ್ಟಿದ ಎಂಜಲನು ಮಾನವರು ಕೇಳೋರು. 
ಶ್ವಾನನಿಂದ ಕರಕಷ್ಟ ಸುರೆ ದೈವದ ಎಂಜಲ ತಂದು, 
ಆನಂದವೆಂಬ ಲಿಂಗಕ್ಕೆ ತೋರಿ, ಭುಂಜಿಸುವಂಗೆ 
ಆ ಶ್ವಾನ ಸೂಕರ ಗಂಗೆಯ ಮಿಂದ ತೆರನಂತೆ, ಕಲಿದೇವರದೇವಾ. || ೩೧೩ | 


೭೫೧. 
ಸಂಸಾರಸಾರಾಯದ ತನಿರಸವ ಹಿಂಡಿ ಹಿಳಿದಾಡಿದ. 
ಕೈಯ ಸವರಿಕೊಂಡು ಹರಿದು ಹತ್ತುವನಲ್ಲ , ಮರಳಿ ನೋಡುವನಲ್ಲ . 
ಇಂತಪ್ಪ ವೀರರುಂಟೆ ? ಇಂತಪ್ಪ ಧೀರರುಂಟೆ ? 
ಇಂತಪ್ಪ ಪೌರುಷದ ಚರಿತನಾಗಿ ಮಾಯೆಯಂ ಹಿಂಗಿಸಿ, 
ಮುಯ್ಯಾಂತು ಮುಂದಣ ನಿಲವನಾಗುಮಾಡಿದ ನಿಜೈಕ್ಯ . 
ನಿರ್ವಯಲ ನಿಃಪತಿಗೆ ನಿಜವಾಗಿ, ನಿರಾಳದೊಳಗೆ 
ತಾನೆ ತೊಳಲುತಿರ್ದನು, ಕಲಿದೇವಾ, 
ನಿಮ್ಮ ಲಿಂಗೈಕ್ಯ ಪ್ರಭುದೇವರ ಶ್ರೀಪಾದಕ್ಕೆ ಭಂಗವಾಗಿರ್ದೆನು. | ೩೧೪ || 

೭೫೨ 
ಸತ್ಯರು ನಿತ್ಯರು ಮುಕ್ತರೆಂದು ಅರ್ತಿಗೊಳ್ಳುತ್ತ ನುಡಿವರು. 
ಭಕ್ತಿ ಸದಾಚಾರದ ವರ್ತನೆಯ ಸತ್ಯರು ಹೇಳ ಹೋದಡೆ 
ನಮಗೆ ತೀರುವುದೆ ಸಂಸಾರಿಗಳಿಗೆಂಬ 
ವ್ಯರ್ಥರನೇನೆಂಬೆನಯ್ಯಾ ಕಲಿದೇವಯ್ಯ . 

|| ೩೧೫ || 
೭೫೩ 
ಸತ್ಯಸದೃಕ್ಕಿಸದಾಚಾರಸಯಾಸಮೃಗ್‌ಜ್ಞಾನ ಸದ್ವರ್ತನೆ ಸದ್ಭಾವ 
ಷಟ್ಟಲಮಾರ್ಗಸದೃಕ ಮಾಹೇಶ್ವರಶರಣಗಣಂಗಳು 
ಸದಾವಾಸ ಪರಿಯಂತರ ನೀಚಾಶ್ರಯಗಳ ಹೊದ್ದಲಾಗದು. 
ಅದೆಂತೆಂದಡೆ, ಈಚಲಮರದಿಂದ ಮನೆಯ ಕಟ್ಟಲಾಗದು. 
ಆ ಗಿಡದ ನೆರಳಲ್ಲಿ ಅರ್ಚನೆ ಅರ್ಪಣ ಶಯನ ಆಸನ 
ಮೊದಲಾದ ಕೃತ್ಯಗಳ ಮಾಡಲಾಗದು. 
ಪಾಕವ ಮಾಡುವಲ್ಲಿ ಅದರ ಕಾಷ್ಠದಲ್ಲಿ ಅಡಿಗೆಯ ಮಾಡಲಾಗದು. 
ಅಣಬೆ ಇಂಗು ಹಾಕಿ ಭವಿಜನ್ಮಾತ್ಮರ ದರ್ಶನ ಸ್ಪರ್ಶನ 
ಸಂಭಾಷಣೆಯಿಂದ ಪಾಕವ ಮಾಡಲಾಗದು . 
ತಥಾಪಿಸಿ ಮಾಡಿದ ಪಾಕವ ಶರಣಗಣಂಗಳು ಲಿಂಗಾರ್ಪಿತವ ಮಾಡಲಾಗದು. 


೨೭೮ 


ಸಂಕೀರ್ಣ ವಚನಸಂಪುಟ : ಮೂರು 


ಲಿಂಗಬಾಹ್ಯರು ಆಚಾರಭ್ರಷ್ಟರು ಭವಿಸಂಪರ್ಕರು 
ಗುರುಲಿಂಗಜಂಗಮದ್ರೋಹಿಗಳು ಮೊದಲಾದವರ ಸಮ್ಮುಖದಲ್ಲಿ 
ಅರ್ಚನೆ ಅರ್ಪಣಕ್ರಿಯೆಗಳ ಮಾಡಲಾಗದು. 
ಅವರು ಮಾಡಿದ ಪಾಕವ ಪರಶಿವಲಿಂಗಕ್ಕೆ ಅರ್ಪಿಸಲಾಗದು. 
ಪಾದೋದಕಪ್ರಸಾದದ್ರೋಹಿಗಳ ಸಮಪಜ್ಯ ಮಾಡಲಾಗದು. 
ಅವರಾರಾರೆಂದಡೆ, ಗಣಸಮೂಹದಲ್ಲಿ ಪ್ರಸಾದವ ಕೈಕೊಂಡು, 
ಸಾವಧಾನ ಭಕ್ತಿಯಿಂದ ಮುಗಿದು, ತಾನೊಬ್ಬನೆ ಏಕಾಂತವಾಸದಲ್ಲಿ 
ಸಾವಧಾನ ಭಕ್ತಿಯನುಳಿದು, ಲಿಂಗಕ್ಕೆ ಕೊಡದೆ , ತನ್ನ ಅಂಗವಿಕಾರದಿಂದ, 
ಮನಬಂದಂತೆ ಸೂಸಾಡಿ ಭುಂಜಿಸುವನೊಬ್ಬ ಪಾದೋದಕಪ್ರಸಾದದ್ರೋಹಿ. 
ಸಮಪಜ್ಯ ಲ್ಲಿ ತನ್ನ ಅಂಗವಿಕಾರದಿಂದ ನನಗೆ ಓಗರವಾಯಿತ್ತೆಂದು, 
ಪ್ರಸಾದಿಸ್ಥಲಹೀನರ ಕರದು ಕೊಡುವನೊಬ್ಬ ಪಾದೋದಕಪ್ರಸಾದದ್ರೋಹಿ. 
ತಾ ಮುಗಿದ ಸಮಯದಲ್ಲಿ ಮಧುರ ಒಗರು ಕಾರ ಹುಳಿ ಕಹಿ ಅತಿಯಾಸೆಯಿಂದ 
ನೀಡಿಸಿಕೊಂಡು, ಜಿಗುಪ್ಪೆ ಹುಟ್ಟಿ, 
ಕಡೆಗೆ ಬಿಸುಟನೊಬ್ಬ ಪಾದೋದಕ ಪ್ರಸಾದದ್ರೋಹಿ. 
ಗುರುಲಿಂಗಜಂಗಮದಿಂದ ಪಾದೋದಕಪ್ರಣಮ ಪ್ರಸಾದಪ್ರಣಮವ ಪಡೆದು, 
ಮತ್ತಾ ಗುರುಲಿಂಗಜಂಗಮನಿಂದೆಯ 
ಮಾಡುವನೊಬ್ಬ ಪಾದೋದಕಪ್ರಸಾದದ್ರೋಹಿ. 

ನೋಬ, ಪಾದೋದಕಪ್ರಸಾದದೊಹಿ. 
ಇಂತಪ್ಪ ಪರಮದ್ರೋಹಿಗಳ ದರ್ಶನದಿಂದ 
ಪಾದಾರ್ಚನೆ ಅರ್ಪಣಗಳ 
ಮಾಡಲಾಗದು ನೋಡಾ, ಕಲಿದೇವರದೇವ. 

|| ೩೧೬ || 


೭೫೪ 
ಸತ್ಯಸದಾಚಾರ ಭಕ್ತಿಯನರಿಯದೆ 
ಬರಿದ ಭಕ್ತರೆಂಬುದ ನೋಡಾ. 
ಮತ್ತೆ ಮರಳಿ ಮನೆದೈವ ಕುಲದೈವಕರಗುತ್ತ 
ಭಕ್ತರೆಂದು ನುಡಿದಡೆ ನರಕದಲ್ಲಿ ಮೆಟ್ಟುವನೆಂದ 
ಕಲಿದೇವಯ್ಯ , 

೭೫೫ 
ಸತ್ತು ಗುರುವಿನ ಕಾರುಣ್ಯವ ಕೊಂಬ ಶಿಷ್ಯಂಗೆ 
ಭಕ್ತಿ ವಿಸ್ತರಿಸುವುದು, ಕರ್ತಾರ ನೆಲೆಗೊಂಬ. 
ಕೊಟ್ಟುದನು ಮರೆದು ಬಳಸುವ 
ಮಿಟ್ಟೆಯ ಭಂಡರನೇನೆಂಬೆ ಹೇಳಾ, ಕಲಿದೇವರದೇವಯ್ಯ . 


|| ೩೧೭ || 


|| ೩೧೮ | | 


ಮಡಿವಾಳ ಮಾಚಿದೇವರ ವಚನ 


೨೭೯ 


೭೫೬ 
ಸತ್ತು ಚಿತ್ತು ಆನಂದ ನಿತ್ಯಪರಿಪೂರ್ಣನೆಂದೆಂಬರು. 
ನಾನದ ಮನದಲ್ಲಿ ಹಿಡಿದು ಮಾತಾಡುವೆನಲ್ಲದೆಕ್ರೀಯಿಂದ ಕಾಣೆ. 
ಸತ್ತೆ ಗುರು, ಚಿತ್ತೆ ಲಿಂಗ, ಆನಂದವೆ ಜಂಗಮ . 
ನಿತ್ಯವೆ ಪ್ರಸಾದ, ಪರಿಪೂರ್ಣವೆ ಪಾದೋಕವೆಂಬುದನವಗ್ರಹಿಸಿ ನಿಂದು, 
ಜಂಗಮಕ್ಕೆ ಭಕ್ತನಾದೆನಯ್ಯಾ . 
ನಿತ್ಯನಾಗಿ ನಿಮ್ಮ ಜಂಗಮಕ್ಕೆ ವಂದಿಸುವೆ. 
ಆನಂದದಿಂದ ನಿಮ್ಮ ಜಂಗಮದ ಪಾದೋದಕವ ಕೊಂಬೆ . 
ಪರಿಪೂರ್ಣವಾಗಿ ನಿಮ್ಮನರ್ಚಿಸಿ ಪೂಜಿಸಿ ಪರವಶನಪ್ಪ ನಾನು. 
ಭಕ್ತಿಪ್ರಸಾದ ಮುಕ್ತಿಪ್ರಸಾದ ನಿತ್ಯಪ್ರಸಾದವ 
ನಿಮ್ಮ ಜಂಗಮದಲ್ಲಿ ವರವ ಪಡೆದು, 
ಕಲಿದೇವರದೇವಾ, ನಿಮ್ಮ ಶರಣ ಪ್ರಭುದೇವರ 
ಶ್ರೀಪಾದದಲ್ಲಿ ಮನಮಗ್ನನಾಗಿರ್ದೆನಯ್ಯ . 

|| ೩೧೯ || 
೭೫೭ 
ಸತ್ತು ಮಣ್ಣಾಗಿ ಹೋದ ಮಾತಾಪಿತರುಗಳು 
ತಮ್ಮ ಸಂತಾನವಾಗಿ ಜನಿಸಿ ಬಂದರೆಂದು 
ಹೆತ್ತು ಹೆಸರಿಟ್ಟು ಕರೆವರಯ್ಯಾ . 
ಕಾಗೆಯ ಬಾಯ ಕರಗದ ಬಾಯೋಗರವ ಕೊಂಡು 
ಅನ್ಯದೈವಂಗಳ ಪೂಜಿಸುವ ಲೋಗರವರ 
ಕೈಯಲುಪದೇಶವ ಮಾಡಿಸಿಕೊಂಡ ಶಿಷ್ಯಂಗೆ 
ಉಪದೇಶವ ಕೊಟ್ಟ ಗುರುವಿಂಗೆ 
ಅವರಿಬ್ಬರಿಗೆಯೂ ಅಜ್ಞಾನಭವಂ ನಾಸ್ತಿಯಾಗದೆ 
ಭವಸಾಗರದೊಳಗವರಿಬ್ಬರೂ ಅಳುತ್ತ 
ಮುಳುಗುತ್ತಲಿಹರು ಕಾಣಾ, ಕಲಿದೇವರದೇವ. 

| ೩೨೦ || 


೭೫೮ 


ಸನ್ಮಾರ್ಗದ ವಿಚಾರವ ಸದ್ಗುರು ಮುಖದಿಂ ತಿಳಿದು, 
ತನ್ನಂತರಂಗ ಬಹಿರಂಗದ ಸಂದುಸಂಶಯವ ಪರಿಹರಿಸಿ, 
ನಿಶ್ಚಿಂತನಾಗಿ ನಿಜದಲ್ಲಿ ನಿಂದು, ಅಂಗಕ್ಕಾಚಾರವ ಸಂಬಂಧಿಸಿ , 
ಮನಕ್ಕೆ ಅರಿವಿನಾಚರಣೆಯ ನೆಲೆಗೊಳಿಸಿ, 
ಆತ್ಮಂಗೆ ಸಯಾಸಮ್ಯಕ್‌ಜ್ಞಾನವ ಬೋಧಿಸಿ, 


geso 


ಸಂಕೀರ್ಣ ವಚನಸಂಪುಟ : ಮೂರು 
ಪ್ರಾಣಕ್ಕೆ ಲಿಂಗಮಂತ್ರಧಾರಣವ ಮಾಡಿ, 
ಜೀವ ಪರಮರಿಗೆ ಚಿದ್ದನಪಾದೋದಕಸಾದಭೋಗವನಿತ್ತು , 
ಅವಕ್ಕೆ ತಾನಾಶ್ರಯನಾಗಿ, ತನ್ನ ನಿಜದಲ್ಲಿ ನಿಂದು 
ನೋಡಬಲ್ಲಾತನೆ ಶಿವಯೋಗಿನೋಡಾ, ಕಲಿದೇವರದೇವ. || ೩೨೧ || 

೭೫೯ 
ಸಾಧನೆಯ ಕಲಿತು ಆಣೆಯ ತಪ್ಪಿಸಲರಿಯದವನ 
ಕೈಯಲಿ ಅಲಗಿದ್ದಡೇನಯ್ಯ ? 
ಮಾಡುವದಕ್ಕೆ ಕರ್ಮ ದುರಿತದ ವರ್ಮವನರಿಯದವನು 
ಸಕಲಶಾಸ್ತ್ರವನೋದಿದಡೇನಯ್ಯ ? 
ಗಿಳಿಯೋದಿ ತನ್ನ ಅಶುದ್ದವ 
ತನ್ನ ಮೂಗಿನಲ್ಲಿ ಕಚ್ಚಿ ತೆಗೆದಂತೆ ಆಯಿತ್ತೆಂದ, 
ಕಲಿದೇವರದೇವಯ್ಯ . 

| ೩೨೨ || 
೭೬೦ 
ಸಿಂಹದ ಮುಂದೆ [ ಜಿಂಕೆಯ ] ಜಿಗಿದಾಟವೆ ? 
ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೆ ? 
ಸೂರ್ಯನ ಮುಂದೆ ಕೀಟದಾಟವೆ ? 
ನಿಮ್ಮ ಮುಂದೆ ಎನ್ನಾಟವೆ, ಕಲಿದೇವರದೇವಾ ? 

|| ೩೨೩ || 
- ೭೬೧ 

ಸುಖವೊಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ. 
ದುಃಖವೊಂದು ಕೋಟ್ಯಾನುಕೋಟಿಬಂದಲ್ಲಿ ಬಸವಣ್ಣನ ನೆನೆವೆ. 
ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ. 
ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ. 
ಬಸವಣ್ಣನ ನೆನೆದಲ್ಲದೆ ಭಕ್ತಿಯಿಲ್ಲ. ಬಸವಣ್ಣನ ನೆನೆದಲ್ಲದೆ ಮುಕ್ತಿಯಿಲ್ಲ. 
ಇದು ಕಾರಣ , ಬಸವಣ್ಣ ಬಸವಣ್ಣ 
ಎನುತಿರ್ದೆನು ಕಾಣಾ, ಕಲಿದೇವಯ್ಯ . 

|| ೩೨೪ || 
೭೬೨ 
ಸೂಳೆ ಸುರೆ ಬೆಕ್ಕು ನಾಯಿ ಅನ್ಯದೈವ ತಾಳಹಣ್ಣು 
ಇಷ್ಟುಳ್ಳನ್ನಕ್ಕರ ಅವ ಭಕ್ತನೆ ? ಅಲ್ಲ ಅಲ್ಲ . 
ಅವ ಶಿವದ್ರೋಹಿ, ಅವ ಗುರುದ್ರೋಹಿ. 
ಹಂದಿ ಹಂದಿಯ ಹೇಲ ತಿಂದು, 


ಮಡಿವಾಳ ಮಾಚಿದೇವರ ವಚನ 


೨೮೧ 


ಒಂದರ ಮೋರೆಯನೊಂದು ಮೂಸಿನೋಡುವಂತೆ ಕಾಣಾ, 
ಕಲಿದೇವರದೇವ. 

|| ೩೨೫ || 
೭೬೩ 
ಸೋಮವಾರಕ್ಕೆ ಮೀಸಲೆಂದು 
ಊರ ಹೊರಗಣ ದೈವವ ಆರಾಧಿಸಿ, 
ಅವಕ್ಕೆ ಇಕ್ಕಿದ ಮಿಕ್ಕಿನ ಕೂಳಸೋಮಧರಗರ್ಪಿತವೆಂಬವರ 
ಭಕ್ತಿಯ ತೆರ ಎಂತಾಯಿತ್ತೆಂದಡೆ, 
ಗ್ರಾಮ ಸೂಕರನು ಶುನಕನು ಗಂಗೆಯನೀಸಿ 
ಅಶುದ್ದ ಭುಂಜಿಸಿದ ತೆರನಾಯಿತ್ತೆಂದ, ಕಲಿದೇವಯ್ಯ . || ೩೨೬ || 

೭೬೪ 
ಸ್ವಯ ಚರ ಪರವೆಂಬ ತ್ರಿವಿಧ ಗುರುಗಳಲ್ಲಿ 
ಪಾದೋದಕ ಪ್ರಸಾದವ ಕೊಳಲಾಗದು. 
ಪರಿಣಾಮಿ ನಿರುಪಾಧಿ ಪರಿಪೂರ್ಣವೆಂಬ ತ್ರಿವಿಧ ಜಂಗಮದಲ್ಲಿ 
ಪಾದೋದಕ ಪ್ರಸಾದವ ಕೊಳಬೇಕೆಂದಾತ, ನಮ್ಮ ಕಲಿದೇವರದೇವ. | ೩೨೭|| 

೭೬೫ 
ಸ್ಥಾವರಲಿಂಗ ಜಂಗಮವೆಂಬುದನಾರು ಬಲ್ಲರಯ್ಯಾ, ಬಸವಣ್ಣನಲ್ಲದೆ ? 
ಎಲ್ಲಿ ಸ್ಥಾವರವಿದ್ದಲ್ಲಿ ನೋಡಲಾಗದು, ಮನದಲ್ಲಿ ನೆನೆಯಲಾಗದು. 
ಲಿಂಗಕ್ಕಾದಡೆಯೂ ಜಂಗಮಬೇಕು, ಜಂಗಮವಿಲ್ಲದ ಲಿಂಗವುಂಟೆ ? 
ಗುರುವಿಂಗಾದಡೆಯೂ ಜಂಗಮಬೇಕು, ಜಂಗಮವಿಲ್ಲದ ಗುರುವುಂಟೆ ? 
ಎಲ್ಲಿ ಜಂಗಮವಿದ್ದಲ್ಲಿ ಗುರು ಲಿಂಗ ಜಂಗಮ ಪಾದೋದಕ 
ಪ್ರಸಾದ ಅನುಭಾವ ಸನ್ನಹಿತವಾಗಿಹುದು. 
ಇಂತಿವರ ಭೇದವ ಬಸವಣ್ಣ ಬಲ್ಲನು. 
ಆ ಬಸವಣ್ಣನ ಶ್ರೀಪಾದಕ್ಕೆ ಅಹೋರಾತ್ರಿಯೊಳೆದ್ದು , 
ನಮೋ ನಮೋ ಎಂಬೆನು ಕಾಣಾ, ಕಲಿದೇವಯ್ಯ . 

| ೩೨೮ || 


೭೬೬ 


ಹಣದಾಸೆಗೆ ಹದಿನೆಂಟುಜಾತಿಯ ಭಕ್ತರ ಮಾಡಿ, 
ಲಿಂಗವ ಕೊಟ್ಟು ಲಿಂಗದ್ರೋಹಿಯಾದ. 
ಪ್ರಸಾದವ ನೀಡಿ ಪ್ರಸಾದದ್ರೋಹಿಯಾದ. 
ಪಂಚಾಕ್ಷರಿಯ ಹೇಳಿ ಪಂಚಮಹಾಪಾತಕಕ್ಕೊಳಗಾದ. 
ಇಂತೀ ಹೊನ್ನ ಹಂದಿಯ ಕೊಂದು , 


೨೮೨ 


ಸಂಕೀರ್ಣ ವಚನಸಂಪುಟ : ಮೂರು 


|| ೩೨೯ || 


ಬಿನ್ನಾಣದಲ್ಲಿ ಕಡಿದುತಿಂಬ ಕುನ್ನಿಗಳನೇನೆಂಬೆನಯ್ಯಾ, 
ಕಲಿದೇವರದೇವ. 

- ೭೬೭ 
ಹರನೊಡ್ಡಿದ ಮಾಯೆ , ಹರಿಯ ಹತ್ತು ಭವಕ್ಕೆ ತಂದಿತ್ತು . 
ಅರುಹನೆಂಬವನ ಬತ್ತಲೆ ಬರಿಸಿತ್ತು . 
ಪರವು ತಾನೆಂಬ ಬ್ರಹ್ಮನ ಶಿರವ ಹೋಗಾಡಿತ್ತು . 
ಗುರುಲಿಂಗಜಂಗಮದ ಹವಣನರಿಯಬೇಕೆಂದು 
ತಂದೆ ತಾಯಿ ಗುರುವೆಂದು ಹೊತ್ತು ತಿರುಗಿದ ಚೌಂಡಲಯ್ಯ 
ಒಂದೆ ಬಾಣದಲ್ಲಿ ಗುರಿಯಾಗಿ ಸತ್ತ ಕೇಡ ನೋಡಾ. 
ಇಂತಿದನರಿಯದೆ ಮರದ ನರಜೀವಿಗಳು 
ಸುರೆಯ ದೈವದ ಸೇವೆಯ ಮಾಡಿ, ಇತ್ತ ಹರನ ಹೊಗಳಿ, 
ವೇದ ಶಾಸ್ತ್ರ ಪುರಾಣಾಗಮಂಗಳನರಿತರಿತು, 
ಮರಳಿ ಅನ್ಯದೈವಕ್ಕೆರಗುವ ದುರಾತ್ಮರಿಗೆ 
ಇಹಪರವಿಲ್ಲವೆಂದ, ಕಲಿದೇವರದೇವ. 

೭೬೮ 
ಹರ ಹರ ಶಿವ ಶಿವ ಗುರುವೆ ಕರಸ್ಥಲದ ಶಾಂತಲಿಂಗ, 
ಜಂಗಮ ಭಕ್ತ ಶರಣಗಣಂಗಳ ಚರಣವ ನೆನೆಯದೆ, 
ಧರೆಯ ಮೇಲೆ ನೆಲಸಿಪ್ಪ ಭವಿಶೈವದೈವಂಗಳ ನೆನೆವ 
ನರಕಿನಾಯಿಗಳನೇನೆಂಬೆನಯ್ಯಾ ಕಲಿದೇವಯ್ಯ . 

೭೬೯ 
ಹಲಬರ ನಡುವೆ ಕುಳ್ಳಿರ್ದು, 
ಗುರುಲಿಂಗಜಂಗಮ ವಿಭೂತಿ ವೀಳ್ಯವ ಹರಿದು ಕೊಟ್ಟು, 
ಆ ಗುರುವಿನಲ್ಲಿ ಕಾರುಣ್ಯವೇಕೆಂದು ಎದ್ದಾಡುವ ಗುರು. 
ಹಲಬರ ಬಾರಿಕ ಕಾಣಾ, ಕಲಿದೇವಯ್ಯ . * 


|| ೩೩೦ || 


| ೩೩೧ | | 


. 
|| ೩೩೨ || 


೭೭೦ 


ಹಲಂಬರ ನಡುವೆ ಕುಳ್ಳಿರ್ದ ಗುರುವಿಂಗೆ 
ಶಿಷ್ಯನು ಸಾಷ್ಟಾಂಗವೆರಗಿ, 
ಶರಣೆಂದು ಪಾದವ ಹಿಡಿದುಕೊಂಡು 
ನನಗುಪದೇಶವ ಮಾಡಬೇಕೆಂದು ಬಿನ್ನಹಂ ಮಾಡಿದಡೆ, 
ನಾನುಪದೇಶವ ಮಾಡಲಮ್ಮನು. 


ಮಡಿವಾಳ ಮಾಚಿದೇವರ ವಚನ 


೨೮೩ 


|| ೩೩೩ || 


ನಿಮ್ಮನುಜ್ಞೆಯಿಂದುಪದೇಶವ ಮಾಡಲೇ ಎಂದು 
ಆ ಹಲರಿಗೆ ಬಿನ್ನಹಂ ಮಾಡಲಿಕೆ, 
ಆ ಹಲರಿಗೆ ಕೊಟ್ಟ ನಿರೂಪವಿಡಿದು, 
ಉಪದೇಶವ ಮಾಡುವ ಗುರು , 
ಹಲರ ಮನೆಯ ಬಾರಿಕನೆಂದ ಕಲಿದೇವರದೇವ. 

೭೭೧ 
ಹಲವುಕಾಲದ ಋಷಿಯರೆಲ್ಲರೂ 
ಶಿವಭಕ್ತಿಯ ನೆಲೆಯನರಿತು ಬ್ರಾಹ್ಮಣರೆನಿಸಿಕೊಂಡರು. 
ಇವರ ನೆಲೆಯನರಿಯದ ನಿಂದಕರು 
ಗೆಲವಿಂಗೆ ಹೆಣಗುವ ಪರಿಯ ನೋಡಾ. 
ಹಲವು ದೈವಂಗಳಿಗೆರಗಿ ಕುಲದಲ್ಲಿ ಶಿಷ್ಟರೆನಿಸಿಕೊಂಬರು. 
ಮೊದಲೆ ಹುಟ್ಟಿದ ರುದ್ರನ ಹೆಸರ ಹೇಳಿ, 
ಬ್ರಾಹ್ಮಣನಲ್ಲದ ಭುಜದಲ್ಲಿ ತೊಡೆಯಲ್ಲಿ 
ಅಂಗದಲ್ಲಿ ಹುಟ್ಟಿದ ಶೂದ್ರ ವೃಶ್ಯ ಕ್ಷತ್ರಿಯಂಗೆ 
ಹೊಡೆವಡುವ ಗುರುದ್ರೋಹಿಗಳು 
ತಮ್ಮ ಹೆಸರು ವೇದಬ್ರಾಹ್ಮಣರೆನಿಸಿಕೊಂಡು, 
ಗೋವನರ್ಚಿಸಿ ಪೂಜಿಸಿ ಅನಂತ ಪರಿಯಲ್ಲಿ ಶರಣೆಂಬರು. 
ಮರಳಿ ಗೋಹಿಂಸೆಯ ಮಾಡುವರು . 
ಗೋನಾಯಿಗಳು ನುಡಿದಂತೆ ನಡೆಯರು, 
ನುಡಿ ಹೊಲೆ ಹಿಂಗದು. 
ಇಂತಿವರ ವೇದಬ್ರಾಹ್ಮಣರೆಂದವರಿಗೆ 
ನಾಯಕನರಕ ತಪ್ಪದೆಂದ ಕಲಿದೇವರದೇವ. 

೭೭೨ 
ಹಸಿವು ತೃಷೆ ವ್ಯಸನಕ್ಕೆ ಕುದಿ ಕುದಿದು 
ಸಚರಾಚರದೊಳಗೆಲ್ಲ ಲಯವಾಗಿ ಹೋದರಲ್ಲ . 
ಉದರವ ಹೊರೆವ ಕೋಟಿವೇಷಧಾರಿಗಳೆಲ್ಲ 
ಜಂಗಮವಪ್ಪರೇ ? ಅಲ್ಲ . 
ಲಿಂಗಸ್ಥಲವನರಿಯರು, ಜಂಗಮಸ್ಥಲವನರಿಯರು, 
ಪ್ರಸಾದಿಸ್ಥಲವನರಿಯರು. 
ಇಂತೀ ತ್ರಿವಿಧಸ್ಥಲವನರಿಯದ ಕಾರಣಾ 
ಅವರ ಗಾವಿಲರ ಮಕ್ಕಳೆಂಬೆ , ಕಲಿದೇವರದೇವಾ. 


|| ೩೩೪ || 


|| ೩೩೫ || 


೨೮೪. 


ಸಂಕೀರ್ಣ ವಚನಸಂಪುಟ : ಮೂರು 


೭೭೩ 
ಹಿಂದೆ ಅನಾದಿಕಾಲದಲ್ಲಿ ಲೆಕ್ಕವಿಲ್ಲದ ಯುಗಂಗಳು ಹೋದವು. 
ದ್ವಯಮುಖರು ಅದ್ವಯಮುಖರು ಸ್ವತಂತ್ರಮುಖರು 
ಸನ್ನಹಿತಮುಖರು ಉಗ್ರಮುಖರು ಉತ್ಪತ್ಯಕ್ಕೆ ಹೊರಗಾದ ಮುಖರು 
ಸ್ಥಿತಿಗತಿಯಿಂದರಿಯದ ಮುಖರು ಸರ್ವವಿಸ್ತೀರ್ಣದೊಳಗುಳ್ಳ ಮುಖರು 
ಅಷ್ಟತನುಮೂರ್ತಿ ಮೊದಲಾದ ಅನಂತಮೂರ್ತಿಗಳೆಲ್ಲ 
ದೇವಾರಾಧನೆ ಪೂಜಕರಾದರಲ್ಲದೆ ಭಕ್ತಮುಖರಲ್ಲ . 
ಸಂಸಾರ ಸಂಗದೊಳಗಿದ್ದವರಲ್ಲ . ಇಂಥ ಮುಖರೆಲ್ಲ ಅಂತಿರಲಿ. 
ಇಲ್ಲದ ನಿರವಯವ ಆಕಾರಕ್ಕೆ ತಂದು, 
ಜಂಗಮಲಿಂಗವೆನಿಸಿ ಸಾಹಿತ್ಯವ ಮಾಡಿದಾತ ಬಸವಣ್ಣನು. 
ಇದನರಿದು ಧನ್ಯನಾದೆನೆಂಬೀತ ಪರುಷದೊಳಗು. 
ಈ ಕ್ರಮವನರಿಯದೆ, ಅನಂತ ಮತವ ಹಿಡಿದು ಭೂಭಾರಕರಾದರು. 
ಅವರ ಮುಟ್ಟಿ , ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸಾದವಾಗದೆಂದು 
ಜಂಗಮಕ್ಕೆ ಅರ್ಪಿಸಿದ ನಿತ್ಯಪ್ರಸಾದವೆನಗೆ ಬಸವಣ್ಣನ ಪ್ರಸಾದ. 
ಆ ಬಸವಣ್ಣನ ಪ್ರಸಾದವೆ ಎನಗೂ ನಿನಗೂ ವಿಸ್ತಾರವಾಗಿತ್ತು ಕಾಣಾ, 
ಕಲಿದೇವಯ್ಯ . 

|| ೩೩೬ || 


೭೭೪ 
ಹುಟ್ಟದ ಬೀಜವಿರ್ದಡೇನಯ್ಯಾ ಧರೆಯೊಳಗೆ ? 
ಅಟ್ಟುಣ್ಣಬಾರದ ಮಡಕೆ ಇರ್ದಡೇನಯ್ಯಾ ಮನೆಯೊಳಗೆ ? 
ಶಿವ ನಿಮ್ಮ ಮುಟ್ಟಿದ ಮನವಿರ್ದಡೇನಯ್ಯಾ ತನುವಿನೊಳಗೆ ? 
ಕೆಚ್ಚಲ ಕಚ್ಚಿದ ಉಣ್ಣೆ ಬಲ್ಲುದೆ ಕ್ಷೀರದ ರುಚಿಯ ? 
ಬಚ್ಚಲೊಳಗಣ ಬಾಲ್ಕುಳು ಬಲ್ಲುದೆ ನಿಚ್ಚಳದ ನೀರಸುಖವ ? 
ನಿಚ್ಚನಿಚ್ಚಲೋದುವ ಗಿಳಿ ಬಲ್ಲುದೆ ತನಗೆ ಬಹ ಬೆಕ್ಕಿನ ಬಾಧೆಯ ? 
ಹುಚ್ಚುಕೊಂಡ ನಾಯಿ ಬಲ್ಲುದೆ ತನ್ನ ಸಾಕಿದೊಡೆಯನ ? 
ಇದು ಕಾರಣ , ಒಡಲ ಪಡೆದಡೇನು ? 
ಮಡದಿಯ ನೆರಹಿದಡೇನು ? ಒಡವೆಯ ಗಳಿಸಿದಡೇನು ? 
ಶಿವನೆ ನಿಮ್ಮನರಿಯದ ಮನುಜನ ಒಡಲೆಂಬುದು, 
ಹೊಲೆಜೋಗಿಯ ಕೈಯ ಒಡೆದ ಸೋರೆಯಂತೆ ಕಾಣಾ, 
ಕಲಿದೇವಯ್ಯ . 

|| ೩೩೭ || 


ಮಡಿವಾಳ ಮಾಚಿದೇವರ ವಚನ 


೨೮೫ 


೭೭೫ 
ಹುಟ್ಟಿದ ಕಲ್ಲಿಗೆ, ನೆಟ್ಟ ಪ್ರತಿಷ್ಠೆಗೆ 
ಕಟ್ಟಿದ ಲಿಂಗವಡಿಯಾಗಿ ಬೀಳುವ 
ಲೋಟ್ಟಿಗುಡಿಹಿಗಳನೇನೆಂಬೆನಯ್ಯಾ , ಕಲಿದೇವರದೇವ. || ೩೩೮ || 

೭೭೬ 
ಹುಟ್ಟಿಸುವ ಹೊಂದಿಸುವ 
ಶಿವನ ನಿಷ್ಟೆಯಿಲ್ಲದ ಸಾಹಿತ್ಯವ ಕೊಂಡು , 
ಕ್ರೀಯಿಲ್ಲದಿರ್ದಡೆ ಭಕ್ತರೆಂತೆಂಬೆನಯ್ಯ ? 
ಅಟ್ಟ ಕೂಳೆಲ್ಲವಂ ಅನ್ಯದೈವದ ಹೆಸರ ಹೇಳಿ 
ಭುಂಜಿಸುವ ಚೆಟ್ಟಿ ಮಾಳ ಅಕ್ಕತದಿಗಿಯೆಂದು 
ತಮ್ಮ ಗೋತ್ರಕ್ಕೆ ಬೊಟ್ಟನಿಡುವರು. 
ಮುಖ್ಯರಾಗಬೇಕೆಂದು ಅಟ್ಟ ಅಡಿಗೆ ಮೀಸಲವೆಂದು 
ಅಶುದ್ದವ ತಿಂಬ ಕಾಗೆಗೆ ಕೂಳ ಚೆಲ್ಲಿ , 
ತಮ್ಮ ಪಿತರುಂಡರೆಂದು 
ಮಿಕ್ಕ ಕೂಳ ತಮ್ಮ ಲಿಂಗಕ್ಕೆ ತೋರಿ ಭುಂಜಿಸುವ 
ಭಕ್ತರೆನಿಸಿಕೊಂಬ ಭ್ರಷ್ಟಜಾತಿಗಳು 
ಕೆಟ್ಟಕೇಡಿಂಗೆ ಕಡೆಯಿಲ್ಲವೆಂದ, ನಮ್ಮ ಕಲಿದೇವರದೇವ. || ೩೩೭ || 

೭೭೭ 
ಹುಲಿಯ ಕೊಂದು, ಲಿಂಗಕ್ಕೆ ಬೋನವ ಮಾಡಿದಾತ ಬಸವಣ್ಣ . 
ಕರಡಿಯ ಕೊಂದು, ಲಿಂಗಕ್ಕೆ ಬೋನವ ಮಾಡಿದಾತ ಬಸವಣ್ಣ . 
ಹಾವಿನ ಪರಿಯಾಣವ ಮಾಡಿಕೊಡಬಲ್ಲಾತ ಬಸವಣ್ಣ ಕಾಣಾ, 
ಕಲಿದೇವರದೇವ. 

|| ೩೪೦ || 
೭೭೮ 
ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ. 
ಹೊನ್ನಿಗಾಗಿ ಸತ್ತಡೆ ಜನನ ಮರಣ . 
ಮಣ್ಣಿಗಾಗಿ ಸತ್ತಡೆ ಜನನ ಮರಣ . 
ಪರಧನ ಪರಸತಿಗಾಗಿ ಸತ್ತಡೆ ಜನನ ಮರಣ . 
ಶಿವಭಕ್ತನಾಗಿ ಏಕಲಿಂಗನಿಷ್ಠಾಸಂಪನ್ನನಾಗಿ, 
ಶಿವಾಚಾರಕ್ಕಾಗಿ ಸತ್ತಡ ಮುಕ್ತಿಯೆಂದ ಕಲಿದೇವಯ್ಯ . || ೩೪೫ || 


೨೮೬ 


ಸಂಕೀರ್ಣ ವಚನಸಂಪುಟ : ಮೂರು 


೭೭೯ 
ಹೆತ್ತ ತಾಯಿ ತಂದೆ ಬಂಧು ಬಳಗ ಗತಿ ಸುತರಾದ ಸೋದರರುಗಳಲ್ಲಿ 
ಭವಿಯಾಗಿದ್ದವರ ಮೋಹ ಬಿಟ್ಟಲ್ಲದೆ ಶಿವಭಕ್ತಿಯ ನೆಲೆ ಸಿಕ್ಕದು. 
ಭಕ್ತಿಯ ಪಥವನರಿಯದೆ, 
ಯುಕ್ತಿಹೀನರು ತಮ್ಮ ಹೆತ್ತ ತಾಯಿ ತಂದೆಯ ಲೋಭಕ್ಕೆ 
ಸಾಹಿತ್ಯ ಸಂಬಂಧವ ಕೊಂಡು, ಮೃತ್ಯುಮಾರಿಯ ಎಂಜಲತಿಂಬ 
ನಾಯಿಯ ಹೊಲೆಸೂತಕ ಬಿಡದೆ ಹೋಯಿತ್ತು. 
ಕಟ್ಟಿದ ಕೂರಲಗಿನ ಮೊನೆಯಲ್ಲಿ ಸಿಕ್ಕಿಕೊಂಡು ಸತ್ತು ಹೋದವರ 
ಸಿಂಹದ ಹೋಲಿಕೆಗೆ ಮರನ ಚೋಹವ ಮಾಡಿ, 
ಹೊತ್ತುಕೊಂಡು [ ಬಿ ]ರಗೂಳನುಂಬ ದುಃಕರ್ಮಿಗಳ 
ಶಿವಭಕ್ತಂಗೆ ಸರಿಯೆಂದು ಬೊಗಳುವ ನಾಯಿಗೆ 
ಹತ್ತೆಂಟುಬಾರಿ ತಿರುಗುವ ನರಕ ತಪ್ಪದೆಂದ, 
ಕಲಿದೇವರದೇಯ್ಯ . 

|| ೩೪೨ || 
೭೮೦ 
ಹೊಗಬಾರದು ಕಲ್ಯಾಣವನಾರಿಗೆಯೂ 
ಹೊಕ್ಕಡೇನು ? ಕಲ್ಯಾಣದ ಸ್ಥಾನಮಾನಂಗಳ ನುಡಿಯಬಾರದು. 
ಈ ಕಲ್ಯಾಣದ ಕಡೆಯ ಕಾಣಬಾರದು. 
ಕಲ್ಯಾಣದೊಳಗೆ ಹೊಕ್ಕೆಹೆವೆಂದು ಕಲ್ಯಾಣ ಚರಿತ್ರರಾದಹೆನೆಂದು 
ದೇವ ದಾನವ ಮಾನವರೆಲ್ಲರೂ ಭಾವಿಸುತ್ತಿರ್ದುರು ನೋಡಯ್ಯಾ ಕಲ್ಯಾಣವನು. 
ಅನಂತಮೂರ್ತಿಗಳು ಅನಂತ ಲಮೂರ್ತಿಗಳು 
ಅನಂತ ಸೂಕ್ಷ್ಮಮೂರ್ತಿಗಳು ಅನಂತ ಮಂತ್ರಧ್ಯಾನರೂಪರು 
ಪುಣ್ಯಕ್ಕೆ ಅಭಿಲಾಷೆಯ ಮಾಡುವವರು ಪೂಜಕರು ಯೋಗಿಗಳು 
ಭೋಗಿಗಳು ರೈತರು ಅದೈತರು ಕಾಮಿಗಳು ನಿಷ್ಕರ್ಮಿಗಳು ಅಶ್ರಿತರು 
ಅದೆಂತು ಹೊಗಬಹುದಯ್ಯಾ ಕಲ್ಯಾಣವನು ? 
ಲಿಂಗದೃಷ್ಟಂಗಲ್ಲದೆ ಲಿಂಗವೇದ್ಯಂಗಲ್ಲದೆ 
ಲಿಂಗಗಂಭೀರಂಗಲ್ಲದೆ ಪ್ರಸಾದ ಕುಳಾನ್ವಯಂಗಲ್ಲದ 
ಆಸೆಗೆಡೆಗುಡದಿಪ್ಪುದೆ ಕಲ್ಯಾಣ. 
ಸರ್ವಾಂಗ ವರ್ಣವಳಿದು ಕುಲಮದ ತಲೆದೋರದೆಂದು 
ಭಕ್ತಿ ನಿತ್ಯವಾದುದೆ ಕಲ್ಯಾಣ. 
ಈ ಕಲ್ಯಾಣವೆಂಬ ಮಹಾಪುರದೊಳಗೆ 
ಬಸವಣ್ಣನೂ ನಾನೂ ಕೂಡಿ ಹದುಲಿರ್ದವು ಕಾಣಾ, ಕಲಿದೇವಯ್ಯ . || ೩೪೩ || 


ಮಡಿವಾಳ ಮಾಚಿದೇವರ ವಚನ 


೨೮೭ 


೭೮೧ 
ಹೊನ್ನು ಹೆಣ್ಣು ಮಣ್ಣನಾವರಿಸಿಕೊಂಡು, 
ಒಡವೆ ಆಭರಣಂಗಳ ಹಲ್ಲಣಿಸಿಕೊಂಡು ಬಂದು, 
ಸರ್ವರಿಗೆ ಶಾಸ್ತೋಪದೇಶವ ಹೇಳುವರು ವೇಷಧಾರಿಗಳು. 
ಸೂಳೆಯರಂತೆ ತಮ್ಮ ಉಪಾಧಿಕೆಗೆ ಒಡಲಾಸೆಗೆ 
ಹಿತವಚನ ನುಡಿವರು . 
ಇಂತಪ್ಪ ಪ್ರಪಂಚಿನ ವೇಷಡಂಭಕ ಧೂರ್ತಲಾಂಛನದಾರಿಗಳಿಗೆ 
ಮಹಂತಿನ ದೇವರೆನ್ನಬಹುದೆ ? ಎನಲಾಗದು. 
ಅದೇನು ಕಾರಣವೆಂದಡೆ, 
ತಮ್ಮಾದಿಯ ನಿಲುವ ತಾವರಿಯರು. 
ಷಟ್‌ಸ್ಥಲದ ನಿರ್ಣಯವ ಏನೆಂದರಿಯರು. 
ಆಚಾರದನುಭಾವದಂತರಂಗದ ಮೂಲವ 
ಮುನ್ನವೇ ಅರಿಯರು. 
ಇಂತಿದನರಿಯದ ಪಶುಪ್ರಾಣಿಗಳಿಗೆ 
ಜಂಗಮವೆನ್ನಬಹುದೆ ? ಎನ್ನಲಾಗದಯ್ಯಾ , ಕಲಿದೇವರದೇವ. | ೩೪೪ || 

೭೮೨ 
ಹೊರಗಿದ್ದಾನೆಂಬೆನೆ ಒಳಗು ತಾನೆ ನೋಡಾ. 
ಒಳಗಿದ್ದಾನೆಂಬೆನೆ ಹೊರಗು ತಾನೆ ನೋಡಾ. 
ಒಳಹೊರಗು ಸರ್ವಾಂಗ ಸನ್ನಹಿತವಾಗಿದ್ದ 
ಸಮರಸದ ಮಹಿಮನನು ತಿಳಿದು ನೋಡಾ. 
ಅಗಲಲಿಲ್ಲದ ಘನವ ಅಗಲಿದೆನೆಂಬ ಮಾತು, 
ಶಿವಶರಣರ ಮನಕೆ ಬಹುದೆ ? 
ಮರಣವಿಲ್ಲದ ಮಹಿಮನ ನಿಲವ 
ತನ್ನಲ್ಲಿ ನೋಡಿ ಶರಣೆಂಬುದಲ್ಲದೆ ಮರೆಯಬಹುದೆ ? 
ತೆರಹಿಲ್ಲದ ನಿಲವು. 
ಕಲಿದೇವರದೇವನು ಕರಸ್ಥಲದೊಳಗೆ ಅಯಿದಾನೆ ಕಾಣಾ, 
ಚನ್ನ ಬಸವಣ್ಣ . 


೭೮೩ 


ಹೋದ ದಿವಸ ವಿಷವೆಂದರಿವುದು ಮನದಲ್ಲಿ . 
ಬರುವ ದಿವಸ ಸುಧಾಸಮವೆಂದರಿವುದು ಸದ್ಭಾವದಲ್ಲಿ . 
ಹೋದಂತೆ ಹೋದಡೆ ಕಲಿದೇವರ ಕಾಂಬ ಪರಿಯೆಂತೊ , 
ಸಿದ್ದರಾಮಯ್ಯಾ ? 


| ೩೪೬ || 


ಮಡಿವಾಳ ಮಾಚಿದೇವರ 
ಸಮಯಾಚಾರದ ಮಲ್ಲಿಕಾರ್ಜುನನ ವಚನ 


೭೮೪ 
ಅಖಂಡ ಪರಿಪೂರ್ಣ ನಿತ್ಯನಿರಂಜನ ನಿರವಯ ಲಿಂಗದೊಳು 
ಸಮರಸೈಕ್ಯವನೈದಿ, ಘನಕ್ಕೆ ಘನ ವೇದ್ಯವಾದ ಬಳಿಕ 
ಅರಿವೆಂಬುದಿಲ್ಲ , ಮರವೆಂಬುದಿಲ್ಲ , 
ಕೂಡಿದೆನೆಂಬುದಿಲ್ಲ , ಅಗಲಿದೆನೆಂಬುದಿಲ್ಲ , 
ಕಾಣೆನೆಂಬುದಿಲ್ಲ , ಕಂಡೆನೆಂಬುದಿಲ್ಲ , 
ಸಂಗ ನಿಸ್ಸಂಗವೆಂಬುದಿಲ್ಲ , 
ಶೂನ್ಯ ನಿಶೂನ್ಯವೆಂಬ ಭಾವದ ಭ್ರಮೆ ಮುನ್ನಿಲ್ಲ . 
ಇಂತಿವೇನುವೇನುವಿಲ್ಲದ ಶಬ್ದ ಮುಗ್ಧನಾಗಿ, 
ಭ್ರಮರದೊಳಡಗಿದಕೀಟದಂತೆ 
ಉರಿಯೊಳಡಗಿದ ಕರ್ಪುರದಂತೆ 
ಕ್ಷೀರದೊಳು ಬೆರೆದ ಪಯದಂತೆ 
ಅಂಬುಧಿಯೊಳಡಗಿದ ವಾರಿಕಲ್ಲಿನಂತೆ 
ನಾ ನೀ ಎಂಬೆರಡಳಿದು, ತಾನೆ ತಾನಾದ ಸುಖವ 
ಮಹಾಜ್ಞಾನಿಗಳು ಬಲ್ಲರಲ್ಲದೆ ಅಜ್ಞಾನಿಗಳೆತ್ತ ಬಲ್ಲರಯ್ಯಾ , 
ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಯ್ಯಾ ? 


|| | | 


ಮಡಿವಾಳ ಮಾಚಿದೇವರ ಸಮಯಾಚಾರದ ಮಲ್ಲಿಕಾರ್ಜುನನ ವಚನ 


೨೮೯ 


೭೮೫ 


ಅರಿವನಲ್ಲ ಮರವನಲ್ಲ ಕುರುಹಿಟ್ಟರಸುವನಲ್ಲ . 
ತಾನೆ ಪರಿಪೂರ್ಣನಾಗಿ ತಾನೆಂಬ ಭಾವವಳಿದು, 
ಇದಿರೆಂಬ ಶಂಕೆಯನರಿಯ . 
ಭಾವಿಸಿ ಬಳಲುವ ಭಾವದ ಭ್ರಮೆಯಳಿದು, 
ಭಾವವೆ ಬ್ರಹ್ಮವಾಗಿ, ಭಾವಿಸುವ ಭಾವಕನಲ್ಲ . 
ಆಗುಹೋಗುಭೋಗಭೂಷಣಂಗಳ ಅನುರಾಗಮಂ ತ್ಯಜಿಸಿ , 
ಬಂಧ ಮೋಕ್ಷ ಸಂದುಸಂಶಯವೆಂಬ ಜಡತ್ವಮಂ ಕಳೆದು, 
ನಿಂದ ನಿಲವಿನ ವಶಕ್ಕೆ ವಶವಾಗದೆ, 
ಸಹಜ ಶಾಂತಿಸಮತೆ ನೆಲೆಗೊಂಡು ನಿಂದಾತನೆ ಶರಣ . 
ಇಂತಪ್ಪ ಶರಣ ನುಡಿದುದೆ ಸಿದ್ದಾಂತ, ನೋಡಿದುದೆ ಅರ್ಪಿತ, 
ಮುಟ್ಟಿದುದೆ ಪ್ರಸಾದ, ಪರಿಣಾಮಿಸಿದುದೆ ತೃಪ್ತಿಯಾದ ಮಹಾಶರಣಂಗೆ 
ಶರಣೆಂದು ಬದುಕಿದೆನು ಕಾಣಾ, 
ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಯ್ಯ . 

|| ೨ || 
೭೮೬ 
ಅಲ್ಲೆನ್ನ ಅಹುದೆನ್ನ , ಎಲ್ಲವು ತನ್ನಿಂದಾಯಿತ್ತಾಗಿ, 
ಬೇಕೆನ್ನ ಬೇಡೆನ್ನ , ನಿತ್ಯತೃಪ್ತ ತಾನೆಯಾಗಿ, 
ಆಕಾರ ನಿರಾಕಾರವನ್ನ , ಉಭಯವನೊಳಕೊಂಡ ಗಂಭೀರ ತಾನೆಯಾಗಿ, 
'ನಿಶ್ಯಬ್ದಂ ಬ್ರಹ್ಮ ಉಚ್ಯತೇ ' ಎಂಬ ಶ್ರುತಿಯ ಮತದಿಂದ ನುಡಿಗೆಟ್ಟವನಲ್ಲ . 
ಬೆಳಗು ಬೆಳಗನೆ ಮಹಾಬೆಳಗಾದ ಬಳಿಕ, 
ಹೇಳಲಿಲ್ಲದ ಶಬ್ದ ಕೇಳಲಿಲ್ಲದ ಕೇಳುವೆ. 
ರೂಹಿಲ್ಲದ ಕೂಟ,ಕೂಟವಿಲ್ಲದ ಸುಖ . 
ಸುಖವಿಲ್ಲದ ಪರಿಣಾಮ , ಪರಿಣಾಮವಿಲ್ಲದ ಪರವಶ. 
ಪರವಶ ಪರಮಾನಂದವೆಂಬುದಕ್ಕೆ ಎರವಿಲ್ಲವಾಗಿ ಆತ ಲಿಂಗೈಕ್ಯನು. 
ಇಂತಪ್ಪ ಲಿಂಗೈಕ್ಯನೊಳಗೆ ಏಕವಾಗಿ ಬದುಕಿದೆನು ಕಾಣಾ, 
ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಯ್ಯ . 

||೩ || 
೭೮೭ 
ಕರಸ್ಥಲದ ಲಿಂಗವ ಬಿಟ್ಟು , 
ಧರೆಯ ಮೇಲಣ ಪ್ರತುಮೆಗೆರಗುವ 
ನರಕಿ ನಾಯಿಗಳನೇನೆಂಬೆನಯ್ಯಾ , 
ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಾ. 


ಸಂಕೀರ್ಣ ವಚನಸಂಪುಟ : ಮೂರು 


೭೮೮ 
ಸತಿಯ ನೋಡಿಸಂತೋಷವ ಮಾಡಿ, 
ಸುತರ ನೋಡಿ ಸುಮ್ಮಾನವ ಮಾಡಿ, 
ಮತಿಯ ಹೆಚ್ಚುವಿನಿಂದ ಮೈಮರೆದೊರಗಿ, 
ಸತಿಸುತರೆಂಬ ಸಂಸಾರದಲ್ಲಿ ಮತಿಗೆಟ್ಟು , 
ಮರುಳಾದುದನೇನೆಂಬೆ, 
ಎನ್ನ ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಾ. 


. . 


|| ೫|| 


ಮಧುವಯ್ಯನ ವಚನ 


೭೮೯ 


ಅಂಗಜನ ಮನೆಯಲ್ಲಿ 
ಬಂದಬಂದವರೆಲ್ಲರೂ 
ಮಿಂದು ಉಂಡುಉಟ್ಟು ಸಂದಣಿಗೊಳ್ಳುತ್ತಿದ್ದರೆ, 
ಅಂಗಜನ ಬಾಗಿಲ ಕಾವ 
ಕಂದಲೆಂಕರಿಗೇಕೆ ಅರ್ಕೆಶ್ವರಲಿಂಗದ ಒಲುಮೆ ? 

೭೯೦ 
ಅಂಗೈಯದು ಹೆಂಗಳಾಗಿ, ನೋಡುವ ಕಂಗಳು ಪುರುಷನಾಗಿ 
ಉಭಯವನರಿವುದು, ಪ್ರಜಾಪತಿಯಾಗಿ, 
ಚಿನಶಕ್ತಿ ಯೋನಿಯಲ್ಲಿ ಕೂಡಿ, 
ಬಿಂದು ವಿಸರ್ಜನವಾಯಿತ್ತು. 
ಅದು ಲೀಯವಾಗಲ್ಪಟ್ಟುದು ಲಿಂಗವಾಯಿತ್ತು. 
ಅದು ಅಂಗೈಯಲ್ಲಿ ಅರಿಕೆ, ಕಂಗಳಿಂಗೆ ಕುರುಹು. 
ಮಂಗಳಮಯ ಅರ್ಕೆಶ್ವರಲಿಂಗವನರಿವುದಕ್ಕೆ ಇಷ್ಟದ ಗೊತ್ತೆ ? 
ಅರ್ಕೆಶ್ವರಲಿಂಗವು ತಾನು ತಾನೆ. 


೨೯೨ 


ಸಂಕೀರ್ಣ ವಚನಸಂಪುಟ : ಮೂರು 


೭೯೧ 
ಅಂಗೈಯಲ್ಲಿ ಬೇರು ಹುಟ್ಟಿ , 
ಮುಂಗೈಯಲ್ಲಿ ಮೊಳೆದೋರಿ, 
ಹಿಂಗಾಲಿನಲ್ಲಿ ಮರ ಬಲಿಯಿತ್ತು . 
ಮುಂಗಾಲಿನಲ್ಲಿ ಫಲ ಮೂಡಿ, 
ಅಂಗೈಯಲ್ಲಿ ಹಣ್ಣಾಯಿತ್ತು . 
ಕಂಗಳಕೂಸು ಹಣ್ಣ ಮೆದ್ದಿತ್ತು. 
ಕೂಸಿನ ಅಂಗವನರಿ , ಅರ್ಕೆಶ್ವರಲಿಂಗದ ಸಂಗವ ಮಾಡು. 


|| ೩|| 


೭೯೨ 


ಅಗ್ಗವಣಿಗಡಿವಜ್ಜೆಯುಂಟೆ? 
ವಾಯುವ ಹಿಡಿದು ಬಂಧಿಸಬಹುದೆ ? 
ಅನಲಂಗೆ ತಾಳು ತುದಿ ಸುಡುವುದಕ್ಕೆ ಬೇರೆ ಭಿನ್ನವುಂಟೆ ? 
ಸುಗಂಧಕ್ಕೆ ಬುಡ ತುದಿಯಿಲ್ಲ. 
ಅರ್ಕೆಶ್ವರಲಿಂಗವನರಿದುದಕ್ಕೆ ಎಲ್ಲಿಯೂ ತಾನೆ. 


೭೯೩ 
ಅಣ್ಣನ ಮೂರುಕುತ್ತಿನಲ್ಲಿ , 
ಅಕ್ಕ ಮೂರು ಮಕ್ಕಳ ಹೆತ್ತು , 
ಅಪ್ಪನ ಕೈಯಲ್ಲಿ ಕೊಟ್ಟಳು. 
ಅಣ್ಣ ಹಣ್ಣಿದ ಜಗಳ. 
ಅಕ್ಕನ ಹೊಟ್ಟೆಯ ಕೇಡು. 
ಅಕ್ಕನಕೂಸು ಅಪ್ಪನ ತಿಂದು, 
ಎತ್ತ ಹೋಯಿತ್ತೆಂದರಿಯೆ . 
ಅರ್ಕೆಶ್ವರಲಿಂಗವ ಕೇಳುವ ಬನ್ನಿ . 


|| ೫ || 


೭೯೪ 


ಅರಿದು ಲಿಂಗಸಂಗವಾದಲ್ಲಿ ಕಾಯವಳಿದರೇನು ? 
ಕಾಯವುಳಿದು ಕೈಲಾಸಕ್ಕೆ ಹೋಗಬೇಕೆಂಬುದು, 
ಜೀವನ ಉಪಾಧಿಕೆ. 
ಘಟಮಟಪಟನ್ಯಾಯ ಇವೆಲ್ಲವುಬಯಲೊಳಗು. 
ಅರ್ಕೆಶ್ವರಲಿಂಗವನರಿದುಕೂಡಿದ ಮತ್ತೆ, 
ಅಂಗ ಸಿಕ್ಕುವುದಕ್ಕೆ ಠಾವಿಲ್ಲ . 


|| ೬ || - 


ಮಧುವಯ್ಯನ ವಚನ 


೨೯ 


೭೯೫ 
ಅರಿವುಳ್ಳವನಂತೆ, ಭವದಲ್ಲಿ ಬಾಹರ ಭವನವ ಕಾವನೆ ? 
ತತ್ವ ಭಾವನೆಯ ಬಲ್ಲವನಂತೆ, 
ತುತ್ತಿನಾಸೆಗಾಗಿ ಬೆಕ್ಕಿನಂತೆ ಧ್ಯಾನಿಸುತ್ತಿಪ್ಪನೆ ? 
ಇವರಾಟ, ಮರ್ತ್ಯರ ಸಿಕ್ಕಿಸುವಕೂಟ, 
ಅರ್ಕೆಶ್ವರಲಿಂಗನಕೂಟವಲ್ಲ . 


೭೯೬ 
ಅಸಿ ಕೃಷಿ ಮಸಿ ಯಾಚಕ ವಾಣಿಜ್ಯತ್ವವ 
ಮಾಡುವುದು ಲೇಸು. 
ಹುಸಿ ವೇಷವ ತೊಟ್ಟು ಅಸುವ ಹೊರೆವವನ ಘಟ 
ಪಿಸಿತದ ತಿತ್ತಿಯಂತೆ 
ಅಘಟಿತ, ಅವನನೋಲ್ಲ ಅರ್ಕೆಶ್ವರಲಿಂಗ. 

೭೯೭ 
ಆಕಾಶದ ಮಧ್ಯದಲ್ಲಿ ಒಂದು ಭೇಕ ನುಡಿಯುತ್ತದೆ. 
ಅದು ಅನೇಕ ಗೀತ ವಾದ್ಯ ನೃತ್ಯಂಗಳಿಂ[ ದಾಡುತ್ತಿದ್ದಿತ್ತು). 
ಎನ್ನಾಟವನೋಡುವರಿಲ್ಲಾಯೆಂದು ನೇತಿಗಳೆಯಿತ್ತು ತನ್ನಂಗವ. 
ಅದು ನಿರ್ಜಾತನ ಒಲುಮೆ. 
ಅರ್ಕೆಶ್ವರಲಿಂಗವನರಿವುದಕ್ಕೆ ತೆರಪಾಗಿರಣ್ಣಾ . 

೭೯೮ | 
ಆಕಾಶದ ಮಳೆಯನರಿತು, 
ಭೂಮಿಯ ಬೆಳೆಯನರಿತು, 
ಹುಟ್ಟುವಬೀಜವನರಿತು, 
ದೃಷ್ಟವ ಕಂಡು ಹೊತ್ತಾಡಿ, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 

೭೯೯ 
ಆಡಿನ ಕಾಲ ಕಡಿದು, ಕೋಡಗದ ಹಲ್ಲ ಕಿತ್ತು , 
ಉಡುವಿನ ನಾಲಗೆಯ ಒಡಗೂಡಿಕೂಡಿ ತಿಂದು, 
ಮತ್ತೊಡೆಯನನರಿಯಬೇಕು, ಅರ್ಕೆಶ್ವರಲಿಂಗವ. 


| ೧೦ || 


|| ೧೧ || 


೨೯೪ 


ಸಂಕೀರ್ಣ ವಚನಸಂಪುಟ : ಮೂರು 


OD 


esoo 
ಆಡುವ ಮಾತಿಂಗೆ, ಮಾಡುವಕೀಲಿಂಗೆ, 
ಕಡು ನಡು ಮೊದಲಿಲ್ಲ. 
ಅರಿದಡೆ ಒಂದೆ ವರ್ಮ ಭೇದ. 
ಮಾಡುವ ಸೂತ್ರ ಕೀಲೊಂದರಲ್ಲಿ ಅಡಗಿದಡೆ, 
ಅದು ಭೇದಕತನ. 
ಅರಿದು ಕುರುಹಿನಲ್ಲಿ ಮರವೆ ನಿಃಪತಿಯಾದಡೆ, 
ಅರ್ಕೆಶ್ವರಲಿಂಗ ಭಿನ್ನಭಾವಿಯಲ್ಲ . 


|| ೧೨ || 


೮೦೧ 


- ಆತ್ಮ ಶಯನನಾಗಿದ್ದಲ್ಲಿ ತನುವಿನ ಸಂಚಾರವ ಮರೆದು, 
ಸ್ವಪ್ನಾವಸ್ಥೆಯಲ್ಲಿ ಜಾಗ್ರದಿರವನರಿವಂತೆ, 
ಸ್ವಪ್ನದ ಭೇದವ ಸುಷುಪ್ತಿಯರಿದು ವಿಶ್ರಮಿಸುವಂತೆ, 
ಕಾಯದ ಇಷ್ಟದ ಭೇದವನರಿ. 
ಅರ್ಕೆಶ್ವರಲಿಂಗವನರಿವುದಕ್ಕೆ ಉಳುಮೆಯ ಗೊತ್ತು. 


|| ೧೩ || 


೮೦೨ 


ಆರು ಕಂಬದ ಮಾಳಿಗೆಯ ನಡುವೆ, 
ಒಂದು ಮೂರುಮುಖದ ಹೆಗ್ಗಣ ತೋಡಿಕಂಡಿತ್ತು , 
ತೋಡೋಲೆಗಳವ, ಸಾಗರದ ಮಂದಿರವ ಅದು. 
ತನ್ನಿರವತೋರುವುದಕ್ಕೆ ಮೊದಲೆ ಮಾಳಿಗೆ ಜಾರಿತ್ತು . 
ಅರ್ಕೆಶ್ವರಲಿಂಗವ ಕೇಳಿಕೊಂಬ ಬನ್ನಿ . 


|| ೧೪ || 


esoa 


ಇದಿರರಿದಹರೆಂದು ಮರೆಯ ಮಾಡಿ, 
ಗೂಢವ ನುಡಿಯಬಹುದೆ ವಸ್ತುವ ? 
ಅರುವೆ] ಯಲ್ಲಿ ಕೆಂಡವ ಕಟ್ಟಿದಡೆ ಅಡಗಿಹುದೆ ? 
ನೆರೆ ವಸ್ತು ಒಬ್ಬರಿಗೆ ಒಡಲೆಡೆವುಂಟೆ ? 
ಅರ್ಕೆಶ್ವರಲಿಂಗ ಅರಿವರ ಮನ ಭರಿತ, ಸಂಪೂರ್ಣ. 

೮೦೪ 
ಉಂಟೆಂದಡುಂಟು, ಇಲ್ಲಾ ಎಂದಡೆ ಇಲ್ಲ . 
ಅದು ತನ್ನ ವಿಶ್ವಾಸದ ಭಾವ. 


|| ೧೫ || 


ರ್೨ * 


ಮಧುವಯ್ಯನ ವಚನ 

ತನಗೆ ಅನ್ಯಭಿನ್ನವಿಲ್ಲ , 
ಅರ್ಕೆಶ್ವರಲಿಂಗ ತಾನಾದ ಕಾರಣ . 


೮೦೫ 


| ೧೭ || 


ಉರಿ ತರುವಿನಲ್ಲಿ ಹುಟ್ಟಿ ತರುವ ಸುಡುವಂತೆ, 
ಜೀವ ಜೀವದಲ್ಲಿ ಹುಟ್ಟಿ ಜೀವರ ಲಯವ ಮಾಡುವಂತೆ, 
ಅರಿವು ಜ್ಞಾನದಲ್ಲಿ ನಿಂದು, 
ಕುರುಹನವಗವಿಸಿತ್ತು , ಅರ್ಕಶ್ವರಲಿಂಗವನರಿತು. 

೮೧೬ 
ಉರಿ ಸಿರಿ ಭೂತ ಭವಿಷ್ಯತ್ ವರ್ತಮಾನಂಗಳಲ್ಲಿ 
ನೋಡುವ ಆಲಿ ಮೇಲಕ್ಕೆ ಸಿಕ್ಕಿ , 
ಭಾವ ಅಂಗವ ಮರೆದು, 
ಧ್ಯಾನವಮೂರ್ತಿ ಜಪ. 
ಪಂಚಾಕ್ಷರಿಯ ಪ್ರಣವ ಏಕೀಕರಿಸಿದಲ್ಲಿ , 
ಸಂದಿತ್ತು ಜಪ ಅರ್ಕೆಶ್ವರಲಿಂಗಕ್ಕೆ . 


ವರ್ತಮಾನಂಗಳಲ್ಲಿ 


| ೧೮| 


೮೦೭ 


ಊರ ಸುತ್ತಿ ಬಂದಡೆ ಬಾಗಿಲಲ್ಲಿ ಹೋಗುವ ತೆರನಂತೆ, 
ಅರಿದು ಓಡಲಾಗದವಂಗೆ ಬೇರೊಂದು ತೆರನಿಲ್ಲ . 
ಉರಿ ಧರಿಸಿದ ಸರದಂತೆ ಅಲ್ಲಿಯೇ ಲೇಪ, 
ಅರ್ಕೆಶ್ವರಲಿಂಗದಲ್ಲಿಯೇ . 


|| ೧೯ || 


- ೮೦೮ 
ಊರೆಲ್ಲರೂ ಕೂಡಿ, ಬೇಟೆಗೆ ಹೋಗಿ, 
ಹಾರುವನ ಕೊಂದರು. 
ತಲೆವುಳಿದು, ಕಾಲ ಕಂಡಿಸಿ, ಕರುಳಡಗಿತ್ತು . 
ಬೇಟೆ ಬೆಲೆಯಾದುದಿಲ್ಲ . 
ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 


|| ೨೦ || 


CSOE 


ಊರೊಳಗಣ ದೇವಾಲಯದಲ್ಲಿ 
ಐವರು ಹೊಲೆಯರು ಹೊಕ್ಕು , 
ದೇವರ ಪೂಜಿಸುತ್ತೆದಾರೆ. 


೨೯೬ 


ಸಂಕೀರ್ಣ ವಚನಸಂಪುಟ : ಮೂರು 
ಹೊಲೆಯರು ಮುಟ್ಟಿ ದೇವಾಲಯ ಹೊರಗಾಯಿತ್ತು , 
ದೇವರೊಳಗದೆ. 
ಕುಲಜರು ಹೋಲಬುದಪ್ಪಿ ಹೊಲೆ ಒಳಗಾಯಿತ್ತು , 
ಅರ್ಕೆಶ್ವರಲಿಂಗವನರಿದ ಕಾರಣ. 

| ೨೧ || 


೮೧೦ 


ಎಲ್ಲವನರಿದು ಬಿಟ್ಟ ಬಳಿಕ, 
ಮತ್ತಿನ್ನು ಗೆಲ್ಲ ಸೋಲಕ್ಕೆ 
ಸನ್ನೆಯ ತಗರಿನಂತೆ, 
ಹರಿವ ಸಮೂಹವನೊಲ್ಲದೆ, 
ತಾ ನಿಂದಲ್ಲಿಯೆ ಸುಖವು. 
ಅರ್ಕೆಶ್ವರಲಿಂಗವನರಿವುದಕ್ಕಿದೇ ಗೊತ್ತು. 

| ೨೨ || 
೮M 
ಒಸರಿ ತುಂಬಿ ಮೇಲಕ್ಕೊಸರದಂತೆ, 
ಆ ಘಟದ ಮುಖದಲ್ಲಿಯೆ ಅಡಗಿ ತೆಗೆದಡೆ, 
ಕಟ್ಟಣಕೆ ಕಟ್ಟಿದಲ್ಲಿಪ್ಪಂತೆ 
ನಾನಾಸಮಾರ್ಗದಲ್ಲಿದ್ದು, 
ನಿಜನಿಶ್ಚಯವ ನೆಮ್ಮಬೇಕು, ಅರ್ಕೆಶ್ವರಲಿಂಗದಲ್ಲಿ . 

|| ೨೩ || 
60 
ಓಗರ ಹಸಿದು ಆಪ್ಯಾಯನವನುಂಡುದನಾರೂ ಅರಿಯರು. 
ನೀರು ಬಾಯಾರಿ ಭೂಮಿಯ ಕುಡಿದುದನಾರೂ ಅರಿಯರು. 
ದೇವರು ರೂಪಾಗಿ ಸಕಲರೊಳಗೆ ಗತಿಗೆಡುವುದನಾರೂ ಅರಿಯರು. 
ವಿಪರೀತ ಕುರುಹಾಯಿತ್ತು , ಅರ್ಕೆಶ್ವರಲಿಂಗನ ಗೊತ್ತಿಗೆ ಬಂದ ಕಾರಣ || ೨೪ || 

೮೧೩ 
ಕಂಗಳ ಮಧ್ಯದ ಮಲೆಯಲ್ಲಿ , 
ಒಂದು ನಿಸ್ಸಂಗಶೃಂಗಿ ಮೇವುತ್ತದೆ. 
ಅಂಬೊಂದು, ಹಿಳುಕು ಮೂರು, 
ಅಲಗಾರು, ಮೊನೆ ಅಯಿದುಕೂಡಿದಲ್ಲಿ , 
ಧನು ನಾಲ್ಕು ಹಿಡಿದು, ನಾರಿಯೆಂಟ ಕೂಡಿ, 
ಶರಸಂಧಾನದಲೆಸೆಯೆ , 


೨೭ 


ಮಧುವಯ್ಯನ ವಚನ 


ಶೃಂಗಿ ಬಿದ್ದಿತ್ತು , ಅಸು ಬದುಕಿತ್ತು , 
ಅರ್ಕೆಶ್ವರಲಿಂಗವನರಿದ ಕಾರಣ. 


| ೨೫|| 


ಕಂಗಳ ಸೂತಕವ ಯೋನಿತಡೆದು, 
ಬಾಯ ಬಸುರಾಗಿ, ಕೈ ಬೆಸನಾಯಿತ್ತು . 
ಕೈಯ ಶಿಶುವ ಕಂಗಳ ತಾಯಿ ಎತ್ತಿ , 
ಭಾವದ ದಾದಿಯ ಕೈಯಲ್ಲಿ ಕೊಟ್ಟು, 
ಅರ್ಕೆಶ್ವರಲಿಂಗವುತೊಟ್ಟಿಲಲ್ಲಿ ಬೆಳಗುತ್ತದೆ. 


|| ೨೬ | | 


೮೧೫ 


ಕಂಜನಾಭನ ಸುತನ ರಂಜಿಸಿದಲ್ಲಿಯೆ 
ಕಾಯಗುಣ ಕೇಡಾಯಿತ್ತು. 
ಮನಸಿಜನ ಪಿತನ ಹಾಯವ ಬಿಟ್ಟಾಗಲೆ 
ಸುಖ ಲಯವಾಯಿತ್ತು . 
ಚಿತ್ರ ವಿಶ್ರಾಂತಿಯನೆದಲ್ಲಿ ( ಯೆ ] 
ಸುಳಿದಾಡುವನ ಲಯ ಕೆಟ್ಟಿತ್ತು . 
ತ್ರಿವಿಧ ಲೇಪವಾದಲ್ಲಿಯೆ 
ಅರ್ಕೆಶ್ವರಲಿಂಗನ ಭಾವ , ಬ್ರಹ್ಮಕ್ಕೊಳಗಾಯಿತ್ತು. 

೮೧೬ 
ಕಂಜನಾಭಿಯಲ್ಲಿ ಕುಂಜರ ಬಂದು, 
ಮಂದಿರದವರೆಲ್ಲರ ಕೊಂದಿತ್ತು . 
ಕುಂಜರನ ಬೆಂಬಳಿಯವರಲ್ಲದೆ 
ಕುಂಜರನ ಸಂದ ಮುರಿವರಿಲ್ಲ . 
ಅರ್ಕೆಶ್ವರಲಿಂಗನ ಒಲುಮೆಯಿದ್ದವರಿಗಲ್ಲದೆ ಸಾಧ್ಯವಾಗದು. 


|| ೨೭|| 


ber 


|| ೨೮ || 


೮೧೭ 


ಕಂಡು ಕಾಬುದು, ಕಾಣದೆ ಅರಿವುದು, 
ಭಾವಿಸಿ ಪ್ರಮಾಣಕ್ಕೆ ಬಾರದಿಪ್ಪುದು 
ಭಾವವೋ , ಭ್ರಮೆಯೋ ? 
ಅದೇನೆಂಬುದ ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 


|| ೨೯ || 


೨೯೮ 


ಸಂಕೀರ್ಣ ವಚನಸಂಪುಟ : ಮೂರು 


|೩೦|| 


|| ೩೧|| 


೮೧೮ 
* ಕಣ್ಣ , ಕಾಡುವ ಗುಂಗುರ ತಿಂದು, 
ಬಾಯ , ಕಾಡುವ ಕೈಯ ತಿಂದು, 
ಆಪ್ಯಾಯನವಡಸಿದ ಹೊಟ್ಟೆಯ ತಿಂದು, 
ಮತ್ತಿವರ ಹುಟ್ಟು ಮಟ್ಟನರಿಯಲೇಕೆ ? 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 

೮೧೯ 
ಕಲ್ಲು ಬೆಂಕಿ ಕೂಡಿಉರಿವಾಗ, ಹುಲ್ಲು ಕತ್ತುದುದಿಲ್ಲ . 
ಮೆಲ್ಲನೆ ಉಲುಹುವಾತನ ಸೊಲ್ಲಿನ ಬಲ್ಲತನ ಅಲ್ಲಿಯೆ ಬಂದಿತ್ತು . 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 

- ೮೨೦ 
ಕವಿಯ ಕಾಳಗದಲ್ಲಿ ರವಿ ಬಂಟನಾಗೆ, 
ಶಶಿ ದೆಸೆಗೆಟ್ಟು , ಅರಸು ಬಂಟರ ಬಿಟ್ಟೋಡಿದ. 
ರವಿ ರಥವ ತುಡುಕಿ ಅವಿರಥವಾದ. 
ಅರ್ಕೆಶ್ವರಲಿಂಗದಲ್ಲಿಗೆಕವಿ ಕವಲಾಯಿತ್ತು . 

- ೮೨೧ 
ಕಾಡಿನೊಳಗಣ ವರಹನ, ಊರಕುಕ್ಕುರಕೋಲುವಾಗ 
ಊರಿಗೂ ಕಾಡಿಗೂ ಏತರ ಹಗೆ ? 
ಅದರ ಭೇದ ಅಲ್ಲಿಯೆ ಅಡಗಿತ್ತು . 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 


|| ೩೨ || 


|| ೩೩ || 


೮೨೨ 


ಕಾಯಕ್ಕೆ ಆಚಾರಸಂಬಂಧ. 
ಜೀವಕ್ಕೆ ಅರಿವುಸಂಬಂಧ. 
ಅರಿವಿಂಗೆ ಜ್ಞಾನಸಂಬಂಧ. 
ಜ್ಞಾನಕ್ಕೆ ಜ್ಯೋತಿಸಂಬಂಧ. 
ಜ್ಯೋತಿಗೆ ಮಹಾಬೆಳಗು ಸಂಬಂಧವಾಗಿಯಲ್ಲದೆ, 
ಅರ್ಕೆಶ್ವರಲಿಂಗವ ಕಾಣಬಾರದು. 


೮೨೩ 


ಕಾಯದ ಸೂತಕವ ನೋಟದಿಂದ ಕಳೆದು, 
ನೋಟದ ಸೂತಕವ ಭಾವದಿಂದ ಕಳೆದು , 


ಮಧುವಯ್ಯನ ವಚನ 


೨೯೯ 


| ೩೫ || 


ಭಾವದ ಪ್ರಕೃತಿ[ ಯ ] ಜ್ಞಾನದಿಂದ ಕಳೆದು, 
ಜ್ಞಾನದ ಬೆಳಗು ನಿಂದಲ್ಲಿ , 
ಅರ್ಕೆಶ್ವರಲಿಂಗವ ಮುಟ್ಟಿದ ಮುಟ್ಟು . 

೮೨೪ 
ಕಾಯವಳಿದು ಜೀವ ಬಯಲಾದಲ್ಲಿ , 
ಭಾವಿಸುವ ಅರಿವ ನೆಲೆಯ ಕುರುಹಲ್ಲಿದ್ದಿತ್ತು ? 
ಅದ ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 

೮೨೫ 
ಕಾಲು ಕೈ ತಲೆಗೆ ಹೊಣೆಯಾದ ಮತ್ತೆ 
ಊರೆಲ್ಲಕ್ಕೆ ಹೇಳಲೇಕಯ್ಯ ? 
ತಲೆವೊಡೆಯ ತಲೆಯಳಿಸುತ್ತಿರ್ದು, 
ಹಲಬರಿಗೆ ಮೊರೆಯೇಕೆ ? 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 


| ೩೬ || 


| ೩೭ | 


೮೨೬ 


ಕಾಳಿಂಗನ ಮಡುವ ಕಲಕಿದವನ 
ನಾಭಿಯ ಕೂಸಿನ ಶಿರಪಾಣಿಯಲ್ಲಿ ಬೇಡುವ, 
ಆತನ ಶಕ್ತಿಯ ಸಮರಸದಲ್ಲಿ ಓಲಾಡುವ, 
ಮುಕ್ತಿವಂತರೆಲ್ಲರೂ ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 


| ೩೮ || 


೮೨೭ 


ಕುಕ್ಕೊಂಬಿನ ಕಾಗೆಯಂತೆ, ಜೀವ ಎತ್ತ ಹಂಬಲಿಸಿದರೂ 
ಆಸೆಯೆಂಬ ಗೊತ್ತಿಗೆ ಬಹವರೆಲ್ಲರು ನಿಶ್ಚಯವನರಿಯಬಲ್ಲರೆ ? 
ತುತ್ತು ಕುತ್ತಿಗಾಗಿ ವೇಷವ ತೊಟ್ಟಿಹ 
ಚಿತ್ತಶುದ್ಧಾತ್ಮವಿಲ್ಲದವರ ಅರ್ಕೆಶ್ವರಲಿಂಗನೊಪ್ಪನವರ. 


|| ೩೯ || 


೮೨೮ 


ಕುದುರೆಯ ನರಿ ಕೊಂದು, 
ನರಿಯ ಇರುವೆ ತಿಂದು, 
ಆ ಇರುಹೆ ತನ್ನ ತಾ ಸತ್ತಿತ್ತು , 
ಅರ್ಕೆಶ್ವರಲಿಂಗವನರಿವುದಕ್ಕೆ . 


|| ೪೦ || 


೩೦೦ 


ಸಂಕೀರ್ಣ ವಚನಸಂಪುಟ : ಮೂರು 


| | ೪೦|| 


೮೨೯ 
ಕುಲವೆರಡಲ್ಲದೆ ಹಲವಿಲ್ಲ . 
ದಿನವೆರಡಲ್ಲದೆ ಸಪ್ತದಿನವಿಲ್ಲ . 
ಅರಿವು ಮರವೆಯೆರಡಲ್ಲದೆ ಬೇರೊಂದು ತೊಡಿಗೆಯಿಲ್ಲ. 
ಅರ್ಕೆಶ್ವರಲಿಂಗ ಏಕರೂಪನಲ್ಲದೆ 
ಬಹುನಾಮದವನಲ್ಲ . 

೮೩೦ 
ಕೋಟಿ ಮಾತನಾಡಿದಡೂ ವಸ್ತುವಿನ ಕೂಟವೊಂದೆ ಭೇದ. 
ನಾನಾಕ್ರೀಯ ಭಾವಿಸಿದಡೂ ಸದ್ಭಾವವೊಂದೆಯಾಗಬೇಕು. 
ಊರ ಸುತ್ತಿದಡೂ ಬಾಗಿಲಲ್ಲಿ ಬರಬೇಕು. 
ಮರೆಯ ಮಾತು ಬೇಡ. 
ಅರ್ಕೆಶ್ವರಲಿಂಗವನರಿತಲ್ಲದಾಗದು. 

೮೩೧ 
ಕ್ರಿಯಾಭಾವದಲ್ಲಿ ನಿಂದು ಮಾಡುವನ ಅರ್ಚನೆ 
ಕಾರ್ಪಾಸದಂತಿರಬೇಕು. 
ಕಲ್ಪದ್ರುಮದ ಬಿತ್ತಿನ ಸಿಪ್ಪೆಯಂತಿರಬೇಕು. 
ವರುಣಕಿರಣದ ಸಂಚಾರ ಸಂಚರಿಸುವಂತಿರಬೇಕು. 
ಇದುಕ್ರಿಶುದ್ಧತೆ, ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೩೨ 
ಗುಬ್ಬಿ ಗುಂಭವನೊಡೆದು ಒಬ್ಬುಳಿತೆಯಾಯಿತ್ತು. 
ತನ್ನ ಸಿಬ್ಬುದ್ಧಿಯ ಬಿಟ್ಟು , 
ಕಬ್ಬಕ್ಕಿಯ ಹಿಂಡನೊಲ್ಲದೆ, 
ನಿಬ್ಬಟ್ಟಿಯಾಗಿ ಅಲ್ಲಿಯೆ ಹೋಯಿತ್ತು , 
ಅರ್ಕೆಶ್ವರಲಿಂಗವನರಿತು. 

೮೩೩ 
ಘಟದ ಮರೆಯಲ್ಲಿ ಅಸುವಿಪ್ಪಂತೆ, 
ಫಲದ ಮರೆಯಲ್ಲಿ ರಸೆವಿಪ್ಪಂತೆ, 
ಶಿಲೆಯ ಮರೆಯಲ್ಲಿ ಕಾಲ ಲಯನ ಲೀಲೆತೋರುತ್ತದೆ. 
ಲೀಲೆ ನಿರ್ವಯಲಾಗಿ, ಆ ಬಯಲ ಬಂಧನವನರಿ , 
ಅರ್ಕೆಶ್ವರಲಿಂಗವನರಿವುದಕ್ಕೆ . 


|| ೪೩ || 


|| ೪೫ || 


೩೦೧ 


ಮಧುವಯ್ಯನ ವಚನ 


|| ೪೬ || 


|| ೪೭ || 


೮೩೪ 
ಜಾತಿ ಜಾತಿಯ ಕೂಡಿದಲ್ಲದೆ ನಿಹಿತ ಸುಖವಿಲ್ಲ. 
ಬಲ್ಲವ ಬಲ್ಲವನಲ್ಲಿಯಲ್ಲದೆ ಒಳ್ಳೆಯ ಗುಣವಿಲ್ಲ . 
ಭಟ ಮುಗ್ಗಿದಡೆ ತಿಳಿದ ಭಟ ಕೈ ಹಿಡಿದೆತ್ತಿ , 
ಇದಿರಾಗೆಂದಡೆ,ಊಣೆಯಲ್ಲಿ ಅಡಗಿತ್ತು ? 
ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 

೮೩೫ 
ಜಾತಿ ಜಾತಿಯ ಕೊಂದು, ನಿಹಿತ ಅನಿಹಿತವ ಕೆಡಿಸಿ, 
ಜಾತ ಅಜಾತನ ಕಂಡು ನಿಹಿತವಾಗಿರಿ, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೩೬ 
ತನು ನಿರ್ವಾಣ, ಮನ ಸಂಸಾರ. 
ಮಾತು ಬ್ರಹ್ಮ , ನೀತಿ ಅಧಮ . 
ಅದೇತರ ಅರಿವು ? 
ಘಾತಕನಕೈಯ ಕತ್ತಿಯಂತೆ, 
ಇದು ನಿಹಿತವಲ್ಲ , ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೩೭ 
ತಮ ಹಂಜರಿಸಿದಲ್ಲಿ , ಚಂಡಕರನ ಕಿರಣವೆಲ್ಲಿ ಹೊಂದಿತ್ತು ? 
ಅಪ್ಪು ವತ್ನಿಯ ಘಟಿಸಲಾಗಿ, ಧೂಮದಲ್ಲಿ ಉಳಿಯಿತ್ತು ? 
ಘಟ ಇಷ್ಟದಲ್ಲಿ ಕುರುಹಳಿವಾಗ, ಅರಿವೆಲ್ಲಿದ್ದಿತ್ತು ? 
ಅರಿವು ನಾಮ ಅವಧಿಗಿಲ್ಲವಾಗಿ, 
ಅರ್ಕೆಶ್ವರಲಿಂಗದ ಕುರುಹು ಎಲ್ಲಿದ್ದಿತ್ತು ? 


|| ೪೮ || 


| ೪೯ || 


೮೩೮ 


ತರು ಕುಲಿಶದಲ್ಲಿ ಹೊಕ್ಕು, 
ತನ್ನಯ ಕುಲವ ಛೇದನವ ಮಾಡುವಂತೆ, 
ಸಮಯವ ಹೊಕ್ಕು , ಸಮಯವ ನೇತಿಗಳೆವ 
ಶ್ರಮವಿಲ್ಲದವರನೊಲ್ಲ, ಅರ್ಕೆಶ್ವರಲಿಂಗ. 

- ೮೩೯ 
ತ್ರಿವಿಧ ಘಟಿಸಿ ಕುರುಹಾದಲ್ಲಿ , 
ಕುರುಹು ಅರಿವನರಿದುದಿಲ್ಲ . 


| ೫೦ || 


೩೦೨ 


ಸಂಕೀರ್ಣ ವಚನಸಂಪುಟ : ಮೂರು 


|| ೫೧|| 


|| ೫೨ || 


ಆ ಅರಿವಿಂದ ಕುರುಹ ಪ್ರಮಾಣಿಸಿ, 
ಮಧುರದಂಡದಂತೆ ಉಭಯವನರಿ . 
ಅರಿದಲ್ಲಿ ಅರ್ಕೆಶ್ವರಲಿಂಗನ ಭಾವದ ಕೂಟ. 

೮೪೦ 
ತ್ರಿಸಂಧಿಯಲ್ಲಿ ಧ್ಯಾನ ಮರವೆಯೆಂದು, 
ಮಣಿಮಾಲೆಯಲ್ಲಿ ಅಗಣಿತನ ಎಣಿಕೆಯಿಂದ ಅರಿದೆಹೆನೆಂದು, 
ಸಿಕ್ಕಿತ್ತು ಧ್ಯಾನ ಜಪದ ಕೃತ್ಯದಲ್ಲಿ . 
ಆ ಜಪ ಧ್ಯಾನ ಭಾವ ಸಂಚಾರವಿಲ್ಲದೆ 
ಭಾವಿಸಿದಲ್ಲಿ ಜಪ ಸಂದಿತ್ತು . 
ನೇಮಭಾವದಲ್ಲಿ ಅಡಗಿತ್ತು , 
ಅರ್ಕೆಶ್ವರಲಿಂಗವನರಿದ ಕಾರಣ. 

೮೪೧ 
ಧಾರೆ ಮನೆಕಟ್ಟಿದಂತೆ, ಮೀರಿ ತಾಗಬಲ್ಲುದೆ ಅಸಿಕೂರಲಗು ? 
ನಿಪುಣಕ್ರೀಭಾವ ಶುದ್ಧವಾಗಿಯಿದ್ದವಂಗೆ 
ಬೇರೆ ಇಂದ್ರಿಯಂಗಳು ಗತಿಗೆಡಿಸಬಲ್ಲವೆ ? 
ಅವು, ಅರ್ಕೆಶ್ವರಲಿಂಗನ ಗೊತ್ತ ಮುಟ್ಟಲರಿಯವು. 

- ೮೪೨ 
ನಾ ನಿನ್ನನರಿವಲ್ಲಿ , ನೀನೆನ್ನ ಕೈಯಲ್ಲಿ 
ಅರಿಯಿಸಿಕೊಂಬಲ್ಲಿ , ಅದೇನು ಭೇದ ? 
ನಾನೆಂದಡೆ ನಿನ್ನ ಸುತ್ತಿದ ಮಾಯೆ . 

ಅದರ 
ನೀನೆಂದಡೆ ನನ್ನ ಸುತ್ತಿದ ಮಾಯೆ . 
ನಾ ನೀನೆಂಬಲ್ಲಿ ಉಳಿಯಿತ್ತು , ಅರ್ಕೆಶ್ವರಲಿಂಗನ ಅರಿಕೆ. 

೮೪೩ 
ನಾನೆಂದಡೆ ಸ್ವತಂತ್ರಿಯಲ್ಲ . 
ನೀನೆಂದು ಇದಿರಿಟ್ಟಲ್ಲಿ ಭಾವಕ್ಕೆ ಭಿನ್ನ. 
ನಾನೆನಬಾರದು, ನೀನೆನಬಾರದು. 
ಅರ್ಕೆಶ್ವರಲಿಂಗವ ಏನೂ ಎನಬಾರದು. 

೮೪೪ 
ನಾಯಿಗೆ ಕಾಲು ಕೊಟ್ಟು, 
ತೋಳಗೆ ಹೊಟ್ಟೆಯ ಕೊಟ್ಟು, 


|| ೩ || 


| ೫೪|| 


|| ೫೫ || 


ಮಧುವಯ್ಯನ ವಚನ 


೩೦೬ 


ಹುಲಿಗೆ ತಲೆಯ ಕೊಟ್ಟು, 
ಮೆಲಿಸಿಕೊಂಬವರೆಲ್ಲಕ್ಕು ಬಲವಂತತನವೆ ? 
ಅದರ ಸಲೆ ಬಲುಮೆ , 
ಅರ್ಕೆಶ್ವರಲಿಂಗವನರಿತವರಿಗಲ್ಲದೆ ಆಗದು. 


|| ೫೬ || 


೮೪೫ 


| ೫೭|| 


| ೫೮ | 


ನುಡಿಯಿರಿದಡೆ ಪರಿಕ್ಕದೇಕೆ ? 
ಕೈಯಲ್ಲಿ ಅರಿವು ವಸ್ತುವಾದಡೆ, 
ಬೇರೊಂದು ಕುರುಹೇಕೆ ? 
ಕೈಯಲ್ಲಿ ಕುರುಹು ಕುರುಹಿಂಗೆ ಬೇಕು. 
ಅರಿವು ಅರಿವಿಂಗೆ ಬೇಕು. 
ಅರ್ಕೇಶ್ವರಲಿಂಗವನರಿವುದಕ್ಕೆ ಕುರುಹಿನ ಮರೆಬೇಕು. 

೮೪೬ 
ನೆನಹು ನಿಜದಲ್ಲಿ ನಿಂದಲ್ಲಿ ಸುರುಳಿನ ತೊಡಕು ಗಂಟುಂಟೆ ? 
ಅಂಬರವನಡರಿದವಂಗೆ ಬೇರೊಂದಿ೦ಬ ಮಾಡಲುಂಟೆ ? 
ವಸ್ತುವಿನ ಅಂಗದಲ್ಲಿ ಸರ್ವವೂ ಹಿಂಗಿದಲ್ಲಿ , 
ಅರ್ಕೆಶ್ವರಲಿಂಗವ ಕಟ್ಟುವುದಕ್ಕೆ ಬೇರೊಂದು ಠಾವುಂಟೆ ? 

೮೪೭ 
ನೇತ್ರದಲ್ಲಿ ಕಂಡು,ಶೂತ್ರದಲ್ಲಿ ಕೇಳಿ, 
ಗಾತ್ರದಲ್ಲಿ ಮುಟ್ಟಿ , ಚಿತ್ರದಲ್ಲಿ ಒಲಿಸುವಡೆ 
ಮತ್ತೊಬ್ಬರಲ್ಲಿ ಹೊತ್ತುಹೋರಲೇಕಣ್ಣಾ , 
ಅರ್ಕೆಶ್ವರಲಿಂಗವನರಿವುದಕ್ಕೆ ? 

- ೮೪೮ 
ನೊಣ ರಣವ ಹೊಕ್ಕು, ಶೋಣಿತವ ಭುಂಜಿಸುವಾಗ, 
ಕೇಣಸರದ ಭಟರೆಲ್ಲರೂ 
ನೊಣದ ರಾವಡಿಗಂಜಿ ಹೇಳದೆ ಹೋದರು. 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 

- ೮೪೯ 
ಪಂಜರದಕೋಳಿ ಮಾರ್ಜಾಲನ ಕೊಂದು ತಿಂದು, 
ಬಂದುದ ಹೊಂದದೆ ತಾನೊಂದೆ ಹೊಂದಿತ್ತು , 
ಪಂಜರ ಹೊರಗೆ, ಅರ್ಕೆಶ್ವರಲಿಂಗವನರಿದ ಕಾರಣ. 


| ೫೯ || 


| ೬೦ || 


೩೦೪ 


ಸಂಕೀರ್ಣ ವಚನಸಂಪುಟ : ಮೂರು 


| ೬೨ || 


| ೬೩|| 


6 


೮೫೦ 
ಪಕ್ಷಿಯ ಕುಕ್ಕೆಯೊಳಗಿಕ್ಕಿ ಮಾರಬಹುದಲ್ಲದೆ 
ಮತ್ತಗಜವ ಮಾರಬಹುದೆ ಅಯ್ಯಾ ? 
ಚಿತ್ರವ ಬರವುದಕ್ಕೆ ಲೆಕ್ಕಣಿಕೆಯಲ್ಲದೆ ಚಿತ್ರಜಗುಂಟೆ ? 
ಪುನರಪಿ ವಸ್ತುವನರಿವುದಕ್ಕೆ ಹೊತ್ತುಗೊತ್ತುಂಟೆ ? 
ಅರ್ಕೆಶ್ವರನ ಕೂಡುವುದಕ್ಕೆ ತತ್ಕಾಲವುಂಟೆ ? 

೮೫೧ 
ಪರಮೂರ್ತಿಯಾದಡೆ ಪರಮನ ಸಂಚವನರಿಯಬೇಕು. 
ವಿರಕ್ತನಾದಡೆ ಇಹಪರ ನಾಸ್ತಿ , ಪರಮ ಪರಿಣಾಮಿಯಾಗಿರಬೇಕು. 
ಜ್ಞಾನಿಯಾದಡೆ ಸರ್ವಜೀವದ ಚೇತನವನರಿಯಬೇಕು. 
ಸಾಕು ಮಾತಿನ ಮಾಲೆಯ ನೀತಿಯ ನುಡಿ. 
ಅರ್ಕೆಶ್ವರಲಿಂಗನ ಬೆಚ್ಚಂತೆ ಇರಬೇಕು. 

೮೫೨ 
ಪಾಷಾಣದುದಕ ಏತರಿಂದ ದ್ರವ ? 
ಪಾಷಾಣದ ಪಾವಕ ಅದೇತರಿಂದಕ್ರೋಧ? 
ಅಪ್ಪುವಿನ ಸಂಚಾರದರೂಪುಅದೇತರ ಒಪ್ಪದಿಂದ ? 
ಅರಿದರುಹಿಸಿಕೊಂಬ ಅರ್ಕೆಶ್ವರಲಿಂಗನ ಇರವು ಅದೇತರಿಂದ ? 

essa 
ಪೂಜಿಸಿಕೊಂಡಹೆವೆಂದು, ಘನಗಂಭೀರದಲ್ಲಿ ರಾಗಿಸಿಕೊಂಡಿಪ್ಪ 
ಆತ್ಮ ತೇಜದ ಮಾತಿನ ವೇಷದ ಗರ್ವಿಗಳು, 
ಆಡುವ ವಾಚಕ, ಭೀಕನ ಬಾಯಲ್ಲಿ ಸಿಕ್ಕಿದ ಮಕ್ಷಿಕ, 
ಶೋಣಿತದಾಸೆಗೆ ಮಚ್ಚಿದಂತೆ. 
ಮತ್ತುಂಟೆ ಅರ್ಕೆಶ್ವರಲಿಂಗನ ಕೂಟ? 

೮೫೪ 
ಪೂಜೆ ಪುಣ್ಯದ ಮಾಟ, ಭವದಕೂಟ, ಅರಿವುಸಂದೇಹ. 
ಅರಿಯದ ಮರೆಯದ ಕರಿಗೊಂಡಿರು, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೫೫ 
ಬಂಧುಗಳ ಬೆಂಬಳಿಯ ಕಳ್ಳನ ಹೆಂಡತಿಗೆ 
ಭಗ ಮೂರು, ಬಾಯಾರು, ಪೃಷ್ಠ ಎಂಬತ್ತನಾಲ್ಕು ಲಕ್ಷ . 


|| ೬೪|| 


||೬೫ | 


|| ೬೬ || 


೩೦೫ 


ಮಧುವಯ್ಯನ ವಚನ 

ರೋಮ ಎಂಟುಕೋಟಿ. 
ಹಲ್ಲು ಹದಿನಾರು, ನಾಲಗೆ ಏಳು . 
ಕಿವಿ ಇಪ್ಪತೈದು, ನಾಡಿ ಶತದಶ. 
ಮೂಗುಮೂವತ್ತೇಳು, ಕಾಲೆಂಟು. 
ಭುಜವೆರಡು, ಕೈವೊಂದೆ. 
ಹಿಂದೆ ಮುಂದೆ ನೋಡುವ ಕಣ್ಣು , 
ಅಭಿಸಂಧಿಯೊಳಗೆ ಒಂದೆ ಅದೆ. 
ಅರ್ಕೆಶ್ವರಲಿಂಗವ ಕಾಣಬಾರದು. 


|| ೬೭ || 


೮೫೬ 
ಬಣ್ಣ ನುಂಗಿದ ಬಂಗಾರದಂತಾಯಿತ್ತು , ಈ ಅಂಗ. 
ಶಿಥಿಲವನವಗವಿಸಿದ ಸುರಾಳದಂತಾಯಿತ್ತು, ಈ ಅಂಗ. 
ಪಳುಕದ ಗಿರಿಯ ಉರಿ ನೆರೆದಂತಾಯಿತ್ತು, ಈ ಅಂಗ. 
ಸರಸಮಾಧಾನವನೆಯ್ದೆ ಬೆರೆದು ನೆರೆದಂತಾಯಿತ್ತು, ಈ ಅಂಗ. 
ಬಯಲು ಬಯಲೊಳಗಡಗಿ , ವಸ್ತು ವಸ್ತುವಕೂಡಿ, 
ಅರ್ಕೆಶ್ವರಲಿಂಗದಲ್ಲಿ ಒಪ್ಪಿ ಹೋಯಿತ್ತು, ಈ ಅಂಗ. 


|| ೬೮|| 


೮೫೭ 


|| ೬೯ || 


ಬಲೆಯ ಮೀರಿದ ಮೃಗ ಸತ್ತಿತ್ತು. 
ಕೋಲಹೋದಾತ, ಹಲವು ಅರಿದ ತಲೆಯ ಕಂಡು, 
ಹೋಲಬುದಪ್ಪಿದ. 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 

೮೫೮ 
ಬಾವಿಯ ನೆಳಲ ಬಗ್ಗಿ ನೋಡುವನಂತೆ, 
ಜೀವದಾಸೆ ನೋಟದ ಬೇಟ ಬಿಡದಂತೆ, 
ಸಂಸಾರದ ಘಾತಕತನ, ಅರಿವಿನ ಮಾತಿನ ಮಾಲೆ. 
ಉಭಯವ ನೇತಿಗಳೆಯದೆ 
ಅರಿಯಬಾರದು, ಅರ್ಕೆಶ್ವರಲಿಂಗವ. 

೮೫೯ 
ಬಾಹ್ಯದಲ್ಲಿ ಶ್ರದ್ಧೆ ಭಾವ, ಭಾವದಲ್ಲಿ ಬಳಕೆ ನಾಸ್ತಿಯಾಗಿ, 
ಅಮಳಕಫಲ ಕರದಲ್ಲಿದ್ದಂತೆ ಕಲೆದೋರದಿರು, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 


|| ೭೦ || 


|| ೭೧ || 


೩೦೬ 


ಸಂಕೀರ್ಣ ವಚನಸಂಪುಟ : ಮೂರು 


೮೬೦ 
ಬಾಹ್ಯ ರಚನೆಯಲ್ಲಿ ಸಯಾಮಾರ್ಗ , 
ಅಂತರಂಗ ಮಾರ್ಗದಲ್ಲಿ 
ಕರಣಂಗಳ ಸಂಚ ವಿಸಂಚವನರಿಯಬೇಕು. 
ಇದು ವಸ್ತುವ ಮುಂಚುವ ಭೇದ, 
ಅರ್ಕೆಶ್ವರಲಿಂಗನ ಸಂಚಿತದ ಅಂಗ. 

ತವ ಅಂಗದ 


|| ೭೨ || 


೮೬೧ 


ಬೆತ್ತಲೆಯ ಹುತ್ತದಲ್ಲಿ ಕತ್ತಲೆಯ ಹೆಡೆಯ ಸರ್ಪ , 
ತೆಕ್ಕೆ ಮಡಿಯಲರಿಯದೆ ಸಿಕ್ಕಿ , 
ಅದೇ ಹುತ್ತದ ಬಾಯಲ್ಲಿ ಕಪ್ಪೆ ಹರಿದು ಬಂದು, 
ಸರ್ಪನ ನುಂಗಿತ್ತು . 
ಹುತ್ತ ಬಚ್ಚಬಯಲಾಯಿತ್ತು , ಅರ್ಕೆಶ್ವರಲಿಂಗನ ಗೊತ್ತು. . || ೭೩ | 

೮೬೨ 
ಬೆಲ ವ ಮೆಲುವಾತನ ಹಲು ಕಹಿಯಾಗಿ, 
ಹಲ್ಲು ಕಲ್ಲಿನೊಳಗಾಗಿ, 
ಅಲ್ಲಿಯೆ ಅಡಗಿನೋಡುತ್ತದೆ. 
ಅದ ನಾವುನೀವುಎಲ್ಲರೂ ಅರಿವ ಬನ್ನಿ , 
ಅರ್ಕೆಶ್ವರಲಿಂಗವ ಬಲ್ಲವರಹರೆ. 

|| ೭೪ || 
೮೬೩ 
ಬ್ರಹ್ಮನ ಬಾಯಲ್ಲಿ ಅದೆ, ವಿಷ್ಣುವಿನ ಕೈಯಲ್ಲಿ ಅದೆ, 
ರುದ್ರನ ಶಿರದಲ್ಲಿ ಅದೆ. 
ತಲೆ ಬಾಯ ನುಂಗಿ, ಕೈ ತಲೆಯೊಳಡಗಿ, 
ಕಣ್ಣು ಕಾಲಾಯಿತ್ತು, 
ಅರ್ಕೆಶ್ವರಲಿಂಗವನರಿವ ಭೇದದಿಂದ. 

| ೭೫|| 


೮೬೪ 


ಬ್ರಹ್ಮನ ಹರಿದಾಟ, ವಿಷ್ಣುವಿನ ಕಾಲಾಟ, 
ರುದ್ರನ ಬಾಯಾಟ. 
ಈ ತ್ರಿವಿಧ ಸಿಬ್ಬುದ್ದಿ ಹರಿದು, 
ಅಕ್ಕನ ಗುಕ್ಕಿನೊಳಗಾಗಬೇಡ. 
ಅರ್ಕೆಶ್ವರಲಿಂಗವನರಿಯಿರಣ್ಣಾ . 


|| ೭೬ || 


೩೦೭ 


ಮಧುವಯ್ಯನ ವಚನ | 


೮೬೫ 
ಭಕ್ತಿ ಜ್ಞಾನ ವೈರಾಗ್ಯವೆಂಬ ಮಧರವ ಮರೆಯದಿರಿ. 
ಅರಿವ ನೀಗಾಡಲು ಬೇಡ. 
ಹೊರವೇಷವ ಹಸನಿಸಿ, 
ಮೂರುಮಲದಂದವನೆಂದಿಗೂ ಸಂಧಿಸದಿರೆಂದು 
ಅರ್ಕೆಶ್ವರಲಿಂಗ ಕೂಗುತಿರ್ದ. 


- ೮೬೬ 


|| ೭೮|| 


ಭವಸಾಗರವೆಂಬ ಸಮುದ್ರದಲ್ಲಿ , 
ಸಾಕಾರವೆಂಬ ಹಡಗು, 
ಚೇತನವಂಬ ಅಶ ಕಟಿ ಬರುತಿ ರಲಾಗಿ , 
ತ್ರಿವಿಧದ ಬಲುಗಿರಿಯ ಹೊಯಿದು, ಹಡಗೊಡೆಯಿತ್ತು. 
ಲಾಯದ ಅಶ್ವ ನೀರನೊಡಗೂಡಿತ್ತು . 
ಹಡಗಿನ ಸೆಟ್ಟಿ ಪರಪತಿಗಡಹಿಲ್ಲಾಯೆಂದು 
ಕುದುರೆಯನೊಡಗೂಡಿದ. 
ಅರ್ಕೆಶ್ವರಲಿಂಗವ ಕೇಳುವ ಬನ್ನಿ . 

ಕೇಳುವ ಬನ್ನಿ . 

೮೬೭ 
ಮತ್ತ್ವ ಹೊಳೆಯ ನುಂಗಿ, 
ಮೊಸಳೆ ಮಡುವ ನುಂಗುವಾಗ ಅಡಗಿರ್ದು ನೋಡಿಕಂಡೆ. 
ಕೊಡಗೂಸು ಅಡಗುವ ಠಾವ, ಒಡಗೂಡಿದಲ್ಲದೆ ಕಾಣಬಾರದು, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೬೮ 
ಮಧುರವಾಣಿಯ ಉದರದಲ್ಲಿ , 
ಒಂದು ನಿಜಕುಕ್ಕುಟಕೂಗುತ್ತದೆ. 
ಮೂವರ ಮೊಲೆಯನುಂಡು, 
ಮರೆದೊರಗಬೇಡಾ ಎಂದು ಬೆಳಗಾಯಿತ್ತು . 
ಅರ್ಕೆಶ್ವರಲಿಂಗವನೋಡುವ ಬನ್ನಿ 
ಎಂದು ಕೂಗುತ್ತಿದ್ದಿತ್ತು . 


| ೭೯ || 


| ೮೦ || 


೮೬೯ 


ಮನ ಮಹದಲ್ಲಿ ನಿಂದು, 
ತನುವಿನ ವಿಕಾರವ ಬಿಟ್ಟು ಮತ್ತೆ 


does 


ಸಂಕೀರ್ಣ ವಚನಸಂಪುಟ : ಮೂರು 


| ೮೧ || 


|| ೮೨ || 


|| ೮೩ || 


ಭವ ಬಂಧದವರ ಒಲವರವೇಕೆ? 
ಅದು ಸಲೆ ನೆಲೆಯಲ್ಲ, ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೭೦ 
ಮನೆಯಲ್ಲಿ ಅಟ್ಟೆನೆಂದಡೆ, ಹೊಟ್ಟೆ ತುಂಬಿದುದುಂಟೆ ? 
ಇರಿಯೆಂಬ ಮಾತಿಗೆ ಘಾಯವೊಡಲಾದುದುಂಟೆ ? 
ಮಾತಿನ ಮಾಲೆಯ ನುಡಿದು, ಅರ್ಕೆಶ್ವರಲಿಂಗವನರಿದವರುಂಟೆ ? 

೮೭೧ 
ಮಾಡುವ ಕ್ರೀ ಕರ್ಮಕಾಂಡ, ಅರಿವ ಚಿತ್ರ ಭಾವಕಾಂಡ. 
ಉಭಯ ಲೇಪವಾಗಿ ನಿಂದಲ್ಲಿ ಜ್ಞಾನಕಾಂಡ. 
ತ್ರಿವಿಧ ಲಯವಾದಲ್ಲಿ , ಅರ್ಕೆಶ್ವರಲಿಂಗನ ಕೂಡವ ಕೂಟ. 

೮೭೨ 
ಮಾಡುವಸಮಾರ್ಗ, ಇದಿರಿಗಲ್ಲದೆ 
ಲಿಂಗವ ಮುಟ್ಟಲರಿಯವು. 
ಸರ್ಪ ಹೆಡೆಯಲ್ಲಿ ಹೊಯಿದಡೆ 
ವಿಷ ಹತ್ತಬಲ್ಲುದೆ, ದಷ್ಟವಾಗಿಯಲ್ಲದೆ ? 
ಮನ ಭಾವ ಕ್ರೀ ತ್ರಿಕರಣ ಶುದ್ಧವಾಗು, 
ಅರ್ಕೆಶ್ವರಲಿಂಗವನರಿವುದಕ್ಕೆ . 

೮೭೩ 
ಮಾತಿನ ನಿಪುಣರೆಲ್ಲರೂ 
ಸೋತುಕುಳಿತರು ಅವಳ ಪೀಠಕ್ಕಾಗಿ, 
ಪೀಠದ ಆಟದವರು 
ಅರ್ಕೆಶ್ವರಲಿಂಗನ ಕೂಟವ ಬಲ್ಲರೆ ? 

೮೭೪ 
ಮುಕ್ತಿಯ ಪಥದಲ್ಲಿ ನಿಂದು, ಸುಚಿತ್ತವನರಿದು, 
ಸುಚಿತ್ತ ನೆಲೆಗೊಂಡು, ನೆಲೆವಾಸ ಬಲಿದು, 
ವಿರಕ್ತಿ ನಿರ್ವಾಣಪದವಾಗಿ, 
ಪಥನಾಮ ರೂಪುನಿರ್ಲಿಪವಾಗಿ, 
ಅರ್ಕೆಶ್ವರಲಿಂಗವನರಿಯಬೇಕು. 


|| ೮೪| | 


|| ೮೫| | 


|| ೮೬ || 


ಮಧುವಯ್ಯನ ವಚನ 


೩೦೯ 


೮೭೫ 
ಮೂರುಲೋಕದ ದೈತೆ ಊರೆಲ್ಲರ ಕೊಂದು ತಿಂದು, 
ಬೇರೊಂದು ಠಾವಿನಲ್ಲಿ ಆಯಿದಾಳೆ . 
ಠಾವನರಿತು ದೈತೆಯ ದಾತ ಮುರಿದು, 
ಅನಿಹಿತವ ನೇತಿಗಳೆದು, ನಿಹಿತವು ತಾನಾದಡೆ, 
ಅರ್ಕೆಶ್ವರಲಿಂಗವಕೂಡಿದಕೂಟ. 


೮೭೬ 


|| ೮೮| | 


ಮೂರುಸುರೆಯ ಕುಡಿದು, 
ಅಡಗಿಸಿದವ ಎನ್ನ ಗುರು. 
ಕಾಳಾಡ ಕಣ್ಣ ಕಿತ್ತು , ಎರಳೆಯ ತಿರುಳ ತಿಂದು, 
ದಿನವ ಕಳಿದುಳಿದವ ಎನ್ನ ಗುರು. 
ಆತ ಅರ್ಕೆಶ್ವರಲಿಂಗಕ್ಕೆ ಸಿಕ್ಕದವ. 

- ೮೭೭ 
ಮೂರುಲೋಕದ ಹುಟ್ಟಿನಲ್ಲಿ 
ಒಂದು ವಾರಣ ಬಂದು, 
ಊರೆಲ್ಲರ ಬರಿಕೈವುತ್ತದೆ. 
ಅದಾರಿಗೂ ಅಶಕ್ಯ . 
ಆ ವಾರಣನ ವಾರಿಸುವರಿಲ್ಲ . 
ಅರ್ಕೆಶ್ವರಲಿಂಗವನರಿತವರಿಗಲ್ಲದೆ ಆಗದು. 

೮೭೮ 
- ಮೂವರು ಸಮಗಾರರ ಬಾಗಿಲಲ್ಲಿ 
ಅಯಿವರು ಹಾರುವರು ಹರಸುದಾರೆ . 
ಒಬ್ಬನಿಗೆ ಕೊಂಚ ಕೊಟ್ಟು, ಒಬ್ಬನಿಗೆ ಕೊಳಗಕೊಟ್ಟು, 
ಒಬ್ಬನಿಗೆ ಕರುಳ ಕೊಟ್ಟು, ಒಬ್ಬನಿಗೆ ಗರ್ಭವಕೊಟ್ಟು, 
ಒಬ್ಬನಿಗೆ ಏನೂಯಿಲ್ಲದೆ ತಬ್ಬಿಬ್ಬಿಯಾಯಿತ್ತು. 
ಆ ಮಾದಿಗನ ಮನೆಯ ಹೊಕ್ಕು , ಮಾದಗಿತ್ತಿಯ ಅಡಗ) ತಿಂದ, 
ಅರ್ಕೆಶ್ವರಲಿಂಗವನರಿದ ಕಾರಣ . 

೮೭೯ 
ಮೊದಲು ಬೀಜ ಬಲಿದು, 
ಕಡೆಯಲ್ಲಿ ಬೀಜ ಅಳಿದಲ್ಲದೆ ಅಂಕುರವಾಗದು. 


|| ೮೯ || 


||೯೦|| 


೩೧೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಕ್ರೀಯಲ್ಲಿ ಆಚರಿಸಿ, ಅರಿವಿನಲ್ಲಿ ವಿಶ್ರಮಿಸಿ, 
ತುರೀಯ ಆತುರ ಸಮನವೆಂಬ 
ತ್ರಿವಿಧ ಲೇಪವಾಗಿ ಕಂಡ ಉಳುಮೆ , 
ಅರ್ಕೆಶ್ವರಲಿಂಗನ ಅರಿಕೆ. 

|| ೯೧|| 
೮೮೦ 
ರಣದಲ್ಲಿ ಧನು ಮುರಿದ ಮತ್ತೆ, ಸರವೇನ ಮಾಡುವುದು ? 
ಅಂಗ ಲಿಂಗವ ಮರೆದಲ್ಲಿ , 
ಅರಿವುದಕ್ಕೆ ಆಶ್ರಯ ಇನ್ನಾವುದು ಹೇಳಿರಣ್ಣಾ ? 
ಅರಿವಿಂಗೆ ಕುರುಹು, ಅರಿವು ಕುರುಹಿನಲ್ಲಿ ನಿಂದು, 
ಕಾಷ್ಠದಿಂದೊದಗಿದ ಅಗ್ನಿ ಕಾಷ್ಠವ ಸುಟ್ಟು , ವನ 
ತನಗಾಶ್ರಯವಿಲ್ಲದಂತಾಯಿತ್ತು. 
ಹಾಗಾಗಬೇಕು, ಅರ್ಕೆಶ್ವರಲಿಂಗವನರಿವುದಕ್ಕೆ . 

||೯೨|| 
೮೮೧ 
ಲಿಂಗವನರಿತು ಅಂಗ ಲಯವಾಗಬೇಕು. 
ಅಂಕುರ ತೋರಿಬೀಜ ನಷ್ಟವಾದಂತೆ, 
ಸ್ವಯಂಭು ತೋರಿ ಪ್ರತಿಷ್ಠೆ ನಷ್ಟವಾದಂತೆ, 
ಅರ್ಕೆಶ್ವರಲಿಂಗವ ಅರಿದ ಗೊತ್ತಿನ ಒಲುಮೆ . 

| ೯೩|| 


೮೮೨ 
ವನದ ಬಾಳೆಯ ಗೊನೆಯ ಹೊಯಿದ ಕಳ್ಳನ 
ಅಡಿವಪ್ಟೆಯಲ್ಲಿ ಹೋಗಿ, 
ಹೆಡಗುಡಿಯ ಕಟ್ಟಿ , ಬಾಧಿಸಿ, 
ಗೊನೆಯ ತೋರೆಂದಡೆ, 
ಗೊನೆ ಮನೆಯೊಳಗದೆಯೆಂದು 
ಮನೆಯಾಕೆಯ ಕೇಳಿದಡೆ, 
ಗೊನೆಯ ನಾ ತಿಂದೆ, ಕಳ್ಳನ ತಲೆಯ ಕುಟಿ.. 
ಎನ್ನದುಕೊಯಿದುಕೊಳ್ಳಿಯೆಂದಳು, 
ಅರ್ಕೆಶ್ವರಲಿಂಗವ ಬಲ್ಲಡೆ. 

೮೮೩ 
ಶಿಲೆಯೊಳಗಣ ಉರಿ ಅಡಗಿಪ್ಪಂತೆ, 
ಬಲುಗೈಯನಕೋಲೆಉಡುಗಿಪ್ಪಂತೆ, 


- 


||೯೪|| 


ಮಧುವಯ್ಯನ ವಚನ 


೩೧೧ 


||೯೫|| 


ಸಲೆ ಗರಳ ಕೊರಳೊಳಗೆ ಹೊರಹೊಮ್ಮದಂತೆ, 
ಅರ್ಕೆಶ್ವರಲಿಂಗನ ತೊಡಿಗೆ ಹೀಗಾಗಬೇಕು. 

೮೮೪ 
ಶುಕ ಶೋಣಿತದ ಆಶ್ರಯದಲಿ 
ಕುಕ್ಕುಟ ಮರೆದಿರಲಾಗಿ, 
ಬೆಕ್ಕು ನುಂಗ ಬಂದಿತ್ತು . 
ಬೆಕ್ಕಿನ ಕುಕ್ಕುಟನ ಕುಕ್ಕುರ ನಂದಿಸಿತ್ತು . 
ಕುಕ್ಕುರನ ಬೆಕ್ಕ ಕಾಲಜ್ಞಾನಿ ಎಚ್ಚತ್ತು , 
ಅರ್ಕೆಶ್ವರಲಿಂಗವನರಿದ ಕಾರಣ. 


esesse 


ಸತ್ತವನ ಮನೆಯಲ್ಲಿ 
ಹೊತ್ತವರೆಲ್ಲರು ಅಳುತಿರ್ದಾರೆ. 
ಮತೊಬ್ಬನ ಮದುವೆಗೆ ದಿಬ್ಬಣಕೆ ಬಂದು, 
ಮದವಳಿಗನ ಕಾಣದೆ, 
ಮನೆಮನೆಯ ಹೊಕ್ಕು ಸುತ್ತುತೈದಾರೆ. 
ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 


ಸರ್ಪನಿಪುದಕ್ಕೆ ಠಾವಲ್ಲದೆ, 
ತಪ್ಪಿ ವಿಷ ಹತ್ತಿದ ಮತ್ತೆಗೊತ್ತಿಂಗೆ ನಿಲುವುದೆ ? 
ಅದರೊಪ್ಪಕ್ಕೆ ಕಡೆಯೆ ಲಿಂಗಸಂಗಸಂಯೋಗ? 
ಅರ್ಕೆಶ್ವರಲಿಂಗದಲ್ಲಿ ಅಷ್ಟೋತ್ತಿದಂತಿರಬೇಕು. 


|| ೯೮ || 


೮೮೭ 


ಸಾಕು ಬಹುಮಾತಿನ ಮಾಲೆ. 
ಸ್ಟಾಣುವ ತಿರುಗುವ ಪಶುವಿನಂತೆ, 
ವೇಣುವ ಹಿಡಿದ ಶುಕನಂತೆ, 
ಅದು ಪ್ರಾಣಕ್ಕೆ ಬಂದಾಗ ಅರಿದ ಇರವು. 
ಭಾಳಲೋಚನರಿಗೆ ಹೀಗಾಯಿತ್ತು . 
ಅರ್ಕೆಶ್ವರಲಿಂಗವನರಿವರಿನ್ನಾರು ? 


|| ೯೯ || 


೩೧೨ 


ಸಂಕೀರ್ಣ ವಚನಸಂಪುಟ :ಮೂರು 


೮೮೮ 
ಸಾಧನೆಯಲ್ಲಿ ಬೆಳೆದ ವಿಹಂಗನಂತೆ, 
ದೀಹವಾದ ಮೃಗದಂತೆ, 
ಜಾತಿಜಾತಿಯ ಕೊಂದು, ಭೂತಹಿತವುಂಟೆ ? 
ಸಮಯ ಸಮಯವ ಕೊಂದು, 
ಬಲ್ಲಹ ಬಲ್ಲವನ ಸೊಲ್ಲು ಒಳ್ಳಿತ್ತಲ್ಲಾಯೆಂದು | 
ಎಲ್ಲರೊಳಗೆ ಹೇಳುವ ಖುಲ್ಲನ 
ಬಲ್ಲತನವನೊಲ್ಲ, ಅರ್ಕೆಶ್ವರಲಿಂಗ. 


|| ೧೦೦ || 


೮೮೯ 
ಸೂನೆಗಾರನ ಮನೆಯಲ್ಲಿ 
ಮೂವರು ಹಂದೆಗಳು ಹೊಕ್ಕು, 
ಹೇಳ ಹೆಸರಿಲ್ಲದೆ ಕೊಂದರೆಲ್ಲರ. 
ಸೂನೆಗಾರ ಏನೂ ಎನ್ನದೆಯಿದ್ದ, 
ಕೇಳುವ ಬನ್ನಿ , ಅರ್ಕೆಶ್ವರಲಿಂಗವ. 

eseo 
ಹಾವನೂ ಹದ್ದನೂ ಕೂಡೆ ಮದ್ದು, 
ಬೇವನೂ ಬೆಲ್ಲವನೂ ಕೂಡೆ ಕಲಸಿ, 
ಸಾಗರದಲ್ಲಿ ಸಾಧನೆಯ ಮಾಡುವರ ಬೇಗನೋಡಿ, 
ಅರ್ಕೆಶ್ವರಲಿಂಗನರಿವುದಕ್ಕೆ . 


|| ೧೦೨ | | 


ಮನಸಂದ ಮಾರಿತಂದೆಯ ವಚನ 


೮೯೧ 
ಅಂಗಕ್ಕೆ ಕುರುಹೆಂಬುದೊಂದು ಲಿಂಗ. 
ಆತ್ಮಂಗೆ ಅರಿವೆಂಬುದೊಂದು ಲಿಂಗ. 
ಪರುಷಲೋಹದಂತೆಕೂಡುವನ್ನಬರ 
ಉಭಯನಾಮ ರೂಪಾಯಿತ್ತು . 
ಕೂಡಿದ ಮತ್ತೆ ಪರುಷವೆಂಬ ನಾಮವಿಲ್ಲ , 
ಲೋಹವೆಂಬ ಕುರುಹಿಲ್ಲ . 
ಹೇಮವೆಂಬ ನಾಮವಾಯಿತ್ತು. 
ಇಷ್ಟ ಪ್ರಾಣ ಹಾಗಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

೮೯೨ 
ಅಂಗ ಪಿಂಡದಲ್ಲಿ ತೋರುವ ನೆಲೆ 
ಆತ್ಮನೋ , ಅರಿವೋ ? ಎಂಬುದ ತಿಳಿದಲ್ಲಿ , 
ಅರಿದು ಮಾಡುವ ಅರಿಕೆ ಮರೆದಿಹಲ್ಲಿ ಮಗ್ನ . 
ಉಭಯವಂ ವಿಚಾರಿಸಿ ತೊಲಗಿದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೨ || 


೩೧೪ 


ಸಂಕೀರ್ಣ ವಚನ ಸಂಪುಟ : ಮೂರು 


೮೯೩ 
ಅಂಗಲಿಂಗಿಯಾದಲ್ಲಿ , 
ಜಾಗ್ರದಲ್ಲಿ ಎಡೆಬಿಡುವಿಲ್ಲದಿರಬೇಕು. 
ಪ್ರಾಣಲಿಂಗಿಯಾದಲ್ಲಿ , 
ಸ್ವಪ್ನಕ್ಕೆ ನಾನಾ ಪ್ರಕೃತಿಯ ಹಿಂಗಿರಬೇಕು. 
ಸರ್ವಗುಣಸಂಪನ್ನ ಸಾವಧಾನಿಯಾದಲ್ಲಿ , 
ಸುಷುಪ್ತಿಯಲ್ಲಿ ಯುಕ್ತಿಗೆಡದಿರಬೇಕು. 
ಇಂತೀ ತ್ರಿವಿಧಕ್ಕೆ ಒಳಗಹುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


೮೯೪ 


ಅಂಡದಲ್ಲಿಪ್ಪ ತತ್ತಿಯ ಕಂಡು, 
ಪಿಂಡದಲ್ಲಿಪ್ಪ ಪ್ರಾಣವನರಿದು, 
ಆರೋಗ್ಯದರೋಗವ ಹರಿದು, 
ಅರೋಚಕ್ಕೆ ಹೊರಗಾಗಿ ನಿಂದುದು, 
ಮನಸಂದಿತ್ತು ಮಾರೇಶ್ವರಾ. 


೮೯೫ 


ಅಕ್ಕರರೂಪಾಗಿ ಲೆಕ್ಕವಟ್ಟೆಯ ಕಾಬಂತೆ, 
ವಸ್ತುಮಯ ರೂಪಾಗಿ, 
ಭಕ್ತರು ಜಂಗಮದಲ್ಲಿ ಲೆಕ್ಕಕ್ಕೆ ಸಿಕ್ಕಿದೆಯಲ್ಲಾ . . 
ಲಕ್ಷ ಅಲಕ್ಷಂಗಳಿಂದ ನಿರೀಕ್ಷಿಸಿ ತಿಳಿದಲ್ಲಿ ಸಿಕ್ಕಿ , 
ಮನಸಂದಿತ್ತು ಮಾರೇಶ್ವರಾ. 


ese e 


ಅನಲಂಗೆ ಉರಿ ಉಷ್ಣವಿಲ್ಲದೆ, 
ತೃಣ ಕಾಷ್ಠಂಗಳ ಸುಡುವ ಪರಿಯಿನ್ನೆಂತು ? 
ಆತ್ಮಂಗೆ ಅರಿವಿಲ್ಲದಿರೆ, 
ಬಂಧ ಮೋಕ್ಷ ಕರ್ಮಂಗಳ ಹಿಂಗುವ ಪರಿಯಿನ್ನೆಂತು ? 
ಇಂತೀ ದ್ವಂದ್ವಂಗಳನರಿದು ಮರದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


ಮನಸಂದ ಮಾರಿತಂದೆಯ ವಚನ 


೩೧೫ 


೮೯೭ 


ಅಪ್ಪು ಅಪುವ ನುಂಗಿದಂತೆ, 
ವಿಚಿತ್ರ ಚಿತ್ರದೊಳಡಗಿದಂತೆ, 
ಮನ ಮಹವ ಕೂಡಿ 
ಬೆಳಗು ಬೆಳಗನೊಳಕೊಂಡಂತೆ, 
ತಾನೆಂಬುದೇನೂ ಕುರುಹುದೋರದೆ, 
ಮನಸಂದಿತ್ತು ಮಾರೇಶ್ವರಾ. 

೮೯೮ 
- ಅರ್ಪಿಸುವುದಕ್ಕೆ ಮುನ್ನವೆ 
ಮನವರಿದು, ಕಂಗಳು ತುಂಬಿ , ಕಂಡ ಮತ್ತೆ 
ಅರ್ಪಿತವೆಲ್ಲಿ ಅಡಗಿತ್ತು ? 
ಸಂದೇಹವ ಬಿಟ್ಟು ನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


೮೯೯ 


ಅರಿಕೆಗೊಡಲಾದವ ನಾನೆಂದು 
ಇದಿರಿಗೆ ಹೇಳಿ ಹೊರಲೇತಕ್ಕೆ ? 
ನಿಸ್ಸಹನಾದೆನೆಂದು ಕಚ್ಚುಟವಕಟ್ಟಿ, 
ಮನೆಮನೆದಪ್ಪದೆಹೋಗಲೇತಕ್ಕೆ ? 
ಮಡಕೆಯ ಕೊಳಕು 
ನೀರ ಹಿಡಿದಾಗಲೆ ದುರ್ಗುಣ ಕಾಣಬಂದಿತ್ತು . 
ಇಂತೀ ಇವರುವ ಕಾಬುದಕ್ಕೆ ಮೊದಲೆ 
ಮನಸಂದಿತ್ತು ಮಾರೇಶ್ವರಾ. 

೯೦೦ 
ಅರಿದೆನೆಂದು ಎಲ್ಲವತೋರದ ಮತ್ತೆ 
ಅರಿವ ಮರೆದು ನೆರೆ ನೀರನಾಗಿ, 
ತಿರುಗಿಹೆನೆಂಬ ಭವವೇತಕ್ಕೆ ? 
ಅರಿದ ಒಡಲಿಂಗೆ ಸುಖದುಃಖಾದಿಗಳೆಲ್ಲವೂ 
ಸರಿಯೆಂದ ಮತ್ತೆ ಇನ್ನೊಂದನರಸಲೇತಕ್ಕೆ ? 
ಇಂತೀ ಅರಿವ ಮರೆದ ಒಡಲು, 
ನಡುದೊರೆಯಲ್ಲಿ ಬಿದ್ದು ಈಜಲರಿಯದೆ, 


೩೧೬ 


ಸಂಕೀರ್ಣ ವಚನಸಂಪುಟ : ಮೂರು 


|| ೧೦ || 


|| ೧ || 


|| ೧೨|| 


ಕೈಕಾಲ ಬೆದರಿ ಸತ್ತಂತಾಯಿತ್ತು. 
ಇಂತಿವರಂಗಕ್ಕೆ ಮೊದಲೆ, ಮನಸಂದಿತ್ತು ಮಾರೇಶ್ವರಾ. 

೯೦೧ 
ಅರಿದೆಹೆನೆಂದು ಕುರುಹಿಟ್ಟು ಇದಿರಿಂಗೆ ಹೇಳುವಾಗ, 
ಆ ಗುಣ ಅರಿವೋ , ಮರವೆಯೋ ? 
ಹೋಗಲಂಜಿ, ಹಗೆಯ ಕೈಯಲ್ಲಿ 
ಹಾದಿಯ ತೋರಿಸಿಕೊಂಬಂತೆ, 
ತನ್ನನರಿಯದ ಯುಕ್ತಿ , ಇದಿರಿಂಗೆ ಅನ್ಯಬೋಧೆಯುಂಟೆ ? 
ಈ ಅನ್ಯಭಿನ್ನಕ್ಕೆ ಮೊದಲೆ, ಮನಸಂದಿತ್ತು ಮಾರೇಶ್ವರಾ. 

೯೦೨ 
ಅರಿವೆಂಬುದ ತಾನರಿದಲ್ಲಿ , ಮರವೆಗೆಡೆ ಉಂಟೆ ? 
ಅಪ್ಪುವಿನ ದೆಸೆಯಿಂದ ಸಕಲ ಸಾರಂಗಳು ಬಲಿದು, 
ಅವು ತಮ್ಮ ಗುಣ ತಪ್ಪದೆತೋರಿಯಿಪ್ಪಂತೆ, 
ಮನಸಂದಿತ್ತು ಮಾರೇಶ್ವರಾ. 

೯೦೩ 
ಅವಿರಳಕ್ಕೆ ವಿರಳದ ದ್ವಾರವುಂಟೆ ? 
ಅರಿದವಂಗೆ ಆತ್ಮನಡಗುವುದಕ್ಕೆ ಬೇರೊಂದೆಡೆ ಉಂಟೆ ? 
ವಿದ್ಯುಲ್ಲತೆಯಂತೆ, ಬೊಬ್ಬುಳಿಕೆಯಂತೆ, 
ತಾನಿದ್ದಲ್ಲಿಯೆ ಲೀಯ, ಮನಸಂದಿತ್ತು ಮಾರೇಶ್ವರಾ. 

೯೦೪ 
ಅಳಿವುದಕ್ಕೆ ಮುನ್ನವೆ ಉಳಿಯಿತ್ತು ಆತ್ಮ . 
ಉಳಿದು ಭವದುಃಖಕ್ಕೆ ಒಳಗಾಗದ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 

೯೦೫ 
ಆಯವಲ್ಲದ ಠಾವನಿರಿದಡೆ ಸಾವುಂಟೆ ? 
ಜ್ಞಾನವಿಲ್ಲದ ಪೂಜೆ, ಸದ್ಭಾವವಿಲ್ಲದ ಭಕ್ತಿ , 
ಧ್ಯಾನವಿಲ್ಲದ ಜಪ, 
ಇವು ಮುನ್ನವಾಯುವಹುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


loa ! 


೩೧೭ 


ಮನಸಂದ ಮಾರಿತಂದೆಯ ವಚನ 


೯೦೬ 
ಇದಿರೆಡೆಯಾದಲ್ಲಿ ಹಿಂದಣಲಗ ಸತ್ತಿತ್ತು . 
ಕಡ ಚೀಟಕೊಟ್ಟಲ್ಲಿ ಒಡೆಯನ ಬೇಡಲಿಲ್ಲ . 
ವಸ್ತುವ ಅಡಿ ಅರಿದುಕೂಡಿದಲ್ಲಿ , 
ಬೇರೊಂದು ಬಿಡುಗಡೆ ಉಂಟೆ ? 
ಆ ತೆರನನರಿದು ಕರಿಗೊಂಡಲ್ಲಿ . 
ಮನಸಂದಿತ್ತು ಮಾರೇಶ್ವರಾ. 


| ೧೬ || 


೯೦೭ 


ಇಷ್ಟಲಿಂಗ, ಪ್ರಾಣಲಿಂಗವೆಂದು 
ಬೇರೊಂದು ಕಟ್ಟಣೆಯ ಕಟ್ಟಬಹುದೆ ? 
ವೃಕ್ಷ ಬೀಜದಲ್ಲಿ ಅಡಗಿ, 
ಬೀಜ ವೃಕ್ಷವ ನುಂಗಿಪ್ಪ ತೆರನಂತೆ, 
ಇಷ್ಟ ಪ್ರಾಣ ಬೆಚ್ಚಂತಿರಬೇಕು. 
ಅಪ್ಪು ಮುತ್ತಾದಂತೆ, ಉಭಯದಗೊತ್ತು ತಾನೆ, 
ಮನಸಂದಿತ್ತು ಮಾರೇಶ್ವರಾ. 

coes 
ಇಷ್ಟವ ಹಿಡಿದಾಡುವನ್ನ ಬರ 
ಪೂಜೆಯ ಕಟ್ಟುಗೊತ್ತಿನಲ್ಲಿ ಇರಬೇಕು. 
ಇಷ್ಟವರತು ಅಂಗದ ಆಚರಣೆ ಅಳಿದಲ್ಲಿ , 
ಉಭಯ ನಷ್ಟವಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


|| ೧೭|| 


|| ೧೮ || 


೯೦೯ 


| ೧೯ || 


ಇಹದಲ್ಲಿ ಕಾಬ ಸುಖ, 
ಪರದಲ್ಲಿ ಮುಟ್ಟುವ ಭೇದ. 
ಉಭಯದ ಗುಣ ಏಕವಾದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೧೦ 
ಉಚಿತ ಬಂದಲ್ಲಿ ನಾಳೆಗೆಂದಾಗ ಕುಚಿತವಲ್ಲವೆ ? 
ನೆರೆ ಅರಿಧು ಸಂಸಾರವ ಹರಿಯದಿದ್ದಾಗ ಮರವೆಯಲ್ಲವೆ ? 
ಅರಿದಡೆ ಮರೀಚಿಕದಂತೆ, ಸುರಚಾಪದಂತೆ , 


೩೧೮ 


ಸಂಕೀರ್ಣ ವಚನಸಂಪುಟ : ಮೂರು 


|| ೨೧ | | 


ಅಂಬರದ ಆಕಾರದಂತೆ ತೋರಿ ಅಡಗುವ 
ನಿಜಲಿಂಗಾಂಗಿಯ ಇರವು. ಅದರಂಗ ವೇಧಿಸಿದಲ್ಲಿಯೆ, 
ಮನಸಂದಿತ್ತು ಮಾರೇಶ್ವರಾ. 

೯೧ 
ಉಟ್ಟುದ ಹೊದ್ದುದ ಬಿಟ್ಟು ಬಂದು, 
ಮತ್ತೊಬ್ಬರ ಅಂಗಳದ ಬಟ್ಟೆಯ ಕಾಯಲೇತಕ್ಕೆ ? 
ದೃಷ್ಟದ ವಸ್ತುವಿದೆಯೆಂದು ಮಿಕ್ಕಾದವರಿಗೆ ಹೇಳುತ್ತ , 
ತ್ರಿವಿಧಬಟ್ಟೆಯ ತಾ ಕಾವುತ್ತ , 
ಈ ಕಷ್ಟರ ಕಾಬುದಕ್ಕೆ ಮೊದಲೆ 
ಮನಸಂದಿತ್ತು ಮಾರೇಶ್ವರಾ. 

- ೯೧೨ 
ಉದಕವೊಂದರಲ್ಲಿ ತಂದು, 
ವರ್ಣ ಭೇದಕ್ಕೆ ಹಲವಾದ ತೆರನಂತೆ, 
ಆತ್ಮ ನಾನೆಂಬುದ ಮರೆದು, 
ಸರ್ವರಲ್ಲಿ ಬೆರಸುವ ಚಿತ್ರ ಒಂದೋ , ಎರಡೋ ? 
ನೆಲಜಲ ಒಂದಾದಡೆ, ಬೆಳೆವ ವೃಕ್ಷ 
ಹಲವಾದ ತೆರದಂತೆ, 
ಅರಿವು ಮರವೆಗೊಳಗಾದ ಆತ್ಮನ ತಿಳಿದಲ್ಲಿ , 
ಬೇರೊಂದೆಡೆಗೆ ತೆರಪಿಲ್ಲ , ಮನಸಂದಿತ್ತು ಮಾರೇಶ್ವರಾ. 

೯೧೩ 
ಉದಕ ಹಲವು ತೆರದಲ್ಲಿ ಬೆರಸಿ, 
ಸವಿ ಸಾರವ ಕೊಡುವಂತೆ, 
ವಸ್ತು ಸರ್ವಮಯನಾಗಿ, ಷಡುಸ್ಥಲಬ್ರಯಾಗಿ, 
ಪಂಚವಿಂಶತಿತತ್ವ ಪರಬ್ರಹ್ಮಮೂರ್ತಿಯಾಗಿ , 
ಹೇಮದ ಸ್ವರೂಪದಂತೆ ರೂಪಿಂಗೊಡಲಾಗಿ, 
ಅದನಳಿಯೆ, ಏಕಭಾವವಾಗಿ ನಿಂದ ನಿಜದಲ್ಲಿ ನೋಡೆ, 
ಮನಸಂದಿತ್ತು ಮಾರೇಶ್ವರಾ. 


|| ೨೨ || 


|| ೨೩ || 


೯೧೪ 


ಎಲ್ಲಾ ಸಂಕಲ್ಪ ತನ್ನ ತಾನರಿಯದ ಭೇದವಲ್ಲದೆ, 
ಇದಿರಿಟ್ಟು ಕಾಬುದು, ಇದಿರಿಂಗೆಡೆಯಾಗಿಪ್ಪುದು. 


ಮನಸಂದ ಮಾರಿತಂದೆಯ ವಚನ 


aoe 


| ೨೪ || 


ಅಲ್ಲ ಅಹುದೆಂಬ ಗೆಲ್ಲಸೋಲನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೧೫ 
ಕಂಗಳಿಂದ ಕಂಡೆಹೆನೆಂದಡೆ, ಅಲ್ಲಿಗೆ ಪರಿಪೂರ್ಣ ನೀನು. 
ಚಿತ್ತದಿಂದ ನೆನೆದೆಹೆನೆಂದಡೆ, ಅಲ್ಲಿಗೆ ಅಚೊತ್ತಿದಂತಿದೆ. 
ನಾ ನೀನೆಂಬ ಭಾವ ಬೇರಾದಲ್ಲಿ ನೆನಹಿಂಗೆ ಒಡಲಿಲ್ಲ . 
ಮನಸಂದಿತ್ತು ಮಾರೇಶ್ವರಾ. 

೯೧೬ 
ಕಂಡೂ ಕಾಣದೆ, ಕೂಡಿಯೂ ಕೂಡದೆ , 
ಹೆರೆಹಿಂಗಿಯೂ ಹಿಂಗದೆ , 
ಲಿಂಗಸಂಗವೆಂಬುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


|| ೨೫ || 


| ೨೬ || 


೯೧೭ 


|| ೨೭ || 


| ೨೮ || 


ಕಂಡೆಹೆನೆಂಬ ಭ್ರಾಂತಿ, ಕಾಣೆನೆಂಬ ಬಯಕೆ. 
ಅರಿವುದಕ್ಕೆ ಮುನ್ನ ಅರಿದ ಅರಿವು, 
ಮನಸಂದಿತ್ತು ಮಾರೇಶ್ವರಾ. 

೯೧೮ 
ಕರ್ಪುರ ಪುತ್ಥಳಿಯ ಉರಿ ಮುಟ್ಟಲಿಕೆ , 
ಪುತ್ಥಳಿಯಂತುರಿವುದೆ ಚಿತ್ರ ? 
ಕಾಯದ ಒಪ್ಪವನರಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

೯೧೯ 
ಕರ್ಮದ ಧರ್ಮಂಗಳೊಳಗಾಗಿ ಮಾಡುವ 
ಮಾಟಂಗಳೆಲ್ಲವೂ ಕರ್ಮಶಕ್ತಿಗೆ ಬೀಜ. 
ಆ ಉಭಯವ ನೇತಿಗಳೆದು ಮಾಡುವುದೆಲ್ಲವೂ 
ಜ್ಞಾನಶಕ್ತಿಗೆ ಬೀಜ, 
ಸಕಲವ ವಿಚಾರಿಸಿ, ಅಹುದಲ್ಲಾ ಎಂದು 
ಹರಿದು ಮಾಡುವುದೆಲ್ಲವೂ ಮುಂದೊಂದ ಕುರಿತು 
ವಸ್ತುವೆಂಬ ಒಡಲಿಗೆ ರೂಪಾಯಿತ್ತು . 
ಸ್ವಯವೆಂಬ ಭಾವ ನಿಜದಲ್ಲಿ ನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


| ೨೯ || 


೩೨೦ 


ಸಂಕೀರ್ಣ ವಚನಸಂಪುಟ : ಮೂರು 


| ೩೦ || 


|| ೩೧ || 


೯೨೦ 
ಕರ್ಮದಿಂದ ಕಂಡೆಹೆನೆಂದಡೆ, ಮಲರೂಪು. 
ವರ್ಮದಿಂದ ಅರಿತೆಹೆನೆಂದಡೆ, ಆ ಭಾವ ಪ್ರಕೃತಿರೂಪು. 
ಕರ್ಮವ ಬಿಡಬಾರದು, ವರ್ಮವನರಿಯಬಾರದು. 
ಸುಮ್ಮನಿದ್ದಡೆ ಸಮಯಕ್ಕಲ್ಲ , ಅರಿತಡೆ ಆತ್ಮಂಗಲ್ಲ . 
ಮರವೆ ಅರಿವುಉಭಯವರತಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೨೧ 
ಕರ್ಮವ ನೇತಿಗಳೆದು ನಿಂದಲ್ಲಿ , 
ವರ್ಮವ ವಿಚಾರಿಸಲಿಲ್ಲ . 
ಕರ್ಮ ವರ್ಮವೆಂಬ ಉಭಯದ ಸಂದಣಿಯಲ್ಲಿ 
ಹೋರಟೆಗೊಳ್ಳದ ಮುನ್ನವೆ, 
ಮನಸಂದಿತ್ತು ಮಾರೇಶ್ವರಾ. 

೯೨೨ 
ಕಲ್ಲು ರತಿಯಿಂದ ರತ್ನವಾದಂತೆ, 
ಉದಕ ಸಾರವರತು ಲವಣವಾದಂತೆ , 
ವಾರಿ ವಾಯುವ ಸಂಗದಿಂದ ಬಲಿದಂತೆ, 
ಪೂರ್ವವನಳಿದು ಪುನರ್ಜಾತನಾದ ಮತ್ತೆ , 
ಎನ್ನವರೆಂದು ಬೆರಸಿದಲ್ಲಿ , 
ಆ ಗುಣ ಆಚಾರಕ್ಕೆ ಹೊರಗಾಯಿತ್ತು . 
ಮಾತೆ ಪಿತ ಸಹೋದರ ಬಂಧುಗಳೆಂದು 
ಮನ ಕೂರ್ತು ಬೆರಸಿದಲ್ಲಿ , 
ಆಚಾರಕ್ಕೆ ಭ್ರಷ್ಟ , ವಿಚಾರಕ್ಕೆ ದೂರ, 
ಪರಮಾರ್ಥಕ್ಕೆ ಸಲ್ಲ . 
ಇವನೆಲ್ಲವ ಕಳೆದುಳಿದು ನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೨೩ 
ಕಳನನೇರಿದಲ್ಲಿ ಕೈದನರಸಲಿಲ್ಲ . 
ಬಲ್ಲವನಾದನೆಂಬಲ್ಲಿ ಗೆಲ್ಲ ಸೋಲಕ್ಕೆ ಹೋರಲಿಲ್ಲ . 
ನೇಮ ಸಂದಲ್ಲಿ ತನುವಿನಾಸೆಯು, 
ಮನಸಂದಿತ್ತು ಮಾರೇಶ್ವರಾ. 


| ೩೨ || 


|| ೩೩ || 


ಮನಸಂದ ಮಾರಿತಂದೆಯ ವಚನ 


೩೨೧ 


೯೨೪ 
ಕಾಣೆನೆಂಬ ಅರಿಕೆ, ಕಂಡೆನೆಂಬ ಸಂತೋಷ. 
ಉಭಯವ ವಿಚಾರಿಸುವನ್ನಬರ ಮರವೆಯ ಬೀಜ. 
ಕಂಡೆನೆಂಬ ಕಾಣಿಕೆಯವನಲ್ಲ , ಕಾಣೆನೆಂಬ ಸಂಚಾರದವನಲ್ಲ . 
ಆ ಉಭಯದ ಅಂಗ ಲೇಪವಾದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೩೪ || 


|| ೩೫ || 


೯೨೫ 
ಕಾಬುದಕ್ಕೆ ಮೊದಲೆ ಬಯಕೆ ಅರತು, 
ಕೂಡುವುದಕ್ಕೆ ಮುನ್ನವೆ ಸುಖವರತು, 
ಉಭಯ ನಾಮಧೇಯ ನಷ್ಟವಾದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

- ೯೨೬ 
ಕಾಯಕಲ್ಪಿತಕ್ಕೊಳಗಲ್ಲದೆ ಇರಬೇಕು. 
ಜೀವ ನಾನಾ ಭವಂಗಳಲ್ಲಿ ಬಾರದೆ ಇರಬೇಕು. 
ಅರ್ತಿಗಾರಿಕೆಯಲ್ಲಿ ಎಲ್ಲ ಹೊತ್ತುಹೋಕಂಗೆ. 
ನಿಶ್ಚಯದ ಮಾತೇಕೆ ? ಆ ಕುಚಿತ್ರರಿಗೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


|| ೩೬ || 


೯೨೭ 


ಕಾಯದಲ್ಲಿ ಬತ್ತಲೆಯಿಪ್ಪವರೆಲ್ಲರು 
ಜೀವರುಗಳ ಬಾಗಿಲಲ್ಲಿ ಬಾಯ ಬಿಡುತ್ತ , 
ಉಂಟು ಇಲ್ಲಾ ಎಂಬುದಕ್ಕೆ ಬೇವು , 
ಇಂತಪ್ಪವರ ಜ್ಞಾನಿಗಳೆಂಬುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


|| ೩೭ || 


೯೨೮ 


ಕಾಯ ದಿಟವೆಂದು ಪ್ರಮಾಣಿಸುವಲ್ಲಿ ಅಳಿವುದಕ್ಕೆ ಮುಖ್ಯ . 
ಜೀವ ದಿಟವೆಂದು ಪ್ರಮಾಣಿಸುವಲ್ಲಿ ಪ್ರಕೃತಿರೂಪು. 
ಅರಿವು ದಿಟವೆಂದು ಪ್ರಮಾಣಿಸುವಲ್ಲಿ ಮರವೆಗೆ ಬೀಜ. 
ಸ್ಕೂಲದ ಅಳಿವನರಿತು, ಸೂಕ್ಷ್ಮದ ಪ್ರಕೃತಿಯನರಿತು, 
ಕಾರಣದ ಅರಿವು ಮರವೆಯನರಿತು , 


೩೨೨ 


ಸಂಕೀರ್ಣ ವಚನಸಂಪುಟ : ಮೂರು 


ತ್ರಿಗುಣ ಭೇದಂಗಳ, ತ್ರಿಶಕ್ತಿ ಭಾವಂಗಳ, 
ತ್ರಿಗುಣಮಲಕ್ಕೆ ಒಳಗಾಗದ ಮುನ್ನವೆ 
ಮನಸಂದಿತ್ತು ಮಾರಿತಂದೆ. 


|| ೩೮ | | 


೯೨೯ 


ಕಾಯದೊಳಗಣ ಚಿತ್ತವ ಭಾವಿಸಿ, 
ಇದಿರಿಟ್ಟಲ್ಲಿ ಭಾವವೋ , ಜೀವವೋ ? 
ನಾನೆಂಬುದು ತಾನೋ , ಬೇರೊಂದು ನೆಲೆಯ ಪರಮನೋ ? 
ಆ ಗುಣ ಸ್ಕೂಲಸೂಕ್ಷ್ಮ ಕಾರಣಕ್ಕೆ ಹೊರಗಾದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೩೯ || 


೯೩೦ 


ಕಾಯ ಮುಟ್ಟಿದ ಠಾವಿನಲ್ಲಿ ಜೀವ ಮುಟ್ಟಲಿಲ್ಲ . 
ಜೀವ ಮುಟ್ಟಿದ ಠಾವಿನಲ್ಲಿ ಪರಮ ಮುಟ್ಟಲಿಲ್ಲ . 
ಪರಮ ಪ್ರಕಾಶವನೆ ತ್ರಿವಿಧಗುಣವರತಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೩೧ 
ಕಾಯವ ಬಿಟ್ಟು ಪ್ರಾಣಹೋದ ಮತ್ತೆ , 
ಆ ಕಾಯಕ್ಕೆ ಆ ಪ್ರಾಣ ಪುನರಪಿಯಾಗಿ ಒಪ್ಪುದೆ ? 
ಅಂಗವ ಬಿಟ್ಟು ಲಿಂಗ ಬಿದ್ದ ಮತ್ತೆ, 
ಮತ್ತಾ ಅಂಗಕ್ಕೆ ಲಿಂಗವುಂಟೆ ? 
ಲಯವೆಂದಿದ್ದಡೂ ತಪ್ಪದು. 
ಪ್ರಾಯಶ್ಚಿತವೆಂದು ಪ್ರಕಾರವ ಮಾಡಿ, 
ಶ್ವಾನನ ಕಾಲಿನಲ್ಲಿ ಸೋಮಪಾನವನೆರೆದು, 
ಪಾಯಸ ಶುದ್ಧವಾಯಿತ್ತೆಂದು ಕೊಂಬವನಂತೆ, 
ಈ ಗುಣವ ಕಾಬುದಕ್ಕೆ ಮೊದಲೆ 
ಮನಸಂದಿತ್ತು ಮಾರೇಶ್ವರಾ. 


೯೩೨ 


ಕಾಯವಿಡಿದಿಹನ್ನಕ್ಕ ಕೈಯ ಕುರುಹು. 
ಜೀವವಿಡಿದಿಹನ್ನಕ್ಕ ಭವಪಾಶ. 
ಈ ಉಭಯವನರಿದಿಹನ್ನಕ್ಕ 


ಮನಸಂದ ಮಾರಿತಂದೆಯ ವಚನ 


ಮಹಾಶರಣರ ಸಂಗಸುಖ ಬೇಕು. 
ಸುಖ ನಿಶ್ಚಯವಾದಲ್ಲಿ , ನಾ ನೀನೆಂಬ ಭಾವ 
ಮನಸಂದಿತ್ತು ಮಾರೇಶ್ವರಾ. 

೯೩೩ 
ಕಾಯವಿಡಿದಿಹನ್ನಬರ ಆಗುಚೇಗೆಯನರಿಯಬೇಕು. 
ಆಗೆಂಬುದೆ ಜೀವ, ಚೇಗೆಯೆಂಬುದೆ ಕಾಯ. 
ಉಭಯವನಳಿದು ತಾ ತೋಲಗಿಪು ದೆ , 
ಮನಸಂದುದು ಮಾರೇಶ್ವರಾ. 


|| ೪೩ || 


೯೩೪ 


ಕಾಯವಿಡಿದಿಹನ್ನಬರ ಶಿವಭಕ್ತಂಗೆ ಕಾಯಕವೆ ಕೈಲಾಸ. 
ಕಾಯಕವಿಲ್ಲದವನ ಅರಿವು ವಾಯವಾಯಿತ್ತು. 
ಅಡುಗೂಲಿಯ ಮನೆಯಂತೆ ಗಡಿಗೆಯ ಗಂಜಿಯಾಸೆಬೇಡ. 
ಕೊಡುವರೆಂದೊಬ್ಬರ ಮನೆಗೆ ಅಡಿಗಡಿಗೆ ಹೋಗಬೇಡ. 
ಇಂತಿವರಡಿಯ ಕಾಬುದಕ್ಕೆ ಮೊದಲೆ ಅಡಗಿದೆಯಲ್ಲಾ , 
ಮನಸಂದಿತ್ತು ಮಾರೇಶ್ವರಾ. 


೯೩೫ 


ಕಾಯಸೂತಕಿಗಳು ಕರ್ಮಕ್ಕೊಳಗು. 
ಜೀವಸೂತಕಿಗಳು ಭವಕ್ಕೆ ಬೀಜ. 
ಮತ್ತಾವ ಸೂತಕಿಗಳೆಲ್ಲರು 
ಎಂಬತ್ತನಾಲ್ಕು ಲಕ್ಷ ಜೀವರಾಶಿಗಳ ಠಾವಿಗೆ ಒಳಗು. 
ಪ್ರಸೂತವಾಗಿ ಹೊರಗಾದಲ್ಲಿ ಏನೂ ಎಂದೆನಲಿಲ್ಲ , 
ಮನಸಂದಿತ್ತು ಮಾರೇಶ್ವರಾ. 


೯೩೬ 


ಕುರುಹಿನ ಪತಾಕೆಯ ಹಿಡಿದವಂಗೆ, 
ಕೊರತೆ ಉಂಟೆ, ಆಲ್ಬಂಗಲ್ಲದೆ ? 
ಎಚ್ಚವನಿದ್ದಂತೆ ಅಂಬಿಗೆ ಮುನಿವರೆ ? 
ಎನ್ನ ಮರವೆ ನಿನ್ನ ಕೇಡಾದ ಕಾರಣ , 
ನೀ ನಾನೆಂಬುದಕ್ಕೆ ಮೊದಲೆ, ಮನಸಂದಿತ್ತು ಮಾರೇಶ್ವರಾ. 


೩೨೪ 


ಸಂಕೀರ್ಣ ವಚನಸಂಪುಟ : ಮೂರು 


೯೩೭ 


ಕುಸುಮಗಂಧ ಹಿಸುಕಿದಲ್ಲಿ ದುರ್ಗಂಧ. 
ಉದಕದಲ್ಲಿ ನಿರ್ಮಲ , ಕೆದಕಿದಲ್ಲಿ ಮಲ. 
ವಿನಯದಿಂದ ಸುಗುಣ, ದುರ್ವಾಸದಿಂದ ಕರ್ಕಶ. 
ಇಂತೀ ಉಭಯಂಗಳೆಲ್ಲ ಕೂಡಿ, 
ಜೀವ ಪರಮನೆಂಬ ಅರಿವು ಮರವೆ ಎರಡಳಿದು, 
ಪಂಕವನೀಂಟಿದ ಸುಜಲ ನಿಂದಂತೆ, 
ಏಕಚಿತ್ತಮೂರ್ತಿಯಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


|| ೪೭ || 


೯೩೮ 


ಕೂರ್ಮನ ಮೋಹ, ಉರಗನ ಧ್ಯಾನ, 
ವಿಹಂಗನ ಚಿತ್ತ , ಪಿಪಿಲಿಕನ ಜ್ಞಾನ, 
ಮಯೂರನ ಎಚ್ಚರಿಕೆ, ದಯಾಪರನ ಸರ್ವಗುಣ , 
ಉಭಯವಳಿದವನ ನಿರ್ಮೊಹ, ಅಪ್ರಮಾಣನ ವಿಶ್ವಾಸ, 
ಕುರುಹುದೋರುವುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


|| ೪೮ || 


೯೩೯ 


ಕೂಲಿಗೆ ಹಾವ ಕಚ್ಚಿಸಿಕೊಂಡು ಸಾಯಲೇತಕ್ಕೆ ? 
ಕಂಡವರ ಬೇಡಿ ಜಂಗಮಕ್ಕೆ ಮಾಡಿಹೆನೆಂಬ ದಂದುಗವೇಕೆ ? 
ಲಂದಣಗಿತ್ತಿಯಂತೆ ಸಾವ ಘಟದಂದವ ಹೊರಲೇತಕ್ಕೆ 
ಈ ದಂದುಗಕ್ಕೆ ಮೊದಲೆ ಅಂಜಿ, ಅರಿದು ಮನಸಂದಿತ್ತು ಮಾರೇಶ್ವರಾ.|| ೪೯ || 


೯೪೦ 
ಕೈ ತುಂಬಿ ಹಿಡಿದು, ಕಂಗಳು ತುಂಬಿ ನೋಡಿ, 
ಮನ ತುಂಬಿ ಹಾರೈಸಿ, 
ಎಡೆಬಿಡುವಿಲ್ಲದೆ ಅರಿದ ಮತ್ತೆ 
ಆ ಕುರುಹು ಕೈಗೆ ಆದಿಯಾಗಿ, ಕಂಗಳಿಗೀಡಾಗಿ, 
ಆತ್ಮನರಿವಿನಲ್ಲಿ ಉಭಯವಳಿದು ನಿಂದಲ್ಲಿಯೆ ಲೀಯವಾಗಿ, 
ಮನಸಂದಿತ್ತು ಮಾರೇಶ್ವರಾ. 

೯೪೧ . 
ಕ್ರೀಯಲ್ಲಿ ಇಷ್ಟವ ಪೂಜಿಸುವನ್ನಬರ, 
ಚಿತ್ತದ ತೊಟ್ಟು ಬಿಟ್ಟು ಬೆಚ್ಚಂತಿರಬೇಕು. 


| ೫೦ || 


ಮನಸಂದ ಮಾರಿತಂದೆಯ ವಚನ 


೩೨೫ 


ಭಾವದಿಂದ ಅಧ್ಯಾತ್ಮವನರಿವನ್ನಬರ, 
ಜೀವಸಂಸಾರವಿಲ್ಲದಿರಬೇಕು. 
ಇಂತೀ ಎರಡಳಿದು ಒಂದರಲ್ಲಿ ನಿಜವಹನ್ನಬರ, 
ಕಾಯಕ್ಕೆ ಕರ್ಮ, ಜೀವಕ್ಕೆ ಅರಿವು. 
ಅರಿವಿಂಗೆ ಕುರುಹುದೋರುವುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


| ೫೦ || 


೯೪೨ 


ಖ್ಯಾತಿಲಾಭಕ್ಕೆ ಮಾಡುವಾತ ಭಕ್ತನಲ್ಲ . 
ಡಂಬಕಕ್ಕೆ ಡೊಂಬರಂತೆ ತಿರುಗುವವ ಜಂಗಮವಲ್ಲ . 
ತನು ತಲೆ ಬತ್ತಲೆಯಾಗಿ, 
ಮನ ತ್ರಿವಿಧ ಆಸೆ ಉಳ್ಳನ್ನಕ್ಕ ವಿರಕ್ತನಲ್ಲ. 
ಇಂತೀ ಗುಣವ ಸಂಪಾದಿಸುವನ್ನಕ್ಕ , 
ಎನಗೆ ಮುಕ್ತಿಯೆಂಬ ಬಟ್ಟೆಯಿಲ್ಲ. 
ನೀ ಸತ್ಯ , ನಾ ಕೆಟ್ಟೆ , ಮನಸಂದಿತ್ತು ಮಾರೇಶ್ವರಾ. 


| ೩೨ || 


೯೪೩ 


ಖ್ಯಾತಿಲಾಭದ ಪೂಜೆ, ದ್ರವ್ಯವ ಕೆಡಿಸುವುದಕ್ಕೆ ಮೊದಲಾಯಿತ್ತು . 
ವೈರಾಗ್ಯದ ವಿರಕ್ತಿ ಮೂರಕ್ಕೆ ಒಡಲುಗೊಳಿಸಿತ್ತು . 
ವಾಗತದಕೇಸರ , 
ಗೆಲ್ಲ ಸೋಲಕ್ಕೆ ಕಲ್ಲೆದೆಯ ಮಾಡಿತ್ತು . 
ಇವೆಲ್ಲವ ತಿಳಿದು, ಇಲ್ಲ ಉಂಟು ಎಂಬಲ್ಲಿಯೆ, 
ಮನಸಂದಿತ್ತು ಮಾರೇಶ್ವರಾ. 


ပုပ္ပ 


ಗರಳವ ಬೈಚಿಟ್ಟುಕೊಂಡಿಪ್ಪ ಉರಗನಂತೆ, 
ಫಲವನಿಂಬಿಟ್ಟುಕೊಂಡಿಹ ತರುವಿನಂತೆ, 
ನಿಧಾನವ ಮರೆಸಿಕೊಂಡಿಪ್ಪ ಧರೆಯಂತೆ, 
ಗಂಧವನಿಂಬಿಟ್ಟ ಚಂದನದಂತೆ 
ಇವರಂಗವಾವ ತೆರದಲ್ಲಿ ನಿಂದಿತ್ತು ? 
ಸಂಗ ದುಸ್ಸಂಗವನರಿದು ಸಲೆ ಸಂದುದು, 
ನಿಂದುದು, ಮನಸಂದುದು ಮಾರೇಶ್ವರಾ. 


೩೨೬ 


ಸಂಕೀರ್ಣ ವಚನಸಂಪುಟ : ಮೂರು 


೯೪೫ 


ಗುರಿಯನೆಚ್ಚ ತಾಗಿದವೊಲು, 
ತಪ್ಪಿದ ಭೇದವ ನಿಶ್ಚಿಸಿ ಕೈ ಅರಿವಂತೆ, 
ಕಾಯ ಜೀವದ ಸಂದಣಿಯಲ್ಲಿ , 
ಅರಿವೆಂಬ ವಸ್ತು ತಿರುಗಾಡುತ್ತಿರಲಾಗಿ, 
ಆ ಗುಣವ ಕರಿಗೊಂಡು, ಮನಸಂದಿತ್ತು ಮಾರೇಶ್ವರಾ. 


೯೪೬ 
ಗುರುವಿನಲ್ಲಿ ಆಚರಣೆಯ , ಲಿಂಗದಲ್ಲಿ ಅನುಸರಣೆಯ , 
ಜಂಗಮದಲ್ಲಿ ದೂಷಣ ಮಾಡುತ್ತ 
ಲಿಂಗವನರಿತು, ಗುರುವ ಮರೆಯಬೇಕು, 
ಅರಿವನರಿತು, ಜಂಗಮವ ಮರೆಯಬೇಕು. 
ಗುರುವೆ ಲಿಂಗವಾಗಿ, ಲಿಂಗವೆ ಜಂಗಮವಾಗಿ, 
ಜಂಗಮವೆ ಅರಿವಾಗಿ ನಿಂದಲ್ಲಿ 
ಲಿಂಗವನರಿತು, ಗುರುವೆಂಬುದ ಮರೆಯಬೇಕು. 
ಗುರುವನರಿತು , ಜಂಗಮವ ಮರೆಯಬೇಕು. 
ಜಂಗಮವ ಮರದಲ್ಲಿ ಅರಿವು ಕರಿಗೊಂಡಿತ್ತು , 
ಮನಸಂದ ಮಾರೇಶ್ವರಾ. 


|| ೫೬ || 


೯೪೭ 
ಗುರುವಿನಲ್ಲಿ ವಿಶ್ವಾಸಿಸಿ, ಲಿಂಗವ ಮರೆಯಬೇಕು. 
ಲಿಂಗದಲ್ಲಿ ವಿಶ್ವಾಸಿಸಿ, ಜಂಗಮವ ಮರೆಯಬೇಕು. 
ಜಂಗಮದಲ್ಲಿ ವಿಶ್ವಾಸಿಸಿ, ತ್ರಿವಿಧವ ಮರೆಯಬೇಕು. 
ತ್ರಿವಿಧವ ಮರೆದು ಅರಿದಲ್ಲಿ , 
ಲಿಂಗ ಬಿದ್ದಿತ್ತೆಂಬ ಸಂದೇಹವಿಲ್ಲದೆ, ಎತ್ತಿ ಅವಧರಿಸಿಕೊಂಡು, 
ಗುರುವಿಂಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ, 
ಅರಿವಿಂಗೆ ಎಡೆದೆರಪಿಲ್ಲದೆ ನಿಂದುದು. 
ಅಂಗಕ್ಕೆ ಅದೆ ಪ್ರಾಯಶ್ಚಿತ್ತ , ಮನಸಂದ ಮಾರೇಶ್ವರಾ. 

೯೪೮ 
ಗೋವಧೆಯ ಮಾಡಿ, ಗೋದಾನವ ಮಾಡಿದಡೆ, 
ಕೊಂದ ಕೊಲೆ ಮಾಡಿದ ದಾನಕ್ಕೂ ಸರಿಯೆ ? 
ಆಚಾರಕ್ಕೂ ಅನಾಚಾರಕ್ಕೂ ಪಡಿಪುಚ್ಚವುಂಟೆ ? 


ಮನಸಂದ ಮಾರಿತಂದೆಯ ವಚನ 


೬೨೭ 


ನೇಮಕ್ಕೆ ಹಾನಿಯಾದಲ್ಲಿ 
ಭಂಗಕ್ಕೆ ಮೊದಲೆ, ಮನಸಂದಿತ್ತು ಮಾರೇಶ್ವರಾ. 


| 


೮ || 


೯೪೯ 


ಜ ಎಂಬುದನರಿದಲ್ಲಿ ಬ್ರಹ್ಮತತ್ವ . 
ಗ ಎಂಬುದನರಿದಲ್ಲಿ ವಿಷ್ಣುತತ್ವ . 
ಮ ಎಂಬುದನರಿದಲ್ಲಿ ರುದ್ರತತ್ವ . 
ತ್ರಿವಿಧವ ಹರಿದು ನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


೯೫೦ 
ಜೀರ್ಣಕುಂಭದಲ್ಲಿ ತೋರುವ ಅನಲನಂತೆ, 
ಬುಡವೊಂದು ಛಿದ್ರದಿಂದ ಹಲವಾದ ತೆರದಂತೆ, 
ಕಾಯಜೀವದ ಭೇದವನರಿತಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೬೦ || 


೯೫೧ 


ಜೀವದಿಂದ ಕಾಬ ಅರಿವು, ಪ್ರಕೃತಿರೂಪಾಗಿಪ್ಪುದು. 
ಪರಮನಿಂದ ಕಾಬ ಜ್ಞಾನ, ಸಂದೇಹಕ್ಕೊಡಲಾಗಿಪ್ಪುದು. 
ಸಂದೇಹವೊಂದೆಂದು ತಿಳಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


|| ೬೧ || 


ಡಂಭಕದ ಪೂಜೆ, ಹೋಹಹೊತಿನ ಕೇಡು. 
ಆಡಂಬರದ ಪೂಜೆ, ತಾಮ್ರದ ಮೇಲಣ ಸುವರ್ಣದ ಛಾಯೆ . 
ಇಂತೀ ಪೂಜೆಗೆ ಹೂಸೊಪ್ಪನಿಕ್ಕಿ , ಮನವ ಹೂಸಿ ಮಾಡುವ ಪೂಜೆ, 
ಬೇರು ನೆನೆಯದ ನೀರು, ಆಯವಿಲ್ಲದ ಗಾಯ , 
ಭಾವವಿಲ್ಲದ ಗರಿ, ಮನಸಂದ ಮಾರೇಶ್ವರಾ. 

|| ೬೨ || 


೯೫೩ 
ತತ್ವ ಅಂಗವಾಗಿ, ಪರತತ್ವ ಪ್ರಾಣವಾಗಿ, 
ಉಭಯದಲ್ಲಿ ನಿಂದ ನಿಜ ಹೊರಗಾಯಿತ್ತು , 
ಮನಸಂದ ಮಾರೇಶ್ವರಾ. 


||೬೩ || 


೩೨೮ 


ಸಂಕೀರ್ಣ ವಚನಸಂಪುಟ : ಮೂರು 


೯೫೪ 


ತತ್ವವೆಲ್ಲ ಬ್ರಹ್ಮನ ಒಡಲು. 
ಪರತತ್ವವೆಲ್ಲ ವಿಷ್ಣುವಿನ ಒಡಲು. 
ಪಂಚವಿಂಶತಿತತ್ವದೊಳಗಾಗಿ ತೋರುವುದೆಲ್ಲ 
ರುದ್ರನ ಪ್ರಳಯಕ್ಕೊಳಗು. 
ಇಂತೀ ಒಳಗು ಹೊರಗ ತಿಳಿದು, 
ಅಹುದು ಅಲ್ಲಾ ಎಂಬೀ ಸಂದೇಹ ನಿಂದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


೯೫೫ 


ತನು ಒಡಲುಗೊಂಡು ನಿಂದಲ್ಲಿಯೆ 
ಗುರುವಿಂಗೆ ಹಂಗಾಯಿತ್ತು. 
ಲಿಂಗ ಸಾಕಾರವಾಗಿ ಬಂದಲ್ಲಿಯೆ 
ಜಂಗಮಕ್ಕೆ ಹಂಗಾಯಿತ್ತು. 
ಮನವು ಮಹವನರಿಯದೆ 
ಸಕಲ ಜೀವಕ್ಕೆ ಹಂಗಾಯಿತ್ತು . 
ಅಂಗ ಜೀವದ, ಸಂದೇಹವನರಿತಲ್ಲಿ , 
ದಂದುಗಕ್ಕೆ ಮೊದಲೆ, ಮನಸಂದಿತ್ತು ಮಾರೇಶ್ವರಾ. 


|| ೬೫ || 


೯೫೬ 


ತನುವಿಂದ ಅನುವನರಿತೆಹೆನೆಂದಡೆ, 
ಆ ಅನುವಿಂಗೂ ತನುವಿಂಗೂ ಸಂಬಂಧವಲ್ಲ . 
ಅನುವಿಂದ ತನುವನರಿತೆಹೆನೆಂದಡೆ 
ಅನು ಬಯಲು, ತನು ರೂಪು. 
ಕಾಷ್ಠ ಪಾಷಾಣ ಘಟದಲ್ಲಿ ತೋರಿ, ಉರಿವ ಅಗ್ನಿಯಂತೆ, 
ಒಂದನಳಿದು, ಒಂದನುಳಿದಿಹವಯ ತೆರನನರಿದಲ್ಲಿ , 
ಬೇರೊಂದನ್ಯವ ಕುರುಹಿಡಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


|| ೬೬ | | 


೯೫೭ 


ತಪಕ್ಕೆ , ಬಂಧನಕ್ಕೆ ಸಿಕ್ಕದ ವಸ್ತು , 
ಜಪಕ್ಕೆ , ಮಣಿಮಾಲೆಯೊಳಗಲ್ಲ . 
ಮಂತ್ರಕ್ಕೆ ಅಲಕ್ಷಮಯವಾಗಿಪ್ಪುದು. 
ತ್ರಿಕರಣ ಶುದ್ಧವಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


||೬೭|| 


ಮನಸಂದ ಮಾರಿತಂದೆಯ ವಚನ 


೩ . ೨೯ 


೯೫೮ 
ತಮದ ಸತಿಯ ಸ್ವಯಂಜ್ಯೋತಿ, 
ಪುರುಷನಪ್ಪಿದಲ್ಲಿ ತೆಕ್ಕೆಗೊಡಲುಂಟೆ ? 
ಅಪ್ಪಿದಲ್ಲಿಯೆ ಬಚ್ಚಬಯಲು. 
ತಮಸತಿಯೆಂಬ ನಾಮವಡಗಿತ್ತು . 
ಭಾವಕ್ಕೆ ಭ್ರಮೆಯಿಲ್ಲ , ಎನಗೆ ಕುರುಹಿಲ್ಲ , 
ಮನಸಂದಿತ್ತು ಮಾರೇಶ್ವರಾ 

.. 

|| ೬೮ || 
೯೫೯ 
ತೊರೆಯ ಹಾವನ್ನು , ಒಂದು ಹರುಗೋಲ ಬೇಕು. 
ಹರುಗೋಲದೊಳಗಿಹನ್ನಕ್ಕೆ , ಒಂದು ಅಡಿಗಟ್ಟಿಗೆ ಬೇಕು. 
ತೊರೆ ಬತ್ತಿ , ಹರುಗೋಲ ಹಾಕಿ , ಅಡಿಗಟ್ಟಿಗೆ ಮುರಿದಲ್ಲಿ 
ತ್ರಿವಿಧವಲ್ಲಿ , ನಾನಿಲ್ಲಿ , ನೀನೆಲ್ಲಿ ? ಮನಸಂದಿತ್ತು ಮಾರೇಶ್ವರಾ || ೬೯ || 


೯೬೦ 


| ೭೦|| 


ತ್ರಿವಿಧಶಕ್ತಿಯನರಿದಲ್ಲಿ , ತ್ರಿಗುಣಾತ್ಮವ ಮರೆದಲ್ಲಿ , 
ತ್ರಿಭೇದಂಗಳ ಕಾಲಲ್ಲಿ , 
ತ್ರಿಗುಣ ತನ್ಮಯವಾಗಿ ಚರಿಸುವಲ್ಲಿ , 
ಇಂತೀ ತ್ರಿಗುಣ ಏಕವಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

೯೬೧ 
ದಿವಾರಾತ್ರಿಯೆಂಬ ಉಭಯ ಕೂಡೆ, 
ದಿನಲೆಕ್ಕ ಹಾಯಿದು ಕಲ್ಪಿತವನಳಿದಂತೆ, 
ಲೆಕ್ಕ ಮುಂಚು, ದಿನ ಹಿಂಚಾಗಿ 
ತನ್ನ ತಪ್ಪನರಿವುದಕ್ಕೆ ಮೊದಲೆ ತಪ್ಪಿರಬೇಕು. 
ಇದು ನಿಶ್ಚಯ ಬುದ್ದಿ , ಮನಸಂದಿತ್ತು ಮಾರೇಶ್ವರಾ. 


|| ೭೧ || 


೯೬೨ 


ಧೀರ, ಕೂರಲಗಿಂಗೆ ಹೆದರುವನೆ ? 
ಸಾರಧಿ ಸರ್ವಮಂತ್ರಕ್ಕಲಸುವಳೆ ? 
ಭಾರಿಯ ಜಾಣ , ಆರೈಕೆಗೊಳಗಹನೆ ? 
ಇವು ಮೀರಿ ಅರಿದ ಅರಿವು, 
ತ್ರಿವಿಧ ಹೋರಾಟಕ್ಕೆ ಒಡಲಪ್ಪುದೆ ? 


೩೩೦ 


ಸಂಕೀರ್ಣ ವಚನಸಂಪುಟ : ಮೂರು 


|| ೨|| 


ಇದನರಿಯದ ಮುನ್ನವೆ ಅರಿದಾತಂಗೆ, 
ಮನಸಂದಿತ್ತು ಮಾರೇಶ್ವರಾ. 

೯೬೩ 
ಧೀರನೆಂದಡೆ ಇದಿರಾದವರ ಇರಿಯಬಹುದಲ್ಲದೆ, 
ತುಂಬಿದ ತೊರೆಯ ಹಾಯಬಹುದೆ ? 
ಮಾತಿನಲ್ಲಿ ಶ್ರೇಷ್ಠನಾದೆನೆಂದಡೆ, 
ಶಿವಶರಣರ ನೇತಿಗಳೆಯಬಹುದೆ ? 
ಹಸುಳೆಗೆ ಗಲ್ಲವ ಕುಟ್ಟಿ ಹಾಲೆರೆದಡೆ, 
ಅದಾರಿಗೆ ಹಿತವೆಂಬುದನರಿದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

Edg 
ನಡೆವಾತನ ಕಾಲ ಕೊಯಿದು, 
ನುಡಿವಾತನ ನಾಲಗೆಯ ತುಂಡಿಸಿ, 
ಕೊಡುವಾತನ ಕೈಯ ಮುರಿದು, 
ಕೊಂಡಾಡುವಾತನ ತಲೆಯ ಕುಟ್ಟಿ , 
ಮೀರಿ ನಿಂದುದು, ಮನಸಂದಿತ್ತು ಮಾರೇಶ್ವರಾ. 


| ೭೪ || 


೯೬೫ 


ನಾ ನೀನೆಂಬ ಉಭಯವ ವಿಚಾರಿಸುವುದು ಅದೇನು ಹೇಳಾ ? 
ನಾನೆಂದಡೆ ಎನಗೆ ಹೊರಗು , ನೀನೆಂದಡೆ ಉಭಯಭಿನ್ನ. 
ಏನೂ ಎನ್ನದಿದ್ದಡೆ ಅರಿವಿಂಗೆ ಕುರುಹಿಲ್ಲ . 
ಉಭಯವ ವಿಚಾರಿಸಿ ತಿಳಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. || ೭೫ || 

೯೬೬ 
ಭಕ್ತಂಗೆ ಪ್ರತ್ಯುತ್ತರ ಘಟಿಸಿದಾಗ, 
ಮತ್ಸರಕ್ಕೊಡಲಾಗಲಾಗಿ, ಸತ್ಯ ಜಾರಿತ್ತು . 
ನಿತ್ಯ ಕಾಲಂಗಳಲ್ಲಿ 
ಅರ್ಚನೆ ಪೂಜೆ ಸತ್ತಿತ್ತು . 
ಹುಸಿ ಕುಹಕವೆಂಬ ಭಾವ 
ಚಿತ್ರದಲ್ಲಿ ತೋರಿದಾಗವೆ 
ತೋರುವ ತೋರಿಕೆಗೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 

|| ೭೬ || 


ಮನಸಂದ ಮಾರಿತಂದೆಯ ವಚನ 


೯೬೭ 
ಭಕ್ತರು ನಾವೆಂದು ನಿತ್ಯನೇಮವ ಮಾಡಿಕೊಂಡೆವೆಂದು 
ಮನೆಮನೆಯ ಬಾಗಿಲ ತಪ್ಪಲ ಕಾಯಲೇತಕ್ಕೆ ? 
ಇದು ಶಿವಭಕ್ತರಿಗೆ ಒಪ್ಪುವುದೆ ? 
ಇಂತೀ ವ್ರತನೇಮವ ಮಾರಿ , 
ಘಟವ ಹೊರೆವ ಕುಟಿಲರಿಗಂಜಿ, 
ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


|| ೭ || 


೯೬೮ 


ಭಟಂಗೆ ಭಾಷೆಯಲ್ಲದೆ, ಅಂಜಿ ತೋಲಗಿದವಂಗೆ 
ಚೌಭಟದ ರಣರಂಗವುಂಟೆ ? 
ವಾಗತಿಸ್ವಯಾನುಭಾವಕ್ಕೆ ಸಂಬಂಧಿಯಪ್ಪನೆ ? 
ಕೀಟಕ ಅರುಣನ ಕಿರಣವ ಜರೆದಂತೆ, 
ದೂಷಣವ ಮಾಡುವಲ್ಲಿ , ಆ ದೂಷಣಕ್ಕೆ ತಾನೊಳಗಹಲ್ಲಿ , 
ತಿಳಿದು ವಿಚಾರಿಸುವಲ್ಲಿ , ಒಳಹೊರಗುಯೆಂಬುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


೯೬೯ 
ಭಾವಭಾವಿಸಿದಲ್ಲಿ , ಜೀವ ಸಂಚರಿಸುವಲ್ಲಿ , 
ಜ್ಞಾನ ಪರಮನೆಂದು ಅರಿದಲ್ಲಿ , 
ಬೇರೊಂದು ಬೀಜವುಂಟೆ ? 
ನಾನಾರೆಂಬುದ ತಾನರಿದ ಮತ್ತೆ, 
ನಿರ್ವಿಜವಾಗಿ ಮನಸಂದಿತ್ತು ಮಾರೇಶ್ವರಾ. 

೯೭೦ 
ಮನ ಬುದ್ದಿ ಚಿತ್ತ ಅಹಂಕಾರವೆಂಬೀ ನಾಲ್ಕರಲ್ಲಿ ನಿಂದು 
ವಿಚಾರಿಸುವುದು ಜೀವನೋ , ಪರಮನೋ ? 
ಅದು ಮುಕುರದ ಒಳಹೊರಗಿನಂತೆ. 
ಘಟ ಪ್ರಾಣದ ಯೋಗವನರಿತಲ್ಲಿ , ಮನಸಂದಿತ್ತು ಮಾರೇಶ್ವರಾ. || ೮೦ || 


೯೭೧ 


ಮನವನರಿದು, ನಯನ ಕಂಡು, ಕೈಯಲ್ಲಿ ಹಿಡಿದಂತಿರಬೇಕು. 
ಏನನರಿದಲ್ಲಿಯೂ ಕಾಯಕ್ಕೆ ಕರ್ಮವಳಿದು, 


೩೩ ೨ 


ಸಂಕೀರ್ಣ ವಚನಸಂಪುಟ : ಮೂರು 


ಜೀವಕ್ಕೆ ಭವ ಹರಿದು, ಉರಿ ಕೊಂಡ ಕರ್ಪುರದಂತೆ 
ಉಭಯಕ್ಕೊಡಲಿಲ್ಲ . 
ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


|| || 


೯೭೨ 


ಮನೋವಿಕಾರವೆಂದೆನಬಾರದು 
ತನುವಿಕಾರವೆಂದೆನಬಾರದು. 
ತನು ಮನದ ಅನುವನರಿತಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೮೨ || 


೯೭೩ 
ಮಾಟದಿಂದ ಮಾಡಿ ಕಂಡೆಹೆನೆಂಬವರೆಲ್ಲರು 
ಸ್ಕೂಲಸೂಕ್ಷ್ಮ ಅಧಮವೆಂದರಸಿ ಕೆಟ್ಟರು. 
ಅರಿದೆಹೆನೆಂದು ತಿರುಗಾಡುವರೆಲ್ಲರು 
ಕಂಗಳ ನೋಟಕಾಮನ ಕೂಟ, 
ಅಂಗದ ಸುಖಕ್ಕಾಗಿ ಕೆಟ್ಟರು. 
ಲಿಂಗವ ಪೂಜಿಸುವರೆಲ್ಲರು 
ಆ ಲಿಂಗದ ಅರ್ಚನೆಯನರಿಯದೆ, 
ಲಿಂಗದ ಅರ್ಪಿತವನರಿಯದೆ, 
ನೀರು ಓಗರವೆಂಬ ರೋಗದಲ್ಲಿ ಸತ್ತರು. 
ಇಂತೀ ಭೇದವನರಿದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


|| ೮೩ || 


೯೭೪ 


ಮಾತಿಗೆ ಮಾತಡಗಿ, ನೀತಿಗೆ ನೀತಿಯಡಗಿ , 
ಮತ್ತೇತಕ್ಕೂ ಕಲೆದೋರದೆ 
ಉರಿ ಧರೆಯಂತೆ, ಸಿರಿ ಮೋಹದಂತೆ, 
ಉರವಣಿಯಳಿದ ಪರತತ್ವದ ಬೆಳಗು. 
ಇರವಿಗೆ ನಾಮ ನಷ್ಟವಾಯಿತ್ತು. 
ಉಭಯದ ಕುಲವಳಿದು, ಮನಸಂದಿತ್ತು ಮಾರೇಶ್ವರಾ. 


|| ೮೪ || 


೯೭೫ 
ಮೊದಲಿಗೆ ಮರ ನೀರನೆರೆದಡೆ ಎಳಕುವುದಲ್ಲದೆ, 
ಕಡೆ ಕಿಬ್ಬೊಂಬಿಗೆರೆದವರುಂಟೆ ? 


ಕ 


& 


& 


& . 


ಮನಸಂದ ಮಾರಿತಂದೆಯ ವಚನ 


|| ೮೫ || 


ಅರಿದು ಪೂಜಿಸುವಲ್ಲಿ ಹರಿವುದು ಮನಪಾಶ. 
ಅರಿದು ಅರ್ಪಿಸುವಲ್ಲಿ ಲಿಂಗದ ಒಡಲೆಲ್ಲ ತೃಪ್ತಿ. 
ತನ್ನನರಿದಲ್ಲಿ ಸಕಲಜೀವವೆಲ್ಲ ಮುಕ್ತಿ , 
ತನ್ನ ಸುಖದುಃಖ ಇದಿರಿಗೂ ಸರಿಯೆಂದಲ್ಲಿ , 
ಅನ್ನಭಿನ್ನವಿಲ್ಲ , ಮನಸಂದಿತ್ತು ಮಾರೇಶ್ವರಾ. 

೯೭೬ 
ಮೋಹದಿಂದ ಮಾಡುವುದೆಲ್ಲ ಬ್ರಹ್ಮನ ಪೂಜೆ. 
ಭಾವದಿಂದ ಮಾಡುವುದೆಲ್ಲ ವಿಷ್ಣುವಿನ ಪೂಜೆ. 
ನಿರ್ಭಾವದಿಂದ ಕಂಡೆಹೆನೆಂಬುದಲ್ಲ ರುದ್ರಪದ. 
ಇಂತೀ ತ್ರಿವಿಧಕ್ಕೆ ಹೊರಗಾಗಿ ನಿಂದುದು, 
ಮನಸಂದುದು ಮಾರೇಶ್ವರಾ. 

೯೭೭ 
ರಜ್ಜು ಸ್ಟಾಣು ಶಂಕೆ ಹರಿದಲ್ಲದೆ ಸಂದೇಹ ಬಿಡದು. 
ಅರಿವು ಮರವೆ ಹೆರೆಹಿಂಗಿಯಲ್ಲದೆ ಬೇರೊಂದರಿಯಲಿಲ್ಲ . 
ಭೇದಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


|| ೮೭ || 


೯೭೮ 


| ೮೮ || 


ರಾಜನ ಭಕ್ತಿ ತಾಮಸದಿಂದ ಕೆಟ್ಟಿತ್ತು. 
ಪಂಡಿತನ ಯುಕ್ತಿ ಖಂಡನವಿಲ್ಲದೆ ನಿಂದಿತ್ತು . 
ಸುಸಂಗಿಯ ನಿರಂಗ ದುಸ್ಸಂಗದಿಂದ ಕೆಟ್ಟಿತ್ತು . 
ಪತಂಗನಂತಾಗದೆ ಮುನ್ನವೆ ನಿನ್ನ ನೀನರಿ . 
ಅರಿದಡೆ ನಿನಗಿದಿರಿಲ್ಲ , ಮನಸಂದಿತ್ತು ಮಾರೇಶ್ವರಾ. 

೯೭೯ 
ರೂಪೆಂಬುದನರಿದು ಸಂಕಲ್ಪಕ್ಕೊಳಗಾಗದೆ, 
ಶೂನ್ಯವೆಂಬುದನರಿದು ಸಂಚಾರಕ್ಕೀಡಾಗದೆ, 
ಉಭಯಮಾರ್ಗವ ತಿಳಿದು 
ಸಂದೇಹವೆಂಬ ಸಂಕಲ್ಪದಲ್ಲಿ ನಿಲ್ಲದೆ, 
ನಿಜ ಒಂದೆಂದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 


| ೮೯|| 


೯೮೦ 


ಲಿಂಗದೇಹಿಯ ಅಂಗದಲ್ಲಿ ತೋರುವ ತೋರಿಕೆ , 
ಬೇರೊಂದು ಪ್ರಕೃತಿಭಾವದಲ್ಲಿ ಕಂಡಡೆ, 


೩೩೪ 


ಸಂಕೀರ್ಣ ವಚನಸಂಪುಟ : ಮೂರು 


|| ೯೦ || 


ಲಿಂಗದ ಅಂಗವಾದುದಕ್ಕೆ ಅದೇ ದೂರ. 
ಅರಿದು ಮರೆವುದೆಲ್ಲ ಲಿಂಗಮಯವಾಗಿ, 
ಪರುಷದ ಪುತ್ಥಳಿಯಂತೆ, ಎಲ್ಲಿ ಮುಟ್ಟಿದಡಲ್ಲಿ 
ಲೋಹಕುಲ ಶುದ್ಧವಾದಂತೆ, ಅಂಗಲಿಂಗಸಂಯೋಗ, 
ಇಂತೀ ಭಾವ ಅಳವಟ್ಟಲ್ಲಿ , ಉಭಯಗುಣ ಶುದ್ಧ , 
ಮನಸಂದಿತ್ತು ಮಾರೇಶ್ವರಾ. 

೯೮೧ 
ವಾಚಕ ಚಪಳತ್ವದಿಂದ ಮಾತನಾಡಿದಡೇನು, 
ತ್ರಿವಿಧದ ಆಸೆ ಬಿಡದನ್ನಕ್ಕ ? . 
ರೋಷದ ಪಾಶ ಕೀಳದನ್ನಕ್ಕ ? 
ಮಾತೆಲ್ಲವೂ ಮೂರರಾಸೆಯಲ್ಲಿ ಸಿಕ್ಕಿ , 
ರೋಷದ ಪಾಶದಲ್ಲಿ ಕಟ್ಟುವಡೆದು, 
ಮತ್ತೇತರ ಭಾಷೆಯ ನೀತಿ ? 
ಹೊತಿನ ಕೊರಳ ಮೊಲೆಯ ಆಸೆ ಮಾಡಿ ಉಂಡಡೆ, 
ಅಲ್ಲೇತರ ಸುಖ ? 
ಮತ್ತೀ ಗುಣದಾಸೆ ಹರಿದು ನಿಂದಡೆ, 
ಮನಸಂದಿತ್ತು ಮಾರೇಶ್ವರಾ. 


|| ೯೦ || 


೯೮೨ 


ವಿರಳ ಅವಿರಳವೆಂಬನ್ನಬರ, 
ಕುರುಹು ನಾಮಕ್ಕೆ ಒಡಲಿಲ್ಲ. 
ಆ ಉಭಯ ಏಕೀಕರವಾದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


Eesa 


ವೀರನಾದಲ್ಲಿ ವಿತರಣ ಬೇಕು. 
ವಿತರಣನಾದಲ್ಲಿ ಸಕಲವನರಿಯಬೇಕು. 
ಸಕಲ ನಿಃಕಲವೆಂಬುದನರಿತು, 
ಇದಿರನರಿಯದೆ ತನ್ನನರಿದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 

೯೮೪ 
ವೇದವ ಕಲಿತಲ್ಲಿ , ಪಾಠಕನಲ್ಲದೆ ಜ್ಞಾನಿಯಲ್ಲ , ನಿಲ್ಲು . 
ಶಾಸ್ತ್ರ ಪುರಾಣವನೋದಿದಲ್ಲಿ , ಪಂಡಿತನಲ್ಲದೆ ಜ್ಞಾನಿಯಲ್ಲ , ನಿಲ್ಲು . 


ಮನಸಂದ ಮಾರಿತಂದೆಯ ವಚನ 


೩೩. ೫ . 


|| ೯೪ || 


ವ್ರತ ನೇಮ ಕೃತ್ಯ ಪೂಜಕನಾದಡೇನು ? 
ದಿವ್ಯಜ್ಞಾನದ ಠಾವನರಿಯಬೇಕು. 
ಈ ಭೇದಂಗಳ ತಿಳಿದರಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

೯೮೫ 
ವೇದ ಹುಟ್ಟುವುದಕ್ಕೆ ಮುನ್ನವೆ ಓದಿದವರಾರು ? 
ಶಾಸ್ತ್ರ ಹುಟ್ಟುವುದಕ್ಕೆ ಮುನ್ನವೆ ಕಲಿತವರಾರು ? 
ಪುರಾಣ ಹುಟ್ಟುವುದಕ್ಕೆ ಮುನ್ನವೆ ಕೇಳಿದವರಾರು ? 
ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮುನ್ನವೆ ನಾನೆಂಬವರಾರು. 
ಮನಸಂದ ಮಾರೇಶ್ವರಾ ? 

೯೮೬ 
ಸತ್ಯವಾಸದಿಂದ ಮುಕ್ತಿವಾಸಕ್ಕೆ ಒಡಲು. 
ಮುಕ್ತಿವಾಸದಿಂದ ಇಹಪರವೆಂಬುದಕ್ಕೆ ಬೀಜ. 
ಇಹದಲ್ಲಿ ಸುಖಿಯಲ್ಲದೆ, ಪರದಲ್ಲಿ ಪರಿಣಾಮಿಯಲ್ಲದೆ, 
ಉಭಯ ನಿಶ್ಚಯವಾದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

Ees2 
ಸಾಯದ ಮುನ್ನವೆ ಸತ್ತುದನರಿದು, 
ಅರಿಯದ ಮುನ್ನವೆ ಮರೆದುದ ಕಂಡು, 
ಉಭಯಸಂಕಟಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


|| ೯೬ || 


Eeses 
ಹರಿವ ಗರಗಸವೊಂದೆ ಬಗೆಯಲ್ಲಿ ಹರಿವುದೆ ? 
ಉಭಯದ ಕೊಯಿತೆ ಶರಣರ ಸಂಗ. 
ಅರಿಬಿರಿದಿನ ತೊಡಕು. 
ಉತ್ತರ ಕೊಟ್ಟಲ್ಲಿ ಭಕ್ತಿ ನಿಂದಿತ್ತು . 
ಗೆಲ್ಲ ಸೋಲಕ್ಕೆ ನಾ ನುಡಿದು ಗೆದ್ದೆಹೆನೆಂದಡೆ, 
ಹಿಡಿದ ನೇಮಕ್ಕೆ ಅದೇ ಕಡೆ. 
ಸತಿಪತಿಯಾಗಬಹುದೆ ? 
ಏನೆಂದಲ್ಲಿ ನಾನೆಂಬುದಳಿದಲ್ಲಿ , 
ಮನಸಂದಿತ್ತು ಮಾರೇಶ್ವರಾ. 


|| ೯೮ || 


೩೩. ೬ 


ಸಂಕೀರ್ಣ ವಚನಸಂಪುಟ : ಮೂರು 


|| ೯೯ || 


೯೮೯ 
ಹರಿವ ಹಾವು, ಉರಿವ ಕಿಚ್ಚೆಂದಡೆ 
ಮುಟ್ಟುವವರಿಗೆ ಭೀತಿಯಲ್ಲವೆ ? 
ಅರಿದು ಹಿಡಿದಡೆ, ಉರಗ ಹೊರಳೆಗೆ ಸರಿ . 
ಸ್ತಂಭಕ್ಕೆ ಅಗ್ನಿ ಚಂದನದ ಮಡು. 
ಲಿಂಗವ ಹಿಡಿಯಬಲ್ಲಡೆ, ಅಂಗ ನಿರಂಗದ ಕೂಟ. 
ಉಭಯದ ಸಂಗವನರಿದಲ್ಲಿ , ಮನಸಂದಿತ್ತು ಮಾರೇಶ್ವರಾ. 

೯೯೦ 
* ಹುಟ್ಟದ ಮುನ್ನವೆ ಬೆಳೆದ ಬೆಳೆಯ , 
ಕೊಯ್ಯದ ಮುನ್ನವ ಒಕ್ಕಿ , 
ಒಕ್ಕುವುದಕ್ಕೆ ಮುನ್ನವೆ ರಾಸಿಯಾಗಿ, 
ರಾಸಿಗೆ ಮೊದಲೆ ಅಳೆತ ಸಂದಿತ್ತು . 
ಕೊಳಗದ ಕೊರಳು ಹಿಡಿಯದೆ, 
ಅಳೆವನ ಕೊರಳು ತುಂಬಿ , 
ಹೇಳುವಾತನ ಕಣ್ಣು ಬಚ್ಚಬಯಲಾಯಿತ್ತು, 
ಮನಸಂದ ಮಾರೇಶ್ವರಾ. 


|| ೧೦೦ || 


εεΩ 
ಹೂವಕೊಯಿವುದಕ್ಕೆ ಮುನ್ನವೆ, 
ವಾಸನೆಯ ಕೊಯ್ಯಬೇಕು. 
ಲಿಂಗ ಬಹುದಕ್ಕೆ ಮುನ್ನವೆ, 
ಅರಿವನರಿಯಬೇಕು. 
ನಾನೆಂಬುದಕ್ಕೆ ಮೊದಲೆ, 
ವಸ್ತುಭಾವದಲ್ಲಿ ಮನಸಂದಿರಬೇಕು, ಮಾರೇಶ್ವರಾ. 


|| ೧೦೧ || 


ಮನುಮುನಿ ಗುಮ್ಮಟದೇವನ ವಚನ 


ಬಿಜ್ಜಳಂಗೆ ಹದಿನೆಂಟು ದೋಷಂಗಳಂ ತೀರ್ಚಿ, ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳ 
ಸರ್ವ ಆತ್ಮಭೂತಹಿತನಾಗಿ ಇರಂದು ಆತಂಗೆ ಉಪದೇಶಗುರುವಾದ ಮೀಮಾಂಸಕ, ಆ 
ಮೀಮಾಂಸಕಂಗೆ ಸಕಲವ್ರತನೇಮ ನಿತ್ಯವರ್ತಮಾನಕೃತ್ಯ ಜಿನನೇಮ ಗುಣನಾಮವಂ 
ಬೋಧಿಸಿದ ಬೌದ್ಧ ಅವತಾರಕ್ಕೆ ಮುಖ್ಯ ಆಚಾರ್ಯನಾದ, ತನ್ನ ಸಮಯಕ್ಕೆ ಸಿಂಧುಚಂದ್ರನಾದ 
ಮನುಮುನಿ ಗುಮ್ಮಟದೇವಗಳ ವಚನ : 


೯೯೨ 


ಎನಗೆ ಕರಿ ಕಂಡ ಸ್ವಪ್ನದ ಇರವು. 
ಹರಿ ಬಂದಂಗದಲ್ಲಿ ನಿಲೆ ಬೆದರಿ ಉಡುಗಿತ್ತು . 
ಅದರಿರವು ಎನಗಾಯಿತ್ತು. 
ಜಿನವಾಸ ಬಿಟ್ಟು , ದಿನನಾಶನ ವಾಸವಾಯಿತ್ತು . 
ಎನಗಿದೆ ಸಾಫಲ್ಯ , ಕೇವಲ ಜ್ಞಾನ, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ, 


|| ೧ || 


Εε8 


ಭೂತಭವಿಷ್ಯದ್ವರ್ತಮಾನಕ್ಕೆ ಮುನ್ನವೆ 
ಅನಾದಿಯಲ್ಲಿ ಆದ ಜಿನೇಶ್ವರನೆಂದಿದ್ದೆ. 


೩೩೮ 


ಸಂಕೀರ್ಣ ವಚನಸಂಪುಟ : ಮೂರು 


ಆದಿ ನಾರಾಯಣನ ಅವತಾರ ತ್ರಿಪುರಸಂಹಾರದಿಂದೀಚೆ. 
ಆದ ಕುಟಿಲ ನಾಮದಿಂದ 
ದ್ವಾದಶ ಸಹಸ್ರ ಶ್ರುತಿ ಕುಟಿಲವಂ ಮಾಡಿ, 
ತ್ರಿಪುರ ನಿಲಬೇಕೆಂಬುದಕ್ಕೆ ಮೊದಲೆ, 
ಅಸತ್ಯ ಗೆಲಬೇಕೆಂಬುದಕ್ಕೆ ಮೊದಲೆ), 
ಶಿವನಿಲ್ಲಾ ಎಂದು ನುಡಿಯಲಾಸೊಲ್ಲಿಂಗೆ 
ಎಲ್ಲರೂ ಕಲಿತು ಗೆಲ್ಲ ಸೋಲಕ್ಕೆ ಹೋರಿ, 
ಬಲ್ಲತನವಿಲ್ಲದೆ ಬಸದಿಯ ನಿಳಯವಂ ಪೊಕ್ಕು, 
ಹಿಸಿದಲೆಯಲ್ಲಿ ಗಸಣಿಗೊಳಲಾರದೆ, 
ನಿಶಿತಮಯ ಕರ್ಮ ಘಟದೂರ 
ಕುಟಿಲಹರ ಸ್ಪಟಿಕ ಘಟದಂತಿಪ್ಪ ವರ್ಣಭೇದ ನೀನೆ, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗತ್ಯೇಶ್ವರಲಿಂಗ. 


|| ೨ || 


೯೯೪ 


ವೇದಂಗಳ ನಾಲ್ಕು ಭೇದಿಸಲರಿಯದೆ, 
ಹದಿನಾರು ಶಾಸ್ತ್ರ ನಿಮ್ಮ ಶಾಂತಿಯನರಿಯದೆ, 
ಇಪ್ಪತ್ತೆಂಟು ಪುರಾಣ ನಿಮ್ಮ ಪುಣ್ಯದ ಪುಂಗವನರಿಯದೆ, 
ತೊಳಲಿ ಬಲುಳವುದಕ್ಕೆ [ ಚ] ರ್ಚೆಯ ಮಾಡಿದೆ. 
ನಾ ಕೆಟ್ಟೆ , ಹುಚ್ಚುಗೊಂಡ ನಾಯಿ ಒಡೆಯನ ಕಚ್ಚಿದಂತೆ, ಕೆಟ್ಟೆ . 
ಆಗಮಗಳಲ್ಲಿ ಹೋರಿ, ದೃಷ್ಟವ ಕಾಣದೆ ಹೊತ್ತುಹೋರಿದೆನಯ್ಯಾ . 
ತಿರುಗುವ ಮೃಗವ ಎಚ್ಚಂತೆ, ಎನಗದು ಕುರುಹಾಯಿತ್ತು , 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

೯೯೫ 
ತಟ್ಟು ಕುಂಚ ಕಮಂಡಲಂಗಳೆಂಬಲೋಚುಮುಟ್ಟಿಯ ಹಿಡಿದು, 
ಭೂತಕಾಯವಾಗಿ ತಿರುಗುವ ಆತನನರಿಯದ ಬೌದ್ದಕಾರಿಗಳು ಕೇಳಿರೊ . 
ಜಾಗ್ರಸ್ವಪ್ನಸುಷುಪ್ತಿಯಲ್ಲಿ ತಟ್ಟುಗೆಡೆಯದ ತಟ್ಟಲ್ಲದೆ ಹಾಸಿಕೆಯಲ್ಲ . 
ಮನ ಬುದ್ದಿ ಚಿತ್ತ ಅಹಂಕಾರ ಎಂಬಿವುಕೂಡಿ, 
ಸುಚಿತ್ತವೆಂಬರಿವು ಹಿಂಗದಕೋಲಿನಲ್ಲಿ ಕಟ್ಟಿ , 
ಮೂರಂಗವ ತೊಡೆವುದು ಕುಂಚ. . 
ಹುಟ್ಟುವ ಅಂಡ, ಜನಿಸುವ ಯೋನಿ, 
ಮರಣದ ಮರವೆಯೆಂಬೀ ಗುಣವ ಅರಿತು, 


ಮನುಮುನಿ ಗುಮ್ಮಟದೇವನ ವಚನ 


೩೩ 


ಕೀಳುವುದು ಮಂಡೆಯ ಲೋಚು. 
ಹಿಂಗರಿತು ಕರಿಗೊಂಡು, ಭವವಿರೋಧವಂ ಗೆದ್ದು , 
ಅಘನಾಶನನ ಅಂಗದ ಮೇಲೆ ಇಂಬಿಟ್ಟು , 
ಹೆರೆಹಿಂಗದ ಸಂಗವೆ ತಾನಾಗಿ , 
ಆತ ಮಂಗಳಮಯ ಗುರುಮೂರ್ತಿ, 
ಎನ್ನಂಗದ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 


|| ೪ || 


೯೯೬ 


ತರ್ಕವ ನುಡಿವುದಕ್ಕೆ ಪರಸಮಯಿಯಲ್ಲ . 
ಕೃತ್ರಿಮ ನುಡಿವುದಕ್ಕೆ ಅಕೃತ್ಯನಲ್ಲ . 
ಮತ್ತೆ ಇವರ ನಿಂದಿಸುವುದಕ್ಕೆ ಬಂಧ ಮೋಕ್ಷದವನಲ್ಲ . 
ಇವರುವ ಅಂದಚಂದವ ಅಂತಿಂತೆಂಬುದಕ್ಕೆ 
ಉಭಯದ ಗೊಂದಳದವನಲ್ಲ . 
ಎನ್ನ ಅಂದದ ಇರವಕೇಳಲಿಕ್ಕೆ ನಿಮ್ಮಂಗವ ಹೇಳಿದೆನೈಸೆ. 
ಎನಗೆ ಎನ್ನಂಗೆ ನಿರುಪಮನ ಸಂಗ ಇನ್ನೆಂದಿಗೆ, 
ಎನ್ನ ಗೂಡಿನ ಒಡೆಯ ಗುಮ್ಮಟನಾಥ ಅಗಮ್ಮೇಶ್ವರಲಿಂಗ ? 


|| ೫ || 


೯೯೭ 


ಆತ್ಮನರಿವು ಭಾವಸ್ಥಲ: 

ಹುಲ್ಲೆಯ ಕಣ್ಣಿನಲ್ಲಿ ಹುಲಿ ನಿಂದಿದ್ದುದ ಕಂಡೆ. 
ಹುಲ್ಲಿನ ಮಧ್ಯದಲ್ಲಿ ಪಾವಕ ಅಲ್ಲಾಡಲಮ್ಮದೆ ಇದ್ದುದಕಂಡೆ. 
ಎನ್ನ ಗುಡಿಯ ಗುಮ್ಮಟನಾಥನೊಡೆಯ ಅಗಮ್ಮೇಶ್ವರಲಿಂಗ, 
ಅಡಿಯಿಡಲಮ್ಮದುದ ಕಂಡೆ. 


೯೯೮ 


ಬೆಕ್ಕಿನ ತಲೆಯ ಗಿಳಿ ತಿಂದಿತ್ತು . 
ಕತ್ತೆ ಕುದುರೆಯ ರೂಪಾಯಿತ್ತು. 
ಮತ್ತ್ವ ಸಮುದ್ರವ ಕುಡಿದು, 
ಕೆರೆಯ ತಪ್ಪಲ ನೀರಿಗಾರದೆ ಸತ್ತಿತ್ತು ನೀರಕ್ಕದೆ. 
ಈ ಬಚ್ಚಬಯಲ ಇನ್ನಾರಿಗೆ ಹೇಳುವೆ, 
ಗೂಡಿನ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗ. 


| ೭ || 


೩೪೦ 


ಸಂಕೀರ್ಣ ವಚನಸಂಪುಟ : ಮೂರು 


εσε 


|| ೮|| 


|| ೯ || 


ಕಲ್ಲು ಕವಣೆಯ ನುಂಗಿ, ಇಡುವಾತನ ಹಣೆ ತಾಗಿತ್ತು . 
ಹಣೆ ಹನಿತು, ಮೂರು ಸೇ [ ದ] ಯಾಯಿತ್ತು . 
ಸೇ [ ದತ್ತಿಯಲ್ಲಿ ಆರುಮಂದಿ ಹುಟ್ಟಿ , 
ಮೂವರ ಕೊಂದು, ಮೂವರು ಆಲುದಾರೆ . 
ಆಲುವೆಗೆ ಹೊರಗಾದ ಅನಾಮಯ ಅನುಪಮ , 
ಎನ್ನ ಗುಡಿಯ ಗುಮ್ಮಟೇಶ್ವರನೊಡೆಯ ಅಗಮ್ಮೇಶ್ವರಲಿಂಗ 

೧೦೦೦ 
ಈ ವಚನ ಉದ್ದೇಶ ಲಕ್ಷಣ ಪರೀಕ್ಷೆ ಮೂರುತೆರನು: 

ಆಡು [ ಹ ] ಲ್ಲ ತಿಂಬಲ್ಲಿ ,ಕೋಡಗ ನೋಡಿ ಬಾಲವ ತಿಂದಿತ್ತು . 
ಕೋಡಗದ ದಾಡೆ ಆಡುವಾಗ ಬಳ್ಳು ಮಾತಾಡಿದುದಿಲ್ಲ . 
ಗೋಲ್ಲನ ಬಿಲ್ಲ ಕೊಪ್ಪ ಕಂಡು, 
ಆ ಬಳ್ಳು ತನಗೆ ಇಲ್ಲಿ ಇಲ್ಲವೆಂದು, ಎಲ್ಲಿ ಅಡಗಿತ್ತೆಂದರಿಯೆ . 
ಅದರ ಅಡಿವಜ್ಜೆಯತೋರು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವೆ. 

೧೦೦೧ 
ಹಾವಿನ ಹಲ್ಲಿನ ವಿಷದ ಕೊಳವೆಯ ಮೂಲೆಯಲ್ಲಿ, 
ಮೂರುಕಪ್ಪೆ ಹುಟ್ಟಿದವು. 
ಒಂದಕ್ಕೆ ಕಾಲಿಲ್ಲ , ಒಂದಕ್ಕೆ ಬಾಯಿಲ್ಲ, ಒಂದಕ್ಕೆ ಕಣ್ಣಿಲ್ಲ . 
ಕಾಲಿಲ್ಲದಕಪ್ಪೆ ಮೂರುಲೋಕವ ಸುತ್ತಿತ್ತು . 
ಬಾಯಿಲ್ಲದ ಕಪ್ಪೆ ಬ್ರಹ್ಮಾಂಡವ ನುಂಗಿತ್ತು . 
ಕಣ್ಣಿಲ್ಲದಕಪ್ಪೆ ಕಂಗಾಣದವರ ಕಂಡಿತ್ತು . 
ಈ ಖಂಡಮಂಡಲದ ಅಂಗವ ಬಿಡಿಸು , 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವೆ. 

೧೦೦೨ 
ಗುಂಡಿಯ ಹಳ್ಳವುತುಳುಕಲಾಗಿ ಇಳಿಯಿತ್ತು ಮತ್ತ್ವ , 
[ ಖ]ಂಡಿ[ ತ] ನ ತಂಡಕಾಗಿ, 
ಕಂಡವ ಮೆಲುವರ ಬಾಯಲ್ಲಿ , 
ಮೂರು[ ಹೆ]ಂಡವಕೂಡಿ ಭಂಡಾದರು, 
ಮಲತ್ರಯದ ಅಂಗದಲ್ಲಿ ಸಿಕ್ಕಿ ಘನಲಿಂಗವನರಿಯದೆ. 


|| ೧೦ || 


ಮನುಮುನಿ ಗುಮ್ಮಟದೇವನ ವಚನ 


|| ೧೧ || 


| ೧೨ || 


ಆತ್ಮನ ಅಂಗದ ಲಿಂಗದ ಸಂಗವತೋರು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

೧೦೦೩ 
ಫಣಿಯ ಹೆಡೆಯ ಮೇಲೆ, ಒಂದು ಮಣಿಮಾಡದ ಮಂಟಪ. 
ಒಬ್ಬರಿಗಲ್ಲದೆ ಇಬ್ಬರಿಗಿಂಬಿಲ್ಲ . 
ಗಂಡಹಂಡೆರಿಬ್ಬರಿಗೆ ಇಹ ತೆರನಾವುದು ? 
ತೆರಪಿಲ್ಲದುದ ಕಂಡು, 
ಗಂಡನ ಮಂಡೆಯ ಮೇಲೆ ಹೆಂಡತಿ ಅಡಗಿರಲಾಗಿ, 
ಬಂದಬಂದವರೆಲ್ಲರೂ ಅವಳ ಕಂಡು ಮನಸೋತು, 
ಗಂಡನ ಕೊಂದು, ಅವಳ ಕೊಂಡುಹೋಹಾಗ, 
ಹುದುಗು ಹಿಂಗದೆ, ಇವರೆಲ್ಲರೂ ಕೊಂದಾಡಿ ಸತ್ತರು. 
ಇದರ ಸಂಗವಾರಿಗೂ ಚೋದ್ಯ, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

೧೦೦೪ 
ಕಲ್ಲು , ಹೆಂಟೆ ಹೋರಿಯಾಡಿ, 
ಕಲ್ಲು ಕರಗಿ, ಹೆಂಟೆ ಉಳಿಯಿತ್ತು. 
ಅಳಿದ ಕಲ್ಲಿಗೆ ಹೆಂಟೆ ಹಿಂಡಿಯ ಕೂಳನಟ್ಟು , 
ಉಂಬವರಿಲ್ಲದೆ ಅಳುತ್ತಿದ್ದಿತ್ತು. 
ಎನ್ನ ಗೂಡಿನ ಗುಮ್ಮಟನಾಥನಲ್ಲಿ , 
ಅಗಮ್ಮೇಶ್ವರಲಿಂಗ ಸತ್ತು ಕಾಣಲರಿಯದೆ. 

೧೦೦೫ 
ಅರುಹಿರಿಯರೆಂಬವರೆಲ್ಲರುಕೂಡಿ, 
ಅರಿಯದಕೂಸಿನಕೈಯಲ್ಲಿ ಮರೆಯ ಮಾಡಿ, 
ಈಸಿಕೊಂಡ ಲಿಂಗಕ್ಕೆ ಕುರುಹಾವುದು ? 
ಅರಿವುದಕ್ಕೆ ತೆರಹಾವುದು ? 
ಅರಿವೇ ಮರವೆಗೆ ಬೀಜ. 
ಮರವೆಯ ಮನದಕೊನೆಯಲ್ಲಿ ಅರಿವುದೇನು ? 
ಅರಿವು ತಾನೋ , ಮರವೆಯ ಮುಮೊನೆಯೋ ? 
ಇಂತೀ ಉಭಯದ ಹಿಂಚುಮುಂಚನರಿತು, 
ಅಂತುಕದಲ್ಲಿ ಸಿಕ್ಕದೆ, ವಿಶ್ರಾಂತಿಯೇ ತಾನಾಗಿಪ್ಪ , 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 


|| ೧೩ || 


| ೧೪ || 


೩೪೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೦೦೬ 
ಬಿಗಿ[ ದಾ ] ಜಿನಘಟಕ್ಕೆ ಗುಡುಗಿಸಲಾಗಿ ಉಡುಗುವುದೆ ನಾದ ? 
ಬಯಲ ಒಡಗೂಡವುದಲ್ಲದೆ. 
ಅಲ್ಲಿ ಬಿಡುಮುಡಿಯಿಲ್ಲ . 
ಅದರೋಲು ಅಂಗಲಿಂಗ ಲಿಂಗಾಂಗಸಂಯೋಗಸನ್ಮತ. 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 


|| ೧೫ | 


೧೦೦೭ 


ಕೂಟದಿಂದ ಕೂಸು ಹುಟ್ಟುವಡೆ 
ಬ್ರಹ್ಮನ ಆಟಕೋಟಲೆಯೇಕೆ? 
ಸ್ಥಿತಿ ಆಟದಿಂದ ನಡೆವಡೆ 
ವಿಷ್ಣುವಿನ ಭೂತಹಿತವೇಕಯ್ಯಾ ? 
ಘಾತಕದಿಂದಕೊಲುವಡೆ 
ರುದ್ರನ ಆಸುರವೇತಕ್ಕೆ ? 
ಇಂತಿವೆಲ್ಲವೂ ಜಾತಿಯುಕ್ತವಲ್ಲದೆ 
ತಾ ಮಾಡುವ ನೀತಿಯುಕ್ತವಲ್ಲ . 
ಇದಕಿನ್ನಾವುದು ಗುಣ ? 
ಭೇದಿಸಾ, ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 


|| ೧೬ || 


೧೦೦೮ 
ಬುದ್ದಿಯಿಂದ ಬದುಕಿಹೆನೆಂಬುದ ನಿರ್ಧರವೆ ? 
ನಿಬದ್ದಿಸಿ ನಿಶ್ಚಯದಿಂದ ತೊಲಗಿರೆ, 
ಮತ್ತೆ ಸಕಲಸುಖಭೋಗಂಗಳು ಹೊದ್ದುವುದುಂಟೆ ? 
ಇವರೊಳಗೆ ನಿಲ್ಲದು ಮನ, ಸಂಸಾರವ ಗೆಲ್ಲದು ಚಿತ್ತ . 
ಕೊಠಾರವನೆಲ್ಲವ ಸುತ್ತಿ ಬಳಸಿ ಬಹೆನ್ನಕ್ಕ 
ಯಾಚಕಂಗೆ ಗ್ರಾಸವಿಲ್ಲದ ವಿಧಿಯೆನಗಾಯಿತ್ತು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

೧೦೦೯ 
ಎನ್ನ ಮನದ ಮರವೆ ಭಿನ್ನವಾಗದು. 
ಮರೆದು ಅರಿದೆಹೆನೆಂದಡೆ 
ಅರಿವಿನ ಮರವೆಯ ಮಧ್ಯದಲ್ಲಿ ಎಡೆದೆರಪಿಲ್ಲ . 


|| ೧೭ || 


& ೪೩ 


ಮನುಮುನಿ ಗುಮ್ಮಟದೇವನ ವಚನ 


ಕೋಲಿನಲ್ಲಿ ನೀರ ಹೊಯ್ದಡೆ, ಸೀಳಿ ಹೋಳಾದುದುಂಟೆ ? 
ಅರಿವುದೊಂದು ಘಟ, ಮರೆವುದೊಂದು ಘಟ, 
ಒಡಗೂಡುವ ಠಾವಿನ್ನೆಂತೊ ? 
ಹುತ್ತದ ಬಾಯಿ ಹಲವಾದಡೆ, 
ಸರ್ಪನೆಯಿದುವಲ್ಲಿ ಒಡಲೊಂದೆ ತಪ್ಪದು. 
ತನ್ನ ಚಿತ್ರದ ಭೇದವಲ್ಲದೆ ವಸ್ತುವಿಗೆ ಭೇದವುಂಟೆ ? 
ವಿಷ ವಿಷವ ವೇಧಿಸುವಲ್ಲಿ ಬೇರೊಂದು ಅಸುವಿನ ಕಲೆವುಂಟೆ ? 
ಅಸಿಯ ಮಡುವಿನಲ್ಲಿ ಲತೆಯ ಹಾಸಿಕೆಯುಂಟೆ ? 
ಇಂತೀ ಹುಸಿಗಂಜಿ, ಗೂಡಿನಲ್ಲಿ ಅಡಗಿದೆ, 
ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗವೆ. 


|| ೧೮ || 


೧೦೧೦ 
ಹಿಮಾಚಲದ ತಳದಲ್ಲಿ , ಮಹೀತಳದ ಮಧ್ಯದಲ್ಲಿ , 
ಹುಟ್ಟಿದಳೊಬ್ಬ ರಾಕ್ಷಸಿ. 
ಮುಂದೆ ಮೂವರು ಮಕ್ಕಳು, 
ಹಿಂದೆ ಐವರು ಒಡಹುಟ್ಟಿದವರು. 
ತಂದೆ ಎಡದಲ್ಲಿ , ತಾಯಿ ಬಲದಲ್ಲಿ , 
ಬಂಧುಗಳೆಲ್ಲರು ಹಿಂದೆ ಮುಂದೆ ಸುತ್ತಿ , 
ರಾಕ್ಷಸಿ ಮುಂದಳ ಹಿಂದಳ ಸುತ್ತಿಪ್ಪ ಬಂಧುಗಳ 
ಒಂದೆ ಬಾರಿ ನುಂಗಿದಳು . 
ಕೈಗೆ ಮೈಯವಳಲ್ಲ , ಮನಕ್ಕೆ ಸಂಶಯದವಳಲ್ಲ . 
ಇವಳ ಕೊಂದಡೆ ಸಂಹಾರಕ್ಕೆ ಇಲ್ಲ . 
ಇವಳಿದ್ದಡೆ ಎನ್ನ ಮನಕ್ಕೆ ಭಯಂಕರ . 
ಈ ಭೀತಿಯ ಬಿಡಿಸು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 


ಹುಟ್ಟಿದಳೊಬ್ಬ ಮೂದೇವಿ ಜಗವ ರಕ್ಷಿಸಿಹೆನೆಂದು. 
ಬಾಯಲ್ಲಿ ಬಂಧ, ಕೈಯಲ್ಲಿ ಕೂರಲು, 
ಮಂಡೆಯಲ್ಲಿ ಕಾಲು ಹುಟ್ಟಿ, 
ಮನಮಂದಿರದಲ್ಲಿ ತಿರುಗಾಡುತ್ತಿದ್ದಾಳೆ. 
ಕೂಡಿಕೊಂಡೆಕೂಪಳ , ಅಗಲುವುದಕ್ಕೆ ಹಗೆಯಲ್ಲ . 


೩೪೪ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತಿವಳ ಒಡಗೂಡುವ ಭೇದವಾವುದು ? 
ಕರುಣಿಸು, ಎನ್ನೊಡೆಯ 
ಗೂಡಿನ ಗುಮ್ಮಟನಾಥನ ಪ್ರಾಣಮೂರ್ತಿ ಅಗಮ್ಮೇಶ್ವರಲಿಂಗದ || ೨೦ || 

೧೦೧೨ 
ಕಣ್ಣು ಮೂರು, ತಲೆಯಾರು, 
ಬಾಯಿಯೆಂಟು, ಭಗವೊಂಬತ್ತು . 
ಆರ ಬಗೆಗೂ ಅಳವಡದ ಬಾಲೆ , 
ಬಾಲವನರಸಿ ಬಳಲುತ್ತೆದಾಳೆ. 
ಆ ನಾಳಕ್ಕೆ ಒಡೆಯನಿಲ್ಲದೆ, 
ಬಾಲನ ಬಗೆ ಎಂತಪ್ಪದು ಎನಗೆ ಹೇಳಾ, 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ? 

|| ೨೧|| 
೧೦೧೩ 
ಇಚ್ಛಾಶಕ್ತಿಯೆಂಬೆನೆ ಬ್ರಹ್ಮನ ಬಲೆಗೊಳಗು. 
ಕ್ರಿಯಾಶಕ್ತಿಯೆಂಬೆನೆ ವಿಷ್ಣುವಿನ ಸಂತೋಷಕ್ಕೊಳಗು. 
ಜ್ಞಾನಶಕ್ತಿಯೆಂಬೆನೆ ರುದ್ರನ ಭಾವಕ್ಕೊಳಗು. 
ಇಂತೀ ಮೂರರಿಂದ ಕಂಡೆಹೆನೆಂದಡೆ ಮಾಯಾಪ್ರಪಂಚು. 
ಹೆರೆಹಿಂಗಿನೋಡಿಹೆನೆಂದಡೆ ವಾಲ್ಮನಕ್ಕೆ ಅಗೋಚರ. 
ಇದ ಭೇದಿಸಲಾರೆ . 
ಎನ್ನ ಗೂಡಿನ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗ, 
ಎನ್ನ ಕಾಡುವುದಕ್ಕೆ ಏಕೆ ಎಡಗಿದೆ ? 

- 

|| ೨೨ || 
೧೦೧೪ 
ಕಣ್ಣಿನಲ್ಲಿ ನೋಡುವಡೆ ತೊಗಲಿನವನಲ್ಲ . 
ಕೈಯಲ್ಲಿ ಹಿಡಿವಡೆ ಮೈಯವನಲ್ಲ . 
ಭಾವದಲ್ಲಿ ನೋಡುವಡೆ ಬಯಲಸ್ವರೂಪ. 
ನಿನ್ನೊದಗ ಏತರಿಂದರಿವೆ ? 
ಎನ್ನ ಭ್ರಾಂತಿನ ಬಲೆಗೆ ಸಿಕ್ಕಿಸಿಹೋದೆ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 

|| ೨೩ || 
೧೦೧೫ 
ಬಾಯಲ್ಲಿ ಬಸುರು ಹುಟ್ಟಿ, ಕಿವಿ ಬೆಸನಾಯಿತ್ತು. 
ಕಣ್ಣಿನಲ್ಲಿ ಮೊಲೆ ಹುಟ್ಟಿ , ನಾಸಿಕದಲ್ಲಿ ಹಾಲು ಬಂದಿತ್ತು . 


0 . 


ಮನುಮುನಿ ಗುಮ್ಮಟದೇವನ ವಚನ 


೩೪೫ 


ತಲೆಯ ಹಣೆಯ ಮೇಲೆಕುಳಿತು ಕೂಸುಉಣ್ಣುತ್ತಿರಲಾಗಿ 
ಆಕಾಶದ ಬಿಜ್ಜ ಹೊಯಿದೆತ್ತಿತ್ತು . 
ಆ ಶಿಶುವನೆತ್ತಿ ಕೊಕ್ಕಿನಲ್ಲಿ ತಿವಿಯಲಾಗಿ, ತಪ್ಪದೆ ನುಂಗಿತ್ತು . 
ಆ ಬಿಟ್ಟು ಹೊಟ್ಟೆಗೆಯದೆ ಅಪ್ಪ ಅವ್ವ ಎನ್ನುತ್ತಿದ್ದಿತ್ತು . 
ಇದು ದೃಷ್ಟ, ಸೋಜಿಗ. 
ಗೂಡಿನೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗ ಅಪ್ರಮಾಣು. || ೨೪ || 

೧೦೧೬ 
ಮಾಯೆಯ ಗೆದ್ದೆ (ಹೆನೆಂದು, ಮತಿ ಮಂದಿರದಲ್ಲಿ 
ಕಂದಮೂಲಾದಿಗಳ ಫಲಪರ್ಣಂಗಳಿಂದ, 
ಕಾಲವ ವಂಚಿಸಿಹೆನೆಂದು ಇದ್ದುದೆ ಮಾಯಾಸಂಬಂಧ. 
ಅದು ದ್ವೇಷದ ಭ್ರಾಂತಲ್ಲದೆ, ಶಾಂತಿಯ ಕಲೆಯಲ್ಲ. 
ಅರಿದು ಮರೆದವ, ಕಾಷ್ಠ ಕರಿಪಯ ಸಂಗದಂತೆ, 
ಆತನಿರವು, ಅಷ್ಟೆ ಭಾವ. 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ತಾಣಮೂರ್ತಿ || ೨೫ || 

೧೦೧೭ 
ವಾಯು ಹಸಿದು ಆಪೋಶನವ ಮಾಡುವಲ್ಲಿ 
ಬಡಿಸುವ ತೆರಪಿನ್ನಾವುದು ? 
ಆಕಾಶ ಉರಿಗಂಜಿದಡೆ, ಸೇರುವ ನೆಳಲಿನ್ನಾವುದು ? 
ಭೂಮಿ ಭಯಕಂಜಿ ಓಡಿದಡೆ, ಸೇರುವ ಠಾವಿನ್ನಾವುದು ? 
ಇಂತಿವೆಲ್ಲವು ಪರಿಪೂರ್ಣ ತನ್ನಲ್ಲಿಯೆ ತೋರಿದುದು, 
ತನ್ನಲ್ಲಿಯೆ ಲಯವಲ್ಲದೆ ಬೇರೆ ಭಿನ್ನಭಾವವಿಲ್ಲ . 
ಈ ತೆರ ಶರಣನಿರವು. 
ಆತನೇತರಲ್ಲಿದ್ದರೂ ಅಜಾತಮಯನೆಂದೆ. 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ, 
ತೋರಿಯೂ ತೋರದ ನಿಲವು. 

| ೨೬ || 
೧೦೧೮ 
ಗಿರಿಯ ಗುಹೆಯಲ್ಲಿ ಒಂದು ಅರಿಬಿರಿದಿನ ಹುಲಿ . 
ಹುಲ್ಲೆಯ ಭಯಕಾಗಿ ಎಲ್ಲಿಯೂ ಹೊರಡಲಮ್ಮದೆ ಅಲ್ಲಿ ಅದೆ. 
ಅದ ಮೆಲ್ಲನೆ ನೋಡಿಬಿಂಬಿನಲ್ಲಿ ಎಸೆಯೆ , 
ಹುಲಿ ಹಾರಿ ಹುಲ್ಲೆಯಾಯಿತ್ತು . 


೩೪೬ 


ಸಂಕೀರ್ಣ ವಚನಸಂಪುಟ : ಮೂರು 


| ೨೭ || 


ಆ ಹುಲ್ಲೆ ಬಲೆಯೊಳಗಲ್ಲ , ಬಾಣದೊಳಗಲ್ಲ , ಎಲ್ಲಿಯೂ ಸಿಕ್ಕದು. 
ಇದ ಬಲ್ಲವರಾರು ? 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ, 
ತಿರುಗುವ ಭರಿತನು. 

* 
೧೦೧೯ 
ಬಯಲು ಬ್ರಹ್ಮಾಂಡಂಗಳಿಲ್ಲದಲ್ಲಿ , 
ಯುಗಜುಗಂಗಳು ತಲೆದೋರದಲ್ಲಿ , 
ಅಲ್ಲಿಂದಾಚೆ ಹುಟ್ಟಿತ್ತು . 
ಕರಚರಣಾದಿ ಅವಯವಂಗಳಿಲ್ಲದ ಶಿಶು . 
ಬಲಿವುದಕ್ಕೆ ಬಸಿರಿಲ್ಲ , 
ಬಹುದಕ್ಕೆ ಯೋನಿಯಿಲ್ಲ , ಮಲಗುವುದಕ್ಕೆ ತೊಟ್ಟಿಲಿಲ್ಲ . 
ಹಿಂದು ಮುಂದೆ ಇಲ್ಲದ, ತಂದೆ ತಾಯಿಯಿಲ್ಲದ ತಬ್ಬಲಿ. 
ನಿರ್ಬುದ್ದಿ ಶಿಶುವಿಂಗೆ ಒಸೆದು ಮಾಡಿಹೆನೆಂಬವರು 
ವಸುಧೆಯೊಳಗೆ ಇದು ಹುಸಿಯೆಂದೆ. 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗದಲ್ಲಿ 
ಭರಿತನಾದವಂಗಲ್ಲದಿಲ್ಲ . 

೧೦೨೦ 
ಆರೂ ಇಲ್ಲದ ಮನೆಯಲ್ಲಿ ಹಾದರಿಗ ಹೊಕ್ಕು, 
ಹೆಂಡತಿಯಿಲ್ಲದ ಪುಂಡ ಬಂದು ಅವನಂಗವ ಹೊಯ್ಯಲಾಗಿ, 
ಕಂಡರು ಗ್ರಾಮದ ಪುಂಡಯರೆಲ್ಲರೂ ಕೂಡಿ. 
ಮಿಂಡನೊಬ್ಬನೆ ಸತ್ತ . 
ಅಂಗವಿಲ್ಲದ ಕಳವು, ಹೆಂಗೂಸು ಇಲ್ಲದ ಹಾದರ, 
ಈ ಊರ ಅಂಗವಲ್ಲಾ ಎಂದು, ಲಿಂಗವಂತರೆಲ್ಲರೂ ಕೂಡಿ 
ಕೊಂಡಾಡುತ್ತಿದುದಕಂಡೆ. 
ಗೂಡಿನ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗದಲ್ಲಿ , 
ನಂಬಲರಿಯದ ಸಂದೇಹಿಗಳಿಗುಂಟೆ ಮಹಾಸಂಗದಕೂಟ? 

೧೦೨೧ 
ಕೈ ಗರ್ಭವಾಗಿ ನವಮಾಸ ತುಂಬಿತ್ತು . 
ಕಂಗಳಲ್ಲಿ ಬೆಸನಾಯಿತ್ತು . 
ಬೆನ್ನಿನಲ್ಲಿ ಮೊಲೆ ಹುಟ್ಟಿ , 


| ೨೮ || 


|| ೨೯ || 


ಮನುಮುನಿ ಗುಮ್ಮಟದೇವನ ವಚನ 


೩೪೭ 


ನಡುನೆತ್ತಿಯಲ್ಲಿ ಹಾಲು ಬಂದಿತ್ತು . 
ನಾಲಗೆಯಿಲ್ಲದ ಶಿಶುವಿಂಗೆ . 
ಹಾಲುಎದೆಬಾಯ ಬಿಡುತ್ತಿದ್ದಿತ್ತು . 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವ 
ಗರ್ಭಿಕರಿ[ ಸೆನೆಂದು. 


|| ೩೦ || 


೧೦೨೨ 
ಕಾಯದಕೈಯಲ್ಲಿ ಪುದುರೂಪುವಿಡಿದ ಲಿಂಗ, 
ಮನದ ಕೊನೆಯಲ್ಲಿಪ್ಪುದು ಸಾಕಾರವಿರಹಿತಲಿಂಗ. 
ಅರಿವಿನ ಭೇದಂಗಳ ತಿಳಿದುನೋಡಿ, 
ಕಂಡೆಹೆನೆಂಬ ಸನ್ಮತ ಸಾವಿಗಳು ಕೇಳಿರೊ . 
ಅದುಚಿನಚಿದಾದಿತ್ಯ ಚಿತೃರೂಪಸದಮಲಾನಂದ 
ಗೂಡಿನ ಗುಮ್ಮಟನಾಥನೊಡೆಯ ಅಗತ್ಯೇಶ್ವರಲಿಂಗ. 
ಇದಾರಿಗೂ ಅಪ್ರಮಾಣಮೂರ್ತಿ. 


| ೩೧ || 


೧೦೨೩ 
ಸುಜ್ಞಾನ ಅಜ್ಞಾನವೆಂಬ ಉಭಯದ ಭೇದ, 
ದೀಪದ ಕುಡಿವಳಗಿನ ಧೂಮದ ಪರಿಯಂತೆ. 
ಅರಿವು ಮರವೆ ಬೇರೆ ಎಡೆದೆರಪಿಲ್ಲದೆ ಪುದಿದು, 
ಆತ್ಮನಲ್ಲಿ ಎಡೆಬಿಡುವಿಲ್ಲದಿಪ್ಪುದು, 
ಹರೆಹಿಂಗುವ ಪರಿಯಿನ್ನೆಂತೊ ? 
ಪಂಕ ಸಲಿಲದಂತೆ, ಪಾಷಾಣ ಪಾವಕನಂತೆ, 
ತೈಲ ರಜ್ಜುವಿನ ಯೋಗದಂತೆ 
ಹೆರೆಹಿಂಗಿದಡೆ ಅರಿಯಬಾರದು. 
ಕೂಡಿದ್ದಡೆ ಅರಿವಿಂಗೆ ವಿರೋಧ. 
ಗೋವುಮಾಣಿಕವ ನುಂಗಿದಂತೆ. 
ಇದಾರಿಗೂ ಅಸಾಧ್ಯ , ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 
ಅವನರಿದವಂಗಲ್ಲದಿಲ್ಲ . 

|| ೩೨|| 
೧೦೨೪ 
ಕಣ್ಣಿನೊಳಗಣ ಕಸ,ಕೈಯೊಳಗಣ ( ಮುಳೆ, 
ಬಾಯೊಳಗಣ ಬಗದಳ, 
ಮನದ ಶಂಕೆ ಹರಿದಲ್ಲದೆ ಪ್ರಾಣಲಿಂಗಿಯಾಗಬಾರದು. 


೩೪೮ 


ಸಂಕೀರ್ಣ ವಚನಸಂಪುಟ : ಮ 


ಕಣ್ಣಿನ ನೋಟ, ಕೈಯ ಕುರುಹು, 
ಬಾಯ ಬಯಕೆ, ಚಿತ್ರದ ವೈಕಲ್ಯ ನಷ್ಟವಾಗಿಯಲ್ಲದೆ 
ವಸ್ತುನಿರ್ದೆಶವನರಿಯಬಾರದು. 
ಅರಕೆ ಅರತು ಅರಿತಡೆ, ಅದೇ ವಸ್ತು , 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 

|| ೩೩ 
೧೦೨೫ 
ಧರೆಯ ಉದಕ ಮಾರುತನ ಸಂಗದಿಂದ, 
ಆಕಾಶಕ್ಕೆ ಎಲ್ಲೋ ಭುವನಕ್ಕೆ ಸೂಸುವಂತೆ, 
ಆತ್ಮವಸ್ತುವಿನಲ್ಲಿ ಎಲ್ಲೂ ವಸ್ತುವ ಬೆರಸುವಂತೆ, 
ಇದು ನಿಶ್ಚಯವೆಂದರಿದ ಆ ಚಿತ್ರ ಇಷ್ಟಲಿಂಗವೇ ಮೂರ್ತಿ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. * 

| ೩೪ 
- ೧೦೨೬ 

ವಾರಿಯ ಶಿಲೆ ಕರಗುವುದಲ್ಲದೆಒಡೆದುದುಂಟೆ ಅಯ್ಯಾ ? 
ಹೇಮದ ಬಣ್ಣ ಪಾವಕನ ಜ್ವಾಲೆಗಂಜುವುದೆ ? 
ವಿಶಾಲ ಸಂಪದ ಕಾಲನ ಕಮ್ಮಟಕ್ಕೆ ಲೋಲವಹನೆ ? 
ಇದನರಿಯದ ಬಾಲರ ಮಾತೇಕೆ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ? 

|| ೩೫ | 
೧೦೨೭ 
ಸ್ವಪ್ನವ ಕಂಡು ಎಚ್ಚರಿವುದು ಅರಿವೋ , ಮರವೆಯೋ ? 
ಅರಿತಡೆ ದಿಟವಾಗಬೇಕು, ಮರೆತಡೆತೋರದಿರಬೇಕು. 
ಉದಕದ ವಾಸನೆಯಂತೆ ಸ್ಫೂಲದ ಸ್ವಪ್ನ. 
ಇದ ಒಡಗೂಡಿತಿಳಿ, ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ || ೩೬ | 

೧೦೨೮ 
ಅಮ್ಮಿಕಲ್ಲಿನಲ್ಲಿ ಅಮಲವ ಅರೆದಡೆ ಹತ್ತುವುದೆ ಬಂಧ ? 
ನಿರ್ಮಲಚಿತ್ತದಲ್ಲಿ ಪರಿಬಂಧ ಪ್ರವೇಶಿಸುವುದೆ ? 
ಇದು ಸಾಕು ನಿಲ್ಲು , ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ || ೩೭ | 


೧೦೨೯ 
ಹಾದಿಯ ತೋರಿದವರೆಲ್ಲರು 
ಭಯಕ್ಕೆ ನಿರ್ಭಯವಂತರಾಗಬಲ್ಲರೆ ? 


ಮನುಮುನಿ ಗುಮ್ಮಟದೇವನ ವಚನ 


|| ೩೮ || 


ವೇದ ಶಾಸ್ತ್ರ ಪುರಾಣ ಆಗಮಂಗಳ ಹೇಳುವರೆಲ್ಲರು 
ವೇದಿಸಬಲ್ಲರೆ ನಿಜತತ್ವವ ? 
ಹಂದಿಯ ಶೃಂಗಾರ , ಪೂಷನ ಕಠಿಣದಂದ, 
ಅರಿವಿಲ್ಲದವನ ಸಂಗ, ಇಂತಿವರ ಬಿಡುಮುಡಿಯನರಿ. 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗದಲ್ಲಿ , 
ಎಡೆಬಿಡುವಿಲ್ಲದೆ ಒಡಗೂಡು. 

೧೦೩೦ 
ಕಂಗಳ ಸೂತಕ ಹಿಂಗಿಯಲ್ಲದೆ ಭಕ್ತನಾಗಬಾರದು . 
ಕಾಯದ ಸೂತಕ ಹಿಂಗಿಯಲ್ಲದೆ ಮಾಹೇಶ್ವರನಾಗಬಾರದು. 
ಮನದಸೂತಕ ಹಿಂಗಿಯಲ್ಲದೆ ಪ್ರಸಾದಿಯಾಗಬಾರದು. 
ಜ್ಞಾನದ ಸೂತಕ ಹಿಂಗಿಯಲ್ಲದೆ ಪ್ರಾಣಲಿಂಗಿಯಾಗಬಾರದು. 
ತೋರಿ ಅಡಗುವ ಭ್ರಾಂತು ಹಿಂಗಿಯಲ್ಲದೆ ಶರಣನಲ್ಲ , ಐಕ್ಯನಲ್ಲ . 
ಆರಡಗಿ ಮೂರರಲ್ಲಿ ಮುಗ್ಧನಾಗಿ, 
ಮೀರಿಕಾಬುದಕ್ಕೆ ಏನೂ ಇಲ್ಲದೆ, ಅದು ತಾನೆ ಯೋಗಲಿಂಗಾಂಗ, 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗದಲ್ಲಿ 
ಐಕ್ಯವಾದ ಶರಣಂಗೆ. 


|| ೩೯ || 


೧೦೩೧. 


ನಾನೆಂಬುದೆ ಸಕಲ, ನೀನೆಂಬುದೆ ಪ್ರತಿರೂಪು. 
ನಾ ನೀನೆಂಬುದು ಅರತುದೆ ನಿಃಕಲ. 
ಕಂಡೆಹೆನೆಂಬುದಕ್ಕೆ ಸಂದೇಹ. 
ಕಾಣದೆ ಏನೂ ಎನ್ನದಿದ್ದುದು ಭಾವಕ್ಕೆ ವಿರೋಧ. 
ಕ್ರೀಯಿಂದ ಕಾಬಡೆ ಮಲಸಂಬಂಧಿ . 
ನಿಃಕ್ರೀಯಿಂದ ಕಾಬುದಕ್ಕೆ , ಅರಿವ ಮನಕ್ಕೆ ಕುರುಹಿಲ್ಲ . 
ಇಂತಿದ ಏನುವೆನ್ನದ ಲಿಂಗವೇ ಇದ್ದೇನೆಂದು ಕೊಟ್ಟೆ, 
ಸಾಕಾರದ ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ? 


| ೪೦|| 


೧೦೩೨ 
ಶೈವಂಗೆ ಹರವರಿ , ನೇಮಸಂಗೆಊರ್ಧ್ವ 
ಬೌದ್ದಂಗೆ ವರ್ತುಳ, ಇದಿರಿಡದವಂಗೆ ಹಣೆಯಲ್ಲಿ ಇಡಲಿಲ್ಲ. 
ಇಂತಿವೆಲ್ಲವೂ ದರುಶನವಾದ ಸಂಬಂಧಿಗಳು, 
ಉಂಟು ಇಲ್ಲಾ ಎಂಬುದಕ್ಕೆ ಇರಿಸಿಹೋದಮೂವರಿಗೆ. 


೩೫೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಮೂರನರಿತು ಮೀರಿದವಂಗೆ ಏನೂ ತೋರಲಿಲ್ಲ . 
ತೊಗಲಗುಡಿಯೊಳಗೇಕೆ ಅಡಿಗಿದೆ, 
ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ? 

|| ೪೦ || 
೧೦೩೩ 
ತೊಗಲೊಳಗಣ ನಾದ, ಮಾಂಸದೊಳಗಣ ಕ್ಷೀರ 
ಮೃಗಯೋನಿ ಗಂಧ ಹೆರೆಹಿಂಗಿಯಲ್ಲದೆ ನೆರೆ ಯೋಗ್ಯವಿಲ್ಲ . 
ಅರುಹಿರಿಯರೆಲ್ಲರೂ ತಿಲರಸಂದಂತೆ, ತಿಲರಸ ಬಿಂದುವಿನಂತೆ 
ಬೆರಸಿ ಭಿನ್ನಭಾವವಾಗಿ ಇರಬೇಕು. 
ಮಧು ಮಕ್ಷಿಕದಂತೆ ಆಗದೆ, 
ಮತ್ತೆ ಅರಿದಡೆ ಮಧುಮಕ್ಷಿಕದಂತೆ ಇರಬೇಕು. 
ಇಂತೀ ಉಭಯವನರಿದ ವಿರಕ್ತಂಗೆ 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗ ತಾನು ತಾನೆ. || ೪೨ | | 

೧೦೩೪ 
ಕುಲ ಜಾತಿ ವರ್ಗದ ಶಿಶುಗಳಿಗೆ ಹಲವು ಭೇದದ ಹಾಲು, 
ನಲವಿಂದ ತಮ್ಮ ತಮ್ಮ ಮೊಲೆಗಳ ಉಂಡಲ್ಲದೆ ಬೆಳವಣಿಗೆಯಿಲ್ಲ. 
ಹಾಲು ದೇಹ ಹಲವಾದಡೆ, ಅಳಿವುಉಳಿವು ಎರಡೇ ಭೇದ. 
ಏನನರಿತದೂ ಜೀವನ ನೋವನರಿಯಬೇಕು. 
ನುಡಿ ನಡೆ ಎರಡಿಲ್ಲದೆ ದೃಢವಾಗಿ ಇರಬೇಕು. 
ಬಿರುದು ಹಿರಿಯರೆಂದಡೆ ಬಿಡಬೇಕಲ್ಲದೆ, 
ಕಡಿಯಬಹುದೆ ಅಯ್ಯಾ ? 
ಮಾತಿನಲ್ಲಿ ಬಲ್ಲವರಾದಡೆ, ನೀತಿಯಲ್ಲಿ ಮರೆದಡೆ 
ಕೊಡನೊಡೆದ ಏತದ ಕಣೆಯಂತೆ, 
ಶರೀರದ ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. | ೪೩ || 


೧೦೩೫ 
ಭಕ್ತಿ ವಿಶ್ವಾಸ ವಿರಕ್ತಿ ಜಗದ ವೈಭವದ ದೇಹಿಗಳು ಕೇಳಿರೊ . 
ಅಹಿ ಹಲ್ಲಿ ವಿಹಂಗ ಮಾರ್ಜಾಲ ಜಂಬುಕ ಕರೋತಿ ಜಾತಿ 
ಉತ್ತರ ಪಿಂಗಲಿ ಲೆಕ್ಕ ಸಹದೇವಬೌದ್ದ ಮತಂಗಳೆಂಬ 
ನಿಮಿತ್ತವ ನೋಡಿ, ಕಾರೈಸಿದ್ದಿಯೆಂಬ ಸಾಕಾರಿಗಳಿಗೆ 
ಆಚಾರ ಅರಿವುನೀತಿಯೇಕೆ ? 
ಕರಸ್ಥಲದ ಜ್ಯೋತಿರ್ಮಯಲಿಂಗವಿದ್ದಂತೆ, 


ಮನುಮುನಿ ಗುಮ್ಮಟದೇವನ ವಚನ 


೩೫೧ 


ಅಪರವನರಿವ ಪರಂಜ್ಯೋತಿಯ ಬೆಳಗು ಇದ್ದಂತೆ, 
ಇಂತೀ ಅನ್ಯವ ನೀತಿಯೆಂದು ಕೇಳುವಾತ, 
ಮಾಡುವ ಪೂಜೆ ಹಾವಿನ ಘಾತದಂತೆ. 
ಆತ ನುಡಿವ ಮಾತಿನ ಬಳಕೆ, 
ಸುರೆಯ ಮಡಕೆಯಲ್ಲಿ ಹೂಸಿಪ್ಪ ಶ್ವೇತದಂತೆ. 
ಆತನಿರವುಮೃತ್ತಿಕೆ] ಯ ಬೊಂಬೆಯ ಜಲದ ಕುಪ್ಪಸದಂತೆ . 
ಗೂಡಿನ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವೆ 
ಇದಾರಿಗೂ ಚೋದ್ಯ. 


|| ೪೪ || 


|| ೪೫ || 


೧೦೩೬ 
ಅಮೃತದ ಗುಟಿಕೆಯ ಮರೆದು, 
ಅಂಬಲಿಯನರಸುವನಂತೆ, 
ಶಂಬರವೈರಿ ತನ್ನಲ್ಲಿ ಇದ್ದು , 
ಕುಜಾತಿಯ ಬೆಂಬಳಿಯಲ್ಲಿ ಹೋಹವಂಗೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗ, 
ಅವರಿಗೆ ಇಲ್ಲಾ ಎಂದೆ. 

೧೦೩೭ 
ಕಾಯಸೂತಕವಳಿದು ಜೀವದ ಭವ ಹಿಂಗಿ, 
ಜ್ಞಾನಗುರು ಕೊಟ್ಟ ಭಾವದ ಲಿಂಗವಿರೆ, 
ಮತ್ತೇನನುನೋಡಲೇಕೆ ? 
ಗಂಡನುಳ್ಳವಳಿಗೆ ಮತ್ತೊಬ್ಬ ಬಂದಡೆ ಚಂದವುಂಟೆ ? 
ಅದರಂಗ ನಿಮಗಾಯಿತ್ತು . 
ಲಿಂಗವಿದ್ದಂತೆ ಜೀವಿಗಳ ಅಂಗವ ನೋಡಿ 
ಬದುಕಿಹೆನೆಂಬ ಭಂಡರಿಗೇಕೆ ? 
ಗುಡಿಯ ಗುಮ್ಮಟನಾಥನಲ್ಲಿ ಅಗಮ್ಮೇಶ್ವರಲಿಂಗ 
ಅವರ ಬಲ್ಲನಾಗಿ ಒಲ್ಲ . 


|| ೪೬ || 


೧೦೩೮ 
ಇಕ್ಷುದಂಡದ ತುದಿಯ ಸುಳಿಯಲ್ಲಿ ಹುಟ್ಟಿತೊಂದು ಗಿಳಿ, 
ರಟ್ಟೆ ಮೂರು, ಕಾಲೊಂದು, ಬಾಯಿ ಎರಡಾಗಿ, 
ಮುಚ್ಚಿದ ಕಣ್ಣು , ಮೂಗಿನ ಕೆಂಪು, ಮೈಯ ರಕ್ತವರ್ಣ , 
ತುಪ್ಪುಳು ಕಪ್ಪು , ಕಾಲು ಹಳದಿ , ಬಾಯಿ ಬೆಳ್ಳಗೆ 


೩೫೨ 


ಸಂಕೀರ್ಣ ವಚನಸಂಪುಟ : ಮೂರು 


|| ೪೭ || 


|| ೪೮|| 


ಹಾರಾಡುವ ಬಯಲರೂಪು, 
ತೋರದ ಆಗರದಲ್ಲಿ ಹಾರಿಹೋಯಿತ್ತು. 
ಆತ್ಮನೆಂಬ ರಾಮ , ಪಂಜರವಿಲ್ಲದೆಹೋಯಿತ್ತು, 
ಗುಡಿಯೊಡೆಯ ಗುಮ್ಮಟನಾಥನಲ್ಲಿ ಅಗಮ್ಮೇಶ್ವರಲಿಂಗ. 

೧೦೩೯ 
ವಟವೃಕ್ಷದ ಘಟದ ಹೊಟ್ಟೆಯಲ್ಲಿ 
ತತ್ತಿಯನಿಕ್ಕಿತ್ತೊಂದು ಗಿಳಿ. 
ತತ್ತಿ ಮೂರು, ಆ ತತ್ತಿಗೆ ಪಕ್ಷಿ ಮೂರು. 
ಕಂಡನೊಬ್ಬ ಅಂಧಕ. 
ವೃಕ್ಷವ ಹತ್ತುವುದಕ್ಕೆ ಮೆಟ್ಟಿಲ್ಲ. 
ಹೊಟ್ಟೆಯಲ್ಲಿ ಇಕ್ಕುವುದಕ್ಕೆ ಕೈಯಿಲ್ಲ . 
ಗಿಳಿಯಾಸೆ ಬಿಡದು, ಇದಿರಾಸೆಯ ಬಿಡಿಸು, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

೧೦೪೦ 
ನಾನೊಂದು ಗಿಳಿಯ ಕಂಡೆ, ಬೆಕ್ಕಿನ ಬಾಧೆ ಘನ. 
ತಾ ಕೋಲಿನಲ್ಲಿದ್ದಡೆಶಯನಕ್ಕೆ ಆಸೆಯಿಲ್ಲ. 
ಪಂಜರಕ್ಕೆ ಸಂದ ಕೂಡುವ ಸಂಗದವನಿಲ್ಲ . 
ಕೊರೆಯ ಹೂಳನಿಕ್ಕುವುದಕ್ಕೆ ಅಡಿಗರಟವಿಲ್ಲ . 
ಗಿಳಿಯ ಹಿಡಿದು ನಾ ಕೆಟ್ಟೆ , ಹಕ್ಕಿಯ ಹಂಬಲಿಲ್ಲ , 
ಗುಡಿಯೊಡೆಯ ಗುಮ್ಮಟನಾಥ ಅಗಮ್ಮೇಶ್ವರಲಿಂಗ, 

೧೦೪೧ 
ಹಾರುವ ಹಕ್ಕಿಯ ಹಿಡಿದೆ, ಬೀಸುವ ಗಾಳಿಯ ಹಿಡಿದೆ. 
ವೈಶಾಖದ ಬಿಸಿಲ ಹಿಡಿದು ಜಗವ ಹಾಸಿ ಕಟ್ಟಿದೆ. 
ಒಂದು ತಾರು ಗಂಟು, ಒಂದು ಜಿಗುಳು ಗಂಟು, 
ಒಂದು ಕುರುಹು ಗಂಟು. 
ಮೂರರ ಮುದ್ರೆಯ ಮೀರಿ ಹಾರಿತ್ತು ಹಕ್ಕಿ . 
ಬೀಸಿತ್ತು ಗಾಳಿ, ಹುಯ್ಕಿತ್ತು ಬಿಸಿಲು. 
ಬಿಸಿಲ ಧಗೆ ತಾಗಿ, ವಸುಧೆಯವರೆಲ್ಲರೂ 
ಬಾಯಿ ಕಿಸುತ್ತಿದ್ದರು. 


|| ೪೯ || 


ಮನುಮುನಿ ಗುಮ್ಮಟದೇವನ ವಚನ 


೩೫೩ 


| ೫೦|| 


ಕಿಸುಕುಳರ ನೋಡಿ, ಶರೀರದ ಗೂಡಿನ ಒಡೆಯ 
ಗುಮ್ಮಟನ ಪ್ರಾಣ, ಅಗಮ್ಮೇಶ್ವರಲಿಂಗ ಒಡಗೂಡುತ್ತಿದ್ದ. 

೧೦೪೨ 
ಕಾಲೆರಡರಲ್ಲಿ ನಿನ್ನಾಟವೆ ? 
ಕೈಯೆರಡರಲ್ಲಿ ನಿನ್ನ ಬಂಧವೆ ? 
ಮೈಯೊಂದರಲ್ಲಿ ನಿನ್ನ ಭೋಗವೆ ? 
ಬಾಯೊಂದರಲ್ಲಿ ನಿನ್ನ ತೃಪ್ತಿಯೆ ? 
ಅಯಿದರ ಗುಹೆಯೊಳಗೆ ಗುಹೇಶ್ವರನಾದೆ. 
ಮೂರರ ಗೂಡಿನೊಳಗೆ ಗುಮ್ಮಟನಾದೆ. 
ಆರರ ಅಂಗವ ಹರಿದು, ಅಗತ್ಯೇಶ್ವರಲಿಂಗವಾದ. 
ಮೀರಿ ಕಾಬುದೇನು ಹೇಳಿರಣ್ಣಾ ? 

೧೦೪೩ 
ಗುಹೆಯೆಂದಡೂ ಅಂಗ, ಗುಮ್ಮೆಂದಡೂ ಅಂಗ. 
ಈಶ್ವರನೆಂದಡೂ ತಾ , ಮಟವೆಂದಡೂ ತಾ , 
ಎನಗೊಂದು ಕುರುಹಿಲ್ಲವಾಗಿ, 
ಅಗಮ್ಮೇಶ್ವರಲಿಂಗವ ಗುಡಿಯೊಡೆಯನಾಗಿ 
ಗುಮ್ಮಟಂಗೆ ಈಡಿಲ್ಲ . 


|| ೫೧ || 


|| ೫೨|| 


ဂ၀ 
ಆತ್ಮ ಐಕ್ಯಸ್ಥಲ: 

ಅಷ್ಟಭೂಮಿಯ ಮಧ್ಯದಲ್ಲಿ ಹುಟ್ಟಿತೊಂದು ಬೆಟ್ಟ . 
ತಳಸೂಜಿಯ ಮೊನೆಯಗಲ 
ಹಣೆ ಲೆಕ್ಕಕ್ಕೆ ಬಾರದ ವಿಸ್ತೀರ್ಣ. 
ಆ ವಿಸ್ತೀರ್ಣದಲ್ಲಿ ಹುಟ್ಟಿದರು ಮೂವರು ಮಕ್ಕಳು : 
ಒಬ್ಬ ಹೇಮವರ್ಣ , ಒಬ್ಬ ಕಪೋತವರ್ಣ , 
ಒಬ್ಬ ಶ್ವೇತ ವರ್ಣ. 
ಈ ಮೂವರು ಮಕ್ಕಳ ತಾಯಿ : 
ಒಬ್ಬಳಿಗೆ ಬಾಯಿಲ್ಲ , ಒಬ್ಬಳಿಗೆ ನಾಲಗೆಯಿಲ್ಲ , 
ಒಬ್ಬಳಿಗೆ ಹಲ್ಲಿಲ್ಲ . 
ಇಂತೀ ಮೂವರು ಕೂಡಿ ಮಾತಾಡುತ್ತಿದ್ದರು. 
ಮಾತಾಡುವುದ ಕಂಡು, ಇದೇತರ ಮಾತೆಂದು 


೩೫೪ 


ಸಂಕೀರ್ಣ ವಚನಸಂಪುಟ : ಮೂರು 


ಅಡಗಿದ ಗುಡಿಯೊಳಗೆ. 
ಅಡಗಿದ, ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗ 


|| ೫೩ || 


|| ೫೪|| 


೧೦೪೫ 
ಅರಿದು ಬಲ್ಲವನಾದಡೆ ಮುರಿ ಕಾಲ, 
ಉಡುಗು ಕೈಯ , ಶಿರವ ಕಡಿ, ಬಿಡು ಮೂರ. 
ಸಡಗರಿಸು ಗುಡಿಯ ಕಂಬವ, ಅರಿದು ನೋಡು. 
ಅಡಗಿ ಗುಡಿಯೊಳಗೆ ಒಡಗೂಡು ಅಗಮ್ಮೇಶ್ವರಲಿಂಗವ. - 

೧೦೪೬ 
ಉತ್ಪತ್ಯ ಗುರುವಿನಲ್ಲಿ , ಸ್ಥಿತಿ ಲಿಂಗದಲ್ಲಿ , ಲಯ ಜಂಗಮದಲ್ಲಿ . 
ಮೂರನರಿತು ಮೀರಿದ ಘನಕೂಟ ವಸ್ತುವಿನಲ್ಲಿ . 
ಇದ ಸಾರಿದೆ, ಗೂಡಿನ ಒಳಗನರಿತು ಕೂಡು, 
ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವ. 

೧೦೪೭ 
ತತ್ ತ್ವಂ ಅಸಿಯೆಂಬ ತ್ರಿವಿಧಭೇದಂಗಳಲ್ಲಿ 
ತ್ರಿವಿಧಮಯನಾಗಿ, ತ್ರಿಗುಣಾತ್ಮನಾಗಿ, ತ್ರಿಶಕ್ತಿಪತಿಯಾಗಿ 
ಗತಿಯ ತೋರಿಹೆನೆಂದು ಪ್ರತಿರೂಪಾದೆ. 
ಎಳ್ಳಿನೊಳಗಣ ಎಣ್ಣೆ , ಕಲ್ಲಿನೊಳಗಣ ಬೆಂಕಿ , 
ಬೆಲ್ಲದೊಳಗಣ ಮಧುರ, 
ಅಲ್ಲಿಯೆ ಅಡಗಿ ಮಥನದಿಂದಲ್ಲದೆತೋರದವೊಲು 
ಅಲ್ಲಿಯೆ ಅಡಗಿದೆ ಗುಡಿಯೊಳಗೆ, 
ಗುಮ್ಮಟನಾಥನ ಅಗತ್ಯೇಶ್ವರಲಿಂಗ 


|| ೫೫ || 


|| ೫೬ || 


೧೦೪೮ 
ಗುಡಿಯೊಡೆಯಂಗೆ ಕಂಬವೊಂದು, ಬಿಗಿಮೊಳೆಯೆಂಟು, 
ಕಂಬಕ್ಕೆ ಕಟ್ಟಿದ ಆಧಾರ ದಾರವೈದು, ಗುಡಿಯ ಸಂದು ಹದಿನಾರು. 
ಕೂಟದ ಸಂಪಿನ ಪಟ್ಟಿ ಇಪ್ಪತೈದು, ಒಂಬತ್ತು ಬಾಗಿಲು, 
ಮುಗಿಯಿತ್ತು ಗುಡಿ. 
ಗುಡಿಯ ಮೇಲೆಮೂರುಕಳಸ, ಮೂರಕ್ಕೊಂದೆ ರತ್ನದ ಕುಡಿವೆಳಗು. 
ಬೆಳಗಿದ ಪ್ರಜ್ವಲಿತದಿಂದ ಗುಡಿ ಒಡೆಯಿತ್ತು . 
ಗುಡಿಯೊಳಗಾದವೆಲ್ಲವು ಅಲ್ಲಿಯೆ ಅಡಗಿತ್ತು . 


ಮನುಮುನಿ ಗುಮ್ಮಟದೇವನ ವಚನ 


೩೫೫ 


ಕಳಸದ ಕಳೆ ಹಿಂಗಿತ್ತು , ಮಾಣಿಕದ ಬೆಳಗಿನಲ್ಲಿ . 
ಆ ಬೆಳಗಡಗಿತ್ತು , ಅಗಮ್ಮೇಶ್ವರಲಿಂಗದಲ್ಲಿ ಒಡಗೂಡಿತ್ತು . | ೫೭ || 

- ೧೦ರ್೪ 
ನೋಡುವ ನಯನ ತೆರಪಾದಡೇನು, 
ಆಡುವ ಬೊಂಬೆಯಿಲ್ಲದ ಮತ್ತೆ ? 
ಗಾಡದ ಘಟ ಇದ್ದಡೇನು, ಮಾತಾಡುವ ಆತ್ಮನಿಲ್ಲದಂತೆ. 
ರೂಢಿಯಲ್ಲಿ ಬೋಧಕರಿದ್ದಡೇನು, 
ನಿಗಮಗೋಚರನ ವೇದಿಸಬೇಕು. 
ಇದುಬೋಧಕ ಗುರುವಿನ ಅರಿವು, ಇದು ಸಿದ್ದ . 
ಗುಡಿಯ ಗುಮ್ಮಟನಾಥನ ಒಡೆಯ 
ಅಗಮ್ಮೇಶ್ವರಲಿಂಗದಲ್ಲಿ ಗುರುನಿಲ್ದಾಣಸ್ಥಲ. 

|| ೫೮ || 
೧೦೫೦ 
ಕೋಲುವಂಗೆ ಜೀವದ ದಯವಿಲ್ಲ . 
ಪರಾಂಗನೆಯ ಬೆರಸುವಂಗೆ ಪರಮೇಶ್ವರನ ಒಲವರವಿಲ್ಲ . 
ಪರರುವ ಬಂಧಿಸಿ ಬೇಡುವಂಗೆ ಧನದ ಒಲವರವಿಲ್ಲ . 
ಪ್ರಾಣತ್ಯಾಗಿಗೆ ಕಾಣಿಯಾಚಿಯ ಕೇಸರವಿಲ್ಲ . 
ಅಘಹರನ ಶರಣನಾಗಿ, 
ಜಗವ ಬೋಧಿಸದೆ ಜಗಭರಿತನಾಗಿ ಇರಬೇಕು. 
ಆತ ಅಘಹರಮೂರ್ತಿ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ ತಾನೆ. 

|| ೫೯ || 
೧೦೫ 
ಅಂಬುಧಿಯಲ್ಲಿ ಅಂಬಿಗ ಮನೆಯ ಮಾಡಿ, 
ಕುಂಭಿನಿಯಲ್ಲಿ ಇರಲೊಲ್ಲದೆ, 
ಹರುಗೋಲ ಬೆಂಬಳಿಯಲ್ಲಿ ಬದುಕಿಹೆನೆಂದು ಹೋದಡೆ] 
ಹರುಗೋಲುತುಂಬಿ, ಮಂದಿ ಸಂದಣಿಸಿತ್ತು . 
[ ಗ] ಣಿಯ ಹಿಡಿದು ಒತ್ತುವುದಕ್ಕೆ ಠಾವಿಲ್ಲದೆ, ಅಂಬಿಗ ಹಿಂಗಿದ. 
ಹೆರೆಸಾರಿ ಹರುಗೋಲುಅಂಬುಧಿಯಲ್ಲಿ ಮುಳುಗಿತ್ತು , 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವನರಿಯದೆ, || ೬೦|| 

೧೦೫೨ 
ಕಣ್ಣೆಂಬ ಹರುಗೋಲದಲ್ಲಿ ಮಾರ ಅಂಬಿಗನಾಗಿ, 
ಮಥನದ ಹೊಳೆಯಲ್ಲಿ ರಸದಕೋಲನಿಕ್ಕಿ ಒತ್ತಲಾಗಿ, 


೩೫೬ 


ಸಂಕೀರ್ಣ ವಚನಸಂಪುಟ : ಮೂರು 


ಮಸಕಿತ್ತು ಹರುಗೋಲು. 
ದೆಸೆಗೆ ಹೋಗಲಾರದು, ತಡಿಗೆ ಸಾಗದು, 
ಮಡುವಿನಲ್ಲಿ ಮರಳಿತ್ತು . 
ಇದಕಂಜಿ ನಡುಗಿದೆ, ಹರುಗೋಲಕಂಡು, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವನರಿಯದೆ. || ೬೧ || 


೧೦೫೩ 


ಬಂದವನಿವನಾರು, ಕಂಬಳಿಯ ಕಂಥೆಯ ತೊಟ್ಟು, 
ಆಪ್ಯಾಯನ ಹಿಂಗದ ಕರಕರ್ಪರವ ಹಿಡಿದು, 
ದೆಸೆವರಿವ ದಶದಂಡವ ಹಿಡಿದು, 
ಮನೆ ಮನ ಮಂದಿರದ ಬಾಗಿಲಲ್ಲಿ ನಿಂದು, 
ಇಂದ್ರಿಯಂಗಳೆಂಬ ತೃಷ್ಣ ಭಿಕ್ಷವಂ ಬೇಡಿ, 
ಬೇಡಿದ ದನಿಯ ಕೇಳಿ ಎದ್ದ ವೈದು ನಾಯಿ . 
ಹಮ್ಮಿ ಕಚ್ಚಿತ್ತು ಕಾಲ, ಮತ್ತೊಂದಡರಿ ಅಂಗವ ಹಿಡಿಯಿತ್ತು. 
ಮತ್ತೊಂದು ಒಡಗೂಡಿಕೈಯ ಕಚ್ಚಿತ್ತು . 
ಮತ್ತೊಂದು ಬೆರಸಿ, ನಾಸಿಕವ ಓಸರವಿಲ್ಲದೆ ಹಿಡಿಯಿತ್ತು . 
ಮತ್ತೊಂದು ಭಿಕ್ಷೆಗೆ ತಪ್ಪದೆ ಬಾಯ ಹಿಡಿಯಿತ್ತು. 
ಭಿಕ್ಷದಾಟ ತಪ್ಪಿತ್ತು , ಕಂಬಳಿಯಣ್ಣ ಕಂಬಳಿಯಲ್ಲಿ ಅಳಿದ. 
ಇದಕಿನ್ನು ಬೆಂಬಳಿಯ ಹೇಳಾ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವೆ 


|| ೬೨ || 


೧೦೫೪ 
- ಮರ್ಕಟನ ಲಂಘನ ವಿಹಂಗನ ದೃಷ್ಟಿ , 
ಪಿಪಿಲಿಕನ ಚಿತ್ತ , ಕೂರ್ಮನಸ್ನೇಹ. 
ಇಂತೀ ಚತುಷ್ಟಯದ ಭಾವ ನೆಲೆಗೊಂಡು, 
ಅಂಗ ಮಧ್ಯದ ರಂಗಮಂಟಪದಲ್ಲಿ ನಿರಂಗನಾಗಿರು, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ, 


|| ೬೩ || 


೧೦೫೫ 


ಮಾತಿನ ಗೂಢವ ನುಡಿದಡೆ, ನೀತಿವಂತರು ಅರಿಯರು. 
ಜ್ಞಾತೃಜ್ಞೆಯ ಭಾವವ ನುಡಿದಡೆ, 
ಪ್ರಖ್ಯಾತ ಆಗಮಯುಕ್ತಿ ಅವರರಿಯರು. 
ಇಂತಿವ ಹೇಳಿದಡೆ ಜಗದ ತೊಡಕು, 


ಮನುಮುನಿ ಗುಮ್ಮಟದೇವನ ವಚನ 


೩೫೭ 


|| ೬೪ || 


| ೬೫ || 


ಉಳಿದಡೆ ಚಿತ್ರಕ್ಕೆ ವಿರೋಧ. 
ಇದರಚ್ಚುಗ ಬೇಡ, 
ಗುಡಿಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವೆ. 

೧೦೫೬ 
ಬಲ್ಲವನ ಭಾವ ಶರೀರದ ಹಂಗನರಿಯಬೇಕು. 
ಸಂಚಿತದಲ್ಲಿ ತೋರುವ ಸಂಕಲ್ಪ , 
ಆಗಾಮಿಯಲ್ಲಿ ತೋರುವ ಸುಖಭೋಗ, 
ಪ್ರಾರಬ್ಬದಲ್ಲಿ ತೋರುವ ಆಸುರ ಕರ್ಮ ಪ್ರಾಪ್ತಿ. 
ಇಂತಿವ ನೇತಿಗಳೆದು ನಿರ್ಲಿಪನಾಗಿರು. 
ಯೋಗಭೋಗತ್ಯಾಗ ಇಂತೀ ತ್ರಿಗುಣದಲ್ಲಿ 
ಲೇಪವಾಗದೆ ಅರಿ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವ. 

೧೦೫೭ 
ಶಿಲೆಯೊಳಗಣ ಭೇದದಿಂದ ಒಲವರವಾಯಿತ್ತು . 
ಹಲವುಕಡಹಿನಲ್ಲಿ ತೆಪ್ಪವನಿಕ್ಕಿದಡೆ, 
ಹೊಳೆ ಒಂದೆ, ಹಾದಿಯ ಹೊಲಬು ಬೇರಲ್ಲದೆ, 
ಧರೆ ಸಲಿಲ ಪಾವಕ ಇವು ಬೇರೆದೇವರ ಒಲವರವುಂಟೆ ? 
ಧರೆ ಎಲ್ಲರಿಗೂ ಆಧಾರ, ಸಲಿಲ ಎಲ್ಲಕ್ಕೂ ಆಪ್ಯಾಯನ ಭೇದ, 
ಪಾವಕ ಸರ್ವಮಯರಿಗೆ ದಗ್ಗ . 
ಸರ್ವಮಯ ಪೂಜಿತ ದೈವದ ಆಧಾರ, ನೀನಲ್ಲದೆ ಬೇರೆಯಿಲ್ಲ , 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವೆ. 

೧೦೫೮ | 
ಇದಿರುನೋಡುವುದಕ್ಕೆ ತೊಲಗು ಸಾಯೆಂಬ ಮಾತಲ್ಲದೆ, 
ನಿಂದಲ್ಲಿ ಅಂಬರವ ನೋಡುವುದಕ್ಕೆ ಕೊಂಡಾಡಲೇತಕ್ಕೆ ? 
ವಾದದಿಂದ ಹೋರಿಕಾಬುದು, 
ವೇದಾಂತಿಯ ವಾಗ್ವಾದದ ಗೆಲ್ಲ ಸೋಲವಲ್ಲದೆ, 
ವಸ್ತುವ ಭೇದಿಸಲರಿಯ , ಅರಿದುದಕ್ಕೆ ಒಡಲು. 
ಅವರಡಿಯ ಅರಿದ ಮತ್ತೆ, 
ಏನೂ ಎನ್ನದಿಪ್ಪುದೆವೇದಸಿದ್ದಾಂತ. 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವನರಿವುದಕ್ಕೆ 
ಇದೇ ಪ್ರಮಾಣು. 


|| ೬೬ || 


|| ೬೭ || 


೩೫೮ 


ಸಂಕೀರ್ಣ ವಚನಸಂಪುಟ : ಮೂರು 


| ೬೮|| 


೧೦೫೯ 
ಪ್ರಾಣ ತುಡುಕಿಗೆ ಬಂದಲ್ಲಿ , 
ಕೊರಳ ಹಿಡಿದು ಅವುಕಿ ಕೊಂದರೆಂಬ ಅಪಕೀರ್ತಿಯೇಕೆ? 
ಬೀಳುವ ಪಾದುಕವ ತಳ್ಳಿ ಘನವ ಹೊರಲೇಕೆ ? 
ಬೇವ ಮನೆಗೆಕೊಳ್ಳಿಯ ಹಾಕಿ ದುರ್ಜನವ ಹೊರುವನಂತೆ, 
ಅರಿಯದವನ ಅರಿಯರೆಂದು ಬಿರುದು ಮಾಡುವನ ಅರಿವು, 
ಹರಿ[ ದ] ಹರುಗೋಲವನೇರಿದಂತೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗಾ. 

೧೦೬೦ 
ನೋಡುವಲ್ಲಿ ನೆರೆ ಶೃಂಗಾರವಲ್ಲದೆ, ಕೂಡುವಲ್ಲಿ ಉಂಟೆ ? 
ನುಡಿವಲ್ಲಿ ಮಾತಿನ ಬಲುಮೆಯಲ್ಲದೆ, 
ಸಂಸಾರವ ಸಾಧನವ ಮಾಡುವಲ್ಲಿ ಮುಟ್ಟದಿಪ್ಪುದುಂಟೆ ? 
ನಡೆ ನುಡಿ ಸಿದ್ಧಾಂತವಾದ ಶರಣಂಗೆ ಪಡಿಪುಚ್ಚವಿಲ್ಲ , 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ 
ಐಕ್ಯವಾದ ಶರಣಂಗೆ. 

- 
೧೦೬೧ 
ಆಲೆಯ ಮನೆಯಲ್ಲಿ ಅಕ್ಕಿಯ ಹೊಯಿದು, 
ಕೋಣೆಯಲ್ಲಿ ಕೂಳನರಸುವನಂತೆ, 
ತನ್ನ ಮಾತಿನ ಗೆಲ್ಲ ಸೋಲಕ್ಕೆ 
ದೇವತಾಭಾವವ ಅಲ್ಲ ಅಹುದೆಂದು ಹೋರುವನಸೊಲ್ಲು, 
ಕಾಲುವಳ್ಳವ ಮುಚ್ಚಿದ ಮತ್ಸದಂತೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗತ್ಯೇಶ್ವರಲಿಂಗ. 


|| ೬೯ || 


|| ೭೦ || 


೧೦೬೨ 
ಮದನನ ಚಾಪ, ಮನ್ಮಥನ ಗಂಧ, ಚದುರರ ಮಾತು, 
ಸಂಪಲಿಯಗನ್ನ , ಇರಿಯದ ವೀರ, 
ವಸ್ತುವಿನಲ್ಲಿ ಕರಿಗೊಳ್ಳದವನ ವಾಚ, - 
ಅಜನಕೊರಳ ಸೂತೆಯಂತೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗ 


|| ೭೧ || 


ಮನುಮುನಿ ಗುಮ್ಮಟದೇವನ ವಚನ 


& . 88€ 


೧೦೬೩ 
ತಟಾಕ ಒಡೆದಡೆ ಪ್ರತಿಶಬ್ದವಲ್ಲದೆ ಗತಿಭಿನ್ನವುಂಟೆ ? 
ಅಂಬುಧಿಗೆ ಅದು ತುಂಬಿದ ಸಂಪದ, 
ಅದರಂಗದ ಇರವು, ಲಿಂಗಾಂಗಿಯ ಭಾವದ ಸಂಗ. 
ಕಂಡುದ ಕಂಡು ಕಾಲ್ಗೆಡೆವ ಲಿಂಗಿಗಳಿಗುಂಟೆ, 
ಗುಡಿಯೊಡೆಯ ಗುಮ್ಮಟನಾಥನ 
ಅಗಮ್ಮೇಶ್ವರಲಿಂಗದ ಸಂಗದ ಸುಖವು? 


|| ೭೨ || 


೧೦೬೪ 
ಪದವನರಿಯದ ವಾಚಕ, ಘಾತಕನ ಇರವು 
ಪುಸಿ ಧನುವಿನಲ್ಲಿ ಸಿಕ್ಕಿದ ಮಿಸುಕಿದ ಕಣೆಯಂತೆ, 
ಹಸಿದವನ ಒಡಲಿನ ಪ್ರತಿಮೂದಲೆಯಂತೆ. 
ಇಂತೀ ಅರಿವಿನ ಒಳಗನರಿಯದ ಜೂಜಿನ ಹುದುಗಿಂಗೆ ಬಂದು, 
ಸುರಿಗಾಯ ಸುರಿವವನ ವಿಧಿಯಂತೆ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 


|| ೭೩ || 


೧೦೬೫ 


| ೭೪ || 


ಘಟದಲ್ಲಿ ಆತ್ಮ ದಿಟಕರಿಸುವುದಿಲ್ಲವೆಂದು ಅರಿದ ಮತ್ತೆ, 
ಕುಟಿಲದ ರಸವಾದದ ಮಾತಿನ ಮಾಲೆಯೇಕೆ ? 
ಆಗುಚೇಗೆಯನರಿದು ಬೋಧಿಸಲೇಕೆ, ಭೋಗಂಗಳಿಗಾಗಿ ? 
ಇದು ಮರುತನ ಇದಿರಿನ ದೀಪ, 
ಸುರಚಾಪದ ಬಣ್ಣ , ಶರೀರದ ಅಳಿವು. 
ಸಾಕಾರದಲ್ಲಿ ಇದ್ದು , ನಿರಾಕಾರವನರಿ , 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವ. 

೧೦೬೬ 
ಹೇಮದ ಬಣ್ಣ , ನಾನಾ ಬಗೆಯಲ್ಲಿ ತೋರುವ 
ಪರಿಕೂಟದ ಕಪಟದಿಂದ, 
ಕಪಟವ ಕಳೆದು ನಿಂದಲ್ಲಿ , ಅದೇತರ ಗುಣ ? 
ಒಂದಲ್ಲದೆ ಈ ಪಥ ತಪ್ಪದು, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ 
ಅಂಗವ ಕಳೆದು ಉಳಿದ ಶರಣಂಗೆ. 


|| ೭೫ || 


೩೬೦ 


ಸಂಕೀರ್ಣ ವಚನಸಂಪುಟ : ಮೂರು 


೧೦೬೭ 
ಅರಿದೆಹೆನೆಂದು ಭಾವಿಸುವನ್ನಕ್ಕ , 
ಶರೀರವಳಿದ ಮತ್ತೆ , ಅರಿವುದೇನು ? 
ಸಕಲಭೋಗಂಗಳಲ್ಲಿ ಇದ್ದು ಬೆರಸಿ, 
ಮಗ್ನವಾಗದೆ ಗೇರಿನ ಫಲದಂತೆ ಇರು. 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವನರಿವುದಕ್ಕೆ . || ೭೬ || 


೧೦೬೮ . 


|| ೭೭ || 


ಸಂಸಾರದಲ್ಲಿ ತೋರುವ ಸುಖದುಃಖಭೋಗಾದಿಭೋಗಂಗಳು 
ಇವಾರಿಂದಾದವೆಂದು ಅರಿದ ಮತ್ತೆ, ಬಾಗಿಲ ಕಾಯ್ದು ಕೂಗಿಡಲೇಕೆ ? 
ಎಲೆ ಅಲ್ಲಾಡದು, ಅವನಾಧೀನವಲ್ಲದಿಲ್ಲಾ ಎಂದು 
ಎಲ್ಲರಿಗೆ ಹೇಳುತ ಭವಡಲೇಕೆ ? 
ಹೋಯಿತ್ತು ಬಾಗಿಲಿಗೆ ಬಂದಾಗ ಭಾವಜ್ಞಾನ. 
ಭಾವ ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ 
ಅರಿದು, ಹರಿದು ಬದುಕಿರಣ್ಣಾ . 

೧೦೬೯ 
ರೂಪಕಂಡಲ್ಲಿ ಇಷ್ಟಕ್ಕೆ , ರುಚಿಯ ಕಂಡಲ್ಲಿ ಪ್ರಾಣಕ್ಕೆ , 
ಉಭಯವ ಹೆರೆಹಿಂಗಿ, ಅರ್ಪಿತವನರಿವ ಪರಿಯಿನ್ನೆಂತೊ ? 
ಕುಸುಮ ಗಂಧದ ಇರವು, ಫಳರಸದಿರವು ಇಷ್ಟಪ್ರಾಣ. 
ಇಷ್ಟವನರಿತಡೆ ಅರ್ಪಿತ ಅವಧಾನಿ . 
ಗುಡಿಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ 
ಅರ್ಪಿತ ಅವಧಾನಿ [ ಯ ] ಇರವು. 

೧೦೭೦ 
ಬೀಜವ ಮೀರಿದ ವೃಕ್ಷವುಂಟೆ ಅಯ್ಯಾ ? 
ಶಿರ ಹೊರಗಾದ ಚಕ್ಷುವುಂಟೆ ಅಯ್ಯಾ ? 
ಕಾಯ ಹೊರಗಾದ ಭೋಗವುಂಟೆ ಅಯ್ಯಾ ? 
ಇಷ್ಟ ಹೊರಗಾದ ಅರ್ಪಿತ ಅದೆತ್ತಣ ಬಾಯಿ ? 
ಕಷ್ಟದ ಮಾತು ದೃಷ್ಟವಲ್ಲ , ಗುಡಿಯ ಗುಮ್ಮಟನಾಥನ . 
ಅಗಮ್ಮೇಶ್ವರಲಿಂಗವ ಅರಿತವರ ಅರಿವಲ್ಲ . 


| ೭೮ || 


|| ೭೯ || 


- ೧೦೭೧ . 


ಭಕ್ತನಾದಲ್ಲಿ ಭಕ್ತಿಸ್ಥಲ ಅಳವಟ್ಟು , 
ಮಾಹೇಶ್ವರನಾದಲ್ಲಿ ಆ ಸ್ಥಲ ಅಳವಟ್ಟು . 


೩.೬೧ 


ಮನುಮುನಿ ಗುಮ್ಮಟದೇವನ ವಚನ 


ಪ್ರಸಾದಿಯಾದಲ್ಲಿ ಆ ಸ್ಥಲ ಅಳವಟ್ಟು . 
ಪ್ರಾಣಲಿಂಗಿಯಾದಲ್ಲಿ ಆ ಸ್ಥಲ ಅಳವಟ್ಟು . 
ಶರಣನಾದಲ್ಲಿ ಆ ಸ್ಥಲ ಅಳವಟ್ಟು . 
ಐಕ್ಯನಾದಲ್ಲಿ ಆ ಸ್ಥಲ ಅಳವಟ್ಟು . 
ಆರು ಲೇಪವಾಗಿ, ಮೂರು ಮುಗ್ಧವಾಗಿ, 
ಒಂದೆಂಬುದಕ್ಕೆ ಸಂದಿಲ್ಲದೆ, 
ಲಿಂಗವೆ ಅಂಗವಾಗಿಪ್ಪ ಶರಣನ ಇರವು, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 
ತಾನು ತಾನಾದ ಶರಣ. 


|| ೮೦ || 


೧೦೭೨ 
ಬ್ರಹ್ಮಂಗೆ ಇಚ್ಛಾಶಕ್ತಿಯಾಗಿದ್ದಲ್ಲಿ , 
ವಿಷ್ಣುವಿಂಗೆ ಕ್ರಿಯಾಶಕ್ತಿಯಾಗಿದ್ದಲ್ಲಿ, 
ರುದ್ರಂಗೆ ಜ್ಞಾನಶಕ್ತಿಯಾಗಿದ್ದಲ್ಲಿ, 
ಇಂತಿವರು ದಂಪತಿ ಸಹಜವಾಗಿ 
ಯುಗಜುಗಂಗಳ ಜೋರೈಸುತ್ತಿದ್ದರು. 
ಬ್ರಹ್ಮಂಗೆ ಸರಸ್ವತಿಯೆಂದಾರು ! 
ವಿಷ್ಣುವಿಗೆ ಲಕ್ಷ್ಮೀದೇವಿಯೆಂದಾರು ! 
ರುದ್ರಂಗೆ ಉಮಾದೇವಿಯೆಂದಾರು ! 
ಬ್ರಹ್ಮ ಅಂಗವಾಗಿ, ವಿಷ್ಣು ಪ್ರಾಣವಾಗಿ, 
ರುದ್ರ ಉಭಯಜ್ಞಾನವಾಗಿ, 
ಅಂದು ತಾಳಿದ ಸಾಕಾರದ ಗುಡಿಯ ಐಕ್ಯನಾದ ಕಾರಣ, 
ಗುಮ್ಮಟನೆಂಬ ನಾಮವ ತಾಳಿ, ಅಗಮ್ಮೇಶ್ವರಲಿಂಗ ಗುಹೇಶ್ವರನಾದ. | ೮೧ || 


೧೦೭೩ 
ತನುವಿನೊಳಗಣ ತನು, ಮನದೊಳಗಣ ಮನ, 
ಜ್ಞಾನದೊಳಗಣ ಜ್ಞಾನ, ಕಾಣುವ ಕಂಗಳಿಂಗೆ 
ಮತ್ತಮಾಕಣ್ಣು ತೆಗೆದುನೋಡಲಾಗಿ, 
ಬ್ರಹ್ಮ ಹರುಗೋಲವಾದ, ವಿಷ್ಣು ಸಟ್ಟುಗವಾದ, 
ರುದ್ರ ಅಂಬಿಗನಾಗಿ ಒತ್ತಿದ. 
ಹರುಗೋಲಸಿಕ್ಕಿತ್ತು , 
ಮಾತಂಗವೆಂಬ ಪರ್ವತದ ತಪ್ಪಲಿನ ಸಿಕ್ಕುಗಲ್ಲಿನಲ್ಲಿ . 


೩೬೨ 


ಸಂಕೀರ್ಣ ವಚನಸಂಪುಟ : ಮೂರು 


ಹರುಗೋಲುಕೊಳೆತಿತ್ತು , ಹುಟ್ಟು ಮುರಿಯಿತ್ತು, 
ಅಂಬಿಗ ಎತ್ತಹೋದನೆಂದರಿಯೆ. 
ಎನಗಾ ಬಟ್ಟೆಯ ಹೇಳಾ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 


|| ೮೨ || 


|| ೮೩|| 


೧೦೭೪ 
ಒಂದು ಚಿಪ್ಪಿನಲ್ಲಿ , ಮೂರು ಮುತ್ತು ಹುಟ್ಟಿದವು: 
ಒಂದು ಕಟ್ಟಾಣಿ, ಒಂದು ಸುಪ್ಪಾಣಿ, 
ಒಂದು ಮಣಿಉದಕವಿಲ್ಲದ ಸೂತೆ. 
ಬಿದ್ದ ಉದಕ ಒಂದೆ, ತಾಳಿದ ಚಿಪ್ಪು ಒಂದೆ. 
ಚಿಪ್ಪಿನ ಹೊರೆಯೋ , ಉದಕವ ತೆರೆಯೋ , ಮುತ್ತಿನ ಗುಣವೋ ? 
ಇವರ ಲಕ್ಷಣದ ಭೇದವೋ ಇದು ? 
ಚಿತ್ತದ ಜ್ಞಾನ, ಕರ್ತುವೆ ಹೇಳಾ, 
ಗುಡಿಯ ಗುಹೆಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ 

೧೦೭೫ 
ಕಾಡುಗುರಿ [ ತಾ ]ನೆಯಾಗಿ ಬಂದು, 
ಊರೊಳಗೆ ಮೂರು ಮರಿಯನೀಯಿತ್ತು. 
ಅವರ ವರ್ಣ ಒಂದೆಡ, ಒಂದು ಕಾಡ, 
ಒಂದು ಎಲ್ಲರ ಕೂಡಿದ ಬಣ್ಣ 
ಹೆಂಗುರಿ ಸತ್ತಿತ್ತು , ಮರಿಗೆ ಒಡೆಯರಿಲ್ಲ . 
ಆ ಮರಿಯ ಕಾವಡೆ, 
ಕಾಲಿಲ್ಲದ ಕೈಯಿಲ್ಲದೆಕಣ್ಣಿಲ್ಲದಕಾಯಬೇಕು. 
ಆ ಮರಿ ಅರಿದು ನಮಗೆ ಇನ್ನಾರು ಇಲ್ಲಾ ಎಂದು 
ಎಡಕಾಡನೊಳಗಡಗಿ, ಕಾಡ ನಾನಾ ವರ್ಣದೊಳಗಡಗಿ, 
ನಾಡು ನಾದದೊಳಗಡಗಿ, ನಾನಾ ವರ್ಣ ನಾಡಿನೊಳಗಡಗಿ, 
ನಾದ ಸುನಾದದಲ್ಲಿ ಅಡಗಿ, ಸುನಾದ ಸುರಾಳವಾಗಿ ಇದ್ದಲ್ಲಿ , 
ಗುಡಿಯ ಗುಹೆಯ ಗುಮ್ಮಟನೊಡೆಯ ಅಗತ್ಯೇಶ್ವರಲಿಂಗ, 
ನೀ ನಿರಾಳವಾಗಿ ಇದ್ದೆ . 

೧೦೭೬ 
ಒಂದು ಉಪ್ಪರಿಗೆಯ ಮಂದಿರದಲ್ಲಿ , 
ಉಭಯದ ಮಧ್ಯದ ಬಾಗಿಲಲ್ಲಿ , 


|| ೮೪|| 


& 


ಮನುಮುನಿ ಗುಮ್ಮಟದೇವನ ವಚನ 


& 


|| ೮೫ || 


ಕಟ್ಟಿದ್ದಿತ್ತೊಂದು ಬಲುಗೋಡಗಕ್ಕೆ 
ಬಾಯ ಅಣಲಿನ ಸಂಚದ ಕೂಳು. 
ಉಡಿಯೊಳಗಣ ಬೆಂಬೆಯ ಹಂಬು, 
ಹಂಬಿನೊಳಗಣ ಬಹುಧಾನ್ಯದ ತೆನೆ, 
ನೆಟ್ಟ ಗಳೆ ಮೂರು, ತಿಪ್ಪಣದ ಮಣೆ ಒಂದು, 
ಮಣೆಯಲ್ಲಿ ಕುಳಿತು ಅಣಲ ಸಂಚವ ತಿಂದಿತ್ತು . 
ಒಂದು ಮಣೆಯಲ್ಲಿ ಕುಳಿತು ಉಡಿಯ ತೆನೆಯ ತಿಂದಿತ್ತು . 
ಮತ್ತೊಂದು ಮಣೆಗೆ ಹೋಗಿ, 
ಕುಳಿತು ಹಾರೈಸಿ ದೆಸೆಯ ಕಾಣದೆ ನೆಗೆಯಲಾಗಿ , 
ಗಣೆ ದಸಿ ತಾಗಿ ,ಕೋಡಗನ ಅಸುಹೋಯಿತ್ತು , 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗವನರಿದೆ. 

೧೦೭೭ 
ತೃಷ್ಣ ಹಿಂಗಿದ ಲಿಂಗಾಂಗಿಯ ಅಂಗದ ಇರವು. 
ಬಸುರಿಯ ಗರ್ಭದಲ್ಲಿ ತೋರುವ ಶಿಶುವಿನ ದೆಸೆಯ ಇರವು. 
ಅನ್ನರಸಕೆ ಭಿನ್ನವಾಗಿ ಬಾಯಿಯಿಲ್ಲದೆ, 
ತಾಯ ಪಥ್ಯದಲ್ಲಿ ಆತ್ಮಂಗೆ ಸುಖವಾಗಿ ಇಪ್ಪುದು. 
ಘಟಮಟ ಭಿನ್ನವಹನ್ನಕ್ಕ ಸುಖದುಃಖ . 
ಶಿಶುವ ತಾಳಿದ್ದ ಆ ತೆರ, ಲಿಂಗದ ಎಸಕವನರಿವಿಲು, 
ಇಷ್ಟಪ್ರಾಣ ಹೆರೆಹಿಂಗದ ಮೂರ್ತಿ ಧ್ಯಾನ ನೆಲೆಗೊಂಡು, 
ಕಂಗಳು ಗರ್ಭ, ಮನ ಶಿಶುವಾಗಿ, ಲಿಂಗವೆಂಬ ಅಂಗದ ತೊಟ್ಟಿಲಲ್ಲಿ 
ವಿಶ್ವಾಸ ಘನಲಿಂಗ ಇಂಬಿಟ್ಟು ಕಂಡೆ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗದಲ್ಲಿ . 

೧೦೭೮ 
ಹಾವು ಹಲ್ಲಿ ಮಾರ್ಜಾಲ ಇವ ಹಾಯಿಸಿ 
ಕಂಡೆಹೆನೆಂಬುದರಿಂದ ಕಡೆಯೆ, 
ಲಿಂಗವ ಹಿಡಿದಿದ್ದ ಸಾಕಾರ ಅಂಗನ ಇರವು ? 
ಮುಂದೆ ಬಹುದ ಹೇಳಿಹೆನೆಂದು ವಿಹಂಗನನೆಬ್ಬಿಸಿ, 
ಹೋಹರ ಕಂಡು ನಂಬುವರಿಂದ ಕಡೆಯೆ , 
ಲಿಂಗವ ಹಿಡಿದ ಅಂಗ ? 
ಛೀ , ಸಾಕು ಸುಡು. 
ಇವರಿಗೆ ಲಿಂಗ ಕೊಟ್ಟ ದರುಶನವು, 


|| ೮೬ || 


೩೬೪ 


ಸಂಕೀರ್ಣ ವಚನಸಂಪುಟ : ಮೂರು 


ಭಂಡನ ಕಂಡು ಅಡಗಿದ ಗುಡಿಯೊಳಗೆ, 
ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

|| ೮೭|| 
೧೦೭೯ 
ಅರಿದವನ ವಿಶ್ವಾಸ, ತೊರೆಯ ಗುಂಡಿಗೆಯಿಂದ ಕಡೆಯೆ ? 
ಪಿಸಿತದ ಕುಕ್ಕೆಯ ಮೆಚ್ಚಿ, ವಿಷವ ಪೊಯ್ದುದರಿಂದ ಕಡೆಯೆ, 
ಒಸೆದು ಕೊಟ್ಟ ಲಿಂಗ ? 
ವಿಷರುಹನ ಜನಕನ ಪಿತ ಮೊದಲಾದ 
ಮನುಮುನಿದೇವಜಾತಿ ವರ್ಗಂಗಳೆಲ್ಲ 
ಶ್ರದ್ದೆಯಿಂದ ಸದಾತ್ಮನನರಿದು, 
ಸದಮಲ ಸುಧೆಯಲ್ಲಿ ಸುಖಿಯಾದರೆಂಬುದ ಕಂಡು ಕೇಳಿ, 
ನಂಬುಗೆಯಿಲ್ಲದೆಕೊಡುವನ ಮರವೆಯೋ , ಕೊಂಬುವನ ಪ್ರಕೃತಿಯೋ ? 
ಇದರ ಸಂದೇಹವ ಹೇಳು, ಗುಡಿಯ ಗುಹೆಯೊಳಗೆ ಅಡಗಬೇಡ, 
ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ. 

|| ೮೮ || 


೧೦೮೦ 
ಕಾಲನ ಗೆಡ್ಡೆಹೆನೆಂದು ಮಾಡಿ ಬೇಡದ ನಿತ್ಯಾರ್ಚನೆ. 
ಘಟಲಿಂಗಕ್ಕೆ ಹೊತ್ತಿನ ಗೊತ್ತಿನ ಕಟ್ಟುಂಟೆ ? 
ಕತ್ತಲೆಯ ಮನೆಯಲ್ಲಿ ಕುಳಿತು ಸಕ್ಕರೆಯ ಮಟ್ಟಡ, 
ಕತ್ತಲೆಗೆ ಅಂಜಿ ಮೆತ್ತನಾಯಿ ಸಕ್ಕರೆಯ ಮಧುರ ? 
ಚಿತ್ರದ ಪ್ರಕೃತಿ ಹಿಂಗಿ, 
ನಿಶ್ಚಯ ನಿಜ ನೆಮ್ಮುಗೆಯಲ್ಲಿ ಮಾಡುವಡೆ, 
ಚಿತ್ತದಲ್ಲಿ ಅಷ್ಟೊತ್ತಿದಂತೆಯಿಪ್ಪ ಹೊತ್ತಿನ ಗಡಿಯವನಲ್ಲ . 
ಚಿತ್ತಜಹರ ಗುಡಿಯೊಡೆಯ ಗುಮ್ಮಟನ 
ಅಗಮ್ಮೇಶ್ವರಲಿಂಗ ಕಟ್ಟುಗೊತ್ತಿನೊಳಗಲ್ಲ . 

೧೦೮೧ 
ರಸ ಉಂಬಲ್ಲಿ , ಗಂಧ ವಾಸಿಸುವಲ್ಲಿ , 
ರೂಪುನಿರೀಕ್ಷಣೆಯಲ್ಲಿ , ಶಬ್ದ ಗೋಚರದಲ್ಲಿ , 
ಸ್ಪರ್ಶ ತ್ವಕ್ಕಿನಲ್ಲಿ , ಪಂಚಪುಟ ಭೇದಂಗಳಲ್ಲಿ , 
ಅಷ್ಟಗುಣ ಮದಂಗಳ ಪಟ್ಟಣದ, 
ಷೋಡಶದ ರೂಢಿಯ ಷಡ್ಡಕ್ರದ ಆಧಾರದ, 
ಪಂಚವಿಂಶತಿಯ ನಿಳೆಯದ ಸಂಚಾರದ, 


|| ೮೯ || 


ಮನುಮುನಿ ಗುಮ್ಮಟದೇವನ ವಚನ 


೩೬೫ 


|| ೯೦ || 


ನವಕವಾಟದ, ತ್ರಿಶಕ್ತಿ ಸಂಪದದ, 
ತ್ರಿಗುಣಾತ್ಮನ ತ್ರಿಗುಣ ಓಹರಿಯಲ್ಲಿ ಬಳಸಿಪ್ಪ 
ಬಂಧದಲ್ಲಿ ಮಗ್ನವಾಗದೆ, 
ಜಾಗ್ರ [ಸ್ವಪ್ನ ಸುಷುಪ್ತಿ ತ್ರಿವಿಧ ಘಟಪಟಲ 
ತತ್ವನಿರಸನ ನಿರ್ವಿಕಾರನಾಗಿ, 
ಇಂತಿವರಲ್ಲಿ ಅವಘಾನವಾಗಿ ಮುಳುಗದೆ, 
ನೀರನಿರಿದ ಕೈದಿನಂತೆ ಕಲೆದೋರದೆ, 
ಆವ ಸುಖಂಗಳಲ್ಲಿ ಅಭಿನ್ನವಾಗಿ, 
ಜಲದೊಳಗಣ ಶಿಲೆ, ಶಿಲೆಯೊಳಗಣ ವಹಿ 
ಸುಳುಹುದೂರದ ತೆರ, 
ಮಥನಕ್ಕೆ ಕಂಡು, ಕಾಣದಡಗಿಪ್ಪ ತೆರ, 
ಲಿಂಗಾಂಗಿಯ ಇರವು. 
ಇದು ಸಿದ್ದವಾಗಬೇಕು, ಶರೀರದ ಗುಡಿಯೊಡೆಯ 
ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವನರಿವುದಕ್ಕೆ . 
ಇದೇ ಅಂಜನಸಿದ್ದಿ . 

೧೦೮೨ 
ಕರಣಂಗಳ ಕಳೆದು ಕಂಡೆಹೆನೆಂದಡೆ, 
ಕುರುಹಿಂಗೆ ಅಗೋಚರ. 
ಇಂದ್ರಿಯಂಗಳಿದ್ದು ಕಂಡೆಹೆನೆಂದಡೆ, 
ಅವು ಕೊಂದು, ತೂಗುವದ ಅರಿ. 
ಹಿಂಗಬಾರದು, ಹಿಂಗದಿರಬಾರದು. 
ಇದರ ಸಂಗಸುಖವ ಹೇಳು, 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರಲಿಂಗ, 

೧೦೮೩ 
ಕಣ್ಣಿನಲ್ಲಿ ಕಂಡೆಹೆನೆಂದಡೆ, ಕಣ್ಣು ಎನ್ನವಲ್ಲ . 
ಕೈಯಲ್ಲಿ ಮುಟ್ಟಿಹೆನೆಂದಡೆ, ಕೈಯೆನ್ನವಲ್ಲ . 
ಮನದಲ್ಲಿ ನೆನೆದಹೆನೆಂದಡೆ, ಮನ ಎನ್ನದಲ್ಲ . 
ನಾ ನಡೆವಡೆ ಸ್ವತಂತ್ರಿಯಲ್ಲ . 
ಎನಗೆ ಅರಿಕೆಯಾದಡೆ ನಿನ್ನ ಇದಿರಿಡಲೇಕೆ ? 
ಇದಿರಿಂಗೆ ಕುರುಹು, ಮನಕ್ಕೆ ಅರುವು, 
ಉಭಯದ ತೆರ ನೀನೆ. 


|| ೯೧|| 


೩೬೬ 


ಸಂಕೀರ್ಣ ವಚನಸಂಪುಟ : ಮೂರು 


|| ೯೨|| 


ಗೂಡಿನ ಗುಹೆಯ ಗುಮ್ಮಟನೊಡೆಯ ಅಗಮ್ಮೇಶ್ವರಲಿಂಗ, 
ಒಳಹೊರಗಿನಲ್ಲಿ ಪರಿಪೂರ್ಣನೀನು ನೀನೆ. 

೧೦೮೪ 
ಮಾಣಿಕದ ಮಣಿ, ಉರಿಯ ಬೆಳಗಲ್ಲದ ಸುಡುವುದಿಲ್ಲ. 
ಉದಕದ ಮಡು, ಮುಳುಗಲ್ಲದೆಕೊಲುವುದಿಲ್ಲ . 
ನಿನ್ನನರಿದಲ್ಲದೆನೀನವರನರಿಯೆನೆಂಬ ನೇಮವೆ ? 
ಅಯಃಕಾಂತದ ಶಿಲೆಲೋಹದಂತೆ ಉಭಯಗುಣಸಂಪನ್ನ ನೀನೆ. 
ಅಂದಿಗೆ ಅನಿಮಿಷನ ಕೈಯಲ್ಲಿ, 
ಇಂದಿಗೆ ಪ್ರಭುವಿನ ಗುಹೆಯಲ್ಲಿ ಗುಹೇಶ್ವರನಾದೆ. 
ಎನ್ನ ಗುಡಿಗೆ ಬಂದು ಗುಮ್ಮಟಂಗೆ ಮಠಸ್ಥನಾದೆ. 
ಅಗಮ್ಮೇಶ್ವರಲಿಂಗವೆ, ನನಗೂ ನಿನಗೂ ಕೊಳುವಿಡಿಯೇಕೆ ? 
ಕೊಂಡು ಹೋಗು, ಶಿವಶಿವಾ ಸಮರ್ಪಣ. 

|| ೯೩ || 
೧೦೮೫ 
ಆತುರ ಹಿಂಗದವಂಗೆ ವೇಶೆಯ ಪೋಷಿಸಲೇಕೆ? 
ಈಶ್ವರನನರಿಯದವಂಗೆ ಸುಕೃತದ ಪೂಜೆಯ ಪುಣ್ಯವದೇಕೆ ? 
ಹೇಳಿ ಹೊಕ್ಕು ಹೋದಮತ್ತೆ ವೇಷದ ಒಲವರವೇಕೆ ? 
ಭವವಿರೋಧಿಯ ಭಾವದಲ್ಲಿ ನೆಲಸಿದ ಮತ್ತೆ, 
ಇದಿರಿಂಗೆ ಸಂಪದಪದವೇಕೆ ? 
ಒಡಗೂಡಿದಲ್ಲಿ ಅಂಗದ ತೊಡಕೇಕೆ ? 
ಬಿಡು, ಶುಕ್ಲದ ಗುಡಿಯ ಸುಡು, 
ಗುಮ್ಮಟನೆಂಬ ನಾಮವ ಅಡಗು, 
ಅಗಮ್ಮೇಶ್ವರಲಿಂಗದಲ್ಲಿ ಗುಪ್ತನಾಗಿ, ಒಡಗೂಡಿ ಲೇಪಾಂಗವಾಗಿರು. || ೯೪|| 

೧೦೮೬ 
ಪಿಂಡಜ್ಞಾನ ಸಂಬಂಧದ ಇರವು: 

ಪೃಥ್ವಿಯಿಂದಾದ ರೂಪು, ಅಪ್ಪುವಿನಿಂದಾದ ಘಟ್ಟಿ, 
ತೇಜದಿಂದಾದ ರಜಸ್ಸು , ವಾಯುವಿನಿಂದಾದ ಸರ್ವಾತ್ಮ , 
ಆಕಾಶದಿಂದಾದ ನಿರವಯ . 
ಇಂತೀ ಪಂಚಭೂತಿಕದಿಂದಾದ ಆತ್ಮನಿಪ್ಪ ಪಿಂಡ[ಸ್ಥಲದಲ್ಲಿ ನಿಂದು), 
ಸ್ಕೂಲಸೂಕ್ಷ್ಮದಿಂದರಿದು, ಕಾರಣದಿಂದ ಕಂಡು, 
ಇಂತೀ ತ್ರಿವಿಧ, ಆತ್ಮನ ಆಧಾರ ಆವುದೆಂದರಿದು, 


ಮನುಮುನಿ ಗುಮ್ಮಟದೇವನ ವಚನ 


ಬ್ರಹ್ಮನ ಸೃಷ್ಟಿ, ವಿಷ್ಣುವಿನ ಶಾಂತಿ, ರುದ್ರನ ಘಟಿತ, 
ಇವಮೂರಹೊದ್ದದೆಯಿಪುದು ಪಿಂಡಜ್ಞಾನಲೇಪ, ಅಂಗದ ನಿರಸನ. 
ಗುರುವಿನ ಕರಕಮಲದಲ್ಲಿ ಮನದ ನಿರಸನ. 
ಲಿಂಗದ ಯೋಗದಲ್ಲಿ ಸರ್ವೆಂದ್ರಿಯ ನಿರಸನ. 
ಶರಣರ ಸಂಸರ್ಗದಲ್ಲಿ ಇಂತಿವನರಿತು, 
ಮನಬಂದಂತೆ ನಡೆಯದೆ, ವಿಕಾರವೆಂದಂತೆ ಪ್ರಕೃತಿಗೆ ಒಳಗಾಗದೆ, 
ಮಧುರದಂಡದೊಳಗೆ ಅಡಗಿದ ಸುಧೆಯ ತೆಗೆದು, 
ಸದೆಯ ಕಳೆವಂತೆ, 
ಕಳೆದು ಉಳಿಯಬೇಕು, ಪಿಂಡಪ್ರಾಣಲಿಂಗಯೋಗವ. 
ಇಂತಿವು ಅರಿವವರ[ರುಹು , ಕರಿಗೊಂಡವನ ತೆರ[ ನರಿಕೆಯೆ ] ತಾ 
ಗುಡಿಯೊಡೆಯ ಗುಮ್ಮಟನಾಥನ 
ಅಗಮ್ಮೇಶ್ವರಲಿಂಗವ ಅವಗವಿಸಿದ ಸದಮಲಾಂಗನ ಇರವು. || ೯೫|| 

೧೦೮೭ 
* ಅರಿದು ಮರೆಯಲಿಲ್ಲ , ಕುಕ್ಕುರಜ್ಞಾನವಾಗಿ, 
ಇದಿರ ಕಂಡು ತಾ ಕಾಣದಂತೆ ಇರಲಿಲ್ಲ , 
ಗತಿಜಿ . ಯ ಚತುಃಪಾದಿಯಂತೆ. 
ಕಾಲವನರಿತು , ಆ ಕಾಲದಲ್ಲಿ ಹೋಹಕಾಲಜ್ಞಾನಿಯಂತೆ, 
ಕೂಗಿಕರೆದು, ಕೂಲಿಸಿಕೊಂಬ ಶತಬುದ್ದಿಪತಿ ಶಿವನಂತೆ, 
ಮಾಡಿದ ಅಸಿ ಕಾರುಕನೆಂದಡೆ, ಹೊಯಿದಡೆ, 
ಅಸುವಿನ ನಿಸಿತವ ಕೊಳದೆ ? 
ತನ್ಮಯವಾದಡೆ, ಮರೆದಡೆ, ಎಳೆಯದೆ ಬಿಡದು, ನಿನ್ನ ಮಾಯೆ . 
ಆರಿ ನಂದದ ದೀಪದಂತೆ, ರವೆಗುಂದದ ಬೆಳಗಿನಂತೆ, 
ಹೊರಹೊಮ್ಮದ ದಿನಕರನಂತೆ, 
ಮಧುಋತು ಅರತ ಮಧುಕರನಂತೆ, 
ವಾಯು ಅಡಗಿದ ವಾರಿಧಿಯಂತೆ , 
ಅಸು ಅಡಗಿದ ಘಟಚಿದಂತೆ, 
ದಿಟಕರಿಸು, ಗುಡಿಯ ಗುಮ್ಮಟನಾಥನ 
ಅಗಮ್ಮೇಶ್ವರಲಿಂಗದಲ್ಲಿ ಪರಿಪೂರಿತವಾಗಿರು. 

೧೦೮೮ 
ಕಾಯವಿಡಿದು ಸೋಂಕಿದುದೆಲ್ಲ , ಪ್ರಕೃತಿಗೆ ಒಳಗು. 
ಜೀವವಿಡಿದು ಸೋಂಕಿದುದಲ್ಲ , ಭವಕ್ಕೊಳಗು. 


ades 


ಸಂಕೀರ್ಣ ವಚನಸಂಪುಟ : ಮೂರು 


||೯೭|| 


|| ೯೮|| 


ಕಾಯದ ಅಳಿವನರಿತು, ಜೀವದ ಉಳಿವನರಿತು, 
ಉಭಯದ ಠಾವನರಿತು, 
ಕಾಯದ ಜೀವದ ಭಿನ್ನದ ಬೆಸುಗೆಯ ಠಾವನರಿತು, 
ಕೂಡಬಲ್ಲಡೆ ಯೋಗ. 
ಅದು ಲಿಂಗದ ಭಾವಸಂಗ, ಇದನರಿ . 
ಗುಡಿಯೊಡೆಯ ಗುಮ್ಮಟನಾಥನಲ್ಲಿ 
ಅಗಮ್ಮೇಶ್ವರಲಿಂಗವ ಹೆರೆಹಿಂಗದಿರು. . 

| ೧೦೮೯ 
ನೋಡುವ ಮುಕುರ ತಾನಾಡಿದಂತೆ 
ಕೂಡಿದ ಸಂಗ, ಪುನರಪಿ ತುರೀಯಕ್ಕೆ ಏರದಂತೆ, 
ಹಂದೆ, ಕಲಿಯಲ್ಲಿ ನೊಂದು, ಚೌಭಟ ಅಂಗಕ್ಕೆ ಹೋರದಂತೆ, 

ತಾಚಟ ಅಂಗಕ್ಕೆ ಹೋಗದಂತೆ 
ಕರಣಂಗಳಲ್ಲಿ ಹಿಂಡಿ ಹಿಳಿದು ಹಿಪ್ಪೆಯಾಗಿ ನೊಂದು, 
ಲಿಂಗದ ಸಂಗಕ್ಕೆ ಹಿಂಗಲಾರೆ. 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವ 
ಒಡಗೂಡುವ ಠಾವ ಹೇಳಾ. 

೧೦೯೦ 
ಪಂಚಭೂತಿಕದೊಳಗಾದ ಭೂತಭವಿಷ್ಯದ್ವರ್ತಮಾನ 
ಯುಗಜುಗಂಗಳ ಪ್ರಮಾಣು. 
ಮೂವರ ಮೊದಲಿಲ್ಲದಲ್ಲಿ , ಅಂಧರ ನಿರಂಧರ 
ಮಹಾ ಅಂಧಕಾರ ಸಂದಲ್ಲಿ , 
ನಿಮ್ಮ ಬೆಂಬಳಿಯನರಿದವರಾರು ? 
ಮನುವಿಂಗೆ ಮನು, ಘನಕ್ಕೆ ಘನ, 
ಬೆಳಗಿಂಗೆ ಬೆಳಗು, ಅವಿರಳಕ್ಕೆ ಅವಿರಳನಾಗಿ, 
ನಾಮಕ್ಕೆ ನಿರ್ನಾಮನಾಗಿ, 
ಅನಲ ಅನಿಲ ರವಿ ಶಶಿ ಕುಂಭ ಕುಂಭಿನಿ ನಭಯೋದ್ಯಮಾನ , 
ಅಘರಂಧರ ಅಕ್ಷಮಾಯ , ಕುಕ್ಷಿ ಕಕ್ಷ ಮಾಯ , . 
ಮಹಿ ಪ್ರತ್ಯಂತರ, ವಿಸರ್ಜನ ನಿಷಿತ, ಭಸಿತೋನ್ಮಯ ಪುಂಜ. 
ಸಕಲೇಂದ್ರಿಯ ದೈಹ್ಯ , ಭಕ್ತ ಕೃಪಾವಲ್ಲಭ 
ಹೃತ್ಕಮಲನಿವಾಸಪರಿಪೂರಿತ ಗುಡಿಯ ಗುಮ್ಮಟನೊಡೆಯ 
ಅಗಮ್ಮೇಶ್ವರಲಿಂಗ, ಕೂಡುಕೂಟಸ್ಥನಾಗಿರು. 


|| ೯೯ || 


ಮರುಳಶಂಕರದೇವರ ವಚನ 


೧೦೯೧ 
ಅಂಗದಲಳವಟ್ಟ ಸುಖವು ಲಿಂಗದಲ್ಲಿ ಲೀಯವಾಗಿ , 
ಲಿಂಗದಲ್ಲಿ ಲೀಯವಾದ ಸುಖವು ಮಹಾಲಿಂಗದಲ್ಲಿ ಲೀಯವಾಗಿ 
ಮಹಾಲಿಂಗದಲ್ಲಿ ಲೀಯವಾದ ಸುಖವು ಜ್ಞಾನಮುಖದಲ್ಲಿ ಲೀಯವಾಗಿ, 
ಜ್ಞಾನಮುಖದಲ್ಲಿ ಲೀಯವಾದ ಸುಖವು ಮಹಾಜ್ಞಾನದಲ್ಲಿ ಲೀಯವಾಗಿ, 
ಮಹಾಜ್ಞಾನದಲ್ಲಿ ಲೀಯವಾದ ಸುಖವು ಸರ್ವಾಂಗಮುಖದಲ್ಲಿ ಲೀಯವಾಗಿ, 
ಸರ್ವಾಂಗ[ ಮುಖ] ದಲ್ಲಿ ಲೀಯವಾದ ಸುಖವು ಸಮರಸಸಂಗದಲ್ಲಿ ಲೀಯವಾಗಿ, 
ಸಮರಸಸಂಗದಲ್ಲಿ ಲೀಯವಾದ ಸುಖವು ಐಕ್ಯಸ್ಥಲದಲ್ಲಿ ಲೀಯವಾಗಿ, 
ಐಕ್ಯಸ್ಥಲದಲ್ಲಿ ಲೀಯವಾದ ಸುಖವು ನಿರಾಕಾರದಲ್ಲಿ ಲೀಯವಾಗಿ, 
ನಿರಾಕಾರದಲ್ಲಿ ಲೀಯವಾದ ಸುಖವು ನಿಶ್ಯಬ್ದದಲ್ಲಿ ಲೀಯವಾಗಿ, 
ನಿಶ್ಯಬ್ಬದಲ್ಲಿ ಲೀಯವಾದ ಸುಖವು ನಿರಂಜನದಲ್ಲಿ ಲೀಯವಾಗಿ, 
ನಿರಂಜನದಲ್ಲಿ ಲೀಯವಾದ ಸುಖವು ಪರಬ್ರಹ್ಮದಲ್ಲಿ ಲೀಯವಾಗಿ, 
ಪರಬ್ರಹ್ಮದಲ್ಲಿ ಲೀಯವಾದ ಸುಖವ ಅಹಂ ಬ್ರಹ್ಮದಲ್ಲಿ , 
ಲೀಯವ ಮಾಡಿದರು ನಮ್ಮ ಶರಣರು . 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತ ಚೆನ್ನಮಲ್ಲಿಕಾರ್ಜುನದೇವಯ್ಯನಲ್ಲಿ 
ಜನನಮರಣವಿರಹಿತ ನಿಜತತ್ವ ನಿಸ್ಸಹ ನಿಃಕಳಂಕ 


೩೭೦ 


ಸಂಕೀರ್ಣ ವಚನಸಂಪುಟ : ಮೂರು 


ಮಹಾಶರಣನಲ್ಲದೆ ಮತ್ತೆ ಉಳಿದ ಭೂಲೋಕದ 
ಭೂಭಾರ ಜೀವಿಗಳಿಗೆ ಅಳವಡುವುದೆ ಮಹಾಲಿಂಗೈಕ್ಯವು ? 
ಇಂತಪ್ಪ ಮಹಾಲಿಂಗೈಕ್ಯನ ನಿಲವ ನೀವೆಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ: || ೧ || 

೧೦೯೨ 
ಅಯ್ಯಾ, ಅಷ್ಟತನುಮೂರ್ತಿಗಳಿಲ್ಲದಲ್ಲಿಂದತ್ತತ್ತ 
ಅನಿರ್ವಾಚ್ಯವಾಗಿರ್ದಿರಯ್ಯ . 
ಅಯ್ಯಾ, ನಿಮ್ಮ ವಿನೋದದಿಂದ ನೀವೇ 
ವಾಚಾಸ್ವರೂಪದಿಂದ ಜಂಗಮವಾದಿರಿ ದೇವಾ. 
ನಿಮ್ಮ ಮಹಾತ್ಮಯ ನೀವೆ ಬಲ್ಲಿರಿ. 
ನಿಮ್ಮ ಮುಖವೈದರಿಂದ ಉದಯಿಸಿದ 
ಪಂಚಭೂತಾದಿ ಸಕಲತತ್ವಂಗಳೇ ಪದಾರ್ಥವೆಂದು ನಿಮಗರ್ಪಿಸಲು, 
ಪಂಚಾಕ್ಷರಿ ಪ್ರಾಣಾತ್ಮಕವಾಗಿ ಬಂದಾತ ಬಸವಣ್ಣ . 
ಪಾದತೀರ್ಥದಲ್ಲಿ ಬೆಳಸ ಬಿತ್ತಿ ,ಕ್ರೀಯಿಂದಾದ ಬೆಳೆಸಿರಿವಂತನಾಗಿ 
ಗುರುವಿಂಗಿ , ಲಿಂಗಕಿತ್ತ , ಮತ್ತಾ ಜಂಗಮಕಿತ್ತ ಬಸವಣ್ಣ . 
ಬಸವಣ್ಣನಿಂತಹಶ್ರೀಮಂತನೆಂದರಿದು, 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನಯ್ಯಾ 
ನಿಮ್ಮ ಶರಣ ಬಸವಣ್ಣಕೊಂಡಿರ್ದೆನಯ್ಯಾ, ನಿಮ್ಮ ಧರ್ಮ ನಿಮ್ಮ ಧರ್ಮ ||೨|| 

೧೦೯೩ 
ಆಯತದಲ್ಲಿ ಅಂಗಭೋಗಿಯಾಗಿರಬೇಕು. 
ಸ್ವಾಯತದಲ್ಲಿ ಸನ್ನಹಿತನಾಗಿರಬೇಕು. 
ಸನ್ನಹಿತದಲ್ಲಿ ಸದಾಚಾರಿಯಾಗಿರಬೇಕು. 
ಇಂತೀ ತ್ರಿವಿಧದಲ್ಲಿ ಏಕವಾಗಿರಬಲ್ಲಡೆ, 
ಅದು ವರ್ಮ, ಅದು ಸಂಬಂಧ, ಅದು ನಿಯತಾಚಾರವೆಂದೆಂಬೆನು. 
ಅದಲ್ಲದೆ ಲಿಂಗವ ಮರೆದು, ಅಂಗ[ವುಭೋಗಿಸಿ, 
ಅಂಗಸಂಗದಲ್ಲಿರ್ದು, ಅಂಗವೆ ಪ್ರಾಣವಾಗಿಹರಿಗೆಲ್ಲರಿಗೆಯೂ 
ಲಿಂಗದ ಶುದ್ದಿ ನಿಮಗೇಕೆಕೇಳಿರಣ್ಣಾ . 
ಲಿಂಗವಂತನು ಅಂಗಸೂತಕಿಯಲ್ಲ . 
ಅಲಗಿನ ಕೊನೆಯ ಮೊನೆಯ ಮೇಲಣ ಸಿಂಹಾಸನದ ಮೇಲೆ 
ಲಿಂಗದ ಪ್ರಾಣವ ತನ್ನಲ್ಲಿ ಕೂಡಿಕೊಂಡು, 


ಮರುಳಶಂಕರದೇವರ ವಚನ 


೩೭೧ 


ತನ್ನ ಪ್ರಾಣವ ಲಿಂಗದಲ್ಲಿ ಕೂಡಿಕೊಂಡು, 
ಏಕಪ್ರಾಣವ ಮಾಡಿಕೊಂಡಿಪ್ಪ ಶರಣನ ಜ್ಯೋತಿರ್ಮಯನೆಂಬೆನು, 
ಜಗದ ಕರ್ತನೆಂಬೆನು, ಜಗದಾರಾಧ್ಯನೆಂದೆಂಬೆನು ಕಾಣಾ, 
ಶುದ್ಧಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ . 
ನಿಮ್ಮ ಸಂಗಿಯ ನಿಲವಿನ ಪರಿಯ ನೀವೇ ಬರಲ್ಲದೆ, 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. | ೩ | 


೧೦೯೪ 
ಇಷ್ಟಲಿಂಗಕ್ಕೆ ಅಂಗವನರ್ಪಿತವ ಮಾಡಬೇಕು. 
ಪ್ರಾಣಲಿಂಗಕ್ಕೆ ಮನವನರ್ಪಿತವ ಮಾಡಬೇಕು. 
ಭಾವಲಿಂಗಕ್ಕೆ ತೃಪ್ತಿಯನರ್ಪಿತವ ಮಾಡಬೇಕು. 
ಈ ವರ್ಮವನರಿತು ಅರ್ಪಿತವ ಮಾಡಬಲ್ಲಡೆ ಪ್ರಸಾದಿಯೆಂಬೆ. 
ಅದೆಂತೆಂದಡೆ: 
ಇಷ್ಟಲಿಂಗಾರ್ಪಿತಂ ತ್ವಂಗಂ ಪ್ರಾಣಲಿಂಗಾರ್ಪಿತಂ ಮನಃ 
ಭಾವಲಿಂಗಾರ್ಪಿತಾ ತೃಪ್ತಿ ರಿತಿಭೇದಂ ವರಾನನೇ || 
ಎಂದುದಾಗಿ, ಲಿಂಗಕ್ಕೆಯೂ ತನಗೆಯೂ ಎಡದೆರಹಿಲ್ಲ . 
ಇದು ಕಾರಣ , ಲಿಂಗ ಸಹಿತವಾಗಿಯೆ ಕೇಳುವ, 
ಲಿಂಗಸಹಿತವಾಗಿಯೆ ಫ್ಯಾಣಿಸುವ, ಲಿಂಗಸಹಿತವಾಗಿಯೆ ರುಚಿಸುವ, 
ಲಿಂಗಸಹಿತವಾಗಿಯೇ೭ನೋಡುವ, ಲಿಂಗಸಹಿತವಾಗಿಯೆ ಸಂಗ ಮಾಡುವ, 
ಲಿಂಗಸಹಿತವಾಗಿಯೆ ತೊಳಗುವ, 
ಇಂತಪ್ಪ ಮಹಾಮಹಿಮ ಸದ್ಭಕ್ತನ 
ಅಂಗವೆಲ್ಲವೂ ಲಿಂಗ, ಸಂಗಮವೆಲ್ಲವೂ ಲಿಂಗ , 
ಅಂಗ ಸಂಗಮವೆಲ್ಲವೂ ಲಿಂಗಸಂಗಗಳಾದ ಕಾರಣ, 
ಅಂಗಕ್ರಿಯೆಗಳೆಲ್ಲವೂ ಲಿಂಗಕ್ರಿಯೆಗಳಾದ ಕಾರಣ, 
ಅಂಗಭೋಗವೆಲ್ಲವೂ ಲಿಂಗಭೋಗವಾದ ಕಾರಣ, 
ಇಂತಪ್ಪ ಮಹಾಮಹಿಮ ಸದ್ಭಕ್ತನಶ್ರೀಚರಣಕ್ಕೆ 
ಎನ್ನ ಶಿರವನಿರಿಸಿ ಪೂಜಿಸುವ ಕಾಣಾ. 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಸದ್ಭಕ್ತನ ನಿಲವಿನ ಪರಿಯ ನೀವೆ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೪|| 


೩೭೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೦೯೫ 
ಇಷ್ಟಲಿಂಗಕ್ಕೊಂದು ಕಷ್ಟ ಬಂದಿತ್ತೆಂದು ಮುಟ್ಟಲಾಗದು. 
ಇನ್ನು ಕೆಟ್ಟೆನೆಂಬ ಪಾಪಿಗಳು ನೀವುಕೇಳಿರೆ. 
ಇಷ್ಟಲಿಂಗ, ಪ್ರಾಣಲಿಂಗದ ಆದಿ ಅಂತುವನಾರುಬಲ್ಲರು ? 
ಹೃದಯಕಮಲಭೂಮಧ್ಯದಲ್ಲಿ ಯ ] ಸ್ವಯಂಜ್ಯೋತಿಯ ಪ್ರಕಾಶ [ ನು] 
ಆದಿ ಮಧ್ಯಸ್ಥಾನದಲ್ಲಿ ಚಿನ್ಮಯ ಚಿದ್ರೂಪನಾಗಿಹ. 
ಇಂತಪ್ಪ ಮಹಾಘನವ ಬಲ್ಲ ಶರಣನ ಪರಿ ಬೇರೆ. 
ಇಷ್ಟಲಿಂಗ ಹೋದಬಟ್ಟೆಯ ಹೊಗಲಾಗದು. 
ಈ ಕಷ್ಟದ ನುಡಿಯ ಕೇಳಲಾಗದು . 
ಕೆಟ್ಟಿತ್ತು ಜ್ಯೋತಿಯ ಬೆಳಗು, ಅಟ್ಟಾಟಿಕೆಯಲ್ಲಿ ಅರಿವುದೇನೊ ? 
ಆಲಿ ನುಂಗಿದನೋಟದಂತೆ, ಪುಷ್ಪ ನುಂಗಿದ ಪರಿಮಳದಂತೆ, 
ಜಲ ನುಂಗಿದ ಮುತ್ತಿನಂತೆ, ಅಪ್ಪುವಿನೊಳಗಿಪ್ಪ ಉಪ್ಪಿನಂತೆ, 
ಬೀಜದೊಳಗಿಪ್ಪ ವೃಕ್ಷದಂತೆ, ಶಬ್ದದೊಳಗಿನ ನಿಃಶಬ್ದದಂತೆ, 
ಬಯಲ ನುಂಗಿದ ಬ್ರಹ್ಮಾಂಡದಂತೆ, ಉರಿವುಂಡ ಕರ್ಪುರದಂತೆ. 
ಇಂತಪ್ಪ ಮಹಾಘನ ತೇಜೋಮೂರ್ತಿಯ ನಿಲವ ಬಲ್ಲ 
ಮಹಾಶರಣನ ಮನೆಯ ಎತ್ತು ತೊತ್ತು ಮುಕ್ಕಳಿಸಿ 
ಉಗುಳುವ ಪಡುಗ, ಮೆಟ್ಟುವ ಚಮ್ಮಾವುಗೆಯಾಗಿ ಬದುಕಿದೆನಯ್ಯಾ , 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಲಿಂಗವಂತನ ನಿಲವಿನ ಪರಿಯ ನೀವೆ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೫ || 

೧೦೯೬ 
ಇಷ್ಟಲಿಂಗಾರ್ಪಿತಂ ಪ್ರಾಣಂ ತೃಪ್ತಿಲಿಂಗಾರ್ಪಿತಾ ಭವೇತ್ 
ಅಂಗಾಂಕಿತ ಲಿಂಗಾಂಗಿನಾಂ ತ್ರಿವಿಧಂ ಲಿಂಗಮುಚ್ಯತೇ || 
ಇಂತೆಂದುದಾಗಿ , 
ಲಿಂಗಕ್ಕೂ ತನಗೂ ಎಡೆದೆರಹಿಲ್ಲದಿಪ್ಪ , 
ಲಿಂಗಸಹಿತವಾಗಿಯೆ ಕೇಳುವ, 
ಲಿಂಗಸಹಿತವಾಗಿಯೆ ನೋಡುವ, 
ಲಿಂಗಸಹಿತವಾಗಿಯೆ ರುಚಿಸುವ, 
ಲಿಂಗಸಹಿತವಾಗಿಯೆ ಸಂಗವ ಮಾಡುವ, 
ಲಿಂಗಸಹಿತವಾಗಿಯೆ ಅಳಲುವ, 


ಮರುಳಶಂಕರದೇವರ ವಚನ 


೩೭8. 


ಲಿಂಗಸಹಿತವಾಗಿಯೆ ಬಳಲುವ, 
ಲಿಂಗಸಹಿತವಾಗಿಯೆ ತೊಳಲುವ. 
ಇಂತಪ್ಪ ಮಹಾಮಹಿಮ ಲಿಂಗವಂತನ 
ಅಂಗಕ್ರಿಯೆಗಳಲ್ಲಿ ಲಿಂಗಕ್ರಿಯೆಗಳಾದವು. 
ಅಂಗಸಂಗವೆಲ್ಲ ಲಿಂಗಸಂಗವಾದವು. .. 
ಅಂಗಭೋಗವೆಲ್ಲ ಲಿಂಗಭೋಗವಾದವು. 
ಇಂತಪ್ಪ ಮಹಾಮಹಿಮ ಲಿಂಗವಂತನ ಚರಣಕ್ಕೆ 
ಎನ್ನ ಶಿರವನರಿದು ಪೂಜಿಸುವೆ ಕಾಣಾ, 
ಶುದ್ಧಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ . 
ನಿಮ್ಮ ಲಿಂಗವಂತನ ನಿಲವಿನ ಪರಿಯ ನೀವೆಬರಲ್ಲದೆ 
ನಾನು ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ | ೬ || 

- ೧೦೯೭ 
ಎನಗೆ ಹರಿಯಿತ್ತು ತಮವೆಂಬ ಸಂಸಾರದ ಬಂಧನ. 
ಅಡಗಿಯೂ ಉಡುಗಿಯೂ ಕಂಡೆಹೆನೆಂದೆಂಬ ಸಂಶಯ . 
ಸಂಕಲ್ಪ ಸಂದೇಹ ಭ್ರಾಂತು ಭ್ರಮೆಯ ಭಾವಕ್ಕೆ ಬಯಲಾಯಿತ್ತು. 
ನಿತ್ಯನಿರಂಜನ ಪರಂಜ್ಯೋತಿಪ್ರಕಾಶವೆನಗೆ ತಲೆದೋರಿತ್ತು . 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನ ದೇವಯ್ಯಾ, 
ಕಾಣಬಂದಿತ್ತು ಕಾಣಾ, ಪ್ರಭುದೇವರ ಕಾರುಣ್ಯ ಪ್ರಸಾದದಿಂದ ಬಸವಣ್ಣ . || ೭ | 

೧೦೯೮ 
ಎನ್ನ ಜ್ಞಾನಾತ್ಮನ ಚೇತನನಯ್ಯ ಪ್ರಭುದೇವರು. 
ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮೇಶ್ವರದೇವರು. 
ಎನ್ನ ಚಿನ್ಮಯಾತ್ಮನ ಚೇತನನಯ್ಯ ಬಸವಣ್ಣನು. 
ಎನ್ನ ನಿರ್ಮಲಾತ್ಮನ ಚೇತನನಯ್ಯ ಷಟ್ನಲಬ್ರಹ್ಮ ಚೆನ್ನಬಸವಣ್ಣನು. 
ಎನ್ನ ಮಹಾತ್ಮನ ಚೇತನನಯ್ಯ 
ಸಂಗನಬಸವಣ್ಣನ ನಿಜಸುಖಿ ಅಪ್ಪಣ್ಣನು. 
ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚಯ್ಯನು. 
ಎನ್ನ ಅಂತರಾತ್ಮನ ಚೇತನನಯ್ಯ ಸೊಡ್ಡಳ ಬಾಚರಸರು. 
ಎನ್ನ ಅರಿವಿನ ಚೇತನಾತ್ಮಕನಯ್ಯ ಕಿನ್ನರ ಬೊಮ್ಮಯ್ಯನು. 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ನಿಮ್ಮ ಶರಣರ ಕರುಣವ ಪಡೆದೆನಾಗಿ , 
ಎನ್ನ ಕರ್ಮ ನಿರ್ಮೂಲವಾಯಿತ್ತಯ್ಯ , ನಿಮ್ಮ ಧರ್ಮ ನಿಮ್ಮ ಧರ್ಮ | ೮ || 


೩೭೪ 


ಸಂಕೀರ್ಣ ವಚನಸಂಪುಟ : ಮೂರು 


೧೦೯೯ 
ಎನ್ನ ತನು ಬಸವಣ್ಣನ ಆದಿಪ್ರಸಾದವ ಕೊಂಡಿತ್ತು . 
ಎನ್ನ ಮನ ಚನ್ನಬಸವಣ್ಣನ ನಿರ್ಮಲಪ್ರಸಾದವ ಕೊಂಡಿತ್ತು . 
ಎನ್ನ ಪ್ರಾಣ ಪ್ರಭುದೇವರ ಜ್ಞಾನಪ್ರಸಾದವ ಕೊಂಡಿತ್ತು . 
ಇಂತೆನ್ನ ತನುಮನಪ್ರಾಣಪ್ರಸಾದ ಎನ್ನ ಸರ್ವಾಂಗದಲ್ಲಿ ತುಂಬಿತ್ತು . 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ನಿಮ್ಮ ಶರಣರ ಪ್ರಸಾದವ ಕೊಂಡು ಬದುಕಿದೆನಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

೧೦೦ 
ಏಕಬೀಜಂ ಸಮಾವೃಕ್ಷಂ ಲೋಕ ಲಿಂಗಂತು ಪೂಜನಂ 
ಸಾಕಾರಂ ಚ ಗುರೋರ್ಲಿಂಗಂ ಏಕಲಿಂಗಂತು ಪೂಜನಂ 
ಏಕಧ್ಯಾನ ಸಮಂ ಚಿತ್ತಂಊರ್ಧ್ವಲಿಂಗಂತು ಪೂಜನಂ 
ಏಕಾಕ್ಷರಂ ತುಷಂ ಜನಂ ಮಹಾಲಿಂಗಂತು ದರುಶನಂ || 
ಇಂತೆಂದುದಾಗಿ, 
ಇದು ಕಾರಣ, ನಿಮ್ಮ ಶರಣ ಬಸವಣ್ಣನನು | 
ಲೋಕದವರು ಮರ್ತ್ಯರೆಂದಡೆ, ಅಘೋರ ನರಕ ತಪ್ಪದು ಕಾಣಾ, 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನಯ್ಯಾ . 
ನಿಮ್ಮ ಶರಣ ಬಸವಣ್ಣನ ಪರಿಯ , ನೀವೇ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೧೦ || 

೧೧೦೧ 
ಗುರುಲಿಂಗಜಂಗಮಕ್ಕೆ ದಾಸೋಹವ ಮಾಡುವ 
ಭಕ್ತನ ಪರಿಯಾಯವನೋಡಿರಯ್ಯಾ . 
ಶ್ರೀಗುರು ಶಿಷ್ಯಂಗೆ ಅನುಗ್ರಹವ ಮಾಡಲೊಡನೆ, 
ಆ ಶಿಷ್ಯ ಆ ಗುರುವ ಕೊಂದು ತಿಂದನೋಡಿರಯ್ಯಾ . 
ಲಿಂಗ ಬಂದು ಪೂಜೆಯ ಮಾಡಿಸಿಕೊಂಡು ಹೋದಹೆನೆಂದು ಹೋದಡೆ, 
ಆ ಭಕ್ತ ಆ ಲಿಂಗವ ನುಂಗಿದ ಪರಿಯ ನೋಡಿರಯ್ಯಾ . 
ಜಂಗಮ ಬಂದು ಲಿಂಗಾರ್ಚನೆಯ ಮಾಡಿಹೆನೆಂದು ಮನೆಗೆ ಬಂದಡೆ. 
ಆ ಭಕ್ತ ಆ ಜಂಗಮವ ಕೊಂದು ತಿಂದು ಪರಿಯ ನೋಡಿರಯ್ಯಾ . 
ಇಂತೀ ಮೂವರನು ಕೊಂದು ತಿಂಬವನ ಭಕ್ತನೆಂದೆಂಬೆನೆ ಅಯ್ಯಾ ? 
ಅಲ್ಲ , ಅಲ್ಲ , ಆತ ಅನಾಚಾರಿ, ವ್ರತಗೇಡಿ, ದುರಾಚಾರಿ. 
ಇಂತೀ ದುರಾಚಾರವ ನುಡಿಯಲಾಗದು. 


ಮರುಳಶಂಕರದೇವರ ವಚನ 


೩೭೫ 


ಆತ ದೇವಲೋಕಕ್ಕೆ ಸಲ್ಲ , ಮೃತ್ಯುಲೋಕಕ್ಕೆ ಸಲ್ಲ . 
ಆವ ಲೋಕಕ್ಕೆ ಯೂ ಸಲ್ಲ . 
ಇಂತಪ್ಪ ಪಂಚಮಹಾಪಾತಕನ ಭಕ್ತನೆಂದೆನಗೆತೋರದಿರಾ. 
ಶುದ್ಧ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ಇಂತಪ್ಪ ಭಕ್ತನ ಪರಿಯ, ನೀವೇ ಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೧೧|| 


೧೦೨ 


ಜಂಗಮಪಾದೋದಕವ ಮಜ್ಜನ ಮಾಡಿ, 
ಪ್ರಸಾದಂಬುವ ಮಾಡಿ, ಎನಗೆನ್ನ ಗುರು ತಂದೆ, 
ಶಿವ ಕಲ್ಯಾಣವ ಮಾಡಿದ. 
ಹಿಂಗದಿರು ಕಂಡಾ ಎಂದು ಕಂಕಣವ ಕಟ್ಟಿದ. 
ಲಿಂಗೈಕ್ಯ ಚೈತನ್ಯ ಪ್ರಸಾದವೆಂದು, 
ತನಗೆ ಚೈತನ್ಯ ಜಂಗಮವೆಂದು, 
ನನಗೆ ಚೈತನ್ಯ ಲಿಂಗವೆಂದು ನಿರೂಪಿಸಿದ. 
ಜಂಗಮಪ್ರಸಾದ ಬಸವಣ್ಣನಿಂದಲ್ಲದೆ ದೊರಕೊಳ್ಳದೆಂದು 
ಬಸವಣ್ಣನ ಸಾರಿದೆ. 
ಬಸವಣ್ಣ ಮಾಡಿದುಪಕಾರವನೇನ ಹೇಳುವೆನಯ್ಯಾ . 
ಒಡೆಯರೊಕ್ಕುದ ತಾ ಸವಿದು, 
ತನ್ನೊಕ್ಕುದ ಮಿಕ್ಕುದ ತನ್ನ ಗೃಹಚರರುಂಡು, 
ಮಿಕ್ಕ ಶೇಷಪ್ರಸಾದವು ಎನ್ನ ಲಿಂಗಕ್ಕಾಯಿತ್ತು. 
ಆ ಪ್ರಸಾದ ಗುಂಡವೆ ಗೃಹವಾಯಿತ್ತು . 
ಆ ಪ್ರಸಾದ ( ಅರ್ಪಿಸುತ್ತವೆ ಎನ್ನ ಲಿಂಗಕ್ಕೆ ಪೂಜೆ. 
ಎನಗೆ ಹೊದಿಕೆಯಾಗಿ ಎನ್ನ ತನು ಶುದ್ಧಪ್ರಸಾದವಾಯಿತ್ತು . 
ಮನ ಸಿದ್ಧಪ್ರಸಾದವಾಯಿತ್ತು. 
ಗುರುವಾಜ್ಞೆವಿಡಿದೆನಾಗಿ ಆನೆ ಪ್ರಸಿದ್ದ ಪ್ರಸಾದವಾದನಯ್ಯಾ . 
ಇನ್ನು ಬದುಕಿದೆನು ಕಾಣಾ, 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಶರಣ ಸಿದ್ದರಾಮಯ್ಯನಕಂಡು, 
ಶಿಖಿಕರ್ಪುರ ಯೋಗದಂತಾದೆನಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

| ೧೨ || 


ಸಂಕೀರ್ಣ ವಚನ ಸಂಪುಟ : ಮೂರು 


೫೧೦೩ 
ಜಯ ಜಯ ತ್ರಾಹಿ ತ್ರಾಹಿ, 
ಗರ್ಭದೊಳಗಣ ಶಿಶು ನವಮಾಸವ ಹಾರಿಕೊಂಡಿರ್ದಂದಿರ್ದೆನಯ್ಯಾ . 
ಎನ್ನ ಜನ್ಮ ಸಫಲವಾಯಿತ್ತಯ್ಯಾ. 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ಬಸವರಾಜದೇವರ ದಯದಿಂದ 
ಪ್ರಭುದೇವರ ಶ್ರೀಮೂರ್ತಿಯಂ ಕಂಡು ಬದುಕಿದೆನು. 
ನಿಮ್ಮ ಧರ್ಮ ನಿಮ್ಮ ಧರ್ಮ 
ಶರಣು ಶರಣಾರ್ಥಿ ಸಕಲಪುರಾತರಿಗೆ. 

|| ೧೩ || 


೧೦೪ 


ತನು ಕರಣೇಂದ್ರಿಯ ವಿಷಯಾದಿ ವಿಕಾರಂಗಳ ಹಿಂಗಿ, 
ತನ್ನ ನಿಜಸ್ವರೂಪವನರಿದು, ಅಂಗಲಿಂಗಸಂಬಂಧಿಯಾಗಿ, 
ಲೋಕದ ಜನರ ಸಂಗವ ತೋಲಗಿ, ಕರ್ಮದ ಹೊರೆಯಂ ಬಿಸುಟು, 
ಸೀಮೆಯಂ ಬಿಟ್ಟು, ಉಪಾಧಿಯಿಲ್ಲದೆ ಜೀವ ಭಾವವ ಬಿಟ್ಟು, 
ಮಲತ್ರಯವ ಹೊದ್ದದೆ, ನಿತ್ಯವಾದ ವಸ್ತುವೆ ತಾನಾಗಿ ನಿಂದ 
ಮಹಾಜ್ಞಾನ ಜಂಗಮವನೋಡಿರಯ್ಯ . 
ಅದೆಂತೆಂದಡೆ: 
ನಿಸ್ಸ೦ಗತ್ವಂ ನಿರಾಭಾರಂ ನಿಸ್ಸಿಮಂ ನಿರುಪಾಧಿಕಂ 
ನಿರ್ದೆಹಂ ನಿರ್ಮಲಂ ನಿತ್ಯಂ ತಸ್ಯ ಜಂಗಮ ಲಕ್ಷಣಂ|| 
ಇಂತೆಂದುದಾಗಿ, ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ 
ಶಾಂತಚನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಘನಕ್ಕೆ ಘನವಾದ ಪ್ರಭುದೇವರ ಘನವ ನೀವೆಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೧೪|| 

က၀ဂ္ဂ 
ತನುವಿನೊಳಗೆ ತನು ಸವೆಯದೆ, ಮನದೊಳಗೆ ಮನ ಸವೆಯದೆ, 
ಧನದೊಳಗೆ ಧನ ಸವೆಯದೆ, ಅನುಮಾನವರಿತು ಘನವ ಬೆರೆಸದೆ, 
ತಮತಮಗೆ ಅರಿದೆಹೆನೆಂಬವರಿಗೆಲ್ಲರಿಗೆಯೂ 
ಕನಸಿನ ಲಿಂಗತನುವ ಗುರುವಿನಲ್ಲಿ ಸವೆದು, 
ಮನವ ಲಿಂಗದಲ್ಲಿ ಸವೆದು, ಧನವ ಜಂಗಮದಲ್ಲಿ ಸವೆದು, 
ಅನುಮಾನವರಿತು ಘನವ ಬೆರಸಬಲ್ಲ ಶರಣನ ಪರಿ ಬೇರೆ. 


ಮರುಳಶಂಕರದೇವರ ವಚನ 


೩೭೭ 


ತನುವ ವಿವರಿಸಿ ನೋಡಿದಡೆ ತನು ಶುದ್ದವಲ್ಲ . 
ಮನವ ವಿವರಿಸಿ ನೋಡಿದಡೆ ಮನ ಶುದ್ಧವಲ್ಲ . 
ಧನವ ವಿವರಿಸಿನೋಡಿದಡೆ ಧನ ಶುದ್ಧವಲ್ಲ . 
ಇಂತೀ ತ್ರಿವಿಧವನು ವಿಚಾರಿಸಿನೋಡಿದಡೆ, 
ಆವುದೂ ಶುದ್ಧವಲ್ಲ ಕೇಳಿರಣ್ಣಾ . 
ಈ ತ್ರಿವಿಧವನು ತ್ರಿವಿಧಕ್ಕೆ ಇತಡೆ, ತ್ರಿವಿಧ ಶುದ್ಧವಾಯಿತ್ತು. 
ಇಂತೀ ತ್ರಿವಿಧವನು ತ್ರಿವಿಧದಲ್ಲಿ ಸವೆಸುವ ಭಕ್ತನ 
ತ್ರಿವಿಧ ಪ್ರಸಾದವನು ತ್ರಿಕಾಲದಲ್ಲಿ ನಾನು ಕೊಂಡು ಬದುಕಿದೆನು ಕಾಣಾ, 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ . 
ನಿಮ್ಮ ತ್ರಿವಿಧ ಭಕ್ತನ ನಿಲವಿನ ಪರಿಯ ನೀವೇ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೧೫|| 


೧೦೬ 
ತ್ರಿಭುವನಗಿರಿಯರಸರು ತ್ರೈಲೋಕಪಟ್ಟಣಕ್ಕೆ ದಾಳಿಯನಿಕ್ಕಿದರು. 
ಆ ಪಟ್ಟಣ ಸುತ್ತಿ ಮುತ್ತಿಕೊಂಡರು. 
ಏಳು ಭೂದುರ್ಗಂಗಳು ಕೊಳಹೋದವು. 
ಅರಮನೆಯ ಹೊಕ್ಕರು, ಹನ್ನೆರಡುಸಾವಿರ ರಾಣಿವಾಸವ ಸೆರೆ ಹಿಡಿದರು. 
ಆನೆಯ ಸಾಲೆಗೆ ಕಿಚ್ಚನಿಕ್ಕಿದರು, ಕುದುರೆಗಳ ಕಾಲ ಹರಿಯ ಹೊಯ್ದರು. 
ನಾಯಿಗಳ ಕಣ್ಣ ಕೆಡಿಸಿದರು, ಹಿರಿಯರಸನ ಹಿಡಿದುಕೊಂಡರು. 
ಇಪ್ಪತೈದು ತಳವಾರರ ನಿರ್ಮೂಲಿಸಿ ಬಿಟ್ಟರು. 
ಮೂವರ ಮೂಗಕೊಯ್ದರು, ಒಬ್ಬನಶೂಲಕ್ಕೆ ಹಾಕಿದರು. 
ಆ ಪಟ್ಟಣದ ಲಕ್ಷ್ಮಿ ಹಾರಿತ್ತು . 
ಆ ಪಟ್ಟಣದ ಪ್ರಜೆಗಳಿಗೆ ರಣಮಧ್ಯ ಮರಣವಾಯಿತ್ತು. 
ಆ ರಣಭೂಮಿಯಲ್ಲಿ ಕಾಡುಗಿಚ್ಚೆದ್ದುರಿಯಿತ್ತು . 
ಆ ಊರ ನಡುಗಡೆಯಲ್ಲಿ ಒಬ್ಬ ಬೇತಾಳ ನಿಂದಿರ್ದ. 
ಆ ಬೇತಾಳನ ಮೇಲೆ ಅಕಾಲವರುಷ ಸುರಿಯಿತ್ತು . 
ಆ ವರುಷದಿಂ ಹದಿನಾಲ್ಕು ಭುವನ, ಸಚರಾಚರಂಗಳಿಗೆ 
ಶಾಂತಿಯಾಯಿತ್ತು. 
ಆ ಶಾಂತಿ ವಿಶ್ರಾಂತಿಯಲ್ಲಿ ಹುಟ್ಟಿದ ಸುಖವ, 
ನಿಮ್ಮ ಉಂಗುಷ್ಟಾಗ್ರದಲ್ಲಿ ಕಂಡ ಘನ[ ವು, 
ಸುರಗಿಯ ಚೌಡಯ್ಯಗಳು ಬಲ್ಲರಲ್ಲದೆ, ನಾನೆತ್ತ ಬಲ್ಲೆನಯ್ಯಾ. 


೩೭೮ 


ಸಂಕೀರ್ಣ ವಚನಸಂಪುಟ : ಮೂರು 


ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನಯ್ಯಾ, 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ . - || ೧೬ || 

೧೦೭ 
ಧರೆಯ ಮೇಲೆ ಸುಳಿವ ಅರುಹಿರಿಯರೆಲ್ಲರು 
ಪರಬ್ರಹ್ಮವ ನುಡಿದು ಕೆಟ್ಟರಲ್ಲಾ . 
ಈ ದುರುಳತನದ ಮಾತು ನಿಮಗೇಕೆ ಹೇಳಿರಣ್ಣಾ . 
ಗುರುವಿನ ಕರುಣದಿಂದ ಗುರುಕರುಣಾಮೃತರಸವ 
ಕರೆದೆರದುಂಬಾತಂಗೆ ಕುರುಹಿಲ್ಲವಣ್ಣಾ . 
ಇದ ಕರೆದುಂಬಾತನು ಕುರುಹುಗೆಟ್ಟುಹೋದನು. 
ಶುದ್ಧ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ಇದರ ಸಕೀಲವ ಬಲ್ಲ ಶರಣನ ಪರಿಯ ನೀವೇ ಬರಲ್ಲದೆ 
ನಾನು ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೧೭ || 

೧೦೮ 
ಬಸವಣ್ಣ ಚನಬಸವಣ್ಯ ಪ್ರಭುದೇವ ಮಡಿವಾಳ ಮಾಚಯ್ಯಾ 
ಸಿದ್ದರಾಮಯ್ಯ ಸೊಡ್ಡಳ ಬಾಚರಸರು ಹಡಪದಪ್ಪಣ್ಣ 
ಪಡಿಹಾರಿ ಉತ್ತಣ್ಣ ಅವ್ವ ನಾಗಾಯಿ ಕೋಲಶಾಂತಯ್ಯ . 
ಡೋಹರ ಕಕ್ಕಯ್ಯ ಮೊಗವಾಡದ ಕೇಶಿರಾಜದೇವರು 
ಖಂಡೆಯ ಬೊಮ್ಮಣ್ಣ ಮೊದಲಾದ ಅಸಂಖ್ಯಾತ ಮಹಾಪ್ರಮಥಗಣಂಗಳ 
ಪರಮಪ್ರಸಾದವ ಕೊಂಡು ಬದುಕಿದೆನಯ್ಯಾ , 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

|| ೧೮ || 


೧೦೯ 
ಬೆಟ್ಟವ ನೆಮ್ಮಿದಡೆ ಕಟ್ಟಿಗೆಯ ತಾಳುವದು, 
ಅದಾವ ಅಚ್ಚರಿ ಎನಿಸುವದು ? 
ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವದು, 
ಅದಾವ ಅಚ್ಚರಿ ಎಂದೆನಿಸುವದು ? 
ಪರಕಾಯವತೊಟ್ಟಿರ್ದಲ್ಲಿ ಅಚ್ಚರಿಗೆ ಅರಿಬಿರಿದೇಕೆ ? 
ನಿಮ್ಮುವಕಾರುಣ್ಯವನಾಗಿರ್ದಲ್ಲಿ 
ಎನಗೆಲ್ಲೆಲ್ಲಿ ಸುಖವಲ್ಲಲ್ಲಿಯೂ ನೀವೆ. 
ಶುದ್ಧಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುದೇವಯ್ಯಾ , 


೩೭೯ 


ಮರುಳಶಂಕರದೇವರ ವಚನ 


ಪ್ರಭುದೇವರ ಕಾರುಣ್ಯ ಪ್ರಸಾದದಿಂದ 
ಆನು ಬದುಕಿದೆನು ಕಾಣಾ, ಸಂಗನಬಸವಣ್ಣ . 


| ೧೯ || 


೧೦ 
ಬೆರಸಲಿಲ್ಲದವನನೋಟ, ಲೇಸಿಲ್ಲದವನ ಮಾಟ, 
ಕಂಗಳ ಸೂತಕ ಹರಿಯದವನ ಅಂಗದಕೂಟ, 
ಅದೆಂದಿಗೆ ನಿಜವಪ್ಪುದು? 
ಶುದ್ಧಸಿದ್ಧ ಪ್ರಸಿದ್ದ ಪ್ರಸನ್ನ ಪ್ರಭುವೆ 
ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ಪ್ರಭುದೇವರ ನೀವೆ ಬಲ್ಲಿರಿ. 


|| ೨೦ || 


ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ . 
ಇಂತೀ ಷಡುಸ್ಥಲಚಕ್ರವರ್ತಿಯಯ್ಯಾ ನಮ್ಮ ಚನ್ನಬಸವಣ್ಣನು. 
ಷಡಕ್ಷರಂ ಸರ್ವಮಂತ್ರಂ ಸರ್ವಾಂಚಾರಂ ಚ ಲಿಂಗಯೋ 
ಷಡ್ವರ್ಗ೦ ತ್ರಿವಿಧ ಏಕಂ ತಸ್ಮಾತ್ ಲಿಂಗಂತು ಪೂಜನಂ|| 
ಇಂತೆಂದುದಾಗಿ, ಆಚಾರವೆ ಕಾಯ , ಆಚಾರವೆ ಪ್ರಾಣ, 
ಆಚಾರವೆ ಅಂಗ , ಆಚಾರವೆ ಲಿಂಗ, ಆಚಾರವೆ ಸಂಗ. 
ಇಂತಪ್ಪ ಆಚಾರಕ್ಕೆ ಆಚಾರವೆ ಪ್ರಾಣವಾಗಿರಬಲ್ಲನಯ್ಯಾ 
ನಮ್ಮ ಚನ್ನಬಸವಣ್ಣನು. 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಭುವೆ ಪ್ರಸನ್ನ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಶರಣ ಚನ್ನಬಸವಣ್ಣನು ಸರ್ವಾಚಾರ ಸಂಗಸಂನ್ನನು. 
ಇಂತಪ್ಪ ಚೆನ್ನಬಸವಣ್ಣನ ನಿಲವ ನೀವೇ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ | ೨೧|| 


೨ 


ಭಕ್ತಿಯ ಕುಳವನು ಬಸವಣ್ಣನೇ ಬಲ್ಲನು. 
ಪ್ರಸಾದದ ನೆಲೆಯನು ಬಸವಣ್ಣನೇ ಬಲ್ಲನು. 
ಬಸವಣ್ಣ ನಡೆದುದೇ ಮಾರ್ಗ , ಅಖಿಳಗಣಂಗಳಿಗೆ, 
ಬಸವಣ್ಣ ನುಡಿದುದೇ ವೇದ, ಮಹಾಪುರುಷರಿಗೆ, 
ಬಸವಣ್ಣನನಾದಿ, ಲಿಂಗವಾದಿ ಎಂದರಿದೆನಾಗಿ, 
ಬಸವಣ್ಣನ ನೆನೆವುತಿರ್ದೆನಯ್ಯಾ . 
ಬಸವಣ್ಣನ ಪಾದವಿಡಿದೆನಾಗಿ, ಲಿಂಗವೇದಿಯಾದೆನು. 


೩೮೦ 


ಸಂಕೀರ್ಣ ವಚನಸಂಪುಟ : ಮೂರು 


ಬಸವಣ್ಣನ ಬಾಗಿಲ ಕಾಯ್ದೆನಾಗಿ, ಪ್ರಸಾದ ಸಾಧ್ಯವಾಯಿತ್ತು . 
ಬಸವಣ್ಣನ ಕರುಣದಿಂದ ಪ್ರಭುದೇವರ ನಿಲವ ಕಂಡೆನು. 
ಬಸವಣ್ಣನ ಬೋಧೆಯಿಂದ ಜಂಗಮವೇ ಲಿಂಗವೆಂದರಿದೆನು. 
ಆ ಜಂಗಮ ಮುಖದಿಂದಲ್ಲದೆ ಲಿಂಗತೃಪ್ತಿಯಾಗದು. 
ಪ್ರಸಾದಸಿದ್ದಿಯಾದಲ್ಲದೆ ಭವಂ ನಾಸ್ತಿಯಾಗದು. 
ಇದು ಕಾರಣ , 
ಶುದ್ಧಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ನಿಮ್ಮ ಶರಣ ಬಸವಣ್ಣನ ನಂಬಿ , 
ನಾನು ಕೆಟ್ಟು , ಬಟ್ಟಬಯಲಾಗಿ ಹೋದೆನಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

|| ೨೨ || 
೧೧೩ 
ಮಹಾಲಿಂಗಂ ತ್ರಯೋಲಿಂಗಂ ಷಡ್ಡಿಧಂ ಚ ತಯೋರ್ಮುಖಂ 
ತ್ರಿವಿಧೈಕಮುಖಂಲಿಂಗಂ ಮಹಾಲಿಂಗಂತು ದರ್ಶನಂ | 
ಇಂತೆಂದುದಾಗಿ, 
ಒಂದು ಮೂರಾಗಿ ಮಾಡಿಕೊಂಡನಯ್ಯಾ ನಮ್ಮ ಬಸವಣ್ಣನು. 
ಆ ಮೂರು ಆರಾಗಿ ಮಾಡಿಕೊಂಡನಯ್ಯಾ ನಮ್ಮ ಬಸವಣ್ಣನು. 
ಆ ಆರು ಮೂವತ್ತಾರಾಗಿ ಮಾಡಿಕೊಂಡನಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಸರ್ವಸಂಗಪರಿತ್ಯಾಗಿಯಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಸರ್ವಾವಧಾನಿಯಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಸರ್ವಾಂಲಿಂಗಿಯಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಸರ್ವಕಾರಣಯುತನಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಸರ್ವನಿರ್ವಾಣಿಯಯ್ಯಾ ನಮ್ಮ ಬಸವಣ್ಣನು. 
ಇಂತಪ್ಪ ಬಸವಣ್ಣನ ಮಹಾಮಹಿಮೆಯನುನೀವೆ ಬಲ್ಲಿರಿ. 
ಅಸಂಖ್ಯಾತ ಪುರಾತರು ಪ್ರಭುದೇವರು ಮುಖ್ಯವಾದ | 
ಮಹಾಮಹಿಮರ ನಿಲುವಿನ ಶ್ರೀಚರಣಕ್ಕೆ 
ನಾನು ಶರಣಾರ್ಥಿ ಶರಣಾರ್ಥಿ ಎಂದೆನುತ್ತ ಶಬ್ಬಮುಗ್ಗ ಮೂಗನಾದೆ. 
ಉರಿಯುಂಡ ಕರ್ಪುರದಂತೆ, ನಿಮ್ಮ ಶ್ರೀಚರಣವ ನಾನೆಯೇನಯ್ಯಾ . 
ಶುದ್ಧಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಶರಣ ಬಸವಣ್ಣನ ಕರುಣ ಪ್ರಸಾದವ ಕೊಂಡು 
ನಾನು ಬಸವಣ್ಣನ ಮುಂದೆ ಬಯಲಾಗಿ ಹೋದೆನಯ್ಯಾ, 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

| ೨೩ || 


ಮರುಳಶಂಕರದೇವರ ವಚನ 


ಮಹಾಶ್ರೀಗುರುವೆ ತಂದೆ, ಮಹಾಜಂಗಮವೆ ತಾಯಿ . 
ಇವರಿಬ್ಬರ ಸಂಗಸಂಯೋಗದಿಂದ ನಾನು ಹುಟ್ಟಿದೆನೋಡಿರಯ್ಯಾ. 
ಸರ್ವಾಂಗಸಾಹಿತ್ಯ ನಾನು ಹುಟ್ಟಿದ ಬಳಿಕ. 
ತಂದೆ ತಾಯಿಗಳಿಬ್ಬರು ಲಿಂಗವೆಂಬ ಹೆಣ್ಣ ತಂದು, 
ಎನ್ನ ಕೊರಳಲ್ಲಿ ಕಟ್ಟಿ ಮದುವೆಯ ಮಾಡಿದರಯ್ಯಾ . 
ಆ ಹೆಣ್ಣಿನ ಕೈಹಿಡಿದು ನಾನು ಬದುಕಿದೆನು . 
ಆ ಹೆಣ್ಣಿನ ಸಂಯೋಗದಿಂದ ಮಗನೆಂಬ ಮಹಾಲಿಂಗ ಹುಟ್ಟಿದನಯ್ಯಾ . 
ಆ ಮಗ ಹುಟ್ಟಿದ ಮುನ್ನವೆ ಎನಗೆ ಮರಣವಾಯಿತ್ತು . 
ಲಿಂಗವೆಂಬ ಹೆಂಡತಿ ಮುಂಡೆಯಾದಳು. 
ತಂದೆ ತಾಯಿಗಳಿವರಿಬ್ಬರೂ ನನ್ನ ಒಂದಾಗಿ ಅಡಗಿ ಹೋದರು. 
ಇನ್ನು ಮುನ್ನಿನ ಪರಿ ಎಂತುಟಲ್ಲವಾಗಿ ನಾನು ಬದುಕಿದೆ ಕಾಣಾ, 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚನ್ನ ಮಲ್ಲಿಕಾರ್ಜುನದೇವಯ್ಯಾ . 
ನಿಮ್ಮ ಶರಣರ ಕರುಣದಿಂದ ಎನ್ನ ಕರ್ಮ ನಿರ್ಮಳವಾಯಿತ್ತಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ, 

| ೨೪|| 


ಲಿಂಗವಂತನ ನಿಲವು ಸಂಗಸೂತಕಿಯಲ್ಲ. 
ಕಂಗಳ ಕಳೆಯ ಬೆಳಗಳಿದು ಉಳಿದಾತ ಅಂಗಲಿಂಗೈಕ್ಯ ಕಾಣಾ, 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ . 
ನಿಮ್ಮ ಲಿಂಗವಂತನ ನಿಲುವಿನ ಪರಿಯ ನೀವೆಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ | ೨೫ || 


အား 


ಲಿಂಗವಂತ ಲಿಂಗಭಕ್ತ ಲಿಂಗಾಚಾರಿಯೆನಿಸಿಕೊಂಡ ಬಳಿಕ, 
ಲಿಂಗದ ನಚ್ಚು , ಲಿಂಗದ ಮಚ್ಚು, ಲಿಂಗವೇ ಪ್ರಾಣವಾಗಿರಬೇಕಲ್ಲದೆ, 
ಮತ್ತೆ ತಪ್ಪಿ ನಡೆದು, ತಪ್ಪಿ ನುಡಿದು, ಪರಧನ ಪರಸ್ತ್ರೀಯರ ಸಂಗವ ಮಾಡಿ, 
ದುರ್ಗುಣ ದುರಾಚಾರದಲ್ಲಿ ನಡೆದು, 
ಮತ್ತೆ ತಾವು ಲಿಂಗವಂತರೆನಿಸಿಕೊಂಬ ಪರಿಯ ನೋಡಾ. 
ಇದು ಲಿಂಗದ ನಡೆಯಲ್ಲ , ಲಿಂಗದ ನುಡಿಯಲ್ಲ . 
ಇದ ನಮ್ಮ ಶಿವಶರಣರು ಮೆಚ್ಚರು. 
ಲಿಂಗವಂತನ ಪರಿ ಬೇರೆ ಕಾಣಿರೆ. 


೩೮೨ 


ಸಂಕೀರ್ಣ ವಚನಸಂಪುಟ : ಮೂರು 


ಲಿಂಗಕ್ಕೆ ಲಿಂಗವೆ ಪ್ರಾಣವಾಗಿರಲು ಬಲ್ಲ . 
ಲಿಂಗಕ್ಕೆ ಲಿಂಗವೆ ಭೋಗವಾಗಿರಲು ಬಲ್ಲ . 
ಲಿಂಗಕ್ಕೆ ಲಿಂಗವೆ ಸಂಗವಾಗಿ[ರಲು] ಬಲ್ಲ, 
ಇಂತಪ್ಪ ಲಿಂಗವಂತನ ಸದಾಚಾರಿಯೆಂಬೆನು. 
ಇಂತಪ್ಪ ಲಿಂಗವಂತನ ಸರ್ವಾಂಗಲಿಂಗಿಯೆಂಬೆನು. 
ಇಂತಪ್ಪ ಲಿಂಗವಂತನ ಸರ್ವಕರಣ ನಿರ್ಮುಕ್ತನ 
ಸರ್ವನಿರ್ವಾಣಿಕಾಯೆಂಬೆನು. 
ಇಂತಪ್ಪ ಮಹಾಮಹಿಮನ ನಿಲವು ಎಲಗಳೆದ ವೃಕ್ಷದಂತೆ, 
ಉಲುಹಡಗಿಪ್ಪ ಶರಣನ ಪರಿಯ ನೀವೇ ಬರಲ್ಲದೆ, 
ಮತ್ತೆ ಉಳಿದಾದ ಅಜ್ಞಾನ ಸಂದೇಹಿಮಾನವರೆತ್ತ ಬಲ್ಲರಯ್ಯಾ . 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ 
ನಿಮ್ಮ ಲಿಂಗಾವಧಾನಿಯ ಪರಿಯ ನೀವೇ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ | ೨೬ || 

- ೧೭ 
ಶಿಷ್ಯನೆಂಬ ಧರೆಯ ಮೇಲೆ, ಶ್ರೀಗುರುವೆಂಬ ಬೀಜವ ಬಿತ್ತಿ , 
ಅರಿವೆಂಬ ಗೊಬ್ಬರನಿಕ್ಕಿ , ಜ್ಞಾನವೆಂಬ ಉದಕವನೆರೆಯಲಿಕೆ , 
ಲಿಂಗವೆಂಬ ಆಕಾರ ಮೊಳೆದೋರಿತ್ತು ಕಾಣಿರೆ. 
ಜಂಗಮವೆಂಬ ಸಸಿ ಬಲಿದು ವೃಕ್ಷ ಪಲ್ಲವಿಸಿತ್ತು . 
ಸುಜ್ಞಾನವೆಂಬ ನನೆದೋರಿ ಬಿರಿಮುಗುಳಾಯಿತ್ತು . 
ಮಹಾಜ್ಞಾನವೆಂಬ ಪುಷ್ಪ ವಿಕಸಿತವಾಯಿತ್ತು . 
ಖಂಡಿತವೆಂಬ ಮುಗುಳಾಯಿತ್ತು, ಅಖಂಡಿತವೆಂಬ ಕಾಯಿ ಬಲಿಯಿತ್ತು. 
ಪರಮಜ್ಞಾನವೆಂಬ ಹಣ್ಣಾಯಿತ್ತು. 
ಆ ಹಣ್ಣು ಬಲಿದು ತೊಟ್ಟುಬಿಟ್ಟು, ಬಟ್ಟಬಯಲಲ್ಲಿ ಬಿದ್ದಿತ್ತು. 
ಆ ಹಣ್ಣು ಕಂಡು ನಾನು ಇದೆಲ್ಲಿಯದೆಂದು ವಿಚಾರವ ಮಾಡಿ , 
ಬಿತ್ತಿದವರಾರೆಂದು ಹೇಳುವರಿಲ್ಲ . 
ಬಿತ್ತಿದವನ ಸೊಮ್ಮೆ ನಾವುಕೇಳಬಾರದೆಂದು 
ಆ ಹಣ್ಣು ಕೊಂಡು, ನಾನು ಬಿತ್ತಿದಾತನನರಸಿಕೊಂಡು ಹೋಗಿ, 
ನಾನೆತ್ತ ಹೋದನೆಂದರಿಯೆನಯ್ಯಾ . 
ಶುದ್ಧ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ 
ನಿಮ್ಮ ಬಿತ್ತಿದಾತನ ಪರಿಯ ನೀವೆ ಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೨೭ || 


ಮರುಳಶಂಕರದೇವರ ವಚನ 


೩೮೩ 


೧೮ 
ಶೀಲದ ತುದಿಯ ಮೊದಲನರಿಯದೆ, ವ್ರತದಾಚರಣೆಯ ಕ್ರಮವನರಿಯದೆ, 
ಆಚಾರದ ನೆಲೆಯನರಿಯದೆ, ಬರಿದೆ ವ್ರತ ಶೀಲಾಚಾರವೆಂದೆಂಬಿರಿ . 
ವ್ರತಶೀಲಾಚಾರದ ಸ್ವರೂಪವನರಿಯದ, 
ಅದರಾಚರಣೆಯನರಿಯದಶೀಲವಂತರು ನೀವುಕೇಳಿ ಭೋ . 
ತನುವಿನ ಗುಣವು ಮನದಲ್ಲಿಗೆ ತಂದು, ಆ ಮನದ ಅನುವನರಿದು, 
ಶುಚಿಶೀಲಉಚ್ಯತೆಯೆಂದುದಾಗಿ, ಸಚ್ಚರಿತ್ರವನುಳ್ಳ ಆಚಾರವೆ ಸ್ವರೂಪವಾದ 
ಘನಲಿಂಗವ ಬೆರಸಬಲ್ಲಡೆ ಅದು ಶೀಲ. 
ಮನದ ತನುವ ಮಹಾಘನದರುವಿನಲ್ಲಿಗೆ ತಂದು 
ಅರಿವಿನ ಆಚಾರವೆ ಗುರುಲಿಂಗಜಂಗಮ ಪ್ರಸಾದ ಪಾದತೀರ್ಥ 
ಭಕ್ತಿ ಎಂದರಿದು, ಅವರ ಸ್ವರೂಪವನರಿದು, ಆಚರಿಸಿದ ಘನ ಶರಣರ 
ಬೆರಸಬಲ್ಲಡೆ ಅದು ವ್ರತ. 
ಸದಾಚಾರ ನಿಯತಾಚಾರ , 
ಭಕ್ಕಾಚಾರ ಶಿವಾಚಾರ ಸಮಯಾಚಾರ ಗಣಾಚಾರವೆಂಬವುಗಳ 
ಸ್ವರೂಪವನರಿದು ಆಚರಿಸಬಲ್ಲಡೆ ಅದು ಆಚಾರ. 
ವ್ರತಶೀಲಾಚಾರದ ಅನುವನರಿಯದೆ, 
ಘನ ಶರಣರ ಬೆರಸದೆ, 
ತನುಮನಧನವ ಗುರುಲಿಂಗಜಂಗಮಕ್ಕೆ ಸವೆಸದೆ 
ಬರಿದೆ ಅನುವಿನ ತನುವಿನ ಕೊನೆಯ ಮೊನೆಯ ಮೇಲಣ ಜ್ಯೋತಿಯ 
ತಮ ತಮಗೆ ಅರಿದೆಹೆನೆಂಬವರೆಲ್ಲರೂ 
ಅನುಮಾವನನರಿಯದೆ ಕೆಟ್ಟರು ಕಾಣಾ, 
ಶುದ್ಧ ಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ 
ಶಾಂತಚೆನ್ನಮಲ್ಲಿಕಾರ್ಜುನ ದೇವಯ್ಯಾ . 
ನಿಮ್ಮ ಶರಣರ ಅನುವನರಿದು, ಘನವ ಬೆರಸಬಲ್ಲ 
ಶರಣ ಸಂಗನಬಸವಣ್ಣನು, ಇಂತಪ್ಪ ಮಹಾಲಿಂಗವಂತರ 
ನಿಲವಿನ ಪರಿಯ ನೀವೇ ಬರಲ್ಲದೆ, ನಾನು ಬಲ್ಲೆನಯ್ಯಾ ? 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

|| ೨೮ || 


ಶ್ರೀಗುರು ಶಿಷ್ಯಂಗೆ ಕರುಣದಿಂದ ಉಪದೇಶವ ಮಾಡಬೇಕೆಂದು ಬಂದು, 
ಮೂರ್ತಿಗೊಂಡು, ಆ ಶಿಷ್ಯನ ಪೂರ್ವಜನ್ಮವಂ ಕಳೆದು, 
ಪುನಜಾರ್ತನೆಂದೆನಿಸಿ, ಹಸ್ತಮಸ್ತಕಸಂಯೋಗವ ಮಾಡಿ, 


೩೮೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ವಿಭೂತಿಯ ಪಟ್ಟಮಂ ಕಟ್ಟಿ , ಕಿವಿಯಲ್ಲ ಕರ್ಣಮಂತ್ರಮಂ ಹೇಳಿ, 
ಮಾಂಸಪಿಂಡವಂ ಕಳೆದು, ಮಂತ್ರಪಿಂಡವಂ ಮಾಡಿ, 
ಸರ್ವಾಂಗದವಗುಣವಂ ಕಳೆದು, 
ಆ ಶಿಷ್ಯಂಗೆ ಉಪದೇಶವ ಮಾಡಿದ ಪರಿಯೆಂತೆಂದಡೆ: 
ಆದಿಲಿಂಗ ಅನಾದಿಲಿಂಗ ಪರುಷಲಿಂಗ ಅಮೃತಲಿಂಗ 
ಅಗೋಚರಲಿಂಗ ಅಪ್ರತಿಮಲಿಂಗ ಅನಾಮಯಲಿಂಗ 
ಅಭೇದ್ಯಭೇದಕಲಿಂಗ, ಅಸಾಧ್ಯಸಾಧಕಲಿಂಗ, 
ಇಂತಪ್ಪ ಲಿಂಗಾಕಿಂತವ ಕೊಂಡು, ಒಂದು ಇಷ್ಟಲಿಂಗವಂ ಮಾಡಿ, 
ಆ ಶಿಷ್ಯನ ಹಸ್ತದಲ್ಲಿ ನಿಕ್ಷೇಪವಂ ಮಾಡಿದನು ಮಹಾಶ್ರೀಗುರು. 
ಆ ಲಿಂಗ ಬಂದು, ಆ ಶಿಷ್ಯನ ಅಂಗವ ಸೋಂಕವ ಮುನ್ನವೆ, 
ಆ ಲಿಂಗ ಆ ಶಿಷ್ಯನನವಗ್ರಹಿಸಿತ್ತಯ್ಯ . 
ಆ ಶಿಷ್ಯನು ಆ ಗುರುವಿನ ಹಸ್ತದಲ್ಲಿ ಉಪದೇಶವಾಗದ ಮುನ್ನವೆ, 
ಆ ಶ್ರೀಗುರುವನು ಆ ಶಿಷ್ಯನವಗಹಿಸಿಕೊಂಡ ನೋಡಿರಯ್ಯಾ . 
ಅಂಗಸಂಗಿಗಳು ಹೋಗಿ ಲಿಂಗಸಂಗಿಗಳ ಸಂಗವ ಮಾಡಿಹೆನೆಂದು ಹೋದಡೆ, 
ಅಂಗಸಂಗಿಗಳ ಲಿಂಗಸಂಗಿಗಳು ಅವಗ್ರಹಿಸಿಕೊಂಡರುನೋಡಿರಯ್ಯಾ, 
ಪರಿಮಳವುಳ್ಳ ಪುಷ್ಪಕ್ಕೆ ತುಂಬಿ ಬಂದು, 
ಪರಿಮಳವ ಕೊಂಡೆಹೆನೆಂದು ಹೋದಡೆ, 
ಆ ಪರಿಮಳವುಳ್ಳ ಪುಷ್ಪ ಆ ತುಂಬಿಯನವಗ್ರಹಿಸಿಕೊಂಡಿತ್ತು ನೋಡಿರಯ್ಯಾ . 
ಅನಲ ಸಂಗವ ವಾಯು ಮಾಡಿಹೆನೆಂದು ಹೋದಡೆ, 
ಆ ಅನಲನು ವಾಯುವನವಗ್ರಹಿಸಿಕೊಂಡಿತ್ತು ನೋಡಿರಯ್ಯಾ . 
ರೂಪುದರ್ಪಣವ ರೂಹಿಸಿಹೆನೆಂದು ಹೋದಡೆ, 
ಆ ದರ್ಪಣ ಆ ರೂಪನವಗ್ರಹಿಸಿಕೊಂಡಿತ್ತು ನೋಡಿರಯ್ಯಾ, 
ಕಂಗಳು ಕರಸ್ಥಲದ ಲಿಂಗವನೋಡಿಹೆನೆಂದು ಹೋದಡೆ 
ಆ ಕರಸ್ಥಲದ ಲಿಂಗ ಆ ಕಂಗಳ ನುಂಗಿದ ಪರಿಯ ನೋಡಿರಯ್ಯಾ. 
ಸರ್ವಾಂಗಸಾಹಿತ್ಯ ಮಹಾಲಿಂಗೈಕ್ಯರ ಸಂಗವ, 
ನಾನು ಮಾಡಿಹೆನೆಂದು ಹೋದಡೆ, 
ಉರಿಯುಂಡ ಕರ್ಪುರದಂತೆ ಎನ್ನನವಗ್ರಹಿಸಿಕೊಂಡರು ಕಾಣಾ, . 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ನಿಮ್ಮ ಶರಣರ ನಾನು ನಂಬಿ ಕೆಟ್ಟು , ಬಟ್ಟಬಯಲಾಗಿ ಹೋದೆನಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೨೯ || 


ಮರುಳಶಂಕರದೇವರ ವಚನ 


೩೮೫ 


- ೧೨೦ 


ಷಡ್ವಧಲಿಂಗಾಂಗ ಸಕೀಲವನರಿಯದ ಜಡಜೀವಿಗೆ 
ದಶವಿಧಪಾದೋದಕ ಏಕಾದಶಪ್ರಸಾದದ ಸಕೀಲಸಂಬಂಧವ 
ಹೇಳುವನೊಬ್ಬ, ಪ್ರಸಾದದ್ರೋಹಿನೋಡಾ, 
ಶುದ್ಧ ಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ 
ಶಾಂತ ಚನ್ನಮಲ್ಲಿಕಾರ್ಜುನದೇವಯ್ಯ . 


ಸಂಸಾರವೆಂಬ ಸಾಗರವ ದಾಂಟುವಡೆ, 
ಅರಿವೆಂಬ ಹರುಗೋಲನಿಕ್ಕಿ ಜ್ಞಾನವೆಂಬ ಅಂಬಿಗ 
ಹರುಗೋಲದಲ್ಲಿ ಕುಳ್ಳಿರ್ದು, 
ಸುಜ್ಞಾನವೆಂಬ ಘಾತದ ಗಳೆಯ ಪಿಡಿದು, 
ನಾನೀ ಹೊಳೆಯ ಕಂಡು, ಅಂಬಿಗನು ಕೇಳಿದಡೆ, 
ನಾನು ಹಾಸಿಕೊಟ್ಟೆಹೆನೆಂದನು. 
ನಾನು ನಿನ್ನ ನಂಬಿ ಹರುಗೋಲನೇರಿದೆನು ಕಾಣಾ, ಅಂಬಿಗರಣ್ಣಾಯೆಂದು 
ನಾನು ಹರುಗೋಲದಲ್ಲಿ ಕುಳ್ಳಿರ್ದು ಹೊಳೆಯೊಳಗೆ ಹೋಗಲಿಕೆ, 
ಕಾಮವೆಂಬ ಕೊರಡು ಅಡ್ಡಬಿದ್ದಿತ್ತು . 
ಕ್ರೋಧವೆಂಬ ಸುಳುಹಿನೊಳಗೆ 
ಅಹಂಕಾರವೆಂಬ ಮೀನು ಬಂದು ನಿಂದಿತ್ತು . 
ಮಾಯೆಯೆಂಬ ಮೊಸಳೆ ಬಂದು ಬಾಯಬಿಡುತ್ತಿದ್ದಿತ್ತು. 
ಮೋಹವೆಂಬ ನೊರೆತೆರೆಗಳು ಹೆಚ್ಚಿ ಬರುತ್ತಿದ್ದಿತ್ತು . 
ಲೋಭವೆಂಬ ಕಾಲ್ಗಡಲು ಎಳೆದೊಯ್ಯುತ್ತಿದ್ದಿತ್ತು . 
ಮರವೆಂಬ ಮೊರಹು ನೂಕುತ್ತಲಿದ್ದಿತ್ತು . 
ಮತ್ಸರವೆಂಬ ಗಾಳಿ ತಲೆಕೆಳಗು ಮಾಡುತ್ತಿದ್ದಿತ್ತು . 
ಇವೆಲ್ಲವನ್ನೂ ಪರಿಹರಿಸಿ, 
ಎನ್ನ ಹೊಳೆಯ ದಾಂಟಿಸಿದನು ಅಂಬಿಗರಣ್ಣನು. 
ಈ ಹೊಳೆಯ ದಾಂಟಿಸಿದ ಕೂಲಿಯ ನನ್ನ ಬೇಡಿದಡೆ, 
ಕೂಲಿಯ ಕೊಡುವಡೇನೂ ಇಲ್ಲೆಂದಡೆ, 
ಕೈಸೆರೆಯಾಗಿ ಎನ್ನನೆಳದೊಯ್ದನಯ್ಯಾ. 
ಅರುವೆಯ ಕೊಟ್ಟ ಕೂಲಿಗೆ ತನ್ನ ಕರುವ ಕಾಯಿಸಿಕೊಂಡನಯ್ಯಾ. 
ಅರಿಯದೆ ಹರುಗೋಲವ ನೆರೆತೊರೆಯ ದಾಂಟಿಸಿದ ಕೂಲಿಗೆ 
ಕರುವ ಕಾಯಿದೆನು ಕಾಣಾ, 


೩೮೬ 


ಸಂಕೀರ್ಣ ವಚನಸಂಪುಟ : ಮೂರು 


ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 

|| ೩೧|| 
೨೨ 
ಸರ್ಪನ ಹೆಡೆಯ ಮೇಲೆಪ್ಪತ್ತೇಳುಲೋಕವ ಕಂಡೆನಯ್ಯಾ . 
ಎಪ್ಪತ್ತೇಳುಲೋಕದೊಳಗಿಪ್ಪ 
ಎಪ್ಪತ್ತೇಳು ಕರ್ಪುರದ ಗಿರಿಗಳ ಕಂಡೆನಯ್ಯಾ. 
ಎಪ್ಪತ್ತೇಳುಕರ್ಪುರದ ಗಿರಿಗಳ ಮೇಲಿಪ್ಪ 
ಎಪ್ಪತ್ತೇಳು ಉರಿಯ ಕಂಬವ ಕಂಡೆನಯ್ಯಾ. 
ಆ ಎಪ್ಪತ್ತೇಳು ಉರಿಯ ಕಂಬದ ಮೇಲಿಪ್ಪ 
ಎಪ್ಪತ್ತೇಳು ಅರಗಿನ ಪುತ್ಥಳಿಯ ಕಂಡೆನಯ್ಯಾ . 
ಆ ಎಪ್ಪತ್ತೇಳು ಅರಗಿನ ಪುತ್ಥಳಿಯು ಕರಗಿಹೋದವು. 
ಆ ಎಪ್ಪತ್ತೇಳು ಕರ್ಪುರದ ಗಿರಿಗಳೆಲ್ಲಾ ಉರಿದುಹೋದವು. 
ಆ ಎಪ್ಪತ್ತೇಳುಲೋಕವೆಲ್ಲವು ಹಾಳಾಗಿಹೋದವು. 
ಆ ಸರ್ಪ ಬೆಂದು ಸತ್ತುಹೋಯಿತ್ತು . 
ಇನ್ನು ನಿಃಪತಿ ನಿರಾಳವೆಂಬ ನಿಜ ಒಳಕೊಂಡ ಬಳಿಕ , 
ನಾನೆತ್ತ ಹೋದೆನೆಂದರಿಯೆನಯ್ಯಾ . 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ , 
ನಿಮ್ಮ ಸರ್ಪನ ಪರಿಯ ನೀವೇ ಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ , ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ || ೩೨|| 

M೧೨೩ 
ಸಿಂಬೆಗೆ ರಂಭೆತನವುಂಟೆ ? 
ಸಂಭ್ರಮವಳಿದುದಕ್ಕೆ ನವರಸದಂಗದ ಕಳೆಯುಂಟೆ ? 
ಡಿಂಗರಿಗಂಗೆ ಸಮವೆಂಬ ಸಂಭ್ರಮವುಂಟೆ ? 
ಪರುಷದ ದೆಸೆಯಿಂದ ಪಾಷಾಣದ ಕುಲ ಹರಿವಂತೆ, 
ನೀ ಬಂದೆಯಲ್ಲಾ . 
ಶುದ್ದ ಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ, ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ, 
ಪ್ರಭುದೇವರ ಕಾರುಣ್ಯದಿಂದ ಬದುಕಿದೆ. 

|| ೩೩ || 


M೧೨೪ 


ಹೃದಯದ ಕೊನೆಯ ಮೇಲೆ ಬಂದ ಪರಿಣಾಮದ ತೃಪ್ತಿಯ ಸುಖವ, 
ಹೃದಯದ ಮನದ ಕೊನೆಯ ಮೊನೆಯ ಮೇಲೆ, 


ಮರುಳಶಂಕರದೇವರ ವಚನ 


೩೮೭. 


ಮಹಾಲಿಂಗಕ್ಕೆ ಸಮರ್ಪಿಸಬೇಕು. 
ಶೋತ್ರದಕೊನೆಯಲ್ಲಿ ಬಂದ ಸಂಗೀತದ ಪರಿಣಾಮವ, 
ಅವಧಾನದಪ್ರೋತ್ರದಕೊನೆಯ ಮೊನೆಯ ಮೇಲೆ, 
ಪ್ರಸಾದಲಿಂಗಕ್ಕೆ ಅರ್ಪಿಸಬೇಕು. 
ನೇತ್ರದಕೊನೆಯಲ್ಲಿ ಬಂದ ಸುಲಕ್ಷಣ ಸುರೂಪಿನ ಪರಿಣಾಮವ, 
ಅವಧಾನದ ಮನದ ಕೊನೆಯ ಮೊನೆಯ ಮೇಲೆ, 
ಶಿವಲಿಂಗಕ್ಕೆ ಸಮರ್ಪಿಸಬೇಕು. 
ನಾಸಿಕದ ಕೊನೆಯಲ್ಲಿ ಬಂದ ಸುಗಂಧದ ಪರಿಣಾಮವ, 
ಅವಧಾನದ ಮನದ ಕೊನೆಯ ಮೊನೆಯ ಮೇಲೆ, 
ಆಚಾರಲಿಂಗಕ್ಕೆ ಅರ್ಪಿಸಬೇಕು. 
ಜಿಹೈಯ ಕೊನೆಯಲ್ಲಿ ಬಂದ ಸುಸ್ವಾದುವಿನ ಪ್ರಸಾದದ ರುಚಿಯ ಪರಿಣಾಮವ, 
ಅವಧಾನದ ಮನದ ಕೊನೆಯ ಮೊನೆಯ ಮೇಲೆ, 
ಗುರುಲಿಂಗಕ್ಕೆ ಸಮರ್ಪಿಸಬೇಕು. 
ತ್ವಕ್ಕಿನ ಕೊನೆಯಲ್ಲಿ ಬಂದ ಸುಪರ್ಶನದ ಸುಖದ ಪರಿಣಾಮವ, 
ಅವಧಾನದ ಮನದಕೊನೆಯ ಮೊನೆಯ ಮೇಲೆ, 
ಜಂಗಮಲಿಂಗಕ್ಕೆ ಸಮರ್ಪಿಸಬೇಕು. 
ಮನದಲ್ಲಿ ತಟ್ಟುವ ಮುಟ್ಟುವ ತಾಗುನಿರೋಧವೆಲ್ಲವನ್ನೂ 
ಅವಧಾನದ ಮನದ ಕೊನೆಯ ಮೊನೆಯ ಮೇಲೆ, 
ಮಹಾಘನಲಿಂಗಕ್ಕೆ ಸಮರ್ಪಿಸಬೇಕು. 
ಈ ಕ್ರಮವನರಿದು ಸರ್ವಾವಧಾನಿಯಾಗಿ, 
ಗುರುಲಿಂಗಜಂಗಮಮುಖದಲ್ಲಿ ತನುಮನಧನವನರ್ಪಿಸಿ, 
ಆ ಶುದ್ಧಸಿದ್ಧಪ್ರಸಿದ್ಧ ಪ್ರಸಾದದ ರೂಪುರುಚಿತೃಪ್ತಿಯ 
ಆದಿಮಧ್ಯಾಂತವನರಿದು, ಸಾವಧಾನಭಕ್ತಿಯಿಂ 
ಇಷ್ಟಪ್ರಾಣಭಾವಲಿಂಗಕ್ಕರ್ಪಿಸಿ, ಮಹಾಪ್ರಸಾದಿಯಾಗಿಪ್ಪಾತ, 
ನಮ್ಮ ಚನ್ನಬಸವಣ್ಣ ಕಾಣಿರಯ್ಯಗಳಿರಾ. 
ಈ ಪ್ರಕಾರದ ಅವಧಾನ ಮನದ ಕೊನೆಯ ಮೊನೆಯ ಮೇಲೆ, 
ಸರ್ವಾರ್ಪಿತಕ್ರಮವನರಿದು ಪ್ರಸಾದಭೋಗಿಯಾಗಿಪ್ಪಾತನು, 
ನಮ್ಮ ಸಂಗನಬಸವಣ್ಣನುಕೇಳಿರಣ್ಣಗಳಿರಾ. 
ಈ ಬಸವಣ್ಣನ ಪ್ರಸಾದವ ಕೊಂಡು ನಾನು ಬದುಕಿದೆನು ಕಾಣಾ, 
ಶುದ್ಧಸಿದ್ದ ಪ್ರಸಿದ್ದ ಪ್ರಸನ್ನ ಪ್ರಭುವೆ ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ . 
ಮತ್ತೀ ಕ್ರಮವನರಿದು, ಅರ್ಪಿತಮುಖವನರಿದು ಅರ್ಪಿಸಿ, 


೩೮೮ 


ಸಂಕೀರ್ಣ ವಚನಸಂಪುಟ : ಮೂರು 


ತೃಪ್ತಿಯನ್ನೆದಬಲ್ಲ ಶರಣರ ಮಹಾತ್ಮಯ ನೀವೆಬರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. || ೩೪|| 

೧೨೫ 
ಹೆಣ್ಣಿನೊಳಗೆ ಕಣ್ಣುಗೊಂಡು ಹುಟ್ಟಿ, ಮಣ್ಣು ಹೊಯ್ದುಕೊಂಬ 
ಅಣ್ಣಗಳು ನೀವುಕೇಳಿರೆ. 
ಈ ಬಣ್ಣದ ಪರಿಯಾಯಕ್ಕೆ ಕಣ್ಣುಗೆಟ್ಟು ಬಿದ್ದಿರಲ್ಲಾ . 
ಈ ಹೆಣ್ಣಿನ ಸಂಗ ನಿಮಗೇತಕಣ್ಣಾ . 
ತನ್ನಲ್ಲಿ ಹೆಣ್ಣುಂಟು, ತನ್ನಲ್ಲಿ ಹೊನ್ನುಂಟು, ತನ್ನಲ್ಲಿ ಮಣ್ಣುಂಟು. 
ಇಂತಿವ ನಿಮ್ಮಲ್ಲಿ ನೀವುತಿಳಿದುನೋಡಲಿಕ್ಕೆ , 
ತನ್ನಲ್ಲಿ ತಾನೆ ಕಾಣಬಹುದು. 
ತನ್ನ ತಾನರಿಲ್ಲದೆ ಇದಿರನರಿಯಬಾರದು. 
ಇದಿರನರಿದಲ್ಲದೆ ಪರವನರಿಯಬಾರದು. 
ಪರವನರಿದಲ್ಲದೆಸ್ವಯವನರಿಯಬಾರದು. 
ಸ್ವಯವನರಿದಲ್ಲದೆ ಅರಿವುತಲೆದೋರದು 
ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. 
ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. 
ಮಾಯ ಹಿಂಗಿದಲ್ಲದೆ ಮದವಳಿಯದು. 
ಮದವಳಿದಲ್ಲದೆ ಮತ್ಸರ ಹೆರೆಸಾರದು. 
ಮತ್ಸರ ಹೆರೆಸಾರಿದಲ್ಲದೆ ಮಹಾಘನವಳವಡದು. 
ಮಹಾಘನವಳವಟ್ಟಲ್ಲದೆ ಮಹಾಲಿಂಗವ ಕಾಣಬಾರದು. 
ಮಹಾಲಿಂಗವ ಕಂಡಲ್ಲದೆ ಮಹಾಪ್ರಕಾಶವ ಕಾಣಬಾರದು. 
ಮಹಾಪ್ರಕಾಶವ ಕಂಡಲ್ಲದೆ ನಿತ್ಯವ ಕಾಣಬಾರದು. 
ನಿತ್ಯವ ಕಂಡಲ್ಲದೆ ನಿಜವ ಕಾಣಬಾರದು. 
ನಿಜವ ಕಂಡಲ್ಲದೆ ನಿರ್ಣಯವನರಿಯಬಾರದು. 
ನಿರ್ಣಯವನರಿದಲ್ಲದೆ ಗುರುಲಿಂಗಜಂಗಮವನರಿಯಬಾರದು. 
ಗುರುಲಿಂಗಜಂಗಮವನರಿದಲ್ಲದೆ ಪಾದತೀರ್ಥಪ್ರಸಾದವನರಿಯಬಾರದು. 
ಪಾದತೀರ್ಥಪ್ರಸಾದವನರಿದಲ್ಲದೆ ಸಹಜ ಶರಣರ ಸಂಗವನರಿಯಬಾರದು. 
ಇಂತಪ್ಪ ಶರಣರ ಸಂಗವನರಿದಲ್ಲದೆ ಸರ್ವನಿರ್ಣಯವನರಿಯಬಾರದು. 
ಸರ್ವನಿರ್ಣಯವನರಿದಲ್ಲದೆಸಹಜಸದ್ಭಕ್ತರು ಮೆಚ್ಚರು. 
ಸಹಜಸದ್ಭಕ್ತರು ಕೂಡಿ ನಡೆಯಬಲ್ಲಡೆ ಇದೇ ಸುಖವು. 
ಸಂಗದೊಳಗೆ ಶರಣರ ಸಂಗವೆ ಸಂಗವುಕೇಳಿರಯ್ಯಾ . 


ಮರುಳಶಂಕರದೇವರ ವಚನ 


aese 


ಇಂತು ಸಾಯದೆನೋಯದೆಸ್ವಯವನರಿದು, 
ಸದ್ಭಕ್ತರ ಸಂಗವ ಮಾಡಬಲ್ಲಾತನೆ ಲಿಂಗೈಕ್ಯನು. 
ಅವ ತಾನೆ ಘನಲಿಂಗವು. 
ಹೀಂಗಲ್ಲದೆ ಹಿಂದೆ ಮೆಟ್ಟಿಹೋಹಸಂದೇಹಿ ಮಾನವರೆಲ್ಲರೂ 
ಜಗದ ಜಂಗುಳಿಗಳ ದಂದುಗದೊಳಗಾಗಿಪ್ಪರು. 
ಆ ಗುಣವ ಬಿಟ್ಟು, ಶರಣರ ಸಂಗ ಸಹಜವೆಂದರಿದು, 
ನಿಜವಾಗಿ ಬಂದಬಳಿಕ ಪೂರ್ವಭಾಗೆಗೆ ಬಾರೆನೆಂಬ ನಿಶ್ಚಯದಿಂ 
ಪರಮ ಪ್ರಸಾದವನರಿದು, ಜಗದ ಹಂಗ ಹರಿದ ಶರಣನು 
ಎನ್ನ ತಂದೆಯಾಗಿಪ್ಪನು ಕಾಣಾ, ಶುದ್ಧಸಿದ್ದ ಪ್ರಸಿದ್ಧ ಪ್ರಸನ್ನ ಪ್ರಭುವೆ 
ಶಾಂತಚೆನ್ನಮಲ್ಲಿಕಾರ್ಜುನದೇವಯ್ಯಾ. 
ಈ ಬಂದ ಪರಿಯಾಯವರಿದು, ತಾಮಸವ ಹಿಂಗಿ, 
ಸಹಜ ನಿಜನಿತ್ಯವನರಿದು ಹೋದಶರಣರ 
ನಿಲವಿನ ಪರಿಯ, ನೀವೆ ಬಲ್ಲಿರಲ್ಲದೆ ನಾನು ಬಲ್ಲೆನಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. 


ಮರುಳಸಿದ್ದೇಶ್ವರ ವಚನ 


೫೨೬ 


ಆಲಿ ಆಲಯದಲ್ಲಿ ಕರಿಗೊಳಲು, 
ಆಲಿಸುವ ಶ್ರವಣವು ಮೇಲಿಪ್ಪ ಆಕಾಶವನಡರಲು, 
ಉಲುಹು ನಿರ್ಭೂತಚಿತ್ತ ಸಮಾಧಾನವನೆಯ್ದಲು, 
ಕಾಲಕರ್ಮಭವಂಗಳ ಗೆಲುವುದಿದೇನುಸೋಜಿಗವು ಹೇಳಾ, 
ರೇವಣ್ಣಪ್ರಭುವೆ. 


|| ೧ || 


ಮಲಹರಕಾಯಕದ ಚಿಕ್ಕದೇವಯ್ಯನ ವಚನ 


M೨೭ 
ಆ ನಿಜದರಿವು ತಾನೊಂದು ಬಂಧನದಿಂದ 
ಮರೆಯಾದುದ ತಾನರಿಯದೆ, 
ಮರವೆಯ ಗುಣ ಇದಿರಿಗೆ ಅದೆಯೆಂದು ಸಂಪಾದಿಸುವಾಗ, 
ಆ ತರ ಶಿಲೆಯ ನೆಳಲಿನ ಮರೆಯಲ್ಲಿ ತನ್ನಂಗ ಬಿಂಬಿಸಲಿಂತಾಗಿ, 
ಅರಿ ಇದಿರಾಯಿತೆಂದು, ಶಿಲೆಯ ಕೊಂಡು, 
ತಾನೊಂದು ಚೇತರಿಸಿಕೊಂಡು ನಿಂದ ಗಜದಂತೆ, 
ನಿಜದರಿವು ತ್ರಿಗುಣಾತ್ಮಕದಲ್ಲಿ ಬೆರಸಿ, 
ತ್ರಿದೋಷದ ದೆಸೆಯಿಂದ ನಾನಾದರುಶನ 
ಪಕ್ಷಪಾತಂಗಳಲ್ಲಿ ಹೊತ್ತು ಹೊರಿ, 
ಅಧ್ಯಾತ್ಮ , ಆದಿಭೌತಿಕ , ಆದಿದೈವಿಕಂಗಳ ತಿಳಿಯಬೇಕೆಂದು, 
ಭೂತಭವಿಷ್ಯದ್ವರ್ತಮಾನವ ವಿಚಾರಿಸಿಹೆನೆಂದು, 
ಷಡುದರುಶನವ ಸಂಪಾದಿಸಿಹೆನೆಂದು, 
ಪಂಚಭೌತಿಕ ಭೇದ, ಪಂಚವಿಂಶತಿತತ್ವ 
ಮೂವತ್ತಾರು ಕ್ರಮ , ಐವತ್ತೊಂದು ಮೆಟ್ಟು, 
ನೂರೊಂದರ ಲಕ್ಷ . 


೩೯೨ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತಿವ ಪ್ರಮಾಣಿಸಿ ತಿಳಿದಲ್ಲಿ , ಅದಕ್ಕೆ ಬೇರೆ ಬೇರೆ 
ಸೂರ ಚಂದ್ರ ಆಕಾಶ ವಾಯು ಆಗ್ನಿ 
ಉದಕ ಪೃಥ್ವಿ ಬೇರೊಂದು ನೆಲಹೋಲಬುಂಟೆ ? 
ಇಂತಿವೆಲ್ಲವುವಸ್ತುಮಯದೊಳಗಿದ್ದ ಲಕ್ಷ . 
ಊರೊಳಗಣ ಹಲವುಕುಲವೆಲ್ಲವೂ ಅರಸಿನ ದೆಸೆ ಕುಲದಲ್ಲಿ 
ಎಸಕವ ತಿಳಿದಡಗಿದ ತೆರದಂತೆ, 
ಅರಿದು ನಡೆವ ಪರಮವಿರಕ್ತಂಗೆ 
ಹಲವುಮಾತಿನ ಬಲೆಯ ಭ್ರಮೆಯಿಲ್ಲ . 
ಗೆಲ್ಲಸೋಲದ ಕಲ್ಲೆದೆಯವನಲ್ಲ . 
ಅಲ್ಲಿಗಲ್ಲಿಗೆ ಬಲ್ಲರಿಯರೆಂದುಕೋಲಾಟಿಗರಂತೆ 
ಕಥೆ ಕಾವ್ಯವೆಲ್ಲವ ಹೇಳುವನಲ್ಲ . 
ತ್ರಿವಿಧಮಲವಿಲ್ಲದಡೆ ಒಲ್ಲೆನೆಂದು ತನ್ನಲ್ಲಿಗೆ ಬಂದಡೆ, 
ಕೂಡಿಕದಂಬನಾಗಿ, ಮಧು ಮಕ್ಷಿಕನಂತೆ . 
ಸಂಸಾರದಲ್ಲಿಯೆ ಸಾವನಲ್ಲ . 
ಕಲ್ಲಿಯೊಳಗಣ ಮಕರದ ಜೀವದಂತೆ, ಸಂಸಾರದಲ್ಲಿಯೆ ಹೋದ ಕುಳಿಗೊಂಬನಲ್ಲ . 
ಆತನ ಇರವು ದಗ್ಗಪಟದಂತೆ, 
ರತ್ನದೀಪ್ತಿಯ ಹೊದ್ದಿಗೆಯ ತೆರದಂತೆ, 
ಸ್ಪಟಿಕದ ನಿರ್ದೆಹದ ವರ್ಣದ ಹೊದ್ದಿಗೆಯಂತೆ, 
ಇಂತು ಚಿದ್ರೂಪನ ಇರವು. 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗದೊಳಗಾದವನ ಇರವು 

೧೨೮ 
ಒಂದು ವರ್ಣದಿಂದ, ಭೇದಕ್ರಮದಿಂದ ಕೂಡಲಾಗಿ, 
ಪಂಚವರ್ಣವಾಯಿತ್ತು. 
ಶ್ವೇತವರ್ಣ ಮೊದಲು ಪರಿಶ್ರಮದಿಂದ ಷಡುವರ್ಣವಾಯಿತ್ತು. 
ಆ ವರ್ಣದ ಭೇದ ಬಿಳುಹಿನ ಸ್ವಾಯತ್ತೆಯಲ್ಲಡಗಿತ್ತು . 
ಇಂತೀ ಪರಮನಿಂದ ಇಂದ್ರಿಯ ವಿಕಾರವಾದುದನರಿಯದೆ, 
ಆತ್ಮಂಗೆ ಪರಿಭ್ರಮಣವೆಂದು ಸಂದೇಹವ ಮಾಡುವ 
ಬಂಧಮೋಕ್ಷಕರ್ಮಂಗಳಿಗೆ ಪರಮಸಂದ ಹರಿದಲ್ಲದೆ, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವು ಸಾಧ್ಯವಲ್ಲ . 

|| ೨ || 


ಮಲಹರಕಾಯಕದ ಚಿಕ್ಕದೇವಯ್ಯನ ವಚನ 


೨೯ 
ಕಂಚು ತಾಮ್ರ ಹಿತ್ತಾಳಿ ಈ ಮೂರುಸೀಸದಂಗನ ಭೇದ. 
ಮನ ಬುದ್ದಿ ಚಿತ್ರ ಈ ಮೂರು ಅಹಂಕಾರದಂಗದೊಡಲು. 
ಅರಿದುದ ಮರೆದುದ ಮರಿದೆನೆಂಬುದು 
ಆ ಗುಣ ಕ್ಷಣಿಕಾತ್ಮನ ಒಡಲು. 
ಇಂತಿವನರಿದು ಬಿಡಲು, 
ಹಿರಿಯ ಹಸುಬೆಯೊಳಗಡಗಿದ ನಾನಾ ವ್ಯವಹಾರದೂಡಲು. 
ಇಂತೀ ಗುಣವಡಗಿ, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವ ಕೂಡಬಲ್ಲಡೆ. 


೧೩೦ 
ಗಜಕರ್ಣದಂತೆ, ಇಂದ್ರಮಹೇಂದ್ರಜಾಲದಂತೆ, 
ಅಗ್ನಿಸ್ತಂಭನೆಯಂತೆ, ಬಿಲ್ಲುವಿದ್ಯೆಯಂತೆ, 
ಜಲಸೂತ್ರದಂತೆ, ರಣಕ್ಕೆ ತೊಲಗದ ಪಟುಭಟನಂತೆ. 
ಇಂತೀ ಸರ್ವಾಂಗಲಿಂಗಿಯಾದ ಪರಿಪೂರ್ಣಭಕ್ತಜಂಗಮಕ್ಕೆ 
ಇಂತಿವನರಿವ ನೃತ್ಯ ಕುಲಕ್ಕೆ ತ್ರಿಸಂಧ್ಯಾಕಾಲ ಶರಣೆಂದು, 
ಎನ್ನ ಮುಕ್ತನ ಮಾಡು, ನಿನ್ನ ಧರ್ಮ, 
ಊರ್ಧ್ವರೇತೋಮೂರ್ತಿಶ್ವೇತಯಂಭು ಕಪಿಲೇಶ್ವರಲಿಂಗಾ. 

೧೧೩೧ 
ತತ್ವವಿದೆಯೆಂದು ಮಿಕ್ಕಾದವರಿಗೆ ಹೇಳುವಾಗ, 
ವಸ್ತುವಿದ್ಯೆಯೆಂದು ಮಿಕ್ಕಾದವರಿಗೆ ಹೇಳುವಾಗ 
ಆ ತತ್ವವೂ ಆ ವಸ್ತುವೂ ತನ್ನ ಕತ್ತಲುಕೂಸೆ? 
ತಾ ಸತ್ತೆನೆಂದು ಹೇಳುವಾಗ, 
ಆ ಗುಣ ಚೇತನವೋ ? ಅಚೇತನವೋ ? 
ಮದೋನ್ಮತಂಗೆ, ಸರ್ಪದಷ್ಟಂಗೆ, 
ದುಗ್ರ್ರಹವೇದಿತಂಗೆ, ತ್ರಿವಿಧಮಲಲೋಲುಪ್ತಮಂಗೆ 
ಮತ್ತೆ ತನ್ನ ಕೊರತೆಯನರಿಯದ 
ದುಶ್ಚರಿತ ಕುಹಕಿ ಕ್ಷುದ್ರಂಗೆ, 
ಮತ್ತೆ ನಿಜವಸ್ತುವಲ್ಲಿ ಹೊತ್ತು ನಿತ್ತರಿಸಿಪ್ಪನೆ ? 
ನಿಜನಿಕಲರಲ್ಲಿ , ನಿರ್ದೆಹಿಗಳಲ್ಲಿ , ನಿರಾಲಂಬರಲ್ಲಿ , 


೩೯೪ 


ಸಂಕೀರ್ಣ ವಚನಸಂಪುಟ : ಮೂರು 


ಸರ್ವತ್ರೀ ಸಂಪೂರ್ಣರಲ್ಲಿ , ಅಕುಟಿಲರಲ್ಲಿ 
ಇಂತೀ ಉಭಯದಿರವ ತಿಳಿದು ಮಾಡುವ ಭಕ್ತಂಗೆ 
ಗುರುವಿನ ಇರವು, ಚರದ ಲಕ್ಷಣ. 
ಲಿಂಗದ ಪರೀಕ್ಷೆಯಿಂದ ತ್ರಿವಿಧದ ಬಿಡುಗಡೆಯ ಒಳಗೆ ಹಿಡಿವ, 
ಬಿಡುಮುಡಿಯಲ್ಲಿ ಕೂಡುವ, ಕೊಂಬ ಎಡೆಗಳಲ್ಲಿ 
ಅಡಿಗಡಿಗೆ ಒಡಗೂಡಿನೋಡುತ್ತಿರಬೇಕು. 
ವರ್ಮದ ಬಿಡುಗಡೆಯಲ್ಲಿ ಮಾಡುವ 
ಭಕ್ತನ ಕೂಡಿಹ ವಿರಕ್ತನ ತೆರ, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವು ತಾನಾದ ಭಕ್ತನ ಯುಕ್ತಿ . 


೧೧೩೨ 
ಪರಮನಿಂದ ಮನ, ಮನದಿಂದ ಬುದ್ದಿ , 
ಬುದ್ಧಿಯಿಂದ ಚಿತ್ರ , ಚಿತ್ತದಿಂದ ಅಹಂಕಾರ, 
ಅಹಂಕಾರದಿಂದವೆ ಸರ್ವಕರಣೇಂದ್ರಿಯಂಗಳ ಮೊತ್ತದ ಬಳಗ, 
ಇಂತೀ ಗುಣವ ಚಿತ್ತುವಿನಿಂದ ವಿಚಾರಿಸಿ, 
ಪರಮನ ಪ್ರಕಾರವ ಬಂಧಿಸಿ, ನಿಂದಿಸಿದವಂಗಲ್ಲದೆ 
ಹಿಂದಣ ಮುಂದಣ ಬಂಧ ಬಿಡದು. 
ಆನಂದ ಹಿಂಗೆ, ಅಶ್ರುಜಲ ನಿಂದು, ಚಿತ್ತು ಚಿದಾದಿತ್ಯದಲ್ಲಿ 
ನಷ್ಟವನೆಯ್ದಿದ ಮತ್ತೆ, 
ಹಸುಬೆಯ ವ್ಯವಹಾರ ಬಟ್ಟಬಯಲು, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವಕೂಡಿದ ಮತ್ತೆ. 

೧೧೩೩ 
ಮನ ಬುದ್ಧಿ ಚಿತ್ತ ಅಹಂಕಾರವೆಂಬ 
ನಾಲ್ಕು ಲೋಹದಿಂದ ಸರ್ವೆಂದ್ರಿಯದ ಮೊತ್ತ . 
ಮನ ವಸ್ತುವ ಮುಟ್ಟದೆ, ನಿಜನಿಷ್ಠೆಯನರಿಯದೆ, 
ಬಹುಮೊತ್ತದ ಮಾತಲ್ಲದ ಮಾತನಾಡುವದು, 
ಕಳ್ಳವಣ , ಸಲ್ಲದ ತಾರ ಇವೆಲ್ಲವ ತಿಳಿದು 
ಕಂಬಳಿಯ ಚೀಲದವನ ಬೆಂಬಳಿಯಲ್ಲಿ ಬನ್ನಿ . 
ನಿಮಗಲ್ಲದ ಒಡವೆಯನೊತ್ತು ಮಾಡಿಕೊಡುವೆ, 


ಮಲಹರಕಾಯಕದ ಚಿಕ್ಕದೇವಯ್ಯನ ವಚನ 


೩೯೫ 


| ೭ || 


ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗ ಸಾಕ್ಷಿಯಾಗಿ, 

೧೧೩೪ 
ಮುರಿಗಂಚು ತವರ ಹಿತ್ತಾಳೆ ತಾಮ್ರ 
ಇವು ಮೊದಲಾದ ಲೋಹವ ತನ್ನಿ . 
ಕಳ್ಳವಣ , ಕಂದುವಳ್ಳ ಮೊದಲಾದ ರೊಕ್ಕವ ತನ್ನಿ . 
ನಿಮಗಲ್ಲದ ಒಡವೆ ಎನಗೆ. 
ನಿಮಗೆ ಒಳ್ಳಿ [ ತ] ಹ ಒಡವೆಯ ಕೊಡುವೆ. 
ಎನ್ನ ಕಂಬಳಿಯ [ ಚೀಲವಂ] ಬಿಡುವೆ. 
ಅದರಲ್ಲಿದ್ದ ಸಂಬಾರದ್ರವ್ಯವ 
ಕೊಡುವೆನೆಂಬುದಕ್ಕೆನ್ನ ನಂಬಿ ಬನ್ನಿ . 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗದಾಣತಿ. 


|| ೮ || 


೧೩೫ 


ರತ್ನದ ಕಾಂತಿಯ ಕಳೆಯಿಂದ, 
ತನ್ನಂಗದಲ್ಲಿ ಹುಟ್ಟಿದ ಜಜ್ಜರಿ ಕಾಣಿಸಿಕೊಂಬಂತೆ. 
ಚಂದ್ರನ ಕಳಂಕು ತನ್ನ ಪರಿಪೂರ್ಣದ ಬೆಳಗಿನ ಕಳೆಯಿಂದ, 
ತನ್ನಲ್ಲಿಯೆ ಕಲೆ ಕಾಳಿಕವ ಕಾಣಿಸಿಕೊಂಬಂತೆ, 
ಇಂತೀ ಸುವಸ್ತು ವಸ್ತುಕದಲ್ಲಿ ವಿಸ್ತರಿಸಲಾಗಿ, 
ಪರಮ ಜೀವನಾದುದ ತಿಳಿದು ನೋಡಿಕೊಳ್ಳಿ. 
ಗೆಲ್ಲಸೋಲದ ಮಾತಲ್ಲ . 
ಆಗಮದ ಮಾತಿನ ಮಾಲೆಯ ನೀತಿಯಲ್ಲ. 
ಬೆಂಕಿ ಕಟ್ಟಡ, ಉರುಹಿದಡೆ ಹೊತ್ತುವುದಲ್ಲದೆ 
ದೀಪಕಟ್ಟಡ ಮತ್ತೆ ಉರುಹಿದಡೆ ಹೊತ್ತಿದುದುಂಟೆ ? 
ಕ್ರೀಮಂತ ಮರದಡೆ ಅರಿವನಲ್ಲದೆ, 
ಮರೆದರಿದವ ಮತ್ತೆ ಮರೆದಡೆ ಮರಿಯಬಲ್ಲುದೆ ? 
ಬೆಳಗದ ಕಂಚು, ತೊಳೆಯದ ಕುಂಭ, 
ಪಕ್ಷಕ್ಕಳಿಯದ ಫಲ, ನೆರೆಯನರಿಯದವನಸಯಾ ಮಾಟ, 
ಬರುಕಟೆ ವ್ರಥಾಹೋಯಿತ್ತು. 
ಇಂತೀ ಗುಣವ ತಿಳಿದು ಅರಿದವರಲ್ಲಿ , 


೩೯೬ 


ಸಂಕೀರ್ಣ ವಚನಸಂಪುಟ : ಮೂರು 


ತಾನರಿದುಕೂಡಬೇಕು, ಕೂಡಿಕೊಳ್ಳಬೇಕು. 
ಕೊಂಡು ಕೊಡಬೇಕು, ಕೊಟ್ಟೆನೆಂಬ ಎಡದೆರಪಿಲ್ಲದೆ, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವ ಕೂಡಬೇಕು. 


|| ೯ || 


೧೩೬ 
ಸದ್ಭಕ್ತನಾದಡೆ ಪರಾಪರಸ್ತ್ರೀಯಕೂಡಬೇಕು. 
ಸಜ್ಜನಪತಿವ್ರತೆಯಾದಡೆ ಪರಾಪರಪುರುಷನ ನೆರೆಯಬೇಕು. 
ಇದು ಸದ್ಭಕ್ತಿಯ ಹಾದಿ, ಸದಾಸನ್ನದ್ಧರ ಉಭಯದ ಯೋಗ 
ಈ ಗುಣವ ಒಳಗು ತಿಳಿದು, ಹೊರಗೆ ಮರೆದಡೆ, 
ಊರ್ಧ್ವರೇತೋಮೂರ್ತಿಶ್ವೇತಸ್ವಯಂಭು 
ಕಪಿಲೇಶ್ವರಲಿಂಗವ ಕೂಡಬಲ್ಲಡೆ. 


ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನ 

೧೧೩೭ 
ಅಜ್ಞಾನಿಗಳಪ್ಪವರ ಎನ್ನವರೆಂದಡೆ, 
ಅಘಟಿತ ನಿಮ್ಮಾಣೆ, ಕೇಳಾ ತಂದೆ. 
ಕರ್ತೃವೆ ಎನ್ನ ಮನದಲ್ಲಿ ಬುದ್ಧಿಗೊಡಾ 
ಎಂದು ಉತ್ತರಗೊಡುವ ತಂದೆ. 
ನಿನಗೆ ಶರಣೆಂದು ನಂಬಿದವರನ್ನು, 
ಎನ್ನವರೆಂಬೆನು ಕೇಳಾ, ಶ್ರೀಮಲ್ಲಿಕಾರ್ಜುನ ತಂದೆ. 


|| ೧ || 


೧೩೮ 
ಆರನಾದಡೂ ಅಯ್ಯಾ ಎಂದೆನಲಾರೆ. 
ಆರನಾದಡೂ ದೇವಾ ಎಂದೆನಲಾರೆ. 
ನೀನು ಜಗಭರಿತನಾಗಿ 
ನಾನು ನಿಮ್ಮನೇ ಅಯ್ಯಾ ಎಂದೆ . 
ಎನಗಾರೂ ಇಲ್ಲದ ಕಾರಣ 
ನೀವೇ ಶರಣೆಂಬೆ, ಶ್ರೀಮಲ್ಲಿಕಾರ್ಜುನಾ. 


೩೯೮ 


ಸಂಕೀರ್ಣ ವಚನಸಂಪುಟ : ಮೂರು 


|| ೩ || 


೧೩೯ 
ಇರುಳು ಹಗಲು ಎಮ್ಮ ನೆನೆವುತ್ತ , ಮರೆವುತ್ತ , 
ಮರುಗುತ್ತ , ಕುದಿಯುತ್ತ ಇಪ್ಪೆಯೋ ಕಂದಾಯೆಂದು, 
ಇತ್ತಿತ್ತ ಬಾರಾ ಮಗನೆಯೆಂದು, 
ನಿಮ್ಮ ಶ್ರೀಚರಣದಿಂದಯೆಂದು ಕರೆದಿರೆನ್ನ . 
ಭಕ್ತಿಯ ಕೊಡಯ್ಯಾ. 
ಶ್ರೀಮಲ್ಲಿಕಾರ್ಜುನಯ್ಯಾ ಎಂದಡೆ, 
ಹಿಡಿಯೋ ಮಗನೆ ಎಂದೆಂಬಿರೆನ್ನ . 

೧೧೪೦ 
ಕಲ್ಪಿತೋದಕವೊಂದು, ಅರ್ಪಣೋದಕ ಮೂರು, 
ಮತ್ತೆ ಅಂಗೋದಕತ್ರಯವಾಗಿಯೂ 
ಮಿಕ್ಕ ಪ್ರಸಾದೋದಕ ಅವು ಮೂರು. 
ಸತ್ವರಜತಮವನತಿಗಳೆದವರಿಗಲ್ಲದೆ, 
ಹತ್ತುಪಾದೋದಕವನರಿಯಲರಿದು. 
ತನು ಚಿತ್ತಶುದ್ದನಾಗಿ ಗುರುಕರುಣದಿಂದವೆ 
ಹತ್ತು ಪಾದೋದಕವ ಗ್ರಹಿಸುವ ಭಕ್ತರಿಗೆ ಸಂದಿಲ್ಲದಿಹೆ. 
ಅವರು ನೀನು, ಮುತ್ತು ನೀರನು ಕೂಡಿದಾನಂದದ ಭೇದದೊಲು, 
ತತ್ತ್ವಮಸಿಯಪ್ಪನೆ ಶ್ರೀಮಲ್ಲಿಕಾರ್ಜುನಾ. 

အလ္လာ 
ಕಾರ್ಯಪ್ರಯೋಜನವೆಂದಡೆಯೂ 
ಆರಿಗಾರಿಗೆಯೂ ಹೋಗಬಾರದು. 
ಬಟ್ಟವಕ್ಕದ ಸಂಸಾರ ಹೋಗಿಬರಬಾರದು. 
ಜವನ ಗಾರುಪಟ್ಟಿಗೊಳಗಾಗದ ಮುನ್ನ , 
ಶರಣೆಂದಡೆ ಕಾವನಮ್ಮ , ಶ್ರೀಮಲ್ಲಿಕಾರ್ಜುನಯ್ಯನು. 

೧೧೪೨ 
ಗುರುವೆ, ಇಹ- ಪರ ಗುರುವೆ, ಗುರುವೆ ಕರುಣಾಕರನೆ, 
ಗುರುವೆ, ಶುದ್ಧಾತ್ಮನೆನಿರ್ಮಳಾಂಗನೆ. 
ಗುರುವೆ, ನಿನ್ನಂತೆ ಎನ್ನುವನು ಮಾಡಿದ 
ಪರಮ ಗುರುವೆ, ನೀನು ಶ್ರೀ ಮಲ್ಲಿಕಾರ್ಜುನಾ. . 


ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನ 


& ೯೯ 


೪೩ 
ಧನ ಜವ್ವನವುಳ್ಳಿ ಶಿವಶರಣೆಂಬೆ. 
ಮಾನವಾ, ನೆನೆ ನೆನೆಯೋ , ನೀ ಕೆಡದ ಮುನ್ನ . 
ಧನ ನಿಲ್ಲದು, ಜವ್ವನ ನಿಲ್ಲದು, ನಿನ್ನ ಪ್ರಾಣ ನಿಲ್ಲದು. 
ಇದನರಿದು, ಶ್ರೀಮಲ್ಲಿಕಾರ್ಜುನನ ನೆನೆಯೋ , 
ನೀ ಕೆಡದ ಮುನ್ನ . 


| ೭ || 


ಧೃತಿಗೆಟ್ಟು ದೈವವೆಂಬಿರಲ್ಲಯ್ಯಾ . 
ಧೃತಿಗೆಟ್ಟು ದೈವವ ಪೂಜಿಸುವಿರಲ್ಲಯ್ಯಾ . 
ಧೃತಿಗೆಟ್ಟು ದೈವಂಗಳ ಬೇಡುವಿರಲ್ಲಯ್ಯಾ. 
ಗತಿಯಲ್ಲ, ದುರ್ಗತಿಯ ಮಾನವರಿರಾ 
ದಿಟದಿಟ, ಅಲ್ಲಿ ಬೇಡದಿರಿರೆ. 
ಶ್ರುತಿಸ್ಮೃತಿಗಳ ಕೇಳಿ, 
ಅವೂ ಕೊಡಲರಿಯವೆಂಬುದ ನೆರೆನಂಬಿರೆ, 
ನಮ್ಮ ಶ್ರೀಮಲ್ಲಿಕಾರ್ಜುನಕೊಡುವನು. 


ನಾದ ಬಿಂದುವಿನಲ್ಲಿ ಆದಿ ಅಕ್ಷರದ್ವಯವ 
ನೈದಿಸಿದ ಗುರು ಬಸವಣ್ಣನೇ 
ಆಮೋದದಲಿ ಕೂಟ. 
ಆನಂದ ಸಾನಂದ ತಾನೊಂದು ರೂಪಾಗಿ 
ಸ್ವಾನುಭಾವದ ದೀಕ್ಷಾಪನ್ನವಯವಾ 
ಭಾನುಮಂಡಲದಲ್ಲಿ ತಾರೆ ಮಧುಕರನೊಪ್ಪೆ 
ಅನ್ಯಯ (?) ನಿನ್ನ ಗುಣವರಿಯ 
ಚೆನ್ನಬಸವ ಅಯ್ಯನಾದನೆನಗೆಶ್ರೀಮಲ್ಲಿಕಾರ್ಜುನಾ. 


೪೬ 


ನಿನ್ನೆ ಹುಟ್ಟಿದ ಮಾನವರೆಲ್ಲರೂ 
ಇದು ಸಾಸಂಗಿಗೇಕೆಂಬರಯ್ಯಾ . 
ಕಾಳ ಕುಳ ಭುವನಲೋಕಂಗಳು 
ನಾವು ಸಂಗಿಗಳೇಕೆನ್ನರಯ್ಯಾ , 


೪೦೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಎಲ್ಲಾ ಸಾಸಂಗಿಗಳಾದಡೆಯೂ 
ಲೋಕಂಗಳು ನಡೆಯರೆಂದು, 
ತಾನೊಬ್ಬನೆ ಸಾಸಂಗಿಗ] ನಾದನು, 
ಶ್ರೀಮಲ್ಲಿಕಾರ್ಜುನಯ್ಯನು. 


|| ೧೦ || 


೪೭ 


ಪುಣ್ಯಪಾಪಂಗಳನರಿಯದ ಮುನ್ನ , 
ಅಲ್ಲಿ ಅನೇಕ ಭವಭವಂಗಳಲ್ಲಿ ಬಂದೆ ನಾನಯ್ಯಾ . 
ನಂಬಿ ಶರಣುಹೊಕ್ಕೆನಯ್ಯಾ . 
ನಿಮ್ಮನೆಂದೂ ಅಗಲದಂತೆ ಎನ್ನ ನಡೆಸಯ್ಯಾ . 
ನಿಮ್ಮ ಧರ್ಮವು. 
ನಿಮ್ಮನೊಂದು ಬೇಡುವೆನು, 
ಎನ್ನ ಕರ್ಮಬಂಧವ ಬಿಡಿಸುವಂತೆ ಮಾಡಯ್ಯಾ 
ಶ್ರೀಮಲ್ಲಿಕಾರ್ಜುನಾ. 

M೪೮ 
ಭಾವಾಭಾವಂಗಳನೊಲ್ಲದಿರ್ದಡೆ 
ಭಾವಿಯಭಾವಿಯ ಲೋಕಂಗಳ ಸುಡು. 
ಸವಿಯೆಂಬೆ ಹೋ ! ಹೂ ! ಹಾ ! ಹೋ ! ಹಾ ! 
ಬ್ರಹ್ಮ [ ತಾ } ಬಂದು ಭವನ ಭುಜಂಗಳ ತಕ್ರೈಸಿ ನಿಂದ 
ಹೋ ! ಹಾ ! ಹೂ ! ಹಾ ! 
ವಿಷ್ಟು ತಾ ಬಂದು ಶ್ರೀಪದಪದ್ಮಂಗೆ ಹತ್ತಿಯೇ ನಿಂದ 
ನಿಮ್ಮರೋಮದ ಸಾಮರ್ಥ್ಯಂಗಳು 
ಕ್ರೀವಿಡಿದಿರ್ದಡೆ ಆ ಭವವೆಲ್ಲ 
ಮುರಿದು ನಿಂದೋಡಿದವು. 
ನಿಮ್ಮ ರೋಮ ಸಾಮರ್ಥ್ಯಂಗಳಂತಹವು. 
ಇಂತಹವುನಿಮ್ಮ , ಕೇಳಯ್ಯಾ ಕೇಳಯ್ಯಾ 
ಶ್ರೀಮಲ್ಲಿಕಾರ್ಜುನಯ್ಯ ಶರಣಾ. 

೧ರ್೪ 
ಮೃಗಕ್ಕೆಂದು ಬಿಲ್ಲ ಹಿಡಿದು ಶರವ ತೊಟ್ಟೆ ನಾನು. 
ಮೃಗ ತಪ್ಪಿ ಶಿವ ದೊರಕೊಂಡನೆನಗೆ. 


|| ೧೨ || 


ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನ 


| ೧೩ || 


ಅನುಪಮ ದುರಿತವ ಕೆಡಿಸಲೆಂದು, 
ಹೊಲೆಯನ ಕುಲಜನ ಮಾಡಿದ, ಶ್ರೀಮಲ್ಲಿಕಾರ್ಜುನ. 

೧೫೦ 
ಮೇಲುಗೆಟ್ಟ ಸೀಮೆ , ತೆರಹುಗೆಟ್ಟ ಬೃರಹ್ಮ . 
ಐದಾರು ಕಣೆಯದಿಂ ಮೇಲೆ ದುರ್ಗ. 
ಕಾಲಾಳು ನಾಯಕರು, ಮೇಲೆರಥಪಾಯಕರು, 
ಆರೈದು ಓರಂತೆ ದುರ್ಗದಲ್ಲಿ . 
ಧಾರುಣಿಯ ಕಳ್ಳರಿಗೆ ತಾನಂಜಿ ದುರ್ಗದೊಳು 
ಓರಂತೆ ಅಡಗಿರ್ದಾತ, ಶ್ರೀಮಲ್ಲಿಕಾರ್ಜುನ. 

೫೧ 
ಸೀಮೆ ಸಾಯುಜ್ಯವ ಮೀರಿದಾತ ಗುರುಮಯ್ಯಾ| 
ನಾಮ ನಿರ್ನಾಮವಾದಾತ ಗುರುವಯ್ಯಾ . 
ಸೋಮಪ್ರಭೆಯಿಂದತ್ತತ್ತ ಪಾವನನಾದಾತ, 
ಆದಿ ಅಕ್ಷರವರಿತನಾತ ಗುರುವಯ್ಯಾ , 
ನಾದ ಬಿಂದು ಕಳೆಯಾದಿಯರಿದಾತ 
ಅಭೇದ್ಯ ಗುರು ಬಸವಣ್ಣ ,ಶ್ರೀಮಲ್ಲಿಕಾರ್ಜುನಾ. 


|| ೧೫ || 


K೧೫೨ 


ಹಿಡಿಯೊಳಗುದಕವ ತುಂಬಿ, 
ಆಸೆ ಮಾಡುವನೆಗ್ಗ ನೋಡಾ. 
ಸಂಸಾರದಿಂದ ಬೆಂದು, ಆಸೆ ಮಾಡುವನೆರ್ ನೋಡಾ. 
ಆವುದೊಂದುಳಿದುದ ಕಾಣೆ, 
ಶ್ರೀಮಲ್ಲಿಕಾರ್ಜುನಯ್ಯ ತಂದೆ, ಒಬ್ಬನೇ ಉಳಿದನು. 


| ೧೬ || 


ಮಹಾದೇವೀರಯ್ಯನ ವಚನ 


೧೫೩ 


- ಜಾತಿ ಶೈವರು ಅಜಾತಿ ಶೈವರೆಂದು 
ಎರಡು ಪ್ರಕಾರವಾಗಿಹರಯ್ಯಾ . 
ಜಾತಿ ಶೈವರೆಂಬವರು ಶಿವಂಗೆ ಭೋಗಸ್ತ್ರೀಯರಯ್ಯಾ . 
ಅಜಾತಿ ಶೈವರೆಂಬವರು ಶಿವಂಗೆ ಕುಲಸ್ತ್ರೀಯರಯ್ಯಾ , 
ಜಾತಿ ಶೈವರೆಂಬವರು ಸರ್ವಭೋಗಂಗಳ ಬಯಸಿ ಮಾಡುವರಾಗಿ , 
ದ್ವಾರೇ ಯಸ್ಸ ಚ ಮಾತಂಗೋ ವಾಯುವೇಗ ತುರಂಗಮಃ| 
ಪೂರ್ಣೆಂದು ವದನಾ ನಾರೀ ಶಿವಪೂಜಾ ವಿಧೇಃ ಫಲಂ:|| 
ಎಂದುದಾಗಿ, ಇವು ಜಾತಿಶೈವರಿಗೆಕೊಟ್ಟ ಭೋಗಂಗಳಯ್ಯಾ . 
ಅಜಾತಿಶೈವರು ಗುರುಲಿಂಗಜಂಗಮಕ್ಕೆ ತನುಮನಧನವ ನಿವೇದಿಸಿ, 
ಸರ್ವಸೂತಕರಹಿತರಾಗಿಹರಯ್ಯಾ . 
ಅಹಂ ಮಾಹೇಶ್ವರ ಪ್ರಾಣೇ ಮಾಹೇಶ್ವರೋ ಮಮ ಪ್ರಾಣಃ| 
ತಥೈಕಂ ನಿಷ್ಟ್ರೀಯಂಭೂಯಾದಲ್ಲಿಂಗೈಕ್ಯಮೇವ ಚ|| 
ಇದು ಕಾರಣ, ಸರ್ವೆಶ್ವರ ಚೆನ್ನಮಲ್ಲಿಕಾರ್ಜುನಯ್ಯನು 
ಭಕ್ತಿಕಾಯನೆಂಬ್ಳೆಕ್ಯಪದವನು ಅಜಾತಿಶೈವರಿಗೆ ಕೊಡುವನಯ್ಯಾ . 


ಮಳುಬಾವಿಯ ಸೋಮಣ್ಣನ ವಚನ 

೧೫೪ 
ಆಗಿಲ್ಲದ ಸಿರಿ, ಆಯುಷ್ಯವಿಲ್ಲದ ಬದುಕು. 
ಸುಖವಿಲ್ಲದ ಸಂಸಾರ. 
ಎಳತಟೆಗೊಂಬ ಕಾಯದ ಸಂಗ. 
ಬಳಲಿಸುವ ಜೀವಭಾವ. 
ಇವರ ಕಳವಳವಳಿದಲ್ಲದೆ 
ಮಳುಬಾವಿಯ ಸೋಮನ ತಿಳಿಯಬಾರದು. 


|| ೧|| 


ಮಾದಾರ ಚೆನ್ನಯ್ಯನ ವಚನ 


೧೫೫ 
ಕಾಯದ ಸುಳುಹುಳ್ಳನ್ನಕ್ಕ ಕರ್ಮಪೂಜೆ ಬೇಕೆಂಬರು. 
ಜೀವನ ಸಂಚಾರವುಳ್ಳನಕ್ಕ ಜ್ಞಾನವನರಿಯಬೇಕೆಂಬರು, 
ಜ್ಞಾನ ಧ್ಯಾನಿಸಿ ಕಾಬಲ್ಲಿ , ಕಾಯದ ಕರ್ಮದಿಂದ ಮುಕ್ತಿಯೋ ? 
ಜೀವನ ಜ್ಞಾನದಿಂದ ಮುಕ್ತಿಯೋ ? ಜ್ಞಾನ ಧ್ಯಾನದಿಂದ ಮುಕ್ತಿಯೋ ? 
ಧ್ಯಾನಿಸಿ ಕಾಲ ಕುರುಹ ಎನಗೊಂದುಬಾರಿ ತೋರಾ. 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 


|| ೧ || 


೧೧೫೬ 


ಚಕ್ರಿಯ ಕುಲವಾಸದ ಮೃತ್ತಿಕೆಯಂತೆ, 
ಏನ ನೆನೆದಡೂ ಅಪ್ಪುವಾರುವುದಕ್ಕೆ ಮುನ್ನವೆ, 
ಚಿತ್ರದಲ್ಲಿ ತೋರುವ ತೋರಿಕೆ. 
ಚಿತ್ರಕುಂಭಂಗಳಒಿ ಪ್ಪದಲ್ಲಿ ಅಹ ತೆರನಂತೆ, 
ವಸ್ತು ತನ್ನಯ ಭಾವದಲ್ಲಿ ನಿಶ್ಚಯವಾಗಿ ನಿಂದಲ್ಲಿ , 
ಕೃತ್ಯ ಅಕೃತ್ಯವೆಂಬ ಹೆಚ್ಚು ಕುಂದಿಲ್ಲ. 
ಕರ್ಮವಿಲ್ಲದ ಪೂಜೆ, 


ಮಾದಾರ ಚೆನ್ನಯ್ಯನ ವಚನ 


೪೦೫ 


|| ೨ || 


ನಿರ್ಮಲವೆಂಬುದು ತೋರದ ಆ ಜಡ, 
ಉಮ್ಮಳದುಮ್ಮಳವೆಂಬ ಉಭಯವಳಿದ ಸುಮ್ಮಾನಸುಖಿಗೆ 
ಕರ್ಮ ನಿರ್ಮಲವೆಂಬುದೊಂದೂ ಇಲ್ಲ . 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ]ರಾಮ ರಾಮನಾ 

೧೫೭ 
ನಡೆನುಡಿ ಸಿದ್ದಾಂತವಾದಲ್ಲಿ , ಕುಲ ಹೊಲೆ ಸೂತಕವಿಲ್ಲ . 
ನುಡಿ ಲೇಸು, ನಡೆಯಧಮವಾದಲ್ಲಿ , 
ಅದು ಬಿಡುಗಡೆಯಿಲ್ಲದಹೊಲೆ. 
ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ, 
ಕೆಟ್ಟು ನಡೆವುತ್ತ , ಮತ್ತೆ ಕುಲಜರೆಂಬ ಒಡಲವರುಂಟೆ ? 
ಆಚಾರವೆ ಕುಲ , ಅನಾಚಾರವೆ ಹೊಲೆ. 
ಇಂತೀ ಉಭಯವ ತಿಳಿದರಿಯಬೇಕು. 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ]ರಾಮ ರಾಮನಾ - 

೧೫೮ 
ನರಕುಲ ಹಲವಾದಲ್ಲಿ , 
ಯೋನಿಯ ಉತ್ಪತ್ಯ ಒಂದೇ ಭೇದ. 
ಮಾತಿನ ರಚನೆ ಎಷ್ಟಾದಡೇನು ? 
ನಿಹಿತವರಿವುದು ಒಂದು ಭೇದ. 
ವಸ್ತು ಜಾತಿ ಗೋತ್ರ ವಿಶೇಷವೆಂಬಲ್ಲಿ , 
ದಿನರಾತ್ರಿಯೆಂಬ ಉಭಯವನಳಿವುದಕ್ಕೆ 
ತಮ ಬೆಳಗೆರಡೆಂಬವಲ್ಲದಿಲ್ಲ . 
ಕುಲ ಉಭಯಶಕ್ತಿ ಪುರುಷತ್ವವಲ್ಲದಿಲ್ಲ . 
ಬೇರೆ ಹಲವು ತೆರನುಂಟೆಂದಡೆ, 
ಮೀರಿ ಕಾಬ ಶ್ರುತ ದೃಷ್ಟ ಇನ್ನಾವುದು ? 
ಎಲ್ಲಕ್ಕೂ ನೀರು ನೆಲಸೂರ್ಯಸೋಮ 
ಆರೈದುನೋಡುವ ದೃಷ್ಟಿಯೊಂದೆ ಬೊಂಬೆ. 
ಬೊಂಬೆ ಹಲವನೋಡಿಹೆ , 
ಬೊಂಬೆ ಹಲವಂದ ಕಾಣ್ಣಂತೆ, 


|| ೩ || 


೪೦೬ 


ಸಂಕೀರ್ಣ ವಚನಸಂಪುಟ : ಮೂರು 


ಅದರಂಗವ ತಿಳಿದು ನಿಂದಲ್ಲಿ , 
ಹಲವುಕುಲದ ಹೊಲೆಯೆಂದೂ ಇಲ್ಲವೆಂದೆ. 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 

೧೫೯ 
ಮಹಾಜ್ಞಾನ ದಿವ್ಯಪರಿಪೂರ್ಣವಸ್ತು 
ಜಗಹಿತಾರ್ಥವಾಗಿ ಸ್ವಯಂಭುವೆಂಬ ಸ್ವರೂಪವ ಬಿಟ್ಟು , 
ಲೀಲಾಸಂಭವನಾಗಿ ಉಮಾಪತಿಯಾದಲ್ಲಿ , 
ಪಂಚವಕ್ರದಿಂದ ಪಂಚಭೂತಿಂಗಳು ಕಲ್ಪಿಸುವಲ್ಲಿ , 
ಕರ್ಮಶಕ್ತಿ ವಿಷ್ಣುರೂಪಾಯಿತ್ತು . 
ಭಾವಶಕ್ತಿ ಬ್ರಹ್ಮರೂಪಾಯಿತ್ತು . 
ಜ್ಞಾನಶಕ್ತಿ ರುದ್ರರೂಪಾಯಿತ್ತು . 
ಈ ಉಭಯವ ಘಟಿಸಿ ನಿಂದಲ್ಲಿ , 
ಷಡುದರ್ಶನ ಸಂಭವಿಸಿದ ಠಾವಾವುದು ? 
ಒಂದು ವೃಕ್ಷದಲ್ಲಿ ಹುಟ್ಟಿದ ಫಲ, ಮೊದಲೆ ಎಳದಾಗಿ, 
ತದನಂತರ ಮೀರಿ ಬಲಿದಲ್ಲದೆಬೀಜಾಂಕುರವಿಲ್ಲ. 
ಮರದಿಂ ಮೀರಿತೋರುವ ಅಂಕುರವಿಲ್ಲ. 
ವಸ್ತುವಮೀರುವ ದರ್ಶನವಿಲ್ಲ . 
ಅಪ್ಪು ಒಂದರಲ್ಲಿ ಹಲವು ಫಲವನನುಭವಿಸುವಂತೆ, 
ವಸ್ತು ಒಂದರಲ್ಲಿ ಸಕಲ ಕೃತ್ಯವ ಮಾಡಿ, 
ತನ್ನ ಚಿತ್ತದ ಕಲೆಯ ಹರಿದುಕೊಂಬವಂಗೆ 
ಅವನೊಳು ತಥಮಿಥ್ಯ . 
ಕೈಯುಳಿ ಕತ್ತಿ ಅಡಿಗೂಂಡಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ]ರಾಮ ರಾಮನಾ 


|| ೫ || 


೧೧೬೦ 
ರಜ್ಜು ರಸಕೂಡಿಅಗ್ನಿ ಮುಟ್ಟಿ ಉರಿದಲ್ಲಿ , 
ಅದೇತರ ಹೊದ್ದಿಗೆಯ ಬೆಳಗು ? 
ರಜ್ಜು , ರಸದಿಂದವೋ ? ಅಗ್ನಿಯ ಭಾವದಿಂದವೋ ? 
ಈ ಮೂರರ ಹೊಲಬಿನ ಹೊದ್ದಿಕೆಯಲ್ಲಿ 
ಬೆಳಗುವ ಪ್ರಜ್ವಲಿತ ಅನಲನ ಕೂಡುವಿನೊಳಗಾಯಿತ್ತು. 


ಮಾದಾರ ಚೆನ್ನಯ್ಯನ ವಚನ 


೪೦೭ 


|| ೬ || 


ಕಾಯದಕರ್ಮದ ಜ್ಞಾನದಿಂದ ಕಂಡೆಹೆನೆಂದಡೆ, 
ನಾಮವಿಲ್ಲದರೂಪು, ಭಾವದಿಂದ ಅರಿವ ಠಾವಾವುದು ? 
ಒಂದರಿಂದ ಒಂದ ಕಂಡೆಹೆನೆಂಬ ಸಂದೇಹ, 
ಇನ್ನೆಂದಿಗೆ ಹರಿಗು ? 
ಕೈಯುಳಿ ಕತ್ತಿ ಅಡಿಗೂಂಡಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 

೧೬೧. 
ವೇದ ಶಾಸ್ತ್ರಕ್ಕೆ ಹಾರುವನಾಗಿ, 
ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, 
ಸರ್ವವನಾರೈದುನೋಡುವಲ್ಲಿ , 
ವೃಶ್ಯನಾಗಿ ವ್ಯಾಪಾರದೊಳಗಾಗಿ , 
ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, 
ಇಂತೀ ಜಾತಿಗೋತ್ರದೊಳಗಾದ ನೀಚಶ್ರೇಷ್ಠವೆಂಬ 
ಎರಡು ಕುಲವಲ್ಲದೆ, 
ಹೊಲೆಹದಿನೆಂಟುಜಾತಿಯೆಂಬ ಕುಲವಿಲ್ಲ . 
ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ. 
ಸರ್ವಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. 
ಈ ಉಭಯವನರಿದು ಮರೆಯಲಿಲ್ಲ. 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 


| ೭ | 


೧೬೨ 
ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವುತೃಷೆ 
ವ್ಯಸನ ವಿಷಯಾದಿಗಳೊಂದೆ ಭೇದ. 
ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ, 
ತೋರುವ ತೋರಿಕೆ ಅರಿವಾತ್ಮನೊಂದೆ ಭೇದ. 
ಆವ ಕುಲವಾದಡೂ ಅರಿದಲ್ಲಿಯೆ ಪರತತ್ವಭಾವಿ . 
ಮರೆದಲ್ಲಿಯೆ ಮಲಮಾಯಾಸಂಬಂಧಿ. 
ಇಂತೀ ಉಭಯವನರಿದು ಮರೆಯಲಿಲ್ಲ . 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 


|| ೮|| 


೪೦೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೬೩ 
ಸ್ಕೂಲಸೂಕ್ಷ್ಮ ಕಾರಣವೆಂಬ ಮೂರುಕಂಬವ ನೆಟ್ಟು , 
ಆಗುಚೇಗೆಯೆಂಬ ದಡಿಗೋಲಿನಲ್ಲಿ 
ಅಗಡದ ಎಮ್ಮೆಯ ಚರ್ಮವ ತೆಗೆದು, 
ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿಯನೊಪ್ಪವ ಮಾಡಿ, 
ಭಾವವೆಂಬ ತಿಗುಡಿನಲ್ಲಿ 
ಸರ್ವಸಾರವೆಂಬ ಖಾರದ ನೀರ ಹೊಯಿದು, 
ಅಟ್ಟೆಯ ದುರ್ಗುಣ ಕೆಟ್ಟು , 
ಮೆಟ್ಟಡಿಯವರಿಗೆ ಮುಟ್ಟಿಸಬಂದೆ. 
ಮೆಟ್ಟಿಡಿಯ ತಪ್ಪಲ ಕಾಯದೆ 
ಮೆಟ್ಟಿಡಿಯ ಬಟ್ಟೆಯ ನೋಡಿಕೊಳ್ಳಿ. 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 


೧೬೪ 
ಸಾಂಖ್ಯ ಶ್ವಪಚ, ಅಗಸ್ಯ ಕಬ್ಬಿಲ, 
ದೂರ್ವಾಸ ಮಚ್ಚಿಗ, ದಧೀಚಿಕೀಲಿಗ, 
ಕಶ್ಯಪ ಕಮ್ಮಾರ, ರೋಮಜ ಕಂಚುಗಾರ, 
ಕೌಂಡಿಲ್ಯ ನಾವಿದನೆಂಬುದನರಿದು, 
ಮತ್ತೆ ಕುಲವುಂಟೆಂದು ಛಲಕ್ಕೆ ಹೋರಲೇತಕ್ಕೆ ? 
ಇಂತೀ ಸಪ್ತಋಷಿಯರುಗಳೆಲ್ಲರೂ 
ಸತ್ಯದಿಂದ ಮುಕ್ತರಾದುದನರಿಯದೆ, 
ಅಸತ್ಯದಲ್ಲಿ ನಡೆದು, ವಿಪ್ರರು ನಾವು ಘನವೆಂದು 
ಹೊರುವ ಹೊತ್ತುಹೋಕರ ಮಾತೇತಕ್ಕೆ ? 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, 
ಅರಿ ನಿಜಾ[ ತ್ಮಾ ] ರಾಮ ರಾಮನಾ 


|| ೧೦|| 


ಮಾದಾರ ಧೂಳಯ್ಯನ ವಚನ 


೧೬೫ 
ಅಂಗಕ್ಕೆ ಲಿಂಗ, ಮನಕ್ಕೆ ಅರಿವಾಗಬೇಕೆಂದು 
ಸಂದೇಹಗೊಂಬುದು ಅರಿವೋ , ಆತ್ಮನೋ ? 
ಅಂಗಕ್ಕೆ ಅರಿವೆಂಬುದೊಂದು ಜೀವ, 
ಜೀವಕ್ಕೆ ಕೊಡುವುದೊಂದು ಬೆಳಗು. 
ತನ್ನಲ್ಲಿ ತೋರುವ ಘಟಬಿಂಬದ ಛಾಯೆ 
ಹಲವು ತೆರನಾದಂತೆ, 
ಸ್ಕೂಲಕ್ಕೆ ಸ್ಕೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮವಾಗಿ 
ಹೆಚ್ಚು ಕುಂದಿಲ್ಲದೆ ತೋರುವತೋರಿಕೆ, 
ಘಟದ ಗುಣವೋ , ಬಿಂಬದ ಗುಣವೋ ? 
ಎಂಬುದ ತಾನರಿತಲ್ಲಿ , ಉಭಯದಸೂತಕಕ್ಕೆ ಹೊರಗು. 
ಹೊರಗೆಂಬ ಭಾವವ ಅರಿದಲ್ಲಿ , 
ಕಾಮಧೂಮ ಧೂಳೇಶ್ವರನೆಲ್ಲಿಯೂ ತಾನೆ. 


೧೧೬೬ 


ಅಂಗದಲ್ಲಿ ಲೀಯವಾಗಿ ತೋರುವುದೆಲ್ಲ 
ರೂಪೋ , ವಿರೂಪೋ ? ಎಂಬುದ ತಾನರಿತಲ್ಲಿ , 


೪೧೦ 


ಸಂಕೀರ್ಣ ವಚನಸಂಪುಟ : ಮೂರು 


|| ೨ || 


ಅಂಗ ಅರಿಯಿತ್ತೋ , ಆತ್ಮ ಅರಿಯಿತ್ತೋ ? 
ಇಂತೀ ಉಭಯದ ಸಂದಣಿಯಲ್ಲಿ ಗೊಂದಳಗೊಳಲಾರದೆ, 
ಆರಾರೆಂದಂತೆ ಆರೈಕೆಯಲ್ಲಿದ್ದು ; ತಾನು ತಾನಾದವಂಗೆ 
ಮತ್ತೇನೂ ಎನಲಿಲ್ಲ , ಕಾಮಧೂಮ ಧೂಳೇಶ್ವರಾ. 

೧೧೬೭ 
ಅಂಗದಲ್ಲಿ ಸೋಂಕಿದ ಸೋಂಕ ಲಿಂಗವೆಂದು 
ಪ್ರಮಾಣಿಸಿ ಕೊಟ್ಟೆಹೆನೆಂಬುದು, 
ಆ ಅಂಗ ಲಿಂಗದಂಗವೋ ? ಲಿಂಗ ಅಂಗದಂಗವೋ ? 
ಉಭಯದಂಗ ಬೇರೊಂದು ಆತ್ಮನ ಸಂಗವೋ ? 
ಅದು ವಾರಿಯ ಶಿಲೆಯಂತೆ, ನೋಡನೋಡಲಿಕ್ಕೆ ನೀರಾಯಿತ್ತು. 
ನೀರು ಕಲ್ಲಾದ ಭೇದ, ಕಲ್ಲು ನೀರಾದ ಭೇದ. 
ಈ ಉಭಯದಲ್ಲಿಯೆ ದೃಷ್ಟ ನಿರ್ಲಿಪ, 
ಕಾಮಧೂಮ ಧೂಳೇಶ್ವರಾ. 


೧೧೬೮ 
ಅಂಗ ಪ್ರಾಣ ಸಂಗವುಳ್ಳನ್ನಕ್ಕ , 
ಲಿಂಗಪೂಜೆಯೆಂಬ ದಂದುಗ ಬಿಡದು. 
ಈ ಹೊರಗು ಒಳಗಾಗಿಯಲ್ಲದೆ, 
ಪ್ರಾಣಲಿಂಗಿಯೆಂಬ ಸಂಬಂಧಿಯಲ್ಲ. 
ಲಿಂಗಕ್ಕೆ ಪ್ರಾಣ, ಪ್ರಾಣಕ್ಕೆ ಲಿಂಗ 
ಉಭಯಸಂಬಂಧವಾದಲ್ಲಿ , 
ಉರಿ ಕೊಂಡ ಕರ್ಪುರಕ್ಕೆ ತೊಡರುವುದಕ್ಕೆ ಠಾವಿಲ್ಲ , 
ಕಾಮಧೂಮ ಧೂಳೇಶ್ವರಾ. 

೧೬೯ 
ಅಂಗಲಿಂಗವೆಂಬನ್ನಕ್ಕರ ಕಾಯದ ಸೂತಕ . 
ಪ್ರಾಣಲಿಂಗವೆಂಬನ್ನಕ್ಕರ ಅರಸುವುದೆ ಜನನಸೂತಕ . 
ಮರೆವುದೆ ಮರಣಸೂತಕ. 
ಸೂತಕವ ಹಿಂಗಿ ಅಜಾತನಾಗಬಲ್ಲಡೆ, 
ಆತಂಗೆ ಏತರ ಬಂಧವೂ ಇಲ್ಲ , ಕಾಮಧೂಮ ಧೂಳೇಶ್ವರಾ. 


ಮಾದಾರ ಧೂಳಯ್ಯನ ವಚನ 


೪೧೧ 


೭೦ 
ಅಗ್ನಿಯ ದೃಷ್ಟಿಯಂತೆ, ವಾಯುವಿನ ಆತ್ಮನಂತೆ, 
ಬೆಳಗಿನ ಕಳೆಯಂತೆ, ಕಳೆಯ ಕಾಂತಿಯಂತೆ, 
ಕಾಂತಿಯ ಬೆಳಗಿನಂತೆ, ಆ ಬೆಳಗಿನ ಬಳುವಳಿಯ ಸುಳುಹಿನಲ್ಲಿ 
ಒಳಗಾಯಿತ್ತು , ನಿಜಾತ್ಮನ ನಿರ್ಲಿಪಭಾವ, 
ಕಾಮಧೂಮ ಧೂಳೇಶ್ವರಾ. 


|| ೬ || 


೭೧ 
ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ , 
ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು, 
ಇತ್ತಲೇಕಯ್ಯಾ , ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ ? 
ನಿನ್ನ ಭಕ್ತರ ಠಾವಿನಲ್ಲಿಗೆಹೋಗಿ ಮುಕ್ತಿಯ ಮಾಡು. 
ನೀ ಹೊತ್ತ ಬಹುರೂಪ[ ೧] ತಪ್ಪದೆ 
ರಜತಬೆಟ್ಟದಮೇಲಕ್ಕೆ ಹೋಗು, 
ನಿನ್ನ ಭಕ್ತರ ಮುಕ್ತಿಯ ಮಾಡು. 
ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೆ ಬದುಕು. 

೧೭೨ 
ಅಣುವಿಂಗಣು, ಮಹತ್ತಿಂಗೆ ಮಹತ್ತಪ್ಪ ಘನವನರಿತಲ್ಲಿ , 
ಮಣಿಮಾಲೆಯ ತಿರುಹಿ ತೊಳಲಲೇತಕ್ಕೆ ? 
ಅತ್ಯತಿಷ್ಠದ್ದಶಾಂಗುಲ ವಸ್ತುವಿಪ್ಪ ನೆಲೆಯನರಿತ ಮತ್ತೆ , 
ಹತ್ತಿಹಿತ್ತು ಹಾವಸೆಯೆಂದು ಒರಸಲೇತಕ್ಕೆ ? 
ಉತ್ತರಕಕ್ಷೆಯ ತಿಳಿದು, ಪೂರ್ವಕಕ್ಷೆಯನರಿತು, 
ಹೆಚ್ಚು ಕುಂದೆಂಬ ಭಾವ ಅಚೋದಂತೆ ನಿಂದ ಮತ್ತೆ, 
ಕರ್ತೃ ನೃತ್ಯತ್ವವೆಂಬ ಉಭಯದಸೂತಕ ಅಳಿದಲ್ಲಿಯೆ, 
ಕಾಮಧೂಮ ಧೂಳೇಶ್ವರನೆಂದೆನಲಿಲ್ಲ . 

೧೧೭೩ 
ಅಪ್ಪು ಉಳ್ಳನ್ನಕ್ಕ ತೊಪ್ಪೆ ಕಿಚ್ಚಿಗೊಳಗಪ್ಪುದೆ? 
ಅಪ್ಪುವಾರಿ , ಕಿಚ್ಚು ಮುಟ್ಟಿದ ಮತ್ತೆ 
ತೊಪ್ಪೆಯೆಂಬ ನಾಮ ಎತ್ತಹೋಯಿತ್ತು ? 
ಈ ಕಷ್ಟವ ಮುಟ್ಟಿದ್ದ ತನು, ದೃಷ್ಟವ ಕಂಡಿದ್ದ ಚಿತ್ರ , 
ಈ ಉಭಯದ ಗೊತ್ತ ಕಂಡು, 


| ೮ || 


၀၅ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೯ | | 


ಈ ಗುಣ ಮುಕ್ತಿಯಹ ಭೇದವೆಂದು ಅರಿದ ಮತ್ತೆ, 
ಕಟ್ಟಿ ಬಿಟ್ಟು ನೋಡಿ, ವಸ್ತುವ ಕಂಡೆಹೆನೆಂಬುದು 
ಎತ್ತಣ ಶುದ್ಧಿ ಹೇಳಾ, ಕಾಮಧೂಮ ಧೂಳೇಶ್ವರಾ ? 

ದ್ಧಿ ಹೇಳಾ, ಕಾಮಧೂಮ ಧೂಳೇಶ್ವರಾ ? 

೧೭೪ 
ಅರಿದು ಕಂಡೆಹೆನೆಂಬನ್ನಬರ, 
ಅರಿವಿಂಗೆ ಮುನ್ನವೆ ಪರಿಪೂರ್ಣವಸ್ಸು . 
ಬೇರೊಂದ ಕುರುಹಿನಿಂದ ಅರಿದೆಹೆನೆಂದಡೆ, 
ಆ ಅರಿವಿನಿಂದ ಕುರುಹಿನ ಕುಲ ಹರಿಯಬೇಕು. 
ಉತ್ತರ ಪೂರ್ವವೆಂಬ ಉಭಯದ ರಕ್ಷೆಯ ಸೂತಕ ಹರಿದು, 
ನಿಶ್ಚಯವಾದ ಪರಿಪೂರ್ಣಂಗೆ ಹೆಚ್ಚು ಕುಂದೆಂಬುದಿಲ್ಲ , 
ಕಾಮಧೂಮ ಧೂಳೇಶ್ವರಾ. 


|| ೧೦ || 


|| ೧೧|| 


೧೭೫ 
ಅರಿದು ಚುಚ್ಚುವರೆಲ್ಲರೂ ದನದಟ್ಟೆ . 
ಮರೆದು ಚುಚ್ಚುವರೆಲ್ಲರೂ ದನದಟ್ಟೆ. 
ನಾ ಚುಚ್ಚುವುದೆಲ್ಲ ಸತ್ತ ಜೀವದನದಟ್ಟೆ. 
ಅಟ್ಟೆಯ ಕೊಯ್ದು ಮೆಟ್ಟಿಸಿದ ಸತ್ಯರಿಗೆಲ್ಲಕ್ಕೂ 
ಎನಗೆ ಬಟ್ಟಬಯಲ ತೋರಬೇಕೆಂದು. 
ನಿಮ್ಮ ಬಟ್ಟೆಯಲ್ಲಿ ನೀವೆ ಹೋಗಿ, 
ಎನ್ನ ಬಟ್ಟೆ ಕಾಮಧೂಮ ಧೂಳೇಶ್ವರನ ಬಟ್ಟೆಯೇ ಸಾಕು . - 

೧೭೬ 
ಅರಿದು ಮರೆದು ಎಚ್ಚತ್ತೆನೆಂಬ ಅರಿವುಂಟೆ ? 
ತೊಳಗಿ ಬೆಳಗಿ ಪ್ರಜ್ವಲಿಸಿ ಉರಿವ ಬೆಳಗು ಕೆಡುವಲ್ಲಿ , 
ಉಡುಗುತ್ತಿದ್ದೇನೆ ಎಂದು ನುಡಿಯಿತ್ತೆ ? 
ಇಂತಿವ ಹಿಡಿವಲ್ಲಿ , ಬಿಡುವಲ್ಲಿ , ಮಿಕ್ಕಾದವ ಒಡಗೂಡುವಲ್ಲಿ , 
ಅಡಿಯೇರಿದ ಮತ್ತೆ ಪುನರಪಿ ಅಡಿ ಉಂಟೆ ? 
ತೊಟ್ಟು ಬಿಟ್ಟ ಹಣ್ಣಿಂಗೆ ಮತ್ತಾ ಬುಡದಾಸೆಯೇಕೆ? 
ನಿಶ್ಚಯವೆಂಬುದು ನಷ್ಟವಾದಲ್ಲಿ , 
ಕಾಮಧೂಮ ಧೂಳೇಶ್ವರನೆಂಬ ಲಕ್ಷವೇತಕ್ಕೆ ? 


|| ೧೨|| 


೪೩. 


ಮಾದಾರ ಧೂಳಯ್ಯನ ವಚನ 


೧೭೭ 
ಅರಿದೆರೆ ಅರುಹಿಸಿಕೊಂಡೆಹೆನೆಂಬ ಉಭಯವುಳ್ಳನ್ನಕ್ಕ 
ಆ ಗುಣ ಅರಿವೋ , ಮರವೆಯೋ ಎಂಬುದ ತಿಳಿವುದು ಅದೇನು ಹೇಳಾ? 
ಕ್ರೀ ಉಳ್ಳನ್ನಕ್ಕ ನಿಕೀ ಕುರುಹುಗೊಂಡಿತ್ತು . 
ಅರಿವುಳ್ಳನ್ನಕ್ಕ ಅಜ್ಞಾನ ಒಡಲುಗೊಂಡಿತ್ತು . 
ತಮವುಳ್ಳನ್ನಕ್ಕ ಆ ಬೆಳಗು ತಮಕ್ಕೊಳಗಾಯಿತ್ತು. 
ಅದೆಂತೆಂದಡೆ: 
ವಾಯುವ ಬೆಂಬಳಿಯಲ್ಲಿ ಗಂಧಸ್ವರೂಪವಾದಂತೆ, 
ಆವಾವ ಕುಸುಮದ ಗಂಧವ ವಾಯು ತಾ ಬೆರೆದಲ್ಲಿ , 
ಬಂಧವಿಲ್ಲದ ತೆರದಂತೆ. 
ಅರಿವುದು, ಅರುಹಿಸಿಕೊಂಬುದು ಎರಡಳಿದಲ್ಲಿ , 
ಕುರುಹೆಂದು ಪ್ರಮಾಣಿಸುವುದಕ್ಕೆ , ಅರಿವೆಂದು ಕೂಡುವುದಕ್ಕೆ , 
ಆ ಉಭಯದ ಎಡೆಯ ಹೇಳಾ. 
ಕ್ರೀಯಿಂದ ಕಾಬ ಮುಕ್ತಿ , ಜ್ಞಾನದಿಂದ ಕಾಬ ನಿರವಯ . 
ಆ ಗುಣ, ಶುಕ್ಕಿಯಲ್ಲಿ ಅಡಗಿಪ್ಪ ಅಪ್ಪುವಿನಂತೆ, 
ಒಪ್ಪಕ್ಕೆ ತಾನಾಗಿ ಕುಕ್ಕಿದಡೆ, 
ಅಪ್ಪುವೆಂಬ ನಾಮಕ್ಕೆ ಸಿಕ್ಕಿಲ್ಲದ ನಿಶ್ಚಯವಾದುದು. 
ನೀರು ಸಾರಕೂಡಿದಲ್ಲಿ , 
ಏರ ಕಾಸಲಿಕ್ಕೆ ನೀರರತು ಸಾರ ಉಳಿದಂತೆ, 
ಸಾರ ನೀರಿಂದ ಕುರುಹುಗೊಂಡಿತ್ತು . 
ಆ ನೀರೆ ಸಾರವಾದಲ್ಲಿ , ಕೂಡಿಸವಿಯೆಂಬ ನಾಮವಾಯಿತ್ತು. 
ಸವಿ ಸಾರ ಕೂಡಿ ಅಂಗದ ಮೇಲೆರೂಪವಾಯಿತ್ತು. 
ನುಂಗಿದ ಮತ್ತೆ ಸವಿಸಾರ ಒಂದೂ ಇಲ್ಲ . 
ಅಂಗವೆಂಬನ್ನಕ್ಕ ಲಿಂಗ, ಲಿಂಗವೆಂಬನ್ನಕ್ಕ ಅಂಗ. 
ಉಭಯದ ಸಂಗವ ಜಡನೆಂದು ನುಂಗಿದ ಮತ್ತೆ 
ಆತ್ಮಂಗೆ ಬಂಧ ಮೋಕ್ಷವೆಂಬುದೊಂದೂ ಇಲ್ಲ . 
ಕಾಮಧೂಮ ಧೂಳೇಶ್ವರನೆಂದು ಎನಲಿಲ್ಲ . 

|| ೧೩ || 
೭೮ 
ಅರಿವು ಅರಿದಲ್ಲದ ಲಿಂಗವೆಂಬ ರೂಪಿಲ್ಲ. 
ಅರಿವು ಅರಿದಲ್ಲದೆ ಜೀವಭಾವ ಹಿಂಗದು. 
ಅರಿವೆಂಬ ಸೂತಕ ಹೆರೆಹಿಂಗುವನ್ನಬರ, 


ဂ 


ಸಂಕೀರ್ಣ ವಚನಸಂಪುಟ : ಮೂರು 


|| ೧೪ || 


|| ೧೫ || 


ನಾ ನೀನೆಂಬನ್ನಕ್ಕ ಒಡಲು. 
ಅದೇನು ಕಾರಣ ಹೇಳಾ , ಕಾಮಧೂಮ ಧೂಳೇಶ್ವರಾ. 

M೭೯ 
ಅರಿವು ಮರವೆಯೆಂಬ ಉಭಯದ ಭೇದವ ತಿಳಿದಲ್ಲಿ , 
ಅಕ್ಷಿಯ ಮುಚ್ಚಿದಲ್ಲಿ ಬಯಲು, ಬಿಟ್ಟಲ್ಲಿ ಒಡಲುಗೊಂಡಿತ್ತು . 
ಉಭಯದೃಷ್ಟವೆಂಬುದು ಇಷ್ಟಲ್ಲದಿಲ್ಲ . 
ಇಷ್ಟವ ಹಿಡಿದಲ್ಲಿ ಕ್ರೀ , ಬಿಟ್ಟಲ್ಲಿ ಜ್ಞಾನವೆಂಬ ಕಟ್ಟಣೆವುಂಟೆ ? 
ಕಾಷ್ಠವ ಹಿಡಿದ ಅಗ್ನಿಗೆ, ಅಗ್ನಿಯಲ್ಲಿ ನಷ್ಟವಾದ ಕಾಷ್ಠಕ್ಕೆ, 
ಕೆಟ್ಟ ಮತ್ತೆ ಕೆಂಡವೆಂಬುದಿಲ್ಲ . 
ನಷ್ಟವಾದ ಮತ್ತೆ ಕಟ್ಟಿಗೆಯೆಂಬುದಿಲ್ಲ . 
ಕ್ರೀ ಭಾವ ಅಳವಟ್ಟು , ಭಾವ ಶೂನ್ಯವಾದಲ್ಲಿ 
ಕಾಮಧೂಮ ಧೂಳೇಶ್ವರ ತಾನೂ ತಾನೆ. 

೧೮೦ 
ಅಲಗು ಮೊನಧಾರೆ ಕಟ್ಟುಳ್ಳವರಣಕ್ಕಂಜುವನೆ ? 
ಮಲತ್ರಯದೂರ ಹಲವ ಕೆಲವರ ಒಲವರಕ್ಕೆ ಸಿಕ್ಕುವನೆ ? 
ವಿರಳವೆಂಬುದ ಕಂಡು, ಅವಿರಳವೆಂಬುದನರಿತು, 
ಶ್ರುತದೃಷ್ಟ ಅನುಮಾನಂಗಳ ಕಳೆದುಳಿದ ಮತ್ತೆ, 
ಅರ್ಚಿಸಿ, ಪೂಜಿಸಿ ಕಂಡೆಹೆನೆಂಬುದು ಇತ್ತಲೆ ಉಳಿಯಿತ್ತು , 
ಕಾಮಧೂಮ ಧೂಳೇಶ್ವರನತ್ತಿದಾನೆ. 

೧೧೮೧ 
ಆಕಾಶ ಆಕಾರವಾಗಿ ತೋರಿಯಡಗುವನ್ನಬರ, 
ಬಯಲು ಬೆಳಗ ನುಂಗಿ, ಒಳಗಾಗಹನ್ನಬರ, 
ವಾಯು ಗಂಧವಕೂಡುವನ್ನಬರ, 
ಕಾಯದ ಇಷ್ಟವ ಜೀವವರಿವನ್ನಬರ, 
ಆವ ಭಾವವನೂ ಆಡಿ ಭಾವಜ್ಞರೆನಿಸಿಕೊಂಬರಲ್ಲದೆ 
ಭಾವದ ಸೂತಕವುಳ್ಳನ್ನಕ್ಕ , 
ಜೀವ ಆವಾವ ಭಾವಂಗಳಲ್ಲಿ ಬಹುದು ತಪ್ಪದು. 
ಇದಕ್ಕೆ ಎನಗಿನ್ನಾವುದು ಬಟ್ಟೆ , ಕಾಮಧೂಮ ಧೂಳೇಶ್ವರಾ. 


|| ೧೬ || 


|| ೧೭ || 


ಮಾದಾರ ಧೂಳಯ್ಯನ ವಚನ 


K೧೮೨ 
ಆಕಾಶದ ನೀರಿಂಗೆ, ಮತ್ತೇತರಲ್ಲಿಯೂ 
ತಿಳಿದಿಹೆನೆಂಬ ಸೂತಕವುಂಟೆ ? 
ಪೃಥ್ವಿಯ ಸಂಗವಕೂಡಿದ ಅಪ್ಪುವಿಂಗಲ್ಲದೆ 
ನಿಶ್ಚಯದ ಸುಜಲಕ್ಕುಂಟೆ ? 
ಕರ್ಮದ ಕಪಟ , ನಿಶ್ಚಯವಾದ ನಿಜತತ್ವಭಾವಿಗೆ 
ಮೇಲೊಂದು ಹತ್ತುವ ಹಾವಸೆ ಒಂದೂ ಇಲ್ಲ , 
ಕಾಮಧೂಮ ಧೂಳೇಶ್ವರಾ. 

೧೧೮೩ 
ಆತ್ಮಕ್ಕೂ ಇಂದ್ರಿಯಕ್ಕೂ ಭಿನ್ನ ಉಂಟು, ಇಲ್ಲಾ ಎಂಬಲ್ಲಿ 
ಆ ಆತ್ಮಂಗೆ ಇಂದ್ರಿಯಂಗಳು ತುಷಕಂಬು ತಂಡುಲದಂತ. 
ಆತ್ಮದ ಇಂದ್ರಿಯದಲ್ಲಿ , ಹೊರೆಹೊರೆಯಲ್ಲಿ , 
ನಿಂದು ನೋಡಲಿಕ್ಕೆ ಆತ್ಮ ಎಂದಿನ ನಿಜ ? 
ತಾ ಬಂದ ಸ್ವಯದಂತೆ, ಕಾಮಧೂಮ ಧೂಳೇಶ್ವರನು . 


|| ೧೮ || 


M೮೪ 
ಆತ್ಮನ ಅರಿವು ಜೀವ ಭಾವವೆಂಬುದು ಅದೇತರ ಕೂಟಸ್ಥ ? 
ಕಾಯದ ಸಂಸರ್ಗವೆಂದಡೆ, ಅದು ವಿಭೇದರೂಪು. 
ಕರಣಂಗಳ ಸಂಸರ್ಗದಿಂದ ಎಂದಡೆ, 
ಆ ಇಂದ್ರಿಯಂಗಳು ಸ್ವತಂತ್ರಗಳಲ್ಲ . 
ಜೀವಾತ್ಮ ಭಾವಾತ್ಮ ಪರಮಾತ್ಮನೆಂದಲ್ಲಿ , 
ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ 
ಕಂಡು ಕೂಡಿ ಅರಿದು ಮರದುದೇನೊ ? 
ಎಂಬ ತ್ರಿವಿಧವ ತಿಳಿದು ಸಂಧಿಸಿ, ಕಂಡೆಹೆನೆಂಬ ಸಂದನಳಿದು, 
ಅಳಿದೆನೆಂಬ ಸಂದೇಹ ನಿಂದಲ್ಲಿ , ಅದಾವ ಬೆಂಬಳಿಯ ಹೊಲಬು ? 
ಅದು ನಾಮ ರೂಪುಭಾವ ಬಯಲು, ಕಾಮಧೂಮ ಧೂಳೇಶ್ವರಾ. || ೨೦ || 

೧೮೫ 
ಆಧ್ಯಾತ್ಮಿಕದಿಂದಾವ ದೇಹವ, 
ವ್ಯಾಧಿ ಬಾಧಿಸುವದಕ್ಕೆ ಮುನ್ನವೆ 
ಬೇಗ ಬೇಗ ಶಿವನ ಭಜಿಸಿರೊ . 
ದೇಹಧರ್ಮವು ಆರ ವಶವಲ್ಲ . 


೪೧೬ 


ಸಂಕೀರ್ಣ ವಚನಸಂಪುಟ : ಮೂರು 


ದೇವ ದಾನವ ಮಾನವಾದಿಗಳಾದಡೂ 
ಆವುದಾನೊಂದು ವ್ಯಾಧಿ ಬಿಡವು. 
' ತೇನ ವಿನಾ ತೃಣಾಗ್ರಮಪಿ ನ ಚಲತಿ' 
ಎಂದುದಾಗಿ, ಅಂದಂದಿಗೆ ದಿನ ತುಂಬಿದಂತೆ ನಿಶ್ಚಿಸಿ, 
ಕಾಮಧೂಮ ಧೂಳೇಶ್ವರನನೊಲಿಸಲೋಸುಗ 
ಬಂದ ಬಳಿಕ ಮರೆಯದಿರಿರೊ . 


೧೧೮೬ 
ಆವಾವ ವಾದ್ಯ ಘಟಭೇದಂಗಳಲ್ಲಿಯೂ 
ಭಾವಶುದ್ಧವಾಗಿಪ್ಪುದು ನಾದ. 
ಆರಾರ ವಿಶ್ವಾಸದ ಭಾವದಲ್ಲಿಯೂ 
ದೈವಶುದ್ದವಾಗಿಪುದು ವಸ್ತು . 
ಸ್ಕೂಲಕ್ಕೆ ಸ್ಕೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ ತನ್ಮಯವಾಗಿ, 
ವರುಣನ ಕಿರಣದಂತೆ, ತನಗೆ ಮರೆಯಾದಲ್ಲಿ ನಿಂದು, 
ಮರೆಗೆ ಹೊರಗಾದಲ್ಲಿ 
ತನ್ನಿರವು ಎಲ್ಲಾ ಎಡೆಯಲ್ಲಿ ಪರಿಪೂರ್ಣವಾದಂತೆ. 
ನೆನೆವರ ಮನದ ಕೊನೆಯಲ್ಲಿ , ಮರೆದವರ ಮರೆಯಲ್ಲಿ , 
ಎಡೆದೆರಪಿಲ್ಲದ ವಸ್ತು ನೀನೆ, ಕಾಮಧೂಮ ಧೂಳೇಶ್ವರಾ. 

೧೧೮೭ 
ಆವುದ ಹಿಡಿದು ಬೀಸಿದಲ್ಲಿಯೂ ಗಾಳಿ ತಪ್ಪದು. 
ಏನ ಹಿಡಿದು ನುಡಿದಿಹೆನೆಂಬನ್ನಕ್ಕ ಮನದ ಸೂತಕ ಮೊದಲು. 
ಒಂದು ಕಂಡು ಒಂದರಲ್ಲಿ ಕೂಡಿಹೆನೆಂಬನ್ನಬರ, 
ಅರಿವಿನ ಸೂತಕ ಬಿಡದು. 
ದೀಪವ ಕೆಡಿಸಿದ ಸೆರಗಿನಂತೆ, 
ಅನಲನಾಹುತಿಗೊಂಡ ಸಾರದಂತೆ, 
ಬಯಲು ಬಯಲಕೂಡಿದ ನಿರಾಳಕ್ಕೆ ಲಕ್ಷವುಂಟೆ ? 
ಅರಿವುದಕ್ಕೆ ಮುನ್ನವೆ ಅರಿದ ಅರಿವನು, 
ಕರಿಗೊಂಡಲ್ಲಿಯೆ ಲೋಪ, ಕಾಮಧೂಮ ಧೂಳೇಶ್ವರಾ. 


| ೨೨ || 


|| ೨೩ || 


೧೧೮೮ 
ಇಂತಿವನೆಲ್ಲವನರಿತು, ಕ್ರೀಯೊಳಗೆ ನೀನಿದಿಹೆಯೆಂಬ 
ತೊಳಲಿಕೆಯೇಕೆ ಬಿಡದು ? 


ಮಾದಾರ ಧೂಳಯ್ಯನ ವಚನ 


೪೧೭ 


ನಾ ನೀನೆಂಬ ಸಂದೇಹ ಅದೇನು ಹೇಳಾ ? 
ಹಾಂಗೆಂಬ ಕುರುಹು ಅರಿತು, ಅರಿವುನಷ್ಟವಾಗಿ , 
ಕುರುಹೆಂಬ ನಾಮ ನಿರ್ನಾಮವಾಯಿತ್ತು , 
ಕಾಮಧೂಮ ಧೂಳೇಶ್ವರಾ. 


|| ೨೪ || 


೧೮೯ 
ಇಂದ್ರಿಯಂಗಳ ಹಿಂಗಿ ನೋಡಿಹೆನೆಂಬ ಎಡೆಯಲ್ಲಿ, 
ಇಂದ್ರಿಯಂಗಳ ಕೂಡಿ, ಸನ್ಮತನಾಗಿ ನಿಂದು ನೋಡಿಹೆನೆಂದಡೆ, 
ತಿಲ ತೈಲದಂತೆ ಅಂಗವಳಿದು, ಆ ತಿಲದ ಬಿಂದು ದ್ವಂದ್ವವಳಿದು, 
ಈಚೆಯಲ್ಲಿ ಬಂದು ನಿಂದಲ್ಲಿ , 
ಅಂಗದ ಕರ್ಮ, ಇಂದ್ರಿಯಂಗಳ ಸಂದು, 
ಆತ್ಮನ ಸಂದೇಹದ ಗುಣವೆಂಬೀ ಭೇದವ ತಿಳಿದಲ್ಲಿ , 
ಕಾಮಧೂಮ ಧೂಳೇಶ್ವರನು ನಿರಂಗದ ಭಾವ. 


|| ೨೫ || 


S೧೯೦ 


ಇಷ್ಟಗುಟ್ಟೆಂಬುದು, ನಿಶ್ಚಯ ವಸ್ತುವೆಂಬುದು, 
ಆತ್ಮನೇಕವೆಂಬುದು, ಇಂದ್ರಿಯಂಗಳು ಹಲವೆಂಬುದು, 
ಅರಿವು ಹಿಂಗಲಿಕೆ ಒಂದೆಂಬುದು, 
ಅಣೋರಣೀಯಾನ್ಮಹತೋ ಮಹೀಯಾನ್ ಎಂಬುದು, 
ಎಲ್ಲಾ ದೃಷ್ಟದ ಲಕ್ಷದಲ್ಲಿ ಉಂಟೆಂಬುದು, 
ಉಭಯಭಾವದಲ್ಲಿ ತೋರಿ ಹರಿದಾಡುವುದು, 
ಅದು ಚಿತ್ತೋ , ಚಿದಾದಿತ್ಯನೋ , ವಸ್ತು ಭಾವವೋ ? 
ಇಂತೀ ಲಕ್ಷ ಅಲಕ್ಷಂಗಳೆಂಬ ಗೊತ್ತ ಮೆಟ್ಟಿ, ಬಟ್ಟಬಯಲಾದ 
ಕಾಮಧೂಮ ಧೂಳೇಶ್ವರನೊಳಗಾದೆ, ಆಗೆನೆಂಬ ಭಾವ ನಿಂದಲ್ಲಿ . || ೨೬|| 

೧೯೧ 
ಇಷ್ಟದಲ್ಲಿ ಲಕ್ಷಿಸಿನೋಡಿಹೆನೆಂಬುದು, 
ಭಾವದಲ್ಲಿ ಭ್ರಮೆಯಳಿದು ಕಂಡೆಹೆನೆಂಬುದು, 
ಭೂತ ಭವಿಷ್ಯದ್ವರ್ತಮಾನಂಗಳ ನಿರಾಕರಿಸಿ 
ಕಂಡೆಹೆನೆಂಬುದು ಅದೇತರ ಚಿಹ್ನ ? 
ಈ ತೆರದ ಭೇದಂಗಳಲ್ಲಿ 
ದೃಕ್ಕಿನ ಸೂತ್ರದ ಬೊಂಬೆಯಂತೆ, 
ತಾ ಕಂಡು ತನ್ನ ಕಾಣಿಸಿಕೊಂಬಂತೆ, 


೪೧೮ 


ಸಂಕೀರ್ಣ ವಚನಸಂಪುಟ : ಮೂರು 


ಇದಿರ ದೃಶ್ಯಕ್ಕೆ ತಾನೊಳಗಾಗಿ, 
ತನ್ನ ದೃಶ್ಯ ತನ್ನೊಳಗಾದ ಮತ್ತೆ 
ಅನ್ಯಭಿನ್ನವೆಂಬ ಉಭಯವಡಗಿತ್ತು , 
ಕಾಮಧೂಮ ಧೂಳೇಶ್ವರನಲ್ಲಿ . 

|| ೨೭ || 
M೧೯೨ 
ಇಷ್ಟಾರ್ಥವ ಬಯಸಿ, ಮುಟ್ಟಿ ಪೂಜಿಸುವಲ್ಲಿ , 
ಬ್ರಹ್ಮನಉತ್ಪತ್ಯಕ್ಕೆ ಒಳಗು, 
ಮಾಡಿ ನೀಡಿಕೊಟ್ಟೆಹೆನೆಂಬುದೆಲ್ಲ , 
ವಿಷ್ಣುವಿನ ಆಗುಚೇಗೆಗೆ ಒಳಗು. 
ಅರ್ಚನೆ ಪೂಜನೆಯಿಂದ ಕೃತ್ಯ ತಪ್ಪದೆ ಮಾಡಿಹೆನೆಂಬುದಲ್ಲ , 
ರುದ್ರನ ಗಿರಿಯ ತಪ್ಪಲಿನೊಳಗು. 
ತಪ್ಪಲಕಾಯ್ದು ಸಾಯದ ಮುನ್ನವೆ ನಿಶ್ಚಯಿಸಿಕೊಳ್ಳಿ, 
ಕಾಮಧೂಮ ಧೂಳೇಶ್ವರನನರಿಯಬಲ್ಲಡೆ. 

|| ೨೮|| 
M೯೩ 
ಉಂಟೆಂಬಲ್ಲಿಯೆ ಜ್ಞಾನಕ್ಕೆ ದೂರ. 
ಇಲ್ಲಾ ಎಂಬಲ್ಲಿಯೆ ಸಮಯಕ್ಕೆ ದೂರ. 
ತನುವಿಗೆ ಬಂದ ಪ್ರಾಪ್ತಿಯ ಅನುಭವಿಸುವುದಕ್ಕೆ ಒಡಲಾಯಿತ್ತು. 
ಪ್ರಾಪ್ತಿಯನುಂಬುದು ಘಟವೋ , ಆತ್ಮನೋ ? 
ಒಂದನಹುದು, ಒಂದನಲ್ಲಾ ಎನಬಾರದು. 
ಇಲ್ಲಾ ಎಂದಡೆಕ್ರೀವಂತರಿಗೆ ಭಿನ್ನ . 
ಅಹುದೆಂದಡೆ ಅರಿದಾತಂಗೆ ವಿರೋಧ. 
ತೆರಪಿಲ್ಲದ ಘನವ ಉಪಮಿಸಲಿಲ್ಲ . 
ಕಾಮಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ , 
ಹಿಂದೆ ಉಳಿಯಲಿಲ್ಲ. 

|| ೨೯ || 
೧೧೯೪ 
ಉಂಡು ಉಪವಾಸಿಯಾದನಾಗಿ, ಬಳಸಿ ಬ್ರಹ್ಮಚಾರಿಯಾದನಾಗಿ, 
ಕಂಡೂ ಕಾಣದಂತೆ ಇದ್ದ ನಾಗಿ, 
ಅಂಗವೆಂಬ ಭಾವ, ಲಿಂಗವೆಂಬ ಕುರುಹು, ನಿರಂಗವೆಂಬ ಅರಿವು, 
ತ್ರಿವಿಧದ ಕುರುಹು ಅಲ್ಲಿಯೆ ಅಡಗಿತ್ತು . 
ಉರಿಯ ತುದಿಯ ಕರ್ಪುರದಂತೆ, ಅಡಗಿದ ಭೇದವ ಸಡಗರಿಸಿದಲ್ಲಿ , 
ಕಾಮಧೂಮ ಧೂಳೇಶ್ವರನೆಂಬ ಭಾವ ಕಲ್ಪಿತವಿಲ್ಲ . 

- || ೩೦ | | 


ಮಾದಾರ ಧೂಳಯ್ಯನ ವಚನ 


೪೧೯ 


೧೯೫ 
ಉತ್ಪತ್ಯ ಪಿಂಡವೆಲ್ಲಕ್ಕೂ ಜನನವೊಂದೆ ಭೇದ. 
ಲಯವಹ ಘಟಕ್ಕೆ ಹಲವು ತೆರನುಂಟು. 
ಹಲವು ತೆರದ ಲಯವ ಬಲ್ಲಡೆ, 
ಬೇರೊಂದು ಕುಲಹೊಲೆಸೂತಕವೆಂಬುದುಂಟೆ ? 
ಬಂದ ಯೋನಿಯ ಹೊಂದುವ ಘಟದ ಉಭಯಸಂಧಿಯಲ್ಲಿ ಸಿಕ್ಕದೆ, 
ನಿಂದ ನಿಜವೆ ತಾನಾದವಂಗೆ . 
ಬೇರೊಂದು ಇಲ್ಲಾ ಎಂದೆ, ಕಾಮಧೂಮ ಧೂಳೇಶ್ವರಾ. 


|| ೩೧|| 


|| ೩೨|| 


೧೧೯೬ 
ಎನ್ನ ತನುವ ನಿರ್ಮಲ ಮಾಡಿದನಯ್ಯಾ , 
ಬಸವಣ್ಣನು. 
ಎನ್ನ ಮನವ ನಿರ್ಮಲ ಮಾಡಿದನಯ್ಯಾ , 
ಚೆನ್ನಬಸವಣ್ಣನು. 
ಎನ್ನ ಪ್ರಾಣವ ನಿರ್ಮಲ ಮಾಡಿದನಯ್ಯಾ , 
ಪ್ರಭುದೇವರು. 
ಇಂತೆನ್ನ ತನುಮನಪ್ರಾಣವ ನಿರ್ಮಲ ಮಾಡಿ, 
ತಮ್ಮೊಳಿಂಬಿಟ್ಟುಕೊಂಡ ಕಾರಣ , 
ಕಾಮಧೂಮ ಧೂಳೇಶ್ವರಾ 
ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 

K೧೯೭ 
ಎಸಳು ಬಿಟ್ಟು , ಕುಸುಮ ಉದುರಿ, ನಸುಫಲ ನಿಂದಲ್ಲಿ , 
ಹಣ್ಣಿನ ಎಸಕದ ರಸ ಎಲ್ಲಿ ಇದ್ದಿತ್ತು ? 
ಆ ವೃಕ್ಷದ ಬೇರಿನ ಸಾರದಲ್ಲಿ ಇದ್ದಿತ್ತು. 
ಬೇರಿನ ಸಾರ ಒಣಗೆ, ಹಣ್ಣಿನ ಸಾರ ಅಲ್ಲಿಯೆ ಅಡಗಿತ್ತು . 
ಆ ಗುಣವ ನೀ ತಿಳಿ, ಕಾಮಧೂಮ ಧೂಳೇಶ್ವರನಲ್ಲಿಯೆ. 

K೧೯೮ 
ಓಗರವಿಲ್ಲದಿರ್ದಡೆ ಓಂ ನಮಃ ಶಿವಾಯ ಎಂಬ ನುಡಿಯಿಲ್ಲ . 
ಕಾಮವಿಲ್ಲದಿರ್ದಡೆ ಪ್ರೇಮವಿಲ್ಲ. 
ಭೂಮಿಯಿಲ್ಲದಿರ್ದಡ ಜೀವನಿಗೆ ಜನ್ಮವಿಲ್ಲ . 
ಇದ ಮಹಾಮಹಿಮರು ಬಲ್ಲರಲ್ಲದೆ ಮಹಿಮರರಿಯರು. 


| ೩೩ || 


ಸಂಕೀರ್ಣ ವಚನಸಂಪುಟ : ಮೂರು 


|| ೩೪| | 


ಕಾಮಧೂಮ ಧೂಳೇಶ್ವರಲಿಂಗದ ಶರಣರ ಕಂಡೆ, 
ಬಲ್ಲೆನೆಂಬವರಂತಿರಲಿ. 

- 
೧೧೯೯ 
ಕಂಗಳ ಸೂತಕದಿಂದ ಕಾಣಿಸಿಕೊಂಬುದು, 
ಮನದ ಸೂತಕದಿಂದ ನೆನೆಯಿಸಿಕೊಂಬುದು, 
ಕಾಯದ ಸೂತಕದಿಂದ ಮುಟ್ಟಿಸಿಕೊಂಬುದು, 
ಮೂರರ ಸೂತಕದಲ್ಲಿ ಗಾರಾಗುತ್ತ , 
ಮೀರಿ ಕಾಬ ಅರಿವು ಸೂರೆಯೇ ? 
ನೆನಹಿಂಗೆ ಮುನ್ನವೆ ನೆನೆಯಿಸಿಕೊಂಡು, 
ಅರಿವುದಕ್ಕೆ ಮುನ್ನವೆ ಅರುಹಿಸಿಕೊಂಡು, 
ಬಂದುದನರಿಯದ ಕುರುಹಿನ ಹಾವಸೆಯಲ್ಲಿ 
ಮರೆದು ಒರಗುತ್ತಿಹರ ಕಂಡು, 
ಮರೆ ಮಾಡಿದೆಯಲ್ಲಾ , ಕಾಮಧೂಮ ಧೂಳೇಶ್ವರಾ. 


|| ೩೫|| 


೧೨೦೦ 
ಕಂಗಳಲ್ಲಿ ನೋಡಿದೃಕ್ಕಿಂಗೆ ಒಳಗುದದೇನು ಹೇಳಾ. 
ನಾಸಿಕದಲ್ಲಿ ವಾಸಿಸಿ ಲೇಸಾಯಿತ್ತೆಂಬುದದೇನು ಹೇಳಾ. 
ಕರ್ಣದಲ್ಲಿ ಕೇಳಿ ಜೊಂಪಿಸಿ ತಲೆದೂಗುವುದು ಅದೇನು ಹೇಳಾ. 
ಜಿಹ್ನೆಯಲ್ಲಿ ಚಪ್ಪಿರಿದು ಪರಿಭಾವ 
ಪರಿಪೂರ್ಣವಾಯಿತ್ತೆಂಬುದದೇನು ಹೇಳಾ. 
ಕೈಯಲ್ಲಿ ಮುಟ್ಟಿ ಮೃದುಕಠಿನವಾಯಿತ್ತೆಂಬುದದೇನು ಹೇಳಾ. 
ಇಂತೀ ಗುಣ, ಐದರ ಸೂತಕವೋ ? 
ತಾನರಿದೆ ಮರದೆನೆಂಬ ಭಾವದ ಸೂತಕವೋ ? 
ಒಂದು ಆತ್ಮನೆಂದಲ್ಲಿ , 
ಇಂದ್ರಿಯಂಗಳು ಒಂದು ಬಿಟ್ಟು ಒಂದರಿಯವಾಗಿ, 
ಹಲವೆಡೆ ಉಂಟೆಂದಲ್ಲಿ , ಆತ್ಮನ ಹೊಲಬುದಪ್ಪಿದಲ್ಲಿ , 
ಆ ಕಳೆಯೆಲ್ಲಿ ಅಡಗಿತ್ತು ಹೇಳಾ ? 
ಇಂತೀ ರೂಪುಘಟಭಿನ್ನ ಹಲವು ಚೇತನಂಗಳಲ್ಲಿ ಚೇತನಿಸುವುದು 
ಅದೇತರ ಗುಣವೆಂದು ಅರಿತಲ್ಲಿ , 
ಅರಿವು ಸೂತಕ ಭ್ರಾಂತಿ ನಿಂದಲ್ಲಿ , 
ಕಾಮಧೂಮ ಧೂಳೇಶ್ವರನೆಂಬುದಕ್ಕೆ ಠಾವಾವುದಯ್ಯಾ ? 


|| ೩೬ || 


ಮಾದಾರ ಧೂಳಯ್ಯನ ವಚನ 


| ೩೭ || 


೧೨೦೧ 
ಕಂಡು ಅರ್ಪಿಸುವುದು ಬ್ರಹ್ಮತತ್ವ . 
ಸಂದೇಹದಲ್ಲಿ ಅರ್ಪಿಸುವುದು ವಿಷ್ಣುತತ್ವ . 
ಬಂಧಮೋಕ್ಷಕರ್ಮಗಳಿಲ್ಲವೆಂದು ಅರ್ಪಿಸುವುದು ರುದ್ರತತ್ವ . 
ತತ್ವಂಗಳ ಗೊತ್ತ ಮುಟ್ಟದೆ ನಿಶ್ಚಯವಾದ ಪರಿಪೂರ್ಣಂಗೆ 
ಉತ್ಪತ್ತಿ ಸ್ಥಿತಿ ಲಯವೆಂಬುದು ಇತ್ತಲೇ ಉಳಿಯಿತ್ತು, 
ಕಾಮಧೂಮ ಧೂಳೇಶ್ವರನ ಮುಟ್ಟಲಿಲ್ಲವಾಗಿ, 

೧೨೦೨ 
ಕಟ್ಟಿದ ಘಟದಟ್ಟೆಯ ಹೊಲಿದು, 
ಇಕ್ಕಿದೆ ಚತುರ್ವಿಧದ ನಾಲ್ಕು ಗುಂಟವ ಬಲಿದು. 
ಗುಂಟದ ದ್ವಾರದಲ್ಲಿ , ಉಭಯಸಂಚದ ಬಾರ ತೆಗೆದು, 
ತೊಡಕು ಬಂಧವನಿಕ್ಕಿ , 
ಅಡಿಯ ಬಿಡದಂತೆ, ಹಿಂದಣ ಮಡ 
ಮುಂದಣ ಉಂಗುಷಕ್ಕೆ ಒಂದನೊಂದು ಜಾರದಂತೆ ಬಂಧಿಸಿ, 
ಸಕಲೇಂದ್ರಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯನಿಕ್ಕಿ , 
ಕಾಮದ ಒಡಲ ಮಾದಿಗ ಬಂದೆ, 
ಘಟತೋಕುಳು ತೊಗಲು ಹದಬಂದಿತ್ತು . 
ಹೊತ್ತು ಹೋದಿಹಿತಣ್ಣಾ . 
ಮಟ್ಟಡಿಯ ಕೊಂಡ ರೊಕ್ಕವಕೊಡಿ. 
ಒಪ್ಪಿದರಿರಲಿ, ಒಪ್ಪದಿದ್ದಡೆ 
ಮೂರು ಮುಖದಪ್ಪಗೆಕೊಟ್ಟೆಹೆ. 
ತಪ್ಪಡಿಯ ಮೆಟ್ಟಿ ಹೋಗುತ್ತಿದ್ದೇನೆ, 
ಚನ್ನಯ್ಯಪ್ರಿಯ ಧೂಳನ ಧೂಳಿಗೊಳಗಾಗಿ. 

೧೨೦೩ 
ಕರಚರಣಾದಿ ದೇಹಂಗಳಲ್ಲಿ ಹೊಕ್ಕು, 
ಒಳಗಡಗಿ, ಹೊರಗಣ ಬಾಹ್ಯವ ಹಿಡಿವುದದೇನೋ ? 
ಹೊರಗಣ ಅರ್ಪಿತವ ಒಳಗೆ ಕೊಟ್ಟು, ಅರ್ಪಿಸುವುದದೇನೋ ? 
ಆ ಒಳಗು ಹೊರಗೆಂಬ ಉಭಯವ ತಿಳಿದಲ್ಲಿ , 
ಅನಲಂಗೆ ಕೀಳು ಮೇಲೆಂಬುದುಂಟೆ ? 
ನೆರೆ ಅರಿದ ಆತ್ಮಂಗೆ, ಒಳಹೊರಗೆಂಬ 
ಉಭಯದಸೂತಕವಿಲ್ಲ , ಕಾಮಧೂಮ ಧೂಳೇಶ್ವರಾ. 


|| ೩೮ || 


| ೩೯ || 


ಸಂಕೀರ್ಣ ವಚನಸಂಪುಟ : ಮೂರು 


೧೨೦೪ 
ಕಾಮವೆಂದಡೆ ಕುರಿತು ಕಾಬುದೊಂದು. 
ಧೂಮವೆಂದಡೆ ಅದರಲ್ಲಿ ಉದಿಸಿತೋರುವ ತಮ . 
ಇಂತೀ ಕಾಮ ಧೂಮವೆಂಬೀ ಎರಡ ಪುಡಿಗಟ್ಟಿ , 
ಧೂಳಿ ಧೂಳೇಶ್ವರನಾದ. 

- ೧೨೦೫ | 
ಕಾಮಿಗೆ ಯೋನಿಯೆಲ್ಲವೂ ಸರಿ, 
ಕ್ರೋಧಿಗೆ ಕೊಲೆ ಸರ್ವಜೀವವೆಲ್ಲವೂ ಸರಿ, 
ಲೋಭಿಗೆ ಜಯ ಅಪಜಯದಿಂದ ಬಂದ ದ್ರವ್ಯವೆಲ್ಲವೂ ಸರಿ . 
ಪಾತಕಂಗೆ ಪಾಪಪುಣ್ಯವೆಂಬುದಿಲ್ಲ . 
ಇಂತೀ ಜಗದ ಸೂತಕಕ್ಕೆ ಹೊರಗಾಗಿ, 
ತ್ರಿಕರಣಸೂತಕಕ್ಕೆ ಒಳಗಲ್ಲದೆ, 
ಕಾತು ಕರ್ಮವನರಿಯದೆ, ಜೀವ ಭವವ ನುಣ್ಣದೆ, 
ಆವ ಠಾವಿನಲ್ಲಿಯೂ ಕಲೆ ನಿಷ್ಪತ್ತಿಯಾದ ಮತ್ತೆ 
ಕಾಯಕ್ಕೆ ಕುರುಹಿಲ್ಲ , ಜೀವಕ್ಕೆ ಭಯವಿಲ್ಲ , 
ಅರಿವಿಂಗೆ ಮರವೆಯಿಲ್ಲದೆತೋರದ ನಿರಾಳ, 
ಕಾಮಧೂಮ ಧೂಳೇಶ್ವರ ತಾನೂ ತಾನೆ. - 

೧೨೦೬ 
- ಕಾಲಿಗೆಕೋಳ, ಕೈಗೆ ಸಂಕಲೆ, 
ಕೊರಳಿಗೆ ಪಾಶ ಪಾಷಂಡಿಗಳಾಗುತ್ತ , 
ಮತ್ತಾ ಅರಿವಿನ ಹೊಲಬೆಲ್ಲ ಅಡಗಿತ್ತು . 
ಅಂಗದ ಕ್ರೀ , ಲಿಂಗದಕೂಟ, ನಿರಂಗದ ಸುಖವೆಂಬುದು 
ಆ ಮೂರರ ಬಂಧದಲ್ಲಿ ಅಡಗಿತ್ತು . 
ಬೇರೊಂದು ಸಂಗವೆಲ್ಲಿದ್ದಿತ್ತು ಹೇಳಾ? 
ನಿರಂಗವೆಂಬ ನಾಮವಿಲ್ಲದನೆ | 
ಕಾಮಕ್ಕೇಕೆಕೂಟವಾದೆ ? ದುರ್ಮುಖಕ್ಕೇಕೆ ಆತ್ಮನಾದೆ ? 
ಕಾಮಧೂಮ ಧೂಳೇಶ್ವರನೆಂಬುದಕ್ಕೆ 
ಕುರುಹಿಲ್ಲದ ನೆರೆ ನಾಮವಾದೆಯಲ್ಲಾ. 

೧೨೦೭ 
ಕುಂಭಘಟಕ್ಕೆ ಒಳಗೂ ಬಯಲು, ಹೊರಗು ಬಯಲು. 
ಮೀರಿ ತಾ ನೋಡಿದಲ್ಲಿಯೂ ಬಯಲು. 


| ೪ || 


| ೪೨|| 


ಮಾದಾರ ಧೂಳಯ್ಯನ ವಚನ 


೪೨೩ 


ಶುಕ್ಲ ಶೋಣಿತದಾದ ಘಟಕ್ಕೆ , ಬಯಲೆಂಬುದಕ್ಕೆ ತೆರಪಿಲ್ಲ , 
ಚೇತನಕ್ಕೆ ಒಳಗಾಗಿದ್ದುದಾಗಿ, 
ಪೃಥ್ವಿ ಪೃಥ್ವಿಯ ಕೂಡುವನ್ನಬರ, 
ಅಪ್ಪು ಅಪ್ಪುವಕೂಡುವನ್ನಬರ, 
ತೇಜತೇಜವಕೂಡುವನ್ನಬರ, 
ವಾಯು ವಾಯುವ ಕೂಡುವನ್ನಬರ, 
ಆಕಾಶ ಆಕಾಶವಕೂಡುವನ್ನಬರ, 
ಪಂಚತತ್ವಂಗಳು ತತ್ವವನೆಯ್ದಿದಲ್ಲಿ , 
ಆತ್ಮಂಗೆ ಬಂಧಮೋಕ್ಷವೆಂಬ ಅಂದವಾವುದು ? 
ಉಂಟೆಂಬುದು ತನ್ನಿಂದ, ಇಲ್ಲಾ ಎಂಬುದು ತನ್ನಿಂದ, 
ತನ್ನಿಂದನ್ಯವಪ್ಪುದೊಂದಿಲ್ಲವಾಗಿ, 
ಸ್ಥಾಣುಚೋರನಂತೆ, ರಜ್ಜು ಸರ್ಪನಂತೆ, 
ತಿಳಿದುನೋಡಲಿಕೆ ಮತ್ತೇನೂ ಇಲ್ಲ . 
ಕಾಮಧೂಮ ಧೂಳೇಶ್ವರನೆಂಬಲ್ಲಿ ಏನೂ ಇಲ್ಲ . 

೧೨೦೮ 
ಕುಸುಮದೊಳಗಡಗಿದ ಸುವಾಸನೆಯಂತೆ, 
ರಸಿಕನಲ್ಲಿ ಅಡಗಿದ ಎಸಕದಂತೆ, 
ಕೇಶದಲ್ಲಿ ಅಡಗಿದ ರಸರಂಜನೆಯಂತೆ, 
ಅರಿದು, ಅರುಹಿಸಿಕೊಂಬುದು. 
ಎರಡಳಿದು ಪರಿಪೂರ್ಣವಾದಲ್ಲಿ , 
ಹಲವುಮಾತಿನ ಹೊಲಬಿನ ಸೂತಕವೇತಕ್ಕೆ 
ಕಾಮಧೂಮ ಧೂಳೇಶ್ವರಾ ? 


೧೨೦೯ 
ಕೆಂಡ ಕೆಟ್ಟು ಕೆಂಡವಾಗಬಲ್ಲುದಲ್ಲದೆ, 
ಬೂದಿಯಾಗಿ ಬೂದಿಹೊತ್ತಬಲ್ಲುದೆ ? 
ಸೂತಕ ಸೂತಕಕ್ಕೊಳಗಪ್ಪುದಲ್ಲದೆ, 
ಭಸ್ಮ ಮೇಲೆ, ಕೆಂಡ ಒಳಗಡಗಿದುದುಂಟೆ ? 
ಅರಿದ ಅರಿವು ಮರವಿಂಗಪ್ಪುದೆ ? 
ಅರಿವೆ ಶೂನ್ಯವಾಗಿ ಸುಖದುಃಖಕ್ಕೆ ಹೊರಗಾಗಬೇಕು, 
ಕಾಮಧೂಮ ಧೂಳೇಶ್ವರಾ. 


೪೨೪ 


ಸಂಕೀರ್ಣ ವಚನಸಂಪುಟ : ಮೂರು 


೧೨೧೦ 
ಕ್ರಿಯಾತ, ಭಾವಾತ, ಅಧ್ಯಾತ್ಮಾದೈತ, ಅದ್ವಿತಂಗಳೆಂದು 
ದಂಪತಿ ಸಂಬಂಧವಾಗಿ ನುಡಿವ ವಾಗ್ವಿಲಾಸಿತರೆಲ್ಲರು 
ಜ್ಞಾನಾದೈತಸಂಬಂಧಿಗಳಾದರು. 
ಸ್ಫೂಲದಿಂದ ಕಂಡು, ಸೂಕ್ಷ್ಮದಿಂದ ಅರಿದು, 
ಕಾರಣದಲ್ಲಿ ಲಯವಾದ ಮತ್ತೆ,ತೋರಿಕೆ ದೈತವಾಯಿತ್ತು. 
ದೈತ ಲೇಪವಾದಲ್ಲಿ , ಕುರುಹಿನ ಸೂತಕ ಅಲ್ಲಿಯೇ ಅಡಗಿತ್ತು , 
ಕಾಮಧೂಮ ಧೂಳೇಶ್ವರನೆಂಬಲ್ಲಿಯೆ. 

೧೨೧ . 
- ಕ್ರೀಯೆಂದು ಕಲ್ಪಿಸುವಲ್ಲಿ , ನಿಃಕ್ರೀಯೆಂದು ಆರೋಪಿಸುವಲ್ಲಿ , 
ಆ ಗುಣ ಭಾವವೋ , ನಿರ್ಭಾವವೋ ? 
ಕ್ರೀಯಲ್ಲಿ ಕಾಬ ಲಕ್ಷ , ನಿಃಕ್ರೀಯಲ್ಲಿ ಕಾಬ ಚಿತ್ರ , 
ಉಭಯದ ಗೊತ್ತು ಅದೇನು ಹೇಳಾ. 
ಬೀಜದ ಸಸಿಯ ಒಳಗಣ ಬೇರಿನಂತೆ, 
ಅದಾವ ಠಾವಿನ ಕುರುಹು ಹೇಳಾ. 
ಲಕ್ಷ ನಿರ್ಲಕ್ಷವೆಂಬುದು ಅದೆಂತೆ ಇದ್ದಿತ್ತು 
ಅಂತೆ ಇದ್ದಿತ್ತು , ಕಾಮಧೂಮ ಧೂಳೇಶ್ವರನು. 


|| ೪೭ || 


೧೨೧೨ 


ಖಂಡಿತರಿಗೆ ಖಂಡಿತನಾಗಿ, ಅಖಂಡಿತರಿಗೆ ಪರಿಪೂರ್ಣನಾಗಿ, 
ಕರಿ ಮುಕುರದೊಳಗಡಗಿತೋರುವಂತೆ , 
ಚಿತ್ತಶುದ್ಧವುಳ್ಳವರಲ್ಲಿ ಅಚೊತ್ತಿದಂತೆ ಅಡಗಿದೆಯಲ್ಲಾ , 
ಕಾಮಧೂಮ ಧೂಳೇಶ್ವರಾ. 


| ೪೮|| 


೧೨೧೩ 


ಗುರುವೆಂಬ ಸೂತಕ , ಅರಿವಿನಿಂದ ಹರಿಯಬೇಕು. 
ಲಿಂಗವೆಂಬ ಸೂತಕ, ಅರಿವಿನಿಂದ ಹರಿಯಬೇಕು. 
ಅರಿವೆಂಬ ಸೂತಕಕ್ಕೆ ಮುಂದೆ ಒಂದ ಕಂಡೆಹೆನೆಂಬ 
ಒಡಲಸೂತಕ ಹರಿಯಬೇಕು. 
ಸೂತಕ ನಿಹಿತವಾದಲ್ಲಿ , ಕಾಮಧೂಮ ಧೂಳೇಶ್ವರ 
ಎಂದೂ ಏನೂ ಎನಲಿಲ್ಲ . 


|| ೪೯ || 


ಮಾದಾರ ಧೂಳಯ್ಯನ ವಚನ 


೪೨೫ 


|| ೫೦ || 


೧೨೧೪ 
ಜಲದಿಂದ ಮಲವ ತೊಳೆಯಬೇಕೆಂಬಲ್ಲಿ , 
ಆ ಮಲ ಜಲದ ಸಾರದಿಂದ ಕೆಸರಾದಂತೆ . 
ಅದು ಉಭಯದಕೂಟದಿಂದ ಪಂಕವಾದ ಸಂಚವನರಿಯಬೇಕು. 
ತಿಳಿದು ನಿಂದಿ , ಪಂಕವಡಿ ತಾ ಮೇಲಾದ ಶಂಕೆಯನರಿಯಬೇಕು. 
ಈ ಉಭಯದ ಘನ ಕಿರಿದಿನಲ್ಲಿ , 
ಮಲವೇತರಿಂದ ಆಯಿತ್ತೆಂಬ ಒಲವರವನರಿದಲ್ಲಿ , 
ಆತ ಆತ್ಮನ ನೆಲೆಯ ಬಲ್ಲನೆಂಬೆ, ಕಾಮಧೂಮ ಧೂಳೇಶ್ವರಾ. 

೧೨೧೫ 
ಜಾಗ್ರದಲ್ಲಿ ವ್ಯಾಪಾರ , ಸ್ವಪ್ನದಲ್ಲಿ ಕೂಟಸ್ಥ , 
ಸುಷುಪ್ತಿಯಲ್ಲಿ ಮಗ್ನತೆ ಆಯಿತ್ತೆಂಬುದು ಅದೇನು ಹೇಳಾ. 
ಸ್ಕೂಲತನುವಿನಲ್ಲಿ ಕೂಟಸ್ಥ , ಸೂಕ್ಷ್ಮತನುವಿನಲ್ಲಿ ಏಕಾರ್ಥ, 
ಕಾರಣತನುವಿನಲ್ಲಿ ಲೇಪವಾಯಿತ್ತೆಂಬ ಭಾವವದೇನುನೋಡಾ. 
ಇಂತೀ ಜೀವಾತ್ಮ ಭಾವಾತ್ಮ ಪರಮಾತ್ಮ . 
ಇಂತೀ ತ್ರಿವಿಧಾತ್ಮದಲ್ಲಿ ತಿರುಗುವ ಆತ್ಮ ಅದೇನು ಹೇಳಾ. 
ಮೂರೆಂಬುದು, ಬೇರೊಂದು ಭಾವವೆಂಬುದು, 
ಅವಕೂಡಿನಿರ್ಭಾವವೆಂಬುದು, 
ಆ ಗುಣ ಇದಿರದೋ , ತನ್ನದೋ ? ಎಂಬುದನರಿದು ಮರದಲ್ಲಿ , 
ಕಾಮಧೂಮ ಧೂಳೇಶ್ವರನು ಭಿನ್ನರೂಪನಲ್ಲ . 

೧೨೧೬ 
ಜಾತ, ಅಜಾತ, ನಿರ್ಜಾತನೆಂಬುದು ಅದೇತರ ಭಾವ ? 
ಅದು ತನ್ನ ಭ್ರಾಂತಿನ ಕಲೆ. 
ಸತ್ತೆನೆಂದು ಹೇಳುತಿಪ್ಪುದೆ ಹೆಣ ? 
ಆ ನಿಶ್ಚಯವೆಂಬುದು ಹುಟ್ಟುಗೆಟ್ಟಿ , 
ಮತ್ತೆ ಬಟ್ಟಬಯಲೆಂಬ ದೃಷ್ಟವಿಲ್ಲ, 
ಕಾಮಧೂಮ ಧೂಳೇಶ್ವರಾ. 

೧೨೭ 
ತನ್ನ ಗುಣವ ತಾನರಿತೆನೆಂಬ , ಇದಿರಿನಲ್ಲಿ , 
ಭಿನ್ನಗುಣವ ಸಂಪಾದಿಸಲುಂಟೆ ? 


|| ೫೨ || 


ឬ ១២ 


ಸಂಕೀರ್ಣ ವಚನಸಂಪುಟ : ಮೂರು 


ಕರಿ ಮುಕುರದ ಇರವು, ಆ ಗುಣವ ಪರಿಹರಿಸಿ ನಿಂದಲ್ಲಿ , 
ಉಭಯಭಾವಕ್ಕೆ ಹೊರಗು, ಕಾಮಧೂಮ ಧೂಳೇಶ್ವರಾ. || ೩ || 

೧೨೧೮ 
ತಾನೆಂಬುದ ಅರಿದೆನೆಂದರಿತಲ್ಲಿ , 
ಇಷ್ಟಲಿಂಗದ ಪೂಜೆಯ ಗೊತ್ತು. 
ಆ ಇಷ್ಟವ ನೆನೆವ ಚಿತ್ರ , 
ಕರ್ಪುರದ ಘಟ್ಟಿಯ ಉರಿ ಕೊಂಡಂತೆ. 
ತೊಳೆವ, ಒಳಿಕ ಸೂತಕ ನಿಂದಲ್ಲಿ , 
ಪ್ರಾಣಲಿಂಗಸಂಬಂಧವೆಂಬ ಸಮಯಸೂತಕ ನಿಂದಲ್ಲಿ , 
ಕಾಮಧೂಮ ಧೂಳೇಶ್ವರ ಏನೂ ಎನಲಿಲ್ಲ . 

೧೨೧೯ 
ತಿಲದೊಳಗಣ ತೈಲ, ಫಲದೊಳಗಣ ರಸ, 
ಹೇಮದೊಳಗಣ ಬಣ್ಣ , ಮಾಂಸದೊಳಗಣ ಕ್ಷೀರ, 
ಇಕ್ಷುದಂಡದ ಸಾರದ ಸವಿ, 
ಒಳಗು ಹೊರಗಾಗಿಯಲ್ಲದೆ ಕುಲದ ಸೂತಕ ಬಿಡದು. 
ಇಷ್ಟದಲ್ಲಿ ತೋರುವ ವಿಶ್ವಾಸ ದೃಷ್ಟವಾಗಿಯಲ್ಲದೆ, 
ಶಿಲೆಕುಲದ ಸೂತಕ ಬಿಡದು. 
- ಬಿಡುವನ್ನಕ್ಕ ಜ್ಞಾನಶೂನ್ಯವಿಲ್ಲ , ಕಾಮಧೂಮ ಧೂಳೇಶ್ವರಾ. || ೫೫|| 

೧೨೨೦ 
ದರ್ಪಣವನೋಡುವ ದೃಷ್ಟಿ ನಷ್ಟವಾದ ಮತ್ತೆ, 
ಆ ದರ್ಪಣವ ಲಕ್ಷಿಸಲಿಲ್ಲ . 
ಅರಸುವ ಅರಕೆಯರತು, ಆ ಅರಕೆ ಕರಿಗೊಂಡ ಮತ್ತೆ, 
ಆ ಬಯಕೆ ನಿಂದಿತ್ತು . ಆ ಬಯಕೆಯ ಭ್ರಮೆ ನಿಂದಲ್ಲಿ , 
ಕಾಮಧೂಮ ಧೂಳೇಶ್ವರನೆಂಬುದಕ್ಕೆ ಇದಿರೆಡೆಯಿಲ್ಲ. 

|| ೬ || 
೧೨೨೧ 
ಧರೆಯ ಮೇಲೆ ನಿಂದು ಹೊಡೆವಡಿಸಿಕೊಂಬ 
ದೈವದ ಕುರುಹು ಎಲ್ಲಿ ಇದ್ದಿತ್ತು ಹೇಳಿರಣ್ಣಾ ? 
ಶರೀರದ ಮೇಲೆಕಟ್ಟಿ , ಕರ ಚರಣಾದಿ ಅವಯವಂಗಳು ಮುಂತಾದ 
ಹಲವು ಪರಿಭ್ರಮಣದಿಂದ ಪೂಜಿಸಿಕೊಂಬುದು, ಅದಾವ ಲಿಂಗವಣ್ಣಾ ? 


ಮಾದಾರ ಧೂಳಯ್ಯನ ವಚನ 


|| ೫೭ || 


ಸರ್ವರೆಲ್ಲರ ಕೈಯಲ್ಲಿ , ಇದು ವಸ್ತು ಅಲ್ಲ , ಅಹುದೆಂದು 
ಗೆಲ್ಲ ಸೋಲಕ್ಕೆ ಹೋರುವುದು, ಅದಾವ ವಸ್ತುವಿನ ಕುರುಹಣ್ಣಾ ? 
ಇಂತೀ ಸ್ವಾವರ ಚರ ಅರಿವಿನ ಕುರುಹೆಂಬುದೊಂದು ಸೆರಗತೋರಾ? 
ಅದು ನುಡಿವಡೆ ಸಮಯಕ್ಕೆ ದೂರ. 
ಅದು ಮುನ್ನವೆ ಅರಿದರಿವ ಈಗಕುರುಹಿಡುವಲ್ಲಿ , 
ಅದು ಪರಿಭ್ರಮಣ ಭ್ರಾಂತಿ. 
ಇಂತೀ ಕರ್ಮಕಾಂಡ, ಇಂತಿವನರಿದು ಬೆರೆದೆನೆಂಬ ಜ್ಞಾನಕಾಂಡ. 
ಸುಮುದ್ರಿತವಾಗಿ, ಆ ಸುಮುದ್ರೆಯಲ್ಲಿ ಸೂತಕ ನಿಂದು, 
ಅದೇತಕ್ಕೂ ಒಡಲಿಲ್ಲದಿಪ್ಪುದು, 
ಕಾಮಧೂಮ ಧೂಳೇಶ್ವರ ತಾನು ತಾನೆ. 

೧೨೨೨ 
ಧೀರೆಯಾದ ಮಾಸ್ತಿಗೆ ವೀರತ್ವವಲ್ಲದೆ, 
ಧಾರುಣಿಯ ಜನರೆಲ್ಲರೂ ಹೇಡಿ ಮಾಸ್ತಿ ಎಂದ ಬಳಿಕ , 
ವೀರತ್ವ ಎಲ್ಲಿಯದೊ ? 
ಧೀರೆಯಾದ ಮಾಸ್ತಿಯ ವೀರರಾಗಿದ್ದವರು 
ಮುಡಿಯಲರ , ಹಿಡಿದ ನಿಂಬೆಯ ಹಣ್ಣ ಬೇಡಿದಂತೆ ಕೊಡುವಳು. 
ದೃಢವುಳ್ಳ ವೀರರು ತರುವರು , ದೃಷ್ಟವ ನೋಡಿರಣ್ಣಾ . 
ಕೊಡುವಾಕೆ ದಹನವಾದಳು, ಕೊಂಬಾತ ರೂಪಾದ. 
ಈತ ಬೇಡಿದ ಇಷ್ಟವಕೊಟ್ಟಾ ತನು 
ಯಾತವೋ , ಆತ್ಮನೋ ? ಬಲ್ಲಡೆನೀವುಹೇಳಿರಣ್ಣಾ . 
ನಿಮ್ಮ ಜ್ಞಾನದ ಮುಸುಕ ತೆರದು. 
ನಿಮ್ಮ ಬಲ್ಲಂತಿಕೆಯ ಕಾಣಬಹುದು. 
ಕಾಮಧೂಮ ಧೂಳೇಶ್ವರಲಿಂಗವನರಿವುದಕ್ಕೆ 
ಇದೇ ದೃಷ್ಟ. 


|| ೫೮ || 


೧೨೨೩ 
ನಡೆವಾತನ ಕಾಲ ತರಿದು, ಕೊಡುವಾತನ ಕೈಯ ಮುರಿದು, 
ನುಡಿವಾತನ ನಾಲಗೆಯ ಕಿತ್ತು ,ನೋಡುವಾತನ ಕಣ್ಣ ಕಳೆದು, 
ಅರಿದೆಹೆನೆಂಬ ಸೂತಕವ ಮುನ್ನವೆ ಮರೆದು, ಅರಿದ ಮತ್ತೆ 
ತರುವಿನ ಶಾಖೆಯಲ್ಲಿ ತೋರುವ ಅರಗಿನ ಉರಿಯ ಯೋಗದಂತೆ, 
ತನುವಿನ ಮೇಲಣ ಕುರುಹು, ಮನದ ಮೇಲಣ ಸೂತಕ . 


೪೨೮ 


ಸಂಕೀರ್ಣ ವಚನಸಂಪುಟ : ಮೂರು 


ನೆನಹು ನಿಷ್ಪತ್ತಿಯಾದಲ್ಲಿ , 
ಕಾಮಧೂಮ ಧೂಳೇಶ್ವರ, ಏನೂ ಎನಲಿಲ್ಲ . 

೧೨೨೪ 
ನಾನಾ ಚಿತ್ರ ವಿಚಿತ್ರ , ನಾನಾ ದೃಷ್ಟವಿದ್ಯಂಗಳಲ್ಲಿ 
ಕಾಯಸಿದ್ಧಿ ಲೋಹಸಿದ್ದಿ ಅಂಜನಸಿದ್ದಿ ಒಳಗಾದ 
ಸಂದೇಹಸಿವುಳ್ಳವರುಂಟು. 
ಭಾವ ನಿರ್ಭಾವಸಿದ್ದಿವಂತರನಾರನೂ ಕಾಣೆ. 
ಅವರು ಕಂಡಲ್ಲಿಯೆ ನಾನೆಂಬ ಪ್ರತಿರೂಪು, 
ಆ ಭಾವದಲ್ಲಿಯೆ ಲೇಪವಾಯಿತ್ತು , 
ಕಾಮಧೂಮ ಧೂಳೇಶ್ವರನೆಂಬುದು ಭಾವ ಲೇಪವಾದಲ್ಲಿ . 


|| ೬೦ || 


೧೨೨೫ 
ನಾನಾ ಜೀವದ ನೋವುಒಂದೆಂದಲ್ಲಿ , 
ಮರಣಕ್ಕೆ ನಾನಾ ಭೇದಂಗಳುಂಟು. 
ಯೋನಿಯ ಕೂಟದ ಸುಖವೊಂದೆಂದಲ್ಲಿ , 
ಯೋಗ ನಾನಾ ಭೇದಂಗಳುಂಟು. 
ನಾನಾ ಸ್ಥಳಂಗಳ ಭೇದಿಸಿ, ವೇಧಿಸಿ, ಮೆಟ್ಟಿ ನೋಡಲಿಕ್ಕೆ 
ಇಂದ್ರಿಯಂಗಳಿಗೆ ಭಿನ್ನರೂಪಾಗಿ ತೋರುತ್ತಿಹವು. 
ಅದೇತರ ಗುಣವೆಂದು ನಿರಾಕರಿಸಿ ನೋಡಲಿಕ್ಕೆ ಅದಂತೆ ಇದ್ದಿತ್ತು. 
ಅಂತೆಯಿದ್ದ ಮೇಲೆ ಅಂತೆಯಿಂತೆಯೆನಲಿಲ್ಲ 
ಆ ಗುಣ ಚಿಂತನೆಗೆ ಹೊರಗು, ಕಾಮಧೂಮ ಧೂಳೇಶ್ವರನು 

೧೨೨೬ 
ನಾನಾ ಶಬ್ದಂಗಳ ಮುಟ್ಟುವ ಕೈ , 
ಮುಟ್ಟಿಸಿಕೊಂಬ ವಾದ್ಯ , 
ಈ ಉಭಯದ ತಂತ್ರವನರಿದು ಮುಟ್ಟುವ ಆತ್ಮಂಗೆ 
ಮನ ನೆನೆದು ಮುಟ್ಟಿ , ವಾದ್ಯ ರಚನೆಯಾಗಿ, 
ಕಳಾಸ ಕಡೆಗೇರಿದ ಮತ್ತೆ, 
ತ್ರಿವಿಧದ ಗೊತ್ತು, ಸೂತಕ ಇತ್ತಲೆ ಉಳಿಯಿತ್ತು , 
ಕಾಮಧೂಮ ಧೂಳೇಶ್ವರಾ. 


|| ೬೧ || 


|| ೬೨ || 


೪ ೨೯ 


ಮಾದಾರ ಧೂಳಯ್ಯನ ವಚನ 


|| ೬೩ || 


೧೨೨೭ 
ನಿಶ್ಚಯಿಸಿಕೊಂಡಲ್ಲಿಯೆ ನಿಜತತ್ವ . 
ಉತ್ತರ ಪೂರ್ವ ಉಭಯದ ಕಕ್ಷೆಯ ಬಿಟ್ಟಲ್ಲಿಯೆ ನಿತ್ಯತ್ವ . 
ಅನಿತ್ಯತ್ವವೆಂಬ ಗೊತ್ತ ಮರೆದಲ್ಲಿಯೆ , 
ಕಾಮಧೂಮ ಧೂಳೇಶ್ವರನು ಸಚ್ಚಿದಾನಂದ. 

೧೨೨೮ 
ನುಡಿದಡೆ ಮಿಧ್ಯ, ಸುಮ್ಮನಿದ್ದಡೆತಥ್ಯವಲ್ಲ . 
ಈ ಉಭಯದ ಹೆಚ್ಚು ಕುಂದ ಹೊತ್ತುಹೋರಿಯಾಡುತ್ತ , 
ಮತ್ತೆ ನಿಶ್ಚಯವಂತ ನಾನೆಂದು, 
ಹೆಚ್ಚು ಕುಂದಿನೊಳಗೆ ಬೇವು , 
ಮತ್ತೆ ನಿಶ್ಚಯಕ್ಕೆ ದೃಷ್ಟವಕೇಳಲಿಲ್ಲ . 
ಕಾಮಧೂಮ ಧೂಳೇಶ್ವರನು ನಿತ್ಯಾನಿತ್ಯದವನಲ್ಲ . 

೧೨೨೯ 
ನೆನೆವುದು ನೆನೆಹಿಸಿಕೊಂಬುದು ಜಡನೆಂದು ಮತ್ತೆ , 
ನಾ ನೀನೆಂಬುದಿಲ್ಲ . 
ಬಾಳೆಯ ಫಲದಂತೆ, ಚೇಳಿಗೆ ಗರ್ಭವಾದಂತೆ, 
ವೇಣುವಿಗೆ ಅಕ್ಕಿ ಹುಟ್ಟಿದ ಮತ್ತೆ ಬಾಳುವೆ ಉಂಟೆ ? 
ನೀನೆಂಬುದ ತಾನರಿದಲ್ಲಿ , ನಾ ನೀನೆಂಬ ಭಾವವೇನೂ ಇಲ್ಲ . 
ಕಾಮಧೂಮ ಧೂಳೇಶ್ವರ ಏನೂ ಎನಲಿಲ್ಲ . 


| ೬೪ || 


| ೬೫ || 


೧೨೩೦ 
ನೋಡುವನೋಡ ತಾನೆಯಾದ ಮತ್ತೆ, 
ನೋಡಿಸಿಕೊಂಬುದೊಂದೂ ಇಲ್ಲ . 
ಕೂಡಿಹೆನೆಂಬಕೂಡ ಎರಡಳಿದಲ್ಲಿ , 
ಉಭಯವೆಂಬ ನಾಮವಿಲ್ಲ . 
ಅರ್ಪಿಸಿಕೊಂಬುದೊಂದು ವಸ್ತು . 
ಅರ್ಪಿಸಿಕೊಂಬುದೊಂದು ಚಿತ್ರ . 
ಎರಡೆಂಬ ಭಾವವಾದಲ್ಲಿ ಲಿಂಗಕ್ಕೆ ದೂರ. 
ಅರಿದ ಅರಿವಿಂಗೆ ಸೂತಕ. 
ಪರುಷದ ಪುತ್ಥಳಿಯಲ್ಲಿ ,ಲೋಹದ ಅವಯವಂಗಳುಂಟೆ ? 


೪೩. ೦ 


ಸಂಕೀರ್ಣ ವಚನಸಂಪುಟ : ಮೂರು 


ಪರಿಪೂರ್ಣವಾದ ಪರಂಜ್ಯೋತಿಗೆ 
ಪರಕ್ಕೆ ಕೊಟ್ಟು, ಆ ಪರವನರಿದೆಹೆನೆಂಬ 
ಪರಿಭ್ರಮಣದಸೂತಕವಿಲ್ಲ . 
ಸಂದಿಲ್ಲದ ವಸ್ತುವಿಗೆ ಮೇಲೆಕಂಡೆಹೆನೆಂದಡೆ ಒಂದೂ ಇಲ್ಲ , 
ಕಾಮಧೂಮ ಧೂಳೇಶ್ವರಾ. 


೧೨೩೧ 


||೬೭|| 


ನೋಡುವುದಕ್ಕೆ ಮುನ್ನವೆಕಂಡು, 
ಕಾಬುದಕ್ಕೆ ಮೊದಲೆ ಕೂಡಿ, 
ಕೂಡುವುದಕ್ಕೆ ಮೊದಲೆ 
ಶೂನ್ಯವೆಂಬ ಭಾವವೇನೂ ಕಲೆದೋರದೆ, 
ನಿರಾಳ ಸುರಾಳವಾಯಿತ್ತು, ಕಾಮಧೂಮ ಧೂಳೇಶ್ವರಾ. 

೧೨೩೨ 
ಪಂಚೇಂದ್ರಿಯಂಗಳಲ್ಲಿ ಒಂದರ ಗುಣವ ಒಂದರಿಯದಿರೆ, 
ಹಿಂಗಿ ಲಿಂಗಕ್ಕರ್ಪಿತವಾದ ಮುಖವಿನ್ನೆಂತೊ ? 
ತದ್ಭಾವಂಗಳ ತದ್ಭಾವದಿಂದಲ್ಲದೆ ಅರಿಯಬಾರದು. 
ಕೊಡುವ ಅಂಗಭೇದ ಹಲವಲ್ಲದೆ ಅರಿವಾತ್ಮ ಒಂದೆ ಭೇದ. 
ತಾ ತನ್ನ ಮರೆದಲ್ಲಿ ಮರಣ, ತಾ ತನ್ನನರಿದಲ್ಲಿ ಜನನ. 
ನಾ ನೀನೆಂಬ ಭಾವದ ಭ್ರಮೆ ಹರಿದಲ್ಲಿ , 
ತಟ್ಟುವ ಮುಟ್ಟುವ ಕೃತ್ಯದ ಸೂತಕ ಇತ್ತಲೆ ಉಳಿಯಿತ್ತು . 
ಕಾಮಧೂಮ ಧೂಳೇಶ್ವರನತ್ತಿದಾನೆ. 

೧೨೩೩ 
ಪೂಜಿಸಿಕೊಂಬುದು, ಪೂಜಿಸಿಹೆನೆಂಬುದು, 
ಉಭಯದಸೂತಕವುಳ್ಳನ್ನಕ್ಕ ಪರಿಪೂರ್ಣ ಜ್ಞಾನವುಂಟೆ ? 
ನಾನೆಂಬನ್ನಕ್ಕ ವಿಚಾರಿಸಿಕೊಂಡು, 
ನೀನೆಂಬನ್ನಕ್ಕ ಪರಿಪೂರ್ಣವಸ್ತುವೆಂಬುದುಂಟೆ ? 
ಕಾಯದ ಸುಳುಹು ನಿಂದು, ಜೀವನ ಪ್ರಕೃತಿ ಹಿಂಗಿ 
ಮೇಲೊಂದ ಕಂಡೆಹೆನೆಂಬುದು ಜೀವನಲ್ಲದೆ ಪರಮನಲ್ಲ . 
ಕಂಡೆಹೆನೆಂಬುದೆ ಜೀವ, ಕಾಣಿಸಿಕೊಂಡೆಹೆನೆಂಬುದೆ ವಸ್ತು . 
ಉಭಯಶೂನ್ಯವಾಗಿ ನಿಂದುದು, 
ಕಾಮಧೂಮ ಧೂಳೇಶ್ವರನೆಂಬುದು ತಾನೆ. 


|| ೬೯|| 


ಮಾದಾರ ಧೂಳಯ್ಯನ ವಚನ 


೧೨೩೪ 
ಪೂಜೆ ಪುಣ್ಯಕ್ಕೆ ಒಡಲು, ಜ್ಞಾನ ಶೂನ್ಯಕ್ಕೆ ಒಡಲು. 
ಉಂಟು, ಇಲ್ಲ ಎಂಬುದು ಸಂದೇಹಕ್ಕೆ ಒಡಲು. 
ಇಂತೀ ಒಡಲಳಿದು, ಕೊಡುವ ಕೊಂಬ ಎಡೆಯಾಟ ನಿಂದು, 
ಜಿಡ್ಡೆಂಬ ಜಿಗುಡು ಹರಿದು, ಶೂನ್ಯವೆಂಬ ಸುಳುಹು ಸತ್ತು , 
ಮತ್ತಾವುದೂ ಕಲೆದೋರದೆ ನಿಂದ ನಿಜ, ತಾನು ತಾನೆ, 
ಕಾಮಧೂಮ ಧೂಳೇಶ್ವರಾ. 


| ೭೦ || 


|| ೭೧|| 


೧೨೩೫ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಂಗಳ ಕಲ್ಪಿಸಿದಾತ, 
ಒಬ್ಬ ವಸ್ತು ಎಂದಲ್ಲಿ , 
ಆ ಕಲ್ಪನೆಗೆ ಆ ವಸ್ತು ತೀತವೋ , ಅತೀತವೋ ? 
ಆ ಪಂಚಭೂತಿಕಕ್ಕೆ ಆ ವಸ್ತು ಒಳಗೋ , ಹೊರಗೋ ? 
ಒಳಗೆಂದಲ್ಲಿ ಆ ಭಾವಕ್ಕೆ ಭ್ರಮೆ , 
ಹೊರಗೆಂದಲ್ಲಿ ಉಭಯದ ಶಂಕೆ ನಿಜಯೆಂತಿದ್ದಿತ್ತು , 
ಅರಿವ ಆತ್ಮನಂತೆಯಿದ್ದಿತ್ತು . 
ಉಭಯದ ಕಾಂತಿ ಅಡಗಿದಲ್ಲಿ , 
ಕಾಮಧೂಮ ಧೂಳೇಶ್ವರನ ಲಕ್ಷ್ಯ ನಿರ್ಲಕ್ಷ್ಯವಾಗಿತ್ತು . 

೧೨೩೬ 
ಬಂದ ಮಣಿಹ ಹಿಂಗಿತ್ತು . 
ಎದೆಯಲ್ಲಿದ್ದ ಲಿಂಗದ ಕುರುಹೇಕೆ ಅಡಗದು ? 
ಸಂದಣಿಸಿ ಸಂಶಯವ ಮಾಡುವ 
ನಿರಂಗದ ನಿಜವೇಕೆ ಉಡುಗದು ? 
ಹಾಗೆಂಬುದಕ್ಕೆ ಮುನ್ನವೆ 
ಕಾಯದ ಕುರುಹು ಶೂನ್ಯವಾಗಿ, 
ಭಾವ ಭಾವಿಸುವುದಕ್ಕೆ ಇಂಬಿಲ್ಲದೆ, 
ಉಭಯ ನಿರ್ಮಾಣ ನಿರಾಳವಾಯಿತ್ತು , 
ಕಾಮಧೂಮ ಧೂಳೇಶ್ವರಾ. 


| ೭೨ || 


೧೨೩೭ 


ಬಣ್ಣವನರಿಯದ ಬಯಲಿನಂತೆ, 
ಭಿನ್ನ ಅಭಿನ್ನವನರಿಯದ ಬೆಳಗಿನಂತೆ, 


೪೩೨ 


ಸಂಕೀರ್ಣ ವಚನಸಂಪುಟ : ಮೂರು 


ಛಿನ್ನ ವಿಚ್ಛಿನ್ನವನರಿಯದ ಪರಿಪೂರ್ಣದಂತೆ, 
ಅವಧಿಗೊಡಲಿಲ್ಲದ ಭಾವವಿರಹಿತನಾದೆಯಲ್ಲಾ . 
ಸುಳುಹುಗೆಟ್ಟು ಸೂಕ್ಷ್ಮವರತು, 
ಬೆಳಗೆಂಬ ಕಳೆನಾಮ ನಷ್ಟವಾಗಿ, 
ಅದೆಂತೆಯಿದ್ದಿತ್ತು , ಅಂತೆ ಆದೆಯಲ್ಲಾ 
ಕಾಮಧೂಮ ಧೂಳೇಶ್ವರಾ. 

| ೭೩|| 
೧೨೩೮ 
ಬತ್ತೀಸ ಆಯುಧದಲ್ಲಿ ಕಾದಿ ಕೊಂದಡೂ 
ಪ್ರಾಣಕ್ಕೆ ಕೈದುವಿನ ಹೆಚ್ಚುಗೆ ತಗುಂಟೆ ? 
ನಿಶ್ಚಯಿಸಿ ನಿಜತತ್ವವನರಿದವಂಗೆ 
ಮತ್ತೆ ಹತ್ತುವ ಹಾವಸೆಯುಂಟೆ ? 
ಉಂಟೆಂಬ ಭಾವ, ಇಲ್ಲಾ ಎಂಬ ಶಂಕೆ ನಿಶ್ಯಂಕೆಯಾದಲ್ಲಿ , 
ಅರಿದೆ, ಮರೆದೆನೆಂಬ ಆ ತೆರದ ಸೂತಕವಿಲ್ಲ . 
ಕಾಮಧೂಮ ಧೂಳೇಶ್ವರ ಎಂದೂ ಏನೂ ಎನಲಿಲ್ಲ . 

| ೭೪ || 
೧೨೩೯ 
ಬಯಲು ಬಯಕೆಗೆ ಒಳಗಾದಲ್ಲಿ ಇಕ್ಕುವರಿನ್ನಾರೂ ? 
ಅರಿವ ಆತ್ಮ ಪ್ರಕೃತಿ ರೂಪದಲ್ಲಿ ಬೇಡಾ ಎಂದು ಬಿಡಿಸುವರಾರೂ ? 
ದೀಪವೊಂದರಲ್ಲಿ ಉದಿಸಿ, ಹಲವುಜ್ಯೋತಿಯ ಕುರುಹಿಟ್ಟಂತೆ, 
ಆತ್ಮವೊಂದರಲ್ಲಿ [ಉದಿಸಿ] ಹಲವು ಇಂದ್ರಿಯಂಗಳಾದ ಸಂದನರಿಯದೆ, 
ಅವ ಬಂದಬಂದಂತೆ ಆಡುವ ಸಂದೇಹಿಗಳಿಗುಂಟೆ, ನಿಜಾಂಗದ ನಿಜ ? 
ಈ ದ್ವಂದ್ವವನಳಿದು ಒಂದೆಂದಲ್ಲಿ , ಅದು ನಿಜದ ಸಂಗ, 
ಆ ಸಂಗವ ಹಿಂಗಿದಲ್ಲಿ , ಕಾಮಧೂಮ ಧೂಳೇಶ್ವರನು ಒಂದರವನೂ ಅಲ್ಲ .||೭೫| | 

೧೨೪೦ 
ಬಯಲೊಳಗಣ ಬಣ್ಣದಂತೆ, ನೀರಿನೊಳಗಣ ಸಾರದಂತೆ, 
ಅನಲ ಅನಿಲನ ಸಂಗದಿಂದ ಲಯವಾದ ಸಾಕಾರದಂತೆಯಿಪ್ಪಾತನಿರವು 
ಎಂತಿದ್ದಿತ್ತು, ಅಂತೆ ಇರಬಲ್ಲಡೆ ಆತ್ಮಯೋಗಸಂಬಂಧ. 
ಈ ಸಂಬಂಧದ ಸಮೂಹನಿಂದಲ್ಲಿ , 
ಕಂಡೆಹೆ, ಕಾಣಿಸಿಕೊಂಡೆಹೆನೆಂಬ ದಂದುಗ ನಿಂದಿತ್ತು , 
ಕಾಮಧೂಮ ಧೂಳೇಶ್ವರಾ. 

| ೭೬ || 


೪೩. & . 


ಮಾದಾರ ಧೂಳಯ್ಯನ ವಚನ 


| ೭೭|| 


೧೨೪೧ 
ಬಲ್ಲವ ತಾನಾದೆನೆಂಬ , 
ಮಿಕ್ಕಾದವರಲ್ಲಿ ಗೆಲ್ಲ ಸೋಲಕ್ಕೆ ಹೋರಿಹೆನೆಂಬಲ್ಲಿ , 
ಆ ಬಲ್ಲತನವಲ್ಲಿಯೆ ನಿಂದಿತ್ತು . 
ಈ ಉಭಯದಲ್ಲಿ ಎಲ್ಲಿಯೂ ತಾನಿಲ್ಲದೆ, 
ಆ ಭಾವದ ಸೊಲ್ಲಿಗೆ ಸಿಕ್ಕದೆ, ನಿಜವರಿತವರೆಲ್ಲರಲ್ಲಿ 
ಪರಿಪೂರ್ಣನಲ್ಲಿಯೆ , ಕಾಮಧೂಮ ಧೂಳೇಶ್ವರಾ. 

೧೨೪೨ 
ಬಸವಣ್ಣನ ಡಿಂಗರಿಗನಯ್ಯಾ , 
ಚನ್ನಬಸವಣ್ಣನ ಹಳೆಯನಯ್ಯಾ, 
ಪ್ರಭುದೇವರ ಬಂಟನಯ್ಯಾ , 
ಮಡಿವಾಳಯನ ಲೆಂಕನಯಾ, 
ಸಿದ್ದರಾಮಯ್ಯನ ನೃತ್ಯನಯ್ಯಾ , 
ಇಂತೀ ಐವರ ಒಕ್ಕು ಮಿಕ್ಕ ಶೇಷಪ್ರಸಾದವನುಂಡು, 
ಬದುಕಿದೆನಯ್ಯಾ, 
ಕಾಮಧೂಮ ಧೂಳೇಶ್ವರಾ. 
ನಿಮ್ಮ ಶರಣರೆನ್ನ ಪಾವನವ ಮಾಡಿದ ಪರಿಣಾಮವ, 
ಅಂತಿಂತೆನಲಮ್ಮದೆನಮೋ ನಮೋ ಎನುತಿರ್ದೆನು. 


| ೭೮ || 


೧೨೪೩ 
ಬೆಳಗೆಂದಡೂ ಒಂದರಲ್ಲಿ ಪ್ರಜ್ವಲಿಸಿ 
ತೋರುವುದಕ್ಕೆ ಒಡಲಾಯಿತ್ತು, 
ಆರಿವೆಂದಡೂ ಒಂದ ಕುರಿತು ಒಂದಿಲ್ಲ 
ಎಂಬುದಕ್ಕೆ ಬುಡವಾಯಿತ್ತು. 
ಇಂತೀ ನಿಶ್ಚಯವ ತಿಳಿದು ನಿಬಿಡನಾದವಂಗೆ 
ಗಜಬಜೆ, ಕೂಜನ ಒಂದೂ ಇಲ್ಲವೆಂದೆ, 
ಕಾಮಧೂಮ ಧೂಳೇಶ್ವರಾ. 


|| ೭೯ || 


೧೨೪೪ 
ಬೇರು ಮೇಲಾದ ವೃಕ್ಷದ ತುದಿಯಲ್ಲಿ , 
ನಾದ ಬಿಂದು ಕಳೆಯಿಲ್ಲದ ಹಣ್ಣು ತಲೆದೋರಿತ್ತು . 
ವಿಭೇದವಿಲ್ಲದ ಪಕ್ಷಿ ಸುನಾದವಿಲ್ಲದೆ ಎರಗಿತ್ತು . 


೪೩೪ 


ಸಂಕೀರ್ಣ ವಚನಸಂಪುಟ : ಮೂರು 


.. 


|| ೮೦ || 


ಎರಗಿ ಮುಟ್ಟುವುದಕ್ಕೆ ಮುನ್ನವೆ, 
ಹಣ್ಣು ತೊಟ್ಟಬಿಟ್ಟು ಬಟ್ಟಬಯಲಾಯಿತ್ತು , 
ಕಾಮಧೂಮ ಧೂಳೇಶ್ವರ ಭಾವವಿಲ್ಲದವನಾಗಿ. 

೧೨೪೫ 
ಬ್ರಹ್ಮ ಪ್ರಳಯವಾದಲ್ಲಿ , ವಿಷ್ಣು ಪ್ರಳಯವಾದಲ್ಲಿ , 
ರುದ್ರ ಅರ್ಧನಾರೀಶ್ವರನಾಗಿ, 
ದೇವಕಾಂತಿ ಕಾಂತೆಯರಲ್ಲಿ ಉಳಿಯಿತ್ತು. 
ತ್ರಿವಿಧಮೂರ್ತಿ ತ್ರಿವಿಧದಿಂದ ಕೆಟ್ಟ ಮತ್ತೆ ಅರಿವಲ್ಲಿ , 
ಆದಿಶೂನ್ಯ ಬ್ರಹ್ಮಪದವಾಯಿತ್ತು, 
ಭೇದಶೂನ್ಯ ವಿಷ್ಣುಪದವಾಯಿತ್ತು . 
ಅನಾದಿಶೂನ್ಯ ರುದ್ರಪದವಾಗಿ ಭೇದಿಸಿ ತಿರುಗುವಲ್ಲಿ , 
ಸ್ಕೂಲದಲ್ಲಿ ತೋರುವ ಶೂನ್ಯ ಅಂಧಕಾರವಾಗಿಪ್ಪುದು. 
ಸೂಕ್ಷ್ಮದಲ್ಲಿ ತೋರುವ ಶೂನ್ಯ, 
ದಿವಾರಾತ್ರೆಯಂತೆ ಉಭಯವಕೂಡಿಕೊಂಡಿಪ್ಪುದು. 
ಕಾರಣದಲ್ಲಿ ತೋರುವ ಶೂನ್ಯ , 
ಘಟಪಟವ ಗರ್ಭಿಕರಿಸಿಕೊಂಡಿಪ್ಪುದು. 
ಇಂತೀ ಶೂನ್ಯ ನಾಮರೂಪ ನಿಃಶೂನ್ಯ ನಿರಾಲಂಬ 
ಕುಂದದ ಬೆಳಗು ನುಂಗಿತ್ತು . 
ನುಂಗಿದ ಘನಲಿಂಗವೆಂದು ಪ್ರಮಾಣಿಸಲಿಲ್ಲ , 
ಕಾಮಧೂಮ ಧೂಳೇಶ್ವರವೆಂದೆನಲಿಲ್ಲ . 


|| ೮೧ || 


೧೨೪೬ 
ಮನವಚನಕಾಯ ತ್ರಿಕರಣಶುದ್ಧವಾಗಿ 
ಭಕ್ತಂಗೆ ಸತ್ಯ , ವಿರಕ್ತಂಗೆ ಜ್ಞಾನವೆಂದು 
ತತ್ತುಗೊತ್ತನಿಕ್ಕಿ ಹಚ್ಚಿ ಹಾಕಿ] ದಲ್ಲಿ , 
ಈ ಉಭಯದ ಚಿತ್ತದಲ್ಲಿ ವೇಧಿಸುವ ವಸ್ತು ಆವುದು ? 
ಭಕ್ತಿಗೂ ಜ್ಞಾನ, ವಿರಕ್ತಿಗೂ ಜ್ಞಾನ. 
ಅದು ತನ್ನ ಬೆಳಗಿನಲ್ಲಿ ತನ್ನ ಕಾಣಿಸಿಕೊಂಬಂತೆ 
ಆ ಗುಣ ಉಭಯಭಿನ್ನವಿಲ್ಲ . 
ಕಾಮಧೂಮ ಧೂಳೇಶ್ವರನೆಂಬುದಕ್ಕೆ ಎಡೆದೆರಪಿಲ್ಲ . 


|| ೮೨|| 


ಮಾದಾರ ಧೂಳಯ್ಯನ ವಚನ 


೧೨೪೭ 
ಮರದಲ್ಲಿ ಉರಿ ಹುಟ್ಟಿ , ಅಡಗಿ ಸುಡದ ಭೇದವ ಬಲ್ಲಡೆ, 
ಕಾಯದ ಲಿಂಗದ ಸೂತಕವಿಲ್ಲ . 
ಕಲ್ಲಿನಲ್ಲಿ ಕಿಡಿ ಹುಟ್ಟಿ, ಅಲ್ಲಿ ಉರಿಯದೆ, 
ಆಚೆಯಲ್ಲಿ ಸಾಕಾರವ ಮುಟ್ಟಿ ಉರಿವಂತೆ, 
ಆ ನಿಹಿತವನರಿದಲ್ಲಿ ಪ್ರಾಣಲಿಂಗವೆಂಬ ಮನಸೂತಕವಿಲ್ಲ . 
ಸೂತಕ ಪ್ರಸೂತಕವಾಗಿ, ಏತಕ್ಕೂ ಒಡಲಿಲ್ಲದಿಪ್ಪುದು, 
ಅದೇ ಅಜಾತತ್ವ , ಕಾಮಧೂಮ ಧೂಳೇಶ್ವರಾ. 


|| ೮೩ || 


|| ೮೪|| 


೧೨೪೮ 
ಮರೀಚಿಕಾಜಲವ ಮೊಗದವರುಂಟೆ ? 
ಸುರಚಾಪವ ಹಿಡಿದು ಎಸೆದವರುಂಟೆ ? 
ವಾರಿಯ ಮಣಿಗೆ ದಾರವನೇರಿಸಿದವರುಂಟೆ ? 
ಬಯಲೊಳಗಡಗಿದ ಬ್ರಹ್ಮ , 
ಶಿಲೆಯೊಳಗಾಡುವ ಸಲೆ ನೆಲೆಯರಿಯದಸೂತಕರಿಗೆ 
ಮಹಾಘನದ ಹೊಲಬೇತಕ್ಕೆ ಕಾಮಧೂಮ ಧೂಳೇಶ್ವರಾ? 

೧೨೪೯ 
ಯುಕ್ತಿಯಿಂದ ಚಿತ್ರಾರ್ಥವ ಕಾಬ ಆತ್ಮನು 
ತನ್ನ ಹೆಚ್ಚುಗೆತಗ್ಗನರಿಯದೆ, ಮತ್ಯತ್ವದಿಂದ ಕೆಲವನಾಡಿ, 
ಎಚ್ಚತ್ತಲ್ಲಿ ಚಿತ್ರವನಾಡುವುದು, 
ಅದು ಸಚ್ಚಿ , ಒಂದೋ , ಎರಡೋ ? 
ಕೆಟ್ಟಲ್ಲಿ ಕೆಂಡವಾಗಿ, ಉರಿದಲ್ಲಿ ಬೆಂಕಿಯಾಗಿ, 
ಉಭಯಕ್ಕೆ ಬೇರೊಂದೊಡಲುಂಟೆ ? 
ಕಾಷ್ಟ್ರವುಳ್ಳನ್ನಕ್ಕ ಹೊತ್ತಿ, ಕಾಷ್ಠ ಹಿಂಗಿದ ಮತ್ತೆ ಹೊತ್ತಬಲ್ಲುದೆ ? 
ದೃಷ್ಟದ ಇಷ್ಟ ಚಿತ್ರದಲ್ಲಿ ಲೋಪವಾದ ಮತ್ತೆ , 
ಕಟ್ಟಿಬಿಟ್ಟೆನೆಂಬುದು ಇತ್ತಲೆ ಉಳಿಯಿತ್ತು, 
ಕಾಮಧೂಮ ಧೂಳೇಶ್ವರಾ. 

೧೨೫೦ 
ರೂಪುರಹಿತ ಶೂನ್ಯ, ರೂಪುವಿರಹಿತ ನಿಶೂನ್ಯ. 
ರೂಪುರಹಿತ ಲಿಂಗ, ರೂಪುವಿರಹಿತ ಆತ್ಮ . 
ರೂಪುರಹಿತ ಜೀವ, ರೂಪುವಿರಹಿತ ಪರಮ . 


|| ೮೫ || 


೪೩೬ 


ಸಂಕೀರ್ಣ ವಚನಸಂಪುಟ : ಮೂರು 


ಸಮಯರಹಿತ ಲೋಕ, ಸಮಯವಿರಹಿತ ಶರಣ. 
ಉಭಯವಿರಹಿತವಾಗಿ ನಿಂದ ನಿಲವು, 
ಸರ್ವತೂಕಕ್ಕೆ ಹೊರಗು, ಕಾಮಧೂಮ ಧೂಳೇಶ್ವರಾ. 


|| ೮೬|| 


೧೨೫೧ 


|| ೮೭|| 


|| ೮೮ || 


ರೂಪುವಿಡಿದು ಭಾವಿಸುವನ್ನಕ್ಕ ಸಂದೇಹಕ್ಕೊಡಲು. 
ನಿರವಯದಲ್ಲಿ ಕಂಡೆಹೆನೆಂದಡೆ ಲಕ್ಷವಿಲ್ಲದ ಒಪ್ಪ . 
ರೂಪುನಿರೂಪೆಂಬ ಸಂಕಲ್ಪದ ಸೂತಕವ ಹರಿದು, 
ರೂಪೆಂಬ ಅಂಗವ ತಿಳಿದು, ನಿರೂಪೆಂಬ ಆತ್ಮನನರಿದು, 
ಜೀವ ಪರಮನೆಂಬ ಶಂಕೆ ಹರಿದಲ್ಲಿ , 
ಕಾಮಧೂಮ ಧೂಳೇಶ್ವರ ತಾನು ತಾನೆ. 

೧೨೫೨ 
ಲಿಂಗದಿಂದ ಅರಿವನರಿದೆಹೆನೆಂದಡೆ, ಆತ್ಮಂಗೆ ಸೂತಕ . 
ಅರಿವಿನಿಂದ ಉಭಯವ ಕಂಡೆಹೆನೆಂದಡೆ, ಅರಿವಿಂಗೆ ಸೂತಕ. 
ಅರಿದ ಅರಿವು, ಆ ಅರಿವುದಕ್ಕೆ ಮುನ್ನವೆ ಕುರುಹುಗೊಂಡ ಮತ್ತೆ 
ಅರಿವುದಕ್ಕೆ ಒಡಲಿಲ್ಲ , ಮರೆವುದಕ್ಕೆ ತೆರಹಿಲ್ಲ . 
ಆದಿಶೂನ್ಯಕ್ಕೆ ಮೊದಲ, ನಾದಶೂನ್ಯವಾದ ಮತ್ತೆ 
ಕಾಮಧೂಮ ಧೂಳೇಶ್ವರನೆಂದೆನಲಿಲ್ಲ . 

ನಂದನಲಿಲ್ಲ . 
೧೨೫೩ 
ಲಿಂಗದಿಂದ ಕಂಡೆಹೆನೆಂಬುದು, ಮನದ ಸೂತಕ . 
ಮನದಿಂದ ಅರಿದೆಹೆನೆಂಬುದು, ಅರಿವಿನ ಸೂತಕ. 
ಅರಿವಿನಿಂದ ಅರಿದೆಹೆನೆಂಬುದು, ಮಹತ್ತಪ್ಪ ಘನದ ಸೂತಕ. 
ಕಾಯದಿಂದ ಕರ್ಮವ ಮಾಡಿ , 
ಲಿಂಗವನರಿದೆಹೆನೆಂಬುದು ಭಾವದ ಭ್ರಮೆ . 
ಭ್ರಮೆಯಳಿದು, ಅರಿವನರಿದೆಹೆನೆಂಬುದು ಉಭಯದ ಬೀಜ. 
ಬೀಜ ನಷ್ಟವಾಗಿ, ಅಂಕುರ ಮಳೆದೋರದೆ, 
ಶಂಕೆಯೆಂಬ ಸಂದೇಹ ನಂದಿದಲ್ಲಿ , 
ಅದೇ ನಿಸ್ಸಂಗದ ಇರವೆಂದೆ, ಕಾಮಧೂಮ ಧೂಳೇಶ್ವರಾ. 

೧೨೫೪ 
ವಾದ್ಯಕ್ಕೆ ಬಂಧವಲ್ಲದೆ, ನಾದಕ್ಕೆ ಬಂಧವುಂಟೆ ? -. 
ಅರಿವಿಂಗೆ ಬಂಧವಲ್ಲದೆ, ಅರುಹಿಸಿಕೊಂಬವಂಗುಂಟೆ ಬಂಧ ? 


|| ೮೯ || 


ಮಾದಾರ ಧೂಳಯ್ಯನ ವಚನ 


೪೩೭ 


|| ೯೦|| 


ಅರಿದೆಹೆನೆಂಬ ಭ್ರಮೆ , ಅರುಹಿಸಿಕೊಂಡೆಹೆನೆಂಬ ಕುರುಹು, 
ಉಭಯನಾಸ್ತಿಯಾಗಿಯಲ್ಲದೆ ಭಾವಶುದ್ಧವಿಲ್ಲ , 
ಕಾಮಧೂಮ ಧೂಳೇಶ್ವರಾ. 

೧೨೫೫ 
ವಾರಿ ತೆಂಗಿನ ಮರದಲ್ಲಿ ಏರಿತ್ತೊ ? 
ಅಲ್ಲಾ , ಬೇರೊಂದು ಮಂತ್ರದಲ್ಲಿ ತುಂಬಿತ್ತೊ ? 
ಅಲ್ಲಾ ವೃಕ್ಷದ ಸಹಜ ಬೀಜವೊ ? 
ನೀರು ಬಲಿದು ಅದರೊಳಗೆ ಅರತು, ಆ ಸಾರವೆ ಕಾಯಾದಲ್ಲಿ , 
ಆ ಕಾಯ ತುಷಾರ ಹಿಂಗಿ, ನೆರೆ ಬಲಿತು, ಹಣ್ಣು ಎಣೆಯಾದಲ್ಲಿ , 
ನೀರೆಲ್ಲಿ ಅಡಗಿತ್ತು ? ಹಿಪ್ಪೆ, ಕವಚವಿದ್ದಿತ್ತು ? 
ಇಂತೀ ಕಾಯ ಆತ್ಮ ಮೇಲೆಂದರಿವೆಂಬ ಕುರುಹಲ್ಲಿದ್ದಿತ್ತು ?, 
ಎಂಬುದನರಿವುದಕ್ಕೆ ಪುರಾಣವ ಪೋಷಿಸಿಕೊಳ್ಳಿ, 
ಶಾಸ್ತ್ರವಸಂದಣಿಸಿಕೊಳ್ಳಿ, ವೇದದ ಆದ್ಯಂತವ ಸಾಧಿಸಿಕೊಳ್ಳಿ, 
ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಂಡುಕೊಳ್ಳಿ, 
ಇಂತೀ ಚಿದಾತ್ಮನು ಬಂಧಮೋಕ್ಷಕರ್ಮಂಗಳಲ್ಲಿ ದ್ವಂದಿತನೋ ? 
ಆ ಅಂಗಭಾವ ವಿರಹಿತನೋ ? 
ಈ ಉಭಯದ ಸಂದೇಹವುಳ್ಳನ್ನಕ್ಕ 
ಕರ್ಮವ ಮಾಡುವಂಗೆ, ನಿರ್ಮಲವೊಂದುಂಟೆಂದು ಅರಿವಂಗೆ, 
ಇಂತೀ ಭೇದಂಗಳನರಿತು, 
ನಿರವಯದ ಸಮ್ಮಾನದ ಸುಖಿಯಾದೆನೆಂಬವಂಗೆ, 
ಅದು ಭಿನ್ನರೂಪೋ , ಅಭಿನ್ನರೂಪೋ ? 
ಆ ನಿಜದ ನೆಲೆಯ ನೀವೇ ಬಲ್ಲಿರಿ. 
ಕಾಮಧೂಮ ಧೂಳೇಶ್ವರನಲ್ಲಿ 
ಕಾಳಿಕೆ ಹಿಂಗಿದ ಕಣ್ಣಿನವಂಗಲ್ಲದೆ ಕಾಣಬಾರದು. 

೧೨೫೬ 
ವಿದ್ಯುಲ್ಲತೆಯಂತೆ, ಆಕಾಶದ ಗರ್ಜನೆಯಂತೆ, 
ಬೊಬ್ಬುಳಿಕೆಯಂತೆ , ಸ್ವಪ್ನದಲ್ಲಿ ತೋರುವ ವಿದ್ರುಮ ಸೌಭಾಗ್ಯದಂತೆ, 
ಇಂತಿವುಹೊದ್ದದ ನಿಲವು ತನ್ನಾತ್ಮನೋಲು. 
ಕುದ್ರದಸೂತಕವ ಹರಿದು ನಿಂದ ಅಬದ್ದ ಭವಿ ಅನಾಚಾರಿಗೆ 
ಆರ ಹೊದ್ದಿಗೆಯೂ ಇಲ್ಲ , ಕಾಮಧೂಮ ಧೂಳೇಶ್ವರಾ. 


|| ೯೦|| 


|| ೯೨ || 


೪೩೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೨೫೭ 
ವಿದ್ಯೆ ಅವಿದ್ಯೆಯಾದಲ್ಲಿ , ಆ ಅರಿವ ಹೊದ್ದುವ ಬಂಧವಾವುದು ? 
ಕುದ್ರ ಇಂದ್ರಿಯಂಗಳೆಂಬ ಸಂದುಸಂಶಯವಾವುದು ? 
ಅದು ಒಡೆದ ಕುಂಭದ ನೀರಿನ ನೆಳಲಿನಂತೆ, 
ಅದು ಕುಂಭವ ಹಿಂಗಲಿಕೆ, ಆ ಬಿಂಬ ಅಲ್ಲಿಯೆ ಅಡಗಿತ್ತು , 
ಮತ್ತೆ ಕುಂಭವ ನೋಡಲಿಕ್ಕೆ ಒಂದೂ ಇಲ್ಲ . 
ಆ ಅಂಗ ಲಕ್ಷದ ಕುಂಭದಲ್ಲಿ , ಇಂಗಿಹೋದ ಆತ್ಮಂಗೆ 
ಬಂಧಮೋಕ್ಷಕರ್ಮಂಗಳು, ಒಂದೂ ಇಲ್ಲ , 
ಕಾಮಧೂಮ ಧೂಳೇಶ್ವರನೆಂಬ ಭಾವಸಂದೇಹ ನಂದಿತ್ತಾಗಿ, | ೯೩ || 

೧೨೫೮ 
ವೇದಕ್ಕೆ ಉತ್ತರದವನಲ್ಲ , ಶಾಸ್ತ್ರಕ್ಕೆ ಸಂತೆಯವನಲ್ಲ . 
ಪುಣ್ಯಕ್ಕೆ ಪುಣ್ಯವಂತನಲ್ಲ , ವಚನದ ರಚನೆಗೆ ನಿಲ್ಲ . 
ವಾಡ್ಮಿನ ಅಗೋಚರಕ್ಕೆ ಸಲ್ಲ , ಪ್ರಮಾಣು ಅಪ್ರಮಾಣುವೆಂಬುದಕ್ಕೆ ನಿಲ್ಲ . 
ಇಂತೀ ಭೇದ ಅಭೇದ್ಯಂಗಳಲ್ಲಿ ವೇದ್ಯವಿಲ್ಲ , 
ಕಾಮಧೂಮ ಧೂಳೇಶ್ವರನು. 

೧೨೫೯ 
ವೇದನೆಯಿಂದ ವಸ್ತುವ ವೇದಿಸಿ ಕಾಣಬೇಕೆಂಬುದು ಅದೇನು ಹೇಳಾ. 
ಸರ್ವೆಂದ್ರಿಯಂಗಳ ಸಂಚವ ಬಿಟ್ಟು , 
ಏಕೇಂದ್ರಿಯದಲ್ಲಿ ವಸ್ತುವ ಆಚರಿಸಬೇಕೆಂಬುದು ಅದೇನು ಹೇಳಾ. 
ಅಲ್ಲ ಅಹುದು, ಉಂಟು ಇಲ್ಲ ಎಂಬುದು 
ಗೆಲ್ಲ ಸೋಲಕ್ಕೆ ಹೋರುವುದು ಅದೇನು ಹೇಳಾ. 
ಅದು ಪಂಚಲೋಹದ ಸಂಚದಂತೆ ಹಿಂಚು ಮುಂಚಿನ ಭೇದ. 
ಅರಿದೆ ಮರೆದೆನೆಂಬುದು ಪರಿಭ್ರಮಣದ ಭೇದ. 
ಅರಿಯಲಿಲ್ಲ ಮರೆಯಲಿಲ್ಲ ಎಂಬುದು ಅದು ಪರತತ್ವದ ಭೇದ. 
ಇಂತೀ ಗುಣ ಭಾವಂಗಳ ಲಕ್ಷಿಸಿ, ದೃಷ್ಟಿ ಉಂಟೆಂದಲ್ಲಿ ಆತ್ಮ , 
ದೃಷ್ಟ ನಷ್ಟವಾಯಿತ್ತೆಂಬಲ್ಲಿಯ ಪರಮ . 
ಉಭಯದತೊಟ್ಟು ಬಿಟ್ಟಲ್ಲಿ, 
ನಿಜ ನಿಶ್ಚಯ ಅದೆಂತು ತಾನಂತೆ, ಕಾಮಧೂಮ ಧೂಳೇಶ್ವರನು. || ೯೫ || 


ಮಾದಾರ ಧೂಳಯ್ಯನ ವಚನ 


೪೩೯ 


೧೨೬೦ 
ವೊಮದಲ್ಲಿ ತೋರುವತೋರಿಕೆ, 
ಸಾಮವ ಮುಟ್ಟಿ ಬೆರಸಬಲ್ಲುದೆ? 
ಸಾಗರ ಸಂಬಂಧಕ್ಕೆ ಕಟ್ಟು ಒಡೆವುದೆ ? 
ಮಹದಲ್ಲಿ ಬೆರಸಿದ ಮಹಾಯೋಗಿ, 
ಸಂಸಾರಸಾಗರದ ಸಂಬಂಧಕ್ಕೆ ಒಳಗಪ್ಪನೆ ? 
ಇಂತೀ ಸೂತಕವಳಿದ ಅಜಾತಂಗೆ 
ಏತರಲ್ಲಿ ನಿಂದು ನೋಡಿದಡೂ 
ನಿರ್ಜಾತ ಶೂನ್ಯ ಕಾಮಧೂಮ ಧೂಳೇಶ್ವರಾ. 


|| ೯೬ || 


೧೨೬೧ 
ಶಂಕೆಯ ಹರಿದು ನುಡಿದೆಹೆನೆಂದಡೆ 
ಸಕಲಗುಣಂಗಳ ಸಂಕೇತದಲ್ಲಿದ್ದಹೆನೆ ? 
ಆತ್ಮನ ಬಿಂಕವ ಹರಿದೆಹೆನೆಂದಡೆ 
ಚಲುರ್ವಿಧಫಲಪದದ ಅಂಕದಲ್ಲಿ ಸಿಕ್ಕಿ ಇದ್ದೆಹೆನೆ ? 
ಶಂಕೆಯ ಸೂತಕ ಇನ್ನೆಂದಿಗೆ ಹರಿವುದು, 
ಕಾಮಧೂಮ ಧೂಳೇಶ್ವರಾ ? 


|| ೯೭ || 


೧೨೬೨ 
ಶರೀರದ ಮಧ್ಯದಲ್ಲಿ ನಿರವಯವಪ್ಪ ಆತ್ಮ , 
ಸುಖದುಃಖಗಳಲ್ಲಿ ಅನುಭವಿಸುವುದು, 
ಅರಿವೋ ? ಆತ್ಮನೋ ? ಬೇರಿಪ್ಪುದೊಂದು ಕುರುಹೋ ? 
ಅರಿದಡೆ ಕುರುಹೆಂಬುದೊಂದು ತೆರನಿಲ್ಲ . 
ಶಿಲೆಯಿಂದ ಹಲವುರೂಪು ಮಾಡಿ, 
ತಮ್ಮ ತಮ್ಮ ಒಲವರಕ್ಕೆ ಬಲುದೆಂಬುದು ಶಿಲೆಯೋ ? ಮನವೋ ? 
ಈ ಹೊಲಬನರಿತಲ್ಲಿ , ವಿಶ್ವರೂಪಂಗೆ 
ನೆಲೆ ಹೊಲೆಕುಲ ಛಲ ಭಾವ ಭ್ರಮೆ ಮತ್ತೇನೂ ಇಲ್ಲ , 
ಕಾಮಧೂಮ ಧೂಳೇಶ್ವರಾ. 


| ೯೮ || 


೧೨೬೩ 


ಷಡುವರ್ಣ ದಶವಾಯು ಚತುಷ್ಟಯಂಗಳು 
ಪಂಚೇಂದ್ರಿಯ ಅಷ್ಟಮದಂಗಳೆಂದು,ಷೋಡಶಕಳೆಗಳೆಂದು, 
ತ್ರಿವಿಧ ಶಕ್ತಿಯೆಂದು, ತ್ರಿವಿಧ ಆತ್ಮನೆಂದು, 


ပူပူ 


ಸಂಕೀರ್ಣ ವಚನ ಸಂಪುಟ : ಮೂರು 


ತ್ರಿವಿಧ, ಭೂತಕವೆಂದು, 
ಪಂಚವಿಂಶತಿತತ್ವಂಗಳೆಂದು, ಪಿಂಡಪಿಂಡಭಾವವೆಂದು, 
ಜ್ಞಾನಜ್ಞಾನ ಸಂಬಂಧವೆಂದು 
ಇಂತೀ ಭೇದಂಗಳ ಸಂಕಲ್ಪಿಸಿ ನುಡಿವುದು ಅದೇನು ಹೇಳಾ. 
ಅದು ಅರಿವಿನ ಮರವೆಯೋ ? 
ಮರೆದು ಅರಿದ ಎಚ್ಚರಿಕೆಯೋ ? 
ಇಂತೀ ಭೇದವ ತೆರೆದು ಕಂಡೆನೆಂಬ ಸೂತಕವ ಮರೆದಲ್ಲಿ , 
ಆ ಗುಣ ಎಂತೆಯಿದ್ದಿತ್ತು ಅಂತ ವಸ್ತು , 
ಕಾಮಧೂಮ ಧೂಳೇಶ್ವರನು. 


- ೧೨೬೪ 
ಸಂಚಾರದಿಂದ ತರಗೆದ್ದು , ತನ್ನಂಗದ ಸಂಚಿತವ ಬಿಟ್ಟು , 
ವಾಯುವಿನ ಸಂಚಾರದಲ್ಲಿ ಎಯ್ಲಿ , ಸಂಚಾರ ನಿಂದು, 
ಆ ತರಗು ಮತ್ತೊಂದು ಸೀಮೆಯ ಸಂಚಿತದಲ್ಲಿ ನಿಂದು, 
ಆ ತರಗು ಮತ್ತೊಂದು ಸಂಚಾರಕ್ಕೆ ಒಳಗಾಯಿತ್ತು. 
ಇಂತೀ ಕಾಯಸಂಚಿತವ ಬಿಟ್ಟು , 
ವಸ್ತುವಿನ ಶಂಕೆಯಲ್ಲಿ ಒಳಗಾಗಬೇಕೆಂಬುದು, 
ಆ ಗುಣ ಶಂಕೆಯೋ ?, ನಿಶ್ಯಂಕೆಯೋ ? ಎಂಬುದಕ್ಕೆ ಮುನ್ನವೆ 
ಅರಿದು ಮರದಲ್ಲಿ , 
ಕಾಮಧೂಮ ಧೂಳೇಶ್ವರನು ಸಂದು ಸಂಶಯದವನಲ್ಲ . 

೧೨೬೫ 
ಸಕಲದ್ರವ್ಯಂಗಳೆಂದು ಕಲ್ಪಿಸಿ, 
ಇದಿರಿಟ್ಟು ಅರ್ಪಿಸಿಕೊಂಬುದು, 
ಅರ್ಪಿಸಿಹೆನೆಂಬುದು, ಅದಾವ ಚಿತ್ತ ? 
ಅದು ಉದಕ ವರ್ಣದ ಭೇದ, ವರ್ಣಕೂಟದ ಭಾವ. 
ಲೆಪ್ಪವ ಲಕ್ಷಿಸಿದಂತೆ , 
ಅದೆಂತೆಯಿದ್ದಿತ್ತು ಚಿತ್ತವಂತೆ ಇದ್ದಿತ್ತು , 
ಕಾಮಧೂಮ ಧೂಳೇಶ್ವರಾ. 


| ೧೦೦ || 


|| ೧೦೧|| 


೧೨೬೬ 
ಸತ್ಯಶುದ್ಧಕಾಯಕವ ಮಾಡಿ ತಂದು, 
ವಂಚನೆಯಿಲ್ಲದೆ ಪ್ರಪಂಚಳಿದು, 


ಮಾದಾರ ಧೂಳಯ್ಯನ ವಚನ 


ပူပူ 


ನಿಚ್ಚಜಂಗಮಕ್ಕೆ ದಾಸೋಹವ ಮಾಡುವ 
ಸದ್ಭಕ್ತನ ಹೃದಯದೊಳಗೆ ಅಟ್ಟೋದಂತಿಪ್ಪ , 
ಕಾಮಧೂಮ ಧೂಳೇಶ್ವರ. 


|| ೧೦೨|| 


೧೨೬೭ 


ಸತ್ತು ಸಾಯದುದ ಕಂಡು, ಸಾಯದುದ ಸತ್ತಿತ್ತೆಂಬುದನರಿದು, 
ಈ ಉಭಯದ ಗೊತ್ತಿನಲ್ಲಿ ಲಕ್ಷದ ಭಾವ ನಷ್ಟವಾಗಿ , 
ಉರಿ ಸಾರವ ಕೊಂಡು ಉರಿದಂತೆ, 
ಆ ಉರಿ ನಂದಿದಲ್ಲಿ , ಉಭಯ ನಿರವಯವಾಯಿತ್ತು, 
ಕಾಮಧೂಮ ಧೂಳೇಶ್ವರಾ. 


|| ೧೦೩|| 


- ೧೨೬೮ 
ಸರ್ವಘಟಂಗಳಲ್ಲಿ ಸುಖದುಃಖ ಅನುಭವಿಸುವ 
ಆ ಆತ್ಮ ಒಂದೋ , ಎರಡೋ ? 
ಸರ್ವಯೋನಿಗಳಲ್ಲಿ ಕೂಡುವ ಶಿಶ್ನಯ ಸುಖ ಒಂದೋ , ಎರಡೋ ? 
ಆತ್ಮ ಒಂದೆಂದಡೆ ಘಟಭೇದಕ್ಕೆ ಭಿನ್ನವಾಗಿಪ್ಪುದು. 
ಆತ್ಮ ಹಲವೆಂದಡೆ ಚೇತನ ಸ್ವಭಾವ ಏಕವಾಗಿಪ್ಪುದು. 
ಆ ಘಟ ಆತ್ಮನಕೂಟ ಎಂತೆಯಿದ್ದಿತ್ತು ಅಂತೆ ಸುಖವಿದ್ದಿತ್ತು. 
ಯೋನಿಯ ಘಟ ಸಾಕಾರ ಎಂತೆಯಿದ್ದಿತ್ತು ಅಂತೆಯಿದ್ದಿತ್ತು ಶಿಶ್ಚಯ ಯೋಗ. 
ಆತ್ಮನ ಘಟಸಂಗ ಜಾತಿಯ ಸುಜಾತಿಯ ಕೂಟಸ್ಥ 
ವಿಶ್ವಾಸದ ಭ್ರಾಂತಿಯ ಭ್ರಾಮಕಯೆಂತಿದ್ದಿತ್ತು ಅಂತೆಯಿದ್ದಿತ್ತು ಆತ್ಮ . 
ಇಂತೀ ಘಟದ ಸಾಕಾರವಡಗಿ ತೋರುವ ಆತ್ಮನ ಪರಿ. 
ಭಿನ್ನ ಇಂದ್ರಿಯಂಗಳ ಹಲವು ಸಂಚಿನ ಯೋನಿ. 
ಅದ ಸಂಧಿಸಿ ಕೂಡಿಹೆನೆಂಬ ಅರಿಕೆಯ ತೃಷೆಯ ಶಿಶ್ನ ತಲಹಗೆಟ್ಟಲ್ಲಿ, 
ಭ್ರಾಂತಿನ ಭ್ರಮೆಯ ಸೂತಕ ಹೋಯಿತ್ತು , 
ಕಾಮಧೂಮ ಧೂಳೇಶ್ವರನ ತಾನು ತಾನಾದ ಕಾರಣ . 

|| ೧೦೪|| 
೧೨೬೯ 
ಸುಳಿವ ಅನಿಲಂಗೆ ಮೈಯೆಲ್ಲ ಕೈ . 
ಸುಡುವ ಅನಲಂಗೆ ಭಾವವೆಲ್ಲ ಬಾಯಿ . 
ಹಳಿವ ನೀರಿಂಗೆ ತನ್ಮಯವೆಲ್ಲ ಅಡಿ, 
ಅರಿಯದೆ ಮರೆಯದೆ ಮುಟ್ಟಿಹಂಗೆ 
ಕಡೆ ನಡು ಮೊದಲೆಂದು ಅರ್ಪಿತವಿಲ್ಲ . 


ಸಂಕೀರ್ಣ ವಚನಸಂಪುಟ : ಮೂರು 


|| ೧೦೫|| 


ಇಲ್ಲಾ ಎಂಬ ಸೂತಕಕ್ಕೆ ಮುನ್ನವೆ ಇಲ್ಲ , 
ಕಾಮಧೂಮ ಧೂಳೇಶ್ವರನು. 

೧೨೭೦ 
ಹಲವು ಚಿತ್ರವ ನೆನೆವ ಮನಕ್ಕೆ ಬೇರೆ ಸಲೆ ವಸ್ತು , 
ಒಂದೆಂದು ನೆಲೆಯಲ್ಲಿ ನಿಲಬಲ್ಲುದೆ ? 
ಜಲವ ತಪ್ಪಿದ ಮತ್ಮ , ಬಿಲವ ತಪ್ಪಿದ ಸರ್ಪ, 
ನೆಲೆಯ ತಪ್ಪಿದ ಆತ್ಮ ಬೇರೊಂದಕ್ಕೆ ಒಲವರವುಂಟೆ ? 
ಕಳನನೇರಿಯಿಳಿದ ಮತ್ತೆ, ಒಡೆಯನ ಹೋಲಬಿಲ್ಲಾ ಎಂದೆ, 
ಕಾಮಧೂಮ ಧೂಳೇಶ್ವರಾ. 


|| ೧೦೬|| 


ಮಾರುಡಿಗೆಯ ನಾಚಯ್ಯನ ವಚನ 


ܘ 
2 
ܦܘ 


ತನು ಉಡುಗಿ ಮನ ಉಡುಗಿ ಧ[ ನ ಉಡುಗಿ] 
ನಾಚಿ ಮಾಡಬಲ್ಲಡೆ, ನಾಚನೆಂದೆಂಬೆ. 
ನಾಚದೆ ಮಾಡುವ ನೀಚರು ನೀವುಕೊಚಿಯಾಗದೆ, 
ಯಾಚಕತನವ ಬಿಟ್ಟು ಆಚರಿಸಿ, ಅಗೋಚರನ ಗೋಚರಿಸಿ, 
ನಿಷಾನಿಷ್ಠೆಯಿಂ ವ್ಯವಹರಿಸಬೇಡ. 
ಊಟವೊಂದಿಲ್ಲದೆ ಮಾರೂಟಕೋರೂಟವನುಣ್ಣೆ . 
ಉಡಿಗೆವೊಂದಲ್ಲದೆ ಮಾರುಡಿಗೆ ಮೀರುಡೆಗೆಯನು ಡೆ] 
ಉಂಡುಟ್ಟೆನಾದಡೆ ಎನ್ನ ಹೊದ್ದಿದಾರುಸ್ಥಲದ ಧೂಳಣ್ಣಗಳು 
ನಗುವರು ಕಾಣಾ, ಮಾರುಡಿಗೆಯ ನಾಚೇಶ್ವರಾ. 


|| ೧|| 


ಮಾರೇಶ್ವರೊಡೆಯರ ವಚನ 

೧೨೭೨ 
ಅಪ್ಪುವಿನ ಶಿಲೆಯ , ಉಳಿಯ ಮೊನೆಯಲ್ಲಿ ಚಿತ್ರಿಸಬಹುದೆ ? 
ಅರಗಿನ ಪಟವ, ಉಳಿಯ ಮೊನೆಯಲ್ಲಿ ಅಕ್ಷರವ ಬರೆಯಬಹುದೆ ? 
ಮೃತ್ತಿಕೆಯ ಹರುಗೋಲಗೇರಿ, ನದಿಯ ತಪ್ಪಲಿಗೆ ಹೋಗಬಹುದೆ ? 
ನಿಜನಿಶ್ಚಯವನರಿಯದವನ ವಾಚಾರಚನೆ ಇಷ್ಟಲ್ಲದಿಲ್ಲ . 
ನಿಜತತ್ವವನರಿದವನ ವಾಚಾರಚನೆಯ ಕುರುಹೆಂಡುಟೆಂದಡೆ: 
ಶಿಲೆಯೊಳಗಣ ಸುರಭಿಯಂತೆ, ಪ್ರಳಯದೊಳಗಾಗದ ನಿಜನಿವಾಸದಂತೆ, 
ಆಯದ ಗಾಯದಂತೆ, ಸಂಗಾಯದ ಸುಖದಂತೆ. 
ಇಂತೀ ಭಾವರಹಿತವಾದ ಭಾವಜ್ಞನ ತೆರ, 
ಕೂಗಿಂಗೆ ಹೊರಗು, ಮಹಾಮಹಿಮ ಮಾರೇಶ್ವರಾ. 


೧೨೭೩ 
ಉಂಬವರೆಲ್ಲ ಒಂದೇ ಪರಿಯೆ , 
ತಮ್ಮ ತಮ್ಮ ಬಾಯಿಚ್ಛೆಯಲ್ಲದೆ ? 
ಇಕ್ಕುವರಂದಕ್ಕೆ ಉಂಡಡೆ, 
ತನಗೇ ಸಿಕ್ಕೆಂದೆ ಮಾರೇಶ್ವರಾ. 


|| ೨ || 


ಮಾರೇಶ್ವರೊಡೆಯರ ವಚನ 


೪೪೫ 


೧೨೭೪ 
ಉಕ್ಕುವ ಬೆಣ್ಣೆಯ ಒಲೆಯ ಮೇಲಿರಿಸಿ, 
ಅಳಲುತ್ತ ಬಳಲುತ್ತಲಿರ್ದಾರಯ್ಯ . 
ಅಲ್ಲದ ಚೇಳಿನೊಳು ಚಲ್ಲವಾಡಿ, 
ಎಲ್ಲರೂ ನಾಣುಗೆಟ್ಟರಲ್ಲಯ್ಯಾ. 
ಎಲ್ಲರ ಅರಿವು ಇಲ್ಲಿಯೇ ಉಳಿಯಿತ್ತು. 
ಇದ ಬಲ್ಲವರಾರೊ , ಮಾರೇಶ್ವರಾ? 


೧೨೭೫ 
ಊಡಿದರುಣ್ಣದು, ಒಡನೆ ಮಾತಾಡದು. 
ನೋಡದು, ನುಡಿಯದು, ಬೇಡದು , ಕಾಡದು. 
ಕಾಡಬೆರಣಿಯ ಕೈಯಲ್ಲಿಕೊಟ್ಟು, 
ಹೇಳದೆ ಹೋದೆಯೋ ಮಾರೇಶ್ವರಾ. 

೧೨೭೬ 
ಊರೆಲ್ಲರೂ ನೆರೆದು ಕಳ್ಳನ ಬೆಳ್ಳನೆಂದಡೆ, 
ಅವ ಕಳ್ಳನೋ , ಬೆಳ್ಳನೋ ? ನೀವುಹೇಳಿರೆ. 
ಇವರೆಲ್ಲರೂ ಕೂಡಿ ಬಲ್ಲವನವನಲ್ಲ ಎಂದಡೆ, 
ಅವನೆಲ್ಲಿರ್ದಡೇನು ಮಾರೇಶ್ವರಾ. 

- ೧೨೭೭ 
ಓವಿದ ಬೆಣ್ಣೆಯ ಓಡಿನಲಿಕ್ಕಿ , 
ಸಾವುತ ಬೇವುತಿದರಲ್ಲಾ . 
ಇರ್ದ ತಳವಾರ ನಿದ್ರೆಯಲೊರಗಲು, 
ಹೊದಿರ್ದ ನಿಧಾನಹೋಯಿತ್ತಲ್ಲಾ . 
ಬದ್ಧಕತನದಲಿ ಬಳಲುವರೆಲ್ಲರ 
ಹೊದ್ದದೆ ಹೋದನೊ ಮಾರೇಶ್ವರಾ. 

೧೨೭೮ 
ಕನಸಿನ ಕಾಮಿನಿ, ಕಾಯವಿಲ್ಲದ ವಿಟನನಪ್ಪಿ 
ನೋಡಿದಲ್ಲಿ , ಆರುವನೂ ಕಾಣೆ . 
ಉಕ್ಕಿತ್ತು ಕಾಯದೊಳಗಿದ್ದ ಬಿಂದು. 
ಜನದ ಸಲುಗೆಯಲೊಲಿಯದೆ, 
ನೀನೆನ್ನ ನಿದ್ದೆಯಲೊಲಿವರೆ ಮಾರೇಶ್ವರಾ. 


೪೪೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೨೭೯ 
ತನ್ನಲ್ಲಿ ಒಂದು ಗುಣ ತೋರಲಿಕೆ , 
ಆ ಗುಣವ ಇದಿರ ಕಂಡು ನುಡಿದರೆಂದುನೋಯಲೇಕೆ ? 
ಆ ನುಡಿ ತನಗೆ ನಿರುತ್ತರವೆಂಬುದನರಿತು, 
ಘಾಯ ಬಾವುಗಳಲ್ಲಿ , ಶೋಣಿತ ಹೊರೆಯಲ್ಲಿ ನಿಂದಿರಲಿಕ್ಕಾಗಿ, 
ಪಾಳಿಸಿ ಹೊರವಡಿಸಿದಾತನೇನು ಹಗೆಯೇ ? 
ತನಗೆಂಬುದನರಿತು ತನ್ನಲ್ಲಿ ಉಂಟಾದ ಅವಗುಣ, 
ತನಗೆತೋರಿದಡೆ, ದೃಷ್ಟವ ಕಂಡು ಹೇಳಿದ ಮತ್ತೆ 
ಮಿಥ್ಯಗುಣವಿಲ್ಲದೆ ಆ ಕಪಟಗುಣವ ಬಿಡಬೇಕು. 
ಈ ಗುಣ ಅಂಗವಿರ್ದಲ್ಲಿ, ನಿಂದೆ ದುರ್ಗುಣ ಸೋಂಕದಿಹುದೆ ? 
ಅರಿಯದ ಸೋಂಕಿದಲ್ಲಿ , ಅರಿದ ಮತ್ತೆ ತೆರೆಯಬೇಕು. 
ತೊರೆದಡೆ ಕೂಗಿನ ದನಿಗೆ ಹೊರಗು, 
ಮಹಾಮಹಿಮ ಮಾರೇಶ್ವರಾ. 

|| ೮|| 
೧೨೮೦ 
ನುಡಿದ ಮಾತಿಂಗೆ ಕೊರತೆಯೆಂದು, 
ಮನವ ಮಾಡಿ ತನು ಅಂಡಿಸಲೇತಕ್ಕೆ ? 
ಹಾವಿನ ಹೇಳಿಗೆಯ ತೆಗೆದಕೋಡಗದಂತೆ, 
ಮಾತಾಡಲೇಕೆ, ಮತ್ತುಡುಗಲೇಕೆ, 
ಮಕರಧ್ವಜವೈರಿ ಮಾರೇಶ್ವರಾ ? 

೧೨೮೧ 
ಬಯಲೊಳಗಣ ರೂಪು, ರೂಪಿನೊಳಗಣ ಬಯಲು, 
ಉಭಯವ ವಿಚಾರಿಸಿನೋಡುವಲ್ಲಿ , 
ಕುಂಭದೊಳಗೆ ನೀರ ತುಂಬಿ, ಸಿಂಧುವಿನೊಳಗೆ ಮುಳುಗಿಸಲಾಗಿ, 
ಅದರೊಳಗೂ ನೀರು, ಹೊರಗೂ ನೀರು. 
ಹೊರಗಣ ನೀರು ಒಳಗಾಯಿತ್ತು , ಒಳಗಣ ನೀರು ಹೊರಗಾಯಿತ್ತು . 
ಕುಂಭದೊಳಗಣ ನೀರಂಗಕ್ಕೆ ಒಳಗೋ ಹೊರಗೋ ಎಂಬುದ ವಿಚಾರಿಸಿ ತಿಳಿದು, 
ಅಂಗದ ಮೇಲಿಹ ಲಿಂಗ, ಲಿಂಗವ ಧರಿಸಿಹ ಅಂಗ, 
ಆ ಅರುಹಿನ ಕುರುಹಿಂಗೆ ಒಳಗೋ ಹೊರಗೋ ಎಂಬುದ ವಿಚಾರಿಸಿ, 
ಕರ್ಪುರದ ಹೊಗೆಯೊಳಗೆ ಉಭಯ ಬಯಲಾಗಿ, 
ಮಡಕೆ ಉಳಿಯಿತ್ತದೇಕೆ ? ಘಟ ಉಳಿದು ಆತ್ಮ ಬಯಲಾಯಿತ್ತದೇಕೆ ? 


ಮಾರೇಶ್ವರೊಡೆಯರ ವಚನ 


೪೪೭ 


|| ೧೦ || 


ಉಭಯ ನಿರಂತವಾದಲ್ಲಿ , ಉರಿಯಿಂದ ಕರ್ಪುರ ನಷ್ಟ, 
ಕರ್ಪುರದಿಂದ ಉರಿ ನಷ್ಟವಾದಂತೆ. 
ಇಂತೀ ಉಭಯಸ್ಥಲದೊಳಗೆ ಅಂಗಲಿಂಗ, ಪ್ರಾಣಲಿಂಗ 
ಉಭಯವನೊಂದು ಮಾಡಿ ತಿಳಿದು, ನಿಜದಲ್ಲಿ ನಿಂದ 
ಲಿಂಗಾಂಗಿಯ ಕೂಗಿನ ಕುಲವಿಲ್ಲ , ಮಹಾಮಹಿಮ ಮಾರೇಶ್ವರಾ. 

೧೨೮೨ 
ಬಿಂಗಕ್ಕೆ ಹೊರೆ ಹೊರೆಯಲ್ಲದೆ, 
ನಿಜ ಶಿಲೆಯ ದೀಪ್ತಿಯ ತರಂಗಕ್ಕೆ ಹೊರೆ ಹೊರೆಯುಂಟೆ ? 
ಸಂಸಾರಿಗೆ ಪ್ರಕೃತಿ ರಾಗದ್ವೇಷವಲ್ಲದೆ, 
ಮನವು ಮಹದಲ್ಲಿ ನಿಂದ ನಿಜಲಿಂಗಾಂಗಿಗೆ 
ಈ ಉಭಯದ ಸಂದುಂಟೆ ? 
ಈ ಗುಣದಂಗ ಲಿಂಗಾಂಗಿಯ ಸಂಗ, 
ಮಹಾಮಹಿಮ ಮಾರೇಶ್ವರಾ. 


೧೨೮೩ 


ರಂಜಕರೆಲ್ಲರೂ ರತ್ನವಕೆಡಿಸಿ , 
[ ಅ]ಂಧಕಾರದಲ್ಲಿ ಬಂದು ಅರಸುವರು. 
ಅದರಂದ ತಿಳಿಯದು, ಛಂದ ಕಾಣಬಾರದು. 
ಬಂದ ಬಟ್ಟೆಯಲ್ಲಿ ತೊಳಲುವರು. 
ಸಂದೇಹವಿಡಿದು ಬಂದವರೆಲ್ಲಾ 
ಅಂದಂದಿಗೆ ದೂರ, ಮಾರೇಶ್ವರಾ. 

೧೨೮೪ 
ಹುಟ್ಟಿದ ಗಿಡವನು ಮುಟ್ಟಿದುದಕೊಟ್ಟಿ, 
ಮುಂದೆ ಫಲವೇನು ? 
ಹುಟ್ಟಿದ ಹುಸಿಯನು, ಅಷ್ಟಮದಂಗಳ ಸುಟ್ಟಲ್ಲದಿಲ್ಲ , 
ಮಾರೇಶ್ವರಾ. 


|| ೧೨ || 


|| ೧೩ || 


ಮೆರೆಮಿಂಡಯ್ಯನ ವಚನ 


೧೨೮೫ 


ಅಂಗದಲ್ಲಿ ಕಟ್ಟಿದ ವಸ್ತ್ರವ ಬಿಟ್ಟು ನೋಡಲಾಗಿ, 
ಲಿಂಗದ ಕುರುಹು ಇಲ್ಲದಿರೆ, 
ಇದೇನು ಅಂಗ ನಾಸ್ತಿಯಾದೆ, ಐಘಟವ ಬಿಟ್ಟು ಘಟ ನಾಸ್ತಿಯಾದೆ 
ಎಂಬುದಕ್ಕೆ ಮೊದಲೇ ಅಂಗ ಬಯಲಾಯಿತ್ತು, 
[ ಐಘಟದೂರ] ರಾಮೇಶ್ವರಲಿಂಗದಲ್ಲಿ . 

೧೨೮೬ 
ಅಂಗದಲ್ಲಿದ್ದು ಕೈಗೆ ಬಂದೆ. 
ಕೈಯಿಂದ ಮನಕ್ಕೇಕೆ ಬಾರೆಯಯ್ಯಾ ? 
ನಾ ಹಾಡಿ ನೀ ಕೇಳಿ, ಬಾಯಿ ಕಿವಿ ನೋವಿಲ್ಲವೆ ಅಯ್ಯಾ ? 
ನೀ ಸಾವ ದಿನವಿಲ್ಲ , ನಾನುಳಿವ ದಿನವಿಲ್ಲ . 
ನಿನ್ನಂಗವಡಗದು, ಎನ್ನ ಮನವುಡುಗದು. 
ಕ್ರೀಯೆಂಬ ಹಾವಸೆಯಲ್ಲಿ ಸಿಕ್ಕಿ , 
ಮೇಲನರಿಯದೆ ತೊಳಲುತೈದೇನೆ. 
ಐಘಟಕ್ಕೆ ಠಾವ ಹೇಳಾ, ಐಘಟದೂರ ರಾಮೇಶ್ವರಲಿಂಗವೆ. 


ಮೆರೆಮಿಂಡಯ್ಯನ ವಚನ 


೪ರ್೪ 


| || 


೧೨೮೭ 
ಅಂಗಲಿಂಗಸಂಬಂಧದಿರವ 
ಬೀಜವೊಡೆದು, ಮೊಳೆದೋರುವಂತೆ, 
ಕುಸುಮ ಬಲಿದು, ದೆಸೆಗೆ ವಾಸನೆ ಪಸರಿಸುವಂತೆ, 
ಘನಲಿಂಗ ಘಟ, ಕುರುಹಿನಲ್ಲಿ ನಿಜದೋರುತ್ತದೆ. 
ಐಘಟದೂರ ರಾಮೇಶ್ವರಲಿಂಗಮೂರ್ತಿ, ಅಮೂರ್ತಿ ಆಗುತ್ತದೆ. 

೧೨೮೮ 
ಅಂಗವ ಕಳೆದು ನಿಂದ ವಿಹಂಗವೈರಿಯಂತೆ, 
ಅಂಗಕ್ಕೆ ಅಸು ಹೊರತೆಯಾಗಿ ನಿಂದುದು. 
ಅದರಂಗ ಶುದ್ಧ , ಅದರಂದವಿರಬೇಕು. 
ತ್ರಿವಿಧವ ಹಿಡಿದ ಚಂದ, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೨೮೯ 
ಅಂಬುಜಾತ ದ್ವಾರವಳಿವೆಳವಾದಡೆ, 
ನಾದಕ್ಕೆ ಸಿಕ್ಕುಂಟೆ ಅಯ್ಯಾ ? 
ಶರೀರ ಸಂಪದದಲ್ಲಿದ್ದಡೆ, ಅರಿವು ಮಹದಲ್ಲಿ ನಿಂದು, 
ನೆರೆ ವಸ್ತು ತಾನಾದಲ್ಲಿ , ಬೇರೊಂದೆಡೆಯುಂಟೆ? 
ಕರಣಂಗಳ ಹಿಂಡಿಗೆ ಉರಿಯದ ನೆಲೆ, 
ನಷ್ಟವಾಗಿಯಲ್ಲದೆ ಬೇರೊಂದ ಹಿಡಿಯಲಿಲ್ಲ . 
ಅದು ಘಟಿಸಿ ನಿಂದಲ್ಲಿ , ಐಘಟದೂರ ರಾಮೇಶ್ವರಲಿಂಗ ತಾನೆ. 

೧೨೯೦ 
ಅತೀಂದ್ರಿಯರೆಲ್ಲರೂ ಮದನನ ಮನೆಯ 
ಬೆಸಕುಡಿಕೆಯ ನೀರೆರೆವುದಕ್ಕೋಳಗಾದರು. 
ಪ್ರತಿಗಳೆಲ್ಲರೂ ಹೊರಗೆ ಆಚಾರವನಿರಿಸಿ, 
ಒಳಗೆ ಭವಿಸಂಗದಲ್ಲಿ ಬಳಲುತ್ತಿದಾರೆ . 
ನಿರಾಶವಂತರು ಕೊಡುವರ ಬಾಗಿಲಲ್ಲಿ , 
ಇಕ್ಕುವರ ಮಂದಿರದಲ್ಲಿ ಸಿಕ್ಕಿ ಅಯಿದಾರೆ . 
ಇವಕ್ಕೆ ಹೊರಗಾಗು, ಐಘಟದೂರ ರಾಮೇಶ್ವರಲಿಂಗಕ್ಕೆ . 


೪೫೦ 


ಸಂಕೀರ್ಣ ವಚನಸಂಪುಟ : ಮೂರು 


|| ೭|| 


೧೨೯೧ 
ಅದ್ರಿಯಲ್ಲಿ ಕರೆಯೆ, ಆ ಶಬ್ದ ತನ್ನ ಒಡಗೂಡಿ ಕರೆದಂತೆ, 
ಚಿತ್ತ ನೆನೆದು ತಾ ಹೊತ್ತಿದ್ದ ಘಟವ ಎತ್ತಿಕೊಂಡು ಹೋಹಂತೆ, 
ವಿಹಂಗನ ರಟ್ಟೆಯಲ್ಲಿ ಮರಳುವ ಸಂಚಾರದ ಒಳುಪಿನಂತೆ, 
ಮಿಂಚಿನ ಸಂಚ ತೋರಿ, ಹಿಂಚುಮುಂಚಿಲ್ಲದಂತಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೨೯೨ 
ಅಪ್ಪುಮಯ ಬಲಿದು, ಜಗ ಸಾಕಾರವಾಗಿ ನಿಂದಲ್ಲಿ , 
ಧರೆ ಸಲಿಲ ಅನಲ ಕುರುಹಾಗಿ ನಿಂತಿತ್ತು . 
ಅವುನಿಳಯಾಂತವಾಗಿ ವಾಯು ಘಟಿಸಿತ್ತು . 
ಇಂತಿವು ಪಂಚಬ್ರಹ್ಮಮೂರ್ತಿಐಘಟವಾಯಿತ್ತು , 
ಇಂತಿವು ಪ್ರಳಯಕ್ಕೊಳಗೆಂದು ಹೊರಗಾಗಿ ನಿಂದ, 
ಐಘಟದೂರ ರಾಮೇಶ್ವರಲಿಂಗ. 


|| ೮ | | 


೧೨೯೩ 
ಅಪ್ಪುವಾಸವ ತುಂಬುವ ಲೆಪ್ಪಣದಂತೆ, 
ತುಂಬುವಲ್ಲಿ ಕಟ್ಟಿಲ್ಲ . 
ಸೂಸುವಲ್ಲಿ ಪರಿಮಳವಾದಂತೆ ಅರಿವಿನ ಭೇದ. 
ಇಷ್ಟದ ಮುಟ್ಟು , ಕಳೆಯ ಗೊತ್ತನರಿಯಬೇಕು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 

೧೨೯೪ 
ಅಪ್ಪುವಿಲ್ಲದ ಏರಿ, ಚಿತ್ತವಿಲ್ಲದ ಘಟ, 
ನಿಜತತ್ವವನರಿಯದ ಪೂಜೆ, ವ್ಯರ್ಥವಾಯಿತ್ತು. 
ಅವನಿರವು, ಐಘಟದೂರರಾಮೇಶ್ವರಲಿಂಗವನರಿವುದೆ ? 

೧೨೯೫ 
ಅರಿದವನಿರವುಕಮಠನ ಅಂಗದಂತೆ, 
ಲಂಪಟನುಲುಹಿನ ಬೆಂಬಳಿಯ ಅಂಗವಾಸಿಯಂತಿರಬೇಕು. 
ಅದು ಲಿಂಗಾಂಗಿಯ ಬೆಡಗು. 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ 
ಅದೇ ಸದ್ಭಾವದ ಗೊತ್ತು. 


|| ೧೦ || 


ಮೆರೆಮಿಂಡಯ್ಯನ ವಚನ 


೧೨೯೬ 
ಅರಿವೆಂಬುದೆ ಕ್ರೀ ,ಕ್ರೀಯೆಂಬುದೆ ನಿರವಯ . 
ಅದೆಂತೆಂದಡೆ : 
ಧರೆಯ ವಾರಿಯ ವಾಯು, ಆಕಾಶಕ್ಕೆ ತಂದು ಸುರಿವಂತೆ, 
ಬಾವಿಯ ನೀರ, ಭಾಜನ ತಂದುಕೊಡುವಂತೆ, 
ಇಷ್ಟಲಿಂಗದ ನಿಷ್ಠೆ ದೃಷ್ಟವಾದಲ್ಲಿ , 
ವಸ್ತುವಕಟ್ಟಿ ತಂದು ಕೊಡುವುದು. 
ಕೊಡುವುದಕ್ಕೆ ಸಂದೇಹವಿಲ್ಲ . 
ಅದಕ್ಕೆ ದೃಷ್ಟವಕೇಳುವುದಕ್ಕೆ , ಅನ್ಯಭಿನ್ನಕ್ಕೆ ತೆರಪಿಲ್ಲ. 
ಐಘಟದೂರ ರಾಮೇಶ್ವರಲಿಂಗಕ್ಕೆ 
ಸಾವಯ ನಿರವಯವೆಂಬುದಿಲ್ಲ . 

೧೨೯೭ 
ಅಶನದಾಸೆಗಾಗಿ ಆಚಾರವ ತಪ್ಪಿ , 
ವಿಷಯದಾಸೆಗಾಗಿ ವಿರಕ್ತಿಯ ಬಿಟ್ಟು , 
ಸಕಲರ ಕೂಟದಲ್ಲಿ ವಿಕಳತೆಗೊಂಬ 
ಪ್ರಕೃತಿಭಾವಿಗುಂಟೆ ನಿಜಭಕ್ತಿ , 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ ? 

೧೨೯೮ 
ಅಸಿಯಾಗಲಿ ಕೃಷಿಯಾಗಲಿ, 
ವಾಚಕ ವಾಣಿಜ್ಯ ಮಸಿಯಾಗಲಿ, 
ಮಾಡುವಲ್ಲಿ ಹುಸಿಯಿಲ್ಲದಿರಬೇಕು. 
ಅದು ಅಸಮಾಕ್ಷನ ಬರವು, ಪಶುಪತಿಯ ಇರವು, 
ಐಘಟದೂರ ರಾಮೇಶ್ವರಲಿಂಗ ತಾನೆ . 

೧೨೯೯ 
ಆಡುವಾತ ಗಣಿಮಿಣಿಯಲ್ಲಿ ಕುಣಿದಡೆ, 
ಕೆಳಗೆನೋಡುವಾತನಿಗೆ ಆಶ್ಚರ್ಯವಾದಂತೆ, 
ವಸ್ತುಕೂಟ ಆಟ, ಮರ್ತ್ಯರ ಬೇಟ ನಿಶ್ಚಯವಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗಕ್ಕೆ . 


|| ೧೩ || 


|| ೧೪ || 


೪೫೨ 


ಸಂಕೀರ್ಣ ವಚನಸಂಪುಟ : ಮೂರು 


|| ೧೬|| 


೧೩೦೦ 
ಆಸೆ ತ್ರಿವಿಧದ ಗೊತ್ತು, ನಿರಾಸೆ ಏಕಮಯನ ಗೊತ್ತು . 
ಅಲ್ಲ , ಅಹುದೆಂಬುದು ಬಲ್ಲವನ ಮತವಲ್ಲ . 
ಎಲ್ಲಿಯೂ ಸದ್ಗುಣ, ಎಲ್ಲರಲ್ಲಿ ನಿಜಭಾವ, 
ಪರಿಪೂರ್ಣ ತಾನಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . .. . 

೧೩೦೧. 
ಇಚ್ಛಾಶಕ್ತಿ ರೂಪಾಗಿ ಬ್ರಹ್ಮಪದವಾಯಿತ್ತು . 
ಕ್ರಿಯಾಶಕ್ತಿ ರೂಪಾಗಿ ವಿಷ್ಣುಪದವಾಯಿತ್ತು . 
ಜ್ಞಾನಶಕ್ತಿ ರೂಪಾಗಿ ರುದ್ರಪದವಾಯಿತ್ತು . 
ತ್ರಿವಿಧಪದ ಕೂಡಿಕಾಮ ನಾಸ್ತಿಯಾಯಿತ್ತು, 
ಐಘಟದೂರ ರಾಮೇಶ್ವರಲಿಂಗವನರಿಯದೆ. 


|| ೧೭| | 


|| ೧೮ || 


೧೩೦೨ 
ಇಚ್ಚಾಶಕ್ತಿಸ್ವರೂಪ ವರ್ತುಳವಾಗಿ, 
ಕ್ರಿಯಾಶಕ್ತಿ ಸ್ವರೂಪಗೋಮುಖವಾಗಿ, 
ಜ್ಞಾನಶಕ್ತಿಸ್ವರೂಪ ಸಲಾಖೆರೂಪಾಗಿ , 
ತ್ರಿವಿಧಭೇದವ ಒಡಗೂಡಿತ್ರಿವಿಧಶಕ್ತಿ ಲಿಂಗವಾಯಿತ್ತು. 
ಇಚ್ಛಾಶಕ್ತಿಗೆ ಕ್ರೀ , ಕ್ರಿಯಾಶಕ್ತಿ ಜ್ಞಾನ, 
ಜ್ಞಾನಶಕ್ತಿಗೆ ಸರ್ವಭಾವಕೂಟ. 
ಭಾವ ಇಷ್ಟದಲ್ಲಿ ನಿಂದು, ತ್ರಿವಿಧವ ತೊಟ್ಟು ಬಿಟ್ಟು , 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ ಇದೇ ಗೊತ್ತು. . 

೧೩೦೩ 
ಇರುಳಿಗೆ ಮೊಲೆ ಯೋನಿ ಅಧರ. 
ಹಗಲಿಗೆ ಸಂಪುಟ ಲೇಖ. 
ಮಾತಿನ ಮಾಲೆಯ ಸರಕು ವೇಷದ ಪುಣ್ಯ 
ಸುಡು ಭ್ರಾಂತರ ಮಾತು, ಸಾಕು ನಿಲ್ಲು , 
ಐಘಟದೂರರಾಮೇಶ್ವರಲಿಂಗ, ಅವರ ಬಲ್ಲನಾಗಿ, 

೧೩೦೪ 
ಇಷ್ಟದ ಪೂಜೆಯನರಿವುದಕ್ಕೆ 
ಕೋಲ ಸುತ್ತಿದ ನೂಲಿನಂತಿರಬೇಕು. 


|| ೧೯ || 


ಮೆರೆಮಿಂಡಯ್ಯನ ವಚನ 


| ೨೦ || 


ಭಾವದ ಭ್ರಮೆ ಹಿಂಗುವುದಕ್ಕೆ 
ಸಾವಧಾನದಲ್ಲಿ ಸಾವಯವವಾದ ಸಾವಿನಂತೆ, 
ಭಾವ ಎನ್ನಬೇಕು. 
ಇಷ್ಟ ಪ್ರಾಣದಲ್ಲಿ ಉರಿ ಅರಗಿನ ಯೋಗದಂತೆ, 
ಕ್ರೀಯಲ್ಲಿ ಕರಗಬೇಕು. 
ಇದೇ ದೃಷ್ಟ, ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 

೧೩೦೫ 
ಇಷ್ಟಪ್ರಾಣಸಂಬಂಧಯೋಗಭೇದದ ಪರಿ ಯಾವುದೆಂದಡೆ : 
ಅಕ್ಷಿಯ ಮುಚ್ಚದಲ್ಲಿ ನಿರೂಪಾಯಿತ್ತು , ತೆರದಲ್ಲಿ ರೂಪಾಯಿತ್ತು . 
ತನ್ನಯ ಅರಿವು ಮರವೆಯಿಂದ 
ಕ್ರೀ , ನಿಃಕ್ರೀಯೆಂಬ ಸಂದೇಹವಾಯಿತ್ತು . 
ನಿಂದ ನೀರ ನೆಳಲು, ಚರಿಸಿದಲ್ಲಿ ಅಡಗಿತ್ತು . 
ಆ ತರದ ದೃಷ್ಟವನರಿ, 
ಐಘಟದೂರ ರಾಮೇಶ್ವರಲಿಂಗ ಏಕಸ್ವರೂಪು. 


| ೨೧ || 


೧೩೦೬ 
ಇಷ್ಟಲಿಂಗ ವಸ್ತುವನರಸುವುದಕ್ಕೆ ದೃಷ್ಟವಿಲ್ಲ . 
ವಸ್ತು ತಾನೆ ಕುರುಹಿನಲ್ಲಿ ನಿಂದರುಹಿಸಿಕೊಳ್ಳಬೇಕು. 
ಅದೆಂತೆಂದಡೆ : 
ಮಣಿ ದಾರವನೊಳಕೊಂಡು ತಾ ಕುರುಹಿಗೆ ಬಂದು ನಿಲುವಂತೆ. 
ವಸ್ತುವನೊಳಕೊಂಡು ಕುರುಹಿನರೂಪುಮಣಿದಾರದಂತೆ. 
ಇಂತೀ ಉಭಯದ ಭೇದ, ಎಡೆದೆರಪಿಲ್ಲ , 
ಐಘಟದೂರ ರಾಮೇಶ್ವರಲಿಂಗ ತಾನೆ. 

೧೩೦೭ 
ಇಷ್ಟಲಿಂಗಸಂಬಂಧ ಮುಕ್ತಿಪದ. 
ಭಾವಲಿಂಗಸಂಬಂಧ ಭವಕ್ಕೆ ಬೀಜ. 
ಪ್ರಾಣಲಿಂಗಸಂಬಂಧ ಪ್ರಣವದ ಗೊತ್ತು. 
ಇಂತೀ ತ್ರಿವಿಧಛೇದವರತು ನಿಂದುದು, ಐಕ್ಯಲಿಂಗಸಂಬಂಧ, 
ಐಘಟದೂರ ರಾಮೇಶ್ವರಲಿಂಗದಲ್ಲಿ . 


|| ೨೨ || 


|| ೨೩ || 


೪೫೪ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೨೪|| 


aces 
ಉಂಟೆಂಬುದು ಭಾವದ ನೆಮ್ಮುಗೆ, 
ಇಲ್ಲಾ ಎಂಬುದು ಚಿತ್ರದ ಪ್ರಕೃತಿ. 
ಉಭಯನಾಮ ನಷ್ಟವಾಗಿ ನಿಂದುಳುಮೆ , 
ಐಘಟದೂರ ರಾಮೇಶ್ವರಲಿಂಗ ಇಕ್ಕಿದ ಗೊತ್ತು. 

೧೩೦೯ 
ಊರ್ಧ್ವಮುಖದಲ್ಲಿಯ್ಯದಿದ ವಿಹಂಗ, 
ಅಧೋಮುಖದಲ್ಲಿ ಧರೆಯ ನೋಡಿ, 
ತಾನಡರುವ ತೆರನ ಕಾಬಂತೆ, 
ತುರೀಯದಲ್ಲಿ ಬೈದಿ, ತೂರ್ಯಾತೀತದಲ್ಲಿ ನೋಡಿ, 
ತತ್ವದಲ್ಲಿ , ನಿಶ್ಚಯವ ಮಾಡಬೇಕು, ಇಷ್ಟಲಿಂಗವ. 
ಆ ಇಷ್ಟ ನಿಶ್ಚಯದ ನಿಜತತ್ವದಲ್ಲಿ ಆಶ್ರಯಿಸಿ, 
ಬಚ್ಚಬಯಲಾಗಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೧೦ 
ಎಂಬತ್ತುನಾಲ್ಕು ಲಕ್ಷ ಜೀವವ್ರತ, ಐವತ್ತಾರು ನೇಮವ್ರತ. 
ಅರುವತ್ತನಾಲ್ಕು ಶೀಲವತ. ಮೂವತ್ತಾರು ಆಚಾರವ್ರತ. 
ತ್ರಿವಿಧಕ್ರೀಭಾವ ನೇಮವ್ರತ. ಇಂತಿವರಲ್ಲಿ ಶುದ್ಧಾತ್ಮನಾಗಿ 
ಅರಿದುದೇ ಜೀವನ್ಮುಕ್ರವತ. ಐಘಟದೂರ ರಾಮೇಶ್ವರಲಿಂಗದಲ್ಲಿ 
ಸರ್ವ ಅವಧಾನಿಯ ಕ್ರೀ ಶುದ್ದತೆ. 


|| ೨೫|| 


|| ೨೬ || 


೧೩೧೧ 
ಎನ್ನ ಪ್ರಾಣ ಶುದ್ಧವಾಯಿತ್ತಯ್ಯಾ, 
ಏಕೋರಾಮಿತಂದೆಗಳ ಧರ್ಮದಿಂದ. 
ಎನ್ನ ಜಿಹ್ನೆ ಶುದ್ಧವಾಯಿತ್ತಯ್ಯಾ, 
ಪಂಡಿತಾರಾಧ್ಯರ ಧರ್ಮದಿಂದ. 
ಎನ್ನ ನೇತ್ರ ಶುದ್ಧವಾಯಿತ್ತಯ್ಯಾ . 
ರೇವಣಸಿದ್ದೇಶ್ವರದೇವರ ಧರ್ಮದಿಂದ. 
ಎನ್ನ ತ್ವಕ್ಕು ಶುದ್ಧವಾಯಿತ್ತಯ್ಯಾ, 
ಸಿದ್ದರಾಮೇಶ್ವರದೇವರ ಧರ್ಮದಿಂದ. 
ಎನ್ನ ಹೃದಯ ಶುದ್ಧವಾಯಿತ್ತಯ್ಯಾ. 


ಮೆರೆಮಿಂಡಯ್ಯನ ವಚನ 


೪೫ 


|| ೨೭ || 


ಮರುಳಸಿದ್ದೇಶ್ವರದೇವರ ಧರ್ಮದಿಂದ 
ಸಕಳೇಶ ಮಾದಿರಾಜಯ್ಯಗಳ ಧರ್ಮದಿಂದ. 
ಎನ್ನ ಅಂತರಂಗ ಶುದ್ಧವಾಯಿತ್ತಯ್ಯಾ, 
ತೆಲುಗುಬೊಮ್ಮಯ್ಯಗಳ ಧರ್ಮದಿಂದ. 
ಎನ್ನ ಬಹಿರಂಗ ಶುದ್ಧವಾಯಿತ್ತಯ್ಯಾ , 
ಕೇಶಿರಾಜಯ್ಯಗಳ ಧರ್ಮದಿಂದ. 
ಎನ್ನ ಸರ್ವಾಂಗ ಶುದ್ಧವಾಯಿತ್ತಯ್ಯಾ, 
ಬಸವಣ್ಣ , ಚನ್ನಬಸವಣ್ಣ , ಪ್ರಭು, ವೀರಮಡಿವಾಳಯ್ಯಗಳ ಧರ್ಮದಿಂದ. 
ಐಘಟದೂರ ರಾಮೇಶ್ವರಾ, ನಿಮ್ಮ ಶರಣರ ಧರ್ಮದಿಂದ 
ನಾನು ಶುದ್ಧನಾದೆನಯ್ಯಾ , 

೧೩೧೨ 
ಐಶ್ವರ್ಯವುಳ್ಳವಂಗೆ ನಿಜಭಕ್ತಿಯಿಲ್ಲ. 
ಡಂಬಕದ ವೇಷಧಾರಿಗೆ ನಿಜತತ್ವದ ಜ್ಞಾನವಿಲ್ಲ . 
ಕುಟಿಲರ ನೆಮ್ಮಿಗೆ ಘನಲಿಂಗದ ನೆಮ್ಮಿಗೆಯಿಲ್ಲ, 
ಐಘಟದೂರ ರಾಮೇಶ್ವರಲಿಂಗ. 

|| ೨೮|| 
೧೩೧೩ 
ಒಂದು ಬಿಟ್ಟೋಂದ ಹಿಡಿದಿಹೆನೆಂಬಲ್ಲಿ ಸಿಕ್ಕಿತ್ತು ಅರಿವು, 
ತಮಂಧವೆಂಬ ಮಂದಿರದಲ್ಲಿ . 
ಹಿಡಿದುದ ಬಿಟ್ಟು , ವಾರಿಯಲ್ಲಿ ಹೊಳಹುದೋರಿದ ಮತ್ತ್ವಕ್ಕೆ 
ಹೋದಶಿವಬುದ್ದಿಯಂತಾಗಬೇಡ. 
ಹಿಡಿದಲ್ಲಿ ಕಂಡು, ಕಂಡಲ್ಲಿ ನಿಂದು, ನಿಂದಲ್ಲಿ ಕೂಡಿ, 
ಕೂಡಿದಲ್ಲಿಯೇ ಉಭಯ ಬಯಲಾಯಿತ್ತು. 
ಐಘಟದೂರ ರಾಮೇಶ್ವರಲಿಂಗ, ತಾನು ತಾನೆ. 

|| ೨೯ || 


೧೩೧೪ 


ಕಂಡು ಹಿಡಿಯುವುದು ಘಟದ ಭೇದ. 
ಕಾಣದರಸುವುದು ಆತ್ಮನ ಭೇದ. 
ಕಂಡುದ ಕಾಣದುದ ಹಿಂಗಿ ಕೂಡುವುದು, ಅರಿವಿನ ಭೇದ. 
ತ್ರಿವಿಧ ನಿಂದಲ್ಲಿ , ಐಘಟದೂರ ರಾಮೇಶ್ವರಲಿಂಗನ ನಿಲವು ಅಸಾಧ್ಯ | ೩೦ || 


೪೫೬ 


ಸಂಕೀರ್ಣ ವಚನಸಂಪುಟ : ಮೂರು 


|| ೩೧ || 


೧೩೧೫ 
ಕಂಡೆನೆಂದಡೆ ಮುಂದಕ್ಕೊಂದನರಿವುತ್ತಿದ್ದಿತ್ತು. 
ಕಾಣೆನೆಂದಡೆ ಅಂಗದಲ್ಲಿದ್ದ ಕುರುಹು ಇದ್ದಿತ್ತು . 
ಈ ಉಭಯವ ಹಿಂಗಿ ಕಂಡೆಹೆನೆಂದಡೆ, 
ಐಘಟದೂರ ರಾಮೇಶ್ವರಲಿಂಗ ಸಾಧ್ಯ . 

೧೩೧೬ 
ಕರ್ತೃ ನೃತ್ಯವಾದಲ್ಲಿ , ಸರಸ ಸುರತಸಂಗ ಪರಿಹಾಸಕಂಗಳಿಂದ 
ಮಾಡುವುದು, ಮಾಡಿಸಿಕೊಂಬುದು ಉಭಯದಕೇಡು. - - - - 
ಅದು ನೀರಸವಾಗಿರಬೇಕು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 


|| ೩೨|| 


೧೩೧೭ 


ಕರ್ಮದ ಗಸಣಿ ಬೇಡ. 
ವರ್ಮವನರಿದಲ್ಲಿ ಬ್ರಹ್ಮವೆಂದೆನಬೇಡ. 
ಸಮಾಧಾನ ನೆಲೆಗೊಂಡಲ್ಲಿ , 
ನಿರ್ಮಳ ನಿಜ ತಾನಾದಲ್ಲಿ , 
ಆನಂದಸಿಂಧು [ ಐಘಟದೂರ] ರಾಮೇಶ್ವರನೆನಲಿಲ್ಲ . 


* 


|| ೩೩ || 


೧೩೧೮ 


ಕಲ್ಪಿಸಿ ಅರ್ಪಿಸಿ, ಅರ್ಪಿಸಿ ಭೋಗಿಸಲಿಲ್ಲ , 
ಅರ್ಪಿತ ಅನರ್ಪಿತವೆಂಬೆರಡಳಿದನಾಗಿ, 
ಕಾಯದಕೈಗಳಲ್ಲಿ , ಮನದ ಕೈಗಳಲ್ಲಿ , 
ಭಾವದ ಕೈಗಳಲ್ಲಿ ಅರ್ಪಿಸುವವನಲ್ಲ , ಆತ ಅನರ್ಪಿತನಾಗಿ, 
ಅರ್ಪಿತ ಅನರ್ಪಿತವೆಂಬೆರಡಳಿದನಾಗಿ, 
ಕೂಡಿದೆನಗಲಿದೆ, ಅಳಿದೆನುಳಿದೆನೆಂದಡೆ, 
ಸಂದನಳಿದ ಸದಮಲಾನಂದಸಿಂಧು 
[ಐಘಟದೂರ] ರಾಮೇಶ್ವರನು ತಾನೆ. 

. 


|| ೩೪ || 


೧೩೧೯ 
ಕಾಣಬೇಕೆಂದು ಮುಂದೆ ನಿಂದು, ಕೇಳಬೇಕೆಂದು ಕೂಗಿ ಕರೆದು, 
ಈ ಕೆಣಸರದ ಜಾಣತನದ ಗುರುವೇಕೆ ? 
ಸುಡು ಒಡಲ , ಬಿಡು ಅಸುವ, ನಿನಗೆ ಒಡೆಯತನವೇಕೆ ? 


ಮೆರೆಮಿಂಡಯ್ಯನ ವಚನ 


೪೫೭ 


ಸುಖದಡಗಿಂಗೆ ಸಿಕ್ಕಿ , ಓಡಿಮೂಲಕ್ಕೆ ಗಿಡುವಿನ ಹಂಗಿಲ್ಲ . 
ಬಿಡುವನವರ, ಐಘಟದೂರರಾಮೇಶ್ವರಲಿಂಗ, 


೧೩ . ೨೦ 
ಕಾಮದಲ್ಲಿ ಅಳಿದು,ಕ್ರೋಧದ ದಳ್ಳುರಿಯಲ್ಲಿ ಬೆಂದು, 
ಮೋಹದ ಸಮುದ್ರದಲ್ಲಿ ಮುಳುಗಿ, 
ನಾನಾ ಭವರಸಂಗಳನುಂಡುಘೋರಸರಾಗಬೇಡ. 
ಅರಿ, ಐಘಟದೂರ ರಾಮೇಶ್ವರಲಿಂಗವ. 


೧೩೨೧ 


|| ೩೭ || 


ಕಾಮವ ಬ್ರಹ್ಮಂಗಿಕ್ಕಿ ,ಮೋಹವ ವಿಷ್ಣುವಿಂಗಿಕ್ಕಿ , 
ಲೋಭವ ರುದ್ರಂಗಿಕ್ಕಿ , ಮದವ ಮದನಂಗೆಕೊಟ್ಟು, 
ಕಳೆದುಳಿಯಬೇಕು, ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೨೨ 
ಕಾಯಶೂನ್ಯ, ಜೀವಶೂನ್ಯ, 
ಪ್ರಾಣಶೂನ್ಯವೆಂದೆಂಬರು, ಅದೆಂತಯ್ಯ ? 
ಮನ ಮನನ ಮನನೀಯಂಗಳಲ್ಲಿ 
ಮಂತ್ರಲೀಯವಾದುದೆ ಕಾಯಶೂನ್ಯ. 
ಆ ಮಂತ್ರ ಪಿಂಡಾಂಡದಲ್ಲಿ , 
ಪರಿಪೂರ್ಣಭೇದತೋರಿದಾಗಲೆ ಜೀವಶೂನ್ಯ. 
ಆ ಪ್ರಭೆಯ ಪರಿಣಾಮದಲ್ಲಿ ಜೀವನ ಉಪಾಧಿ ನಷ್ಟವಾಗಿ, 
ಜೀವ ಪರಮ ಸಂಯೋಗವೆಂಬ ಸಂದೇಹವಳಿದಾಗಲೇ ಪ್ರಾಣಶೂನ್ಯ, 
ಇದು ತ್ರಿವಿಧಶೂನ್ಯ, 
ಐಘಟದೂರ ರಾಮೇಶ್ವರಲಿಂಗದಲ್ಲಿ ನಿಲುಕಡೆ. 


೧೩. ೨೩ 
ಕಾಲವಿರಹಿತ ಗುರುವಾಗಬೇಕು. 
ಕರ್ಮವಿರಹಿತ ಲಿಂಗವಾಗಬೇಕು. 
ಭವವಿರಹಿತ ಜಂಗಮವಾಗಬೇಕು. 
ಮೂರನರಿತು ಛೇದಿಸಿ, ವಿರಕ್ತನಾಗಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


|| ೩೯ || 


೪೫೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೩೨೪ 
ಕಾಳಿಕೆ ಹರಿದ ಹೇಮದಂತೆ, 
ನಾರಿಕೇಳಫಲವ ನುಂಗಿದ ವಾರಣದಂತೆ, 
ಬೆರಸಿ ಬೆರಸದಂತಿರಬೇಕು. 
ಅದು ನಾಲಿಗೆಯ ಹುಣ್ಣಿನಂತೆ, 
ಮೀರಬಾರದು, ಅಂಗೀಕರಿಸಬಾರದು. 
ಕ್ರೀಜ್ಞಾನಸಂಪದದಲ್ಲಿ ಕಾಬವಂಗೆ 
ಭಾವಶುದ್ಧವಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೨೫ 
ಕುಂಭ ಘಟದಂತೆ ಕುರುಹಾಗಿ, 
ತುಂಬಿದ ಜಲದಂತೆ ಮನವಾಗಿ, 
ತಂಡುಲದಂತೆ ಚಿತ್ತಶುದ್ಧವಾಗಿ, 
ಮಾಡುವ ಕ್ರೀ ಅಗ್ನಿಯಂತಾಗಿ, 
ಇಂತಿವುಕೂಡಿಘಟಿಸಿ, 
ಕ್ರೀಜ್ಞಾನ ಶುದ್ಧವಾಗಿ ಅರಿಯಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


|| ೪೦ || 


|| ೪೧ || 


೧೩೨೬ 


ಕುಟಿಲಕ್ಕಲ್ಲದೆ ಜಗ ಸಿಕ್ಕದು. 
ವಾಚಕಂಗಲ್ಲದೆ ಭೋಗವಿಲ್ಲ . ಘಟಧರ್ಮಕ್ಕೆ ಹೊರಗು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


|| ೪೨ || 


೧೩೨೭ 
ಕುರುಹಿಟ್ಟಲ್ಲಿ ಅರಿವುನಷ್ಟವಾಯಿತ್ತು. 
ಅರಿವ ನುಂಗಿದ ಕುರುಹು, ಇದಿರಭಾವಕ್ಕೊಡಲಾಯಿತ್ತು . 
ತನ್ಮಯ ನಷ್ಟವಾಗಿ, ಉಭಯದೋರದೆ ನಿಂದಲ್ಲಿ , 
ಆ ನಿಲವು ತಾನೆ, ಐಘಟದೂರ ರಾಮೇಶ್ವರಲಿಂಗ. 


| ೪೩ || 


೧೩. ೨೮ 
ಕುರುಹ ಘಟವಾಗಿ, ಅರಿವೆ ಆತ್ಮನಾಗಿ, 
ಉಭಯವನರಿವುದು ಆಚಾರದಂಗವಾಗಿ, 


ಮೆರೆಮಿಂಡಯ್ಯನ ವಚನ 


೪೫೯ 


ಇವುನಿಂದು ಉಳಿಯೆ , 
ಐಘಟದೂರ ರಾಮೇಶ್ವರಲಿಂಗದ ಇರವು, 
ಬಚ್ಚಬಯಲಾಯಿತ್ತು . 


೧೩೨೯ 
* ಕುಸುಮ ಒಣಗಿದಾಗ ಸೌರಭವಡಗಿತ್ತು . 
ಸಾರವರತಾಗ ಸಸಿ ಹೊಂದಿತ್ತು . 
ಕುರುಹ ಮರೆದಾಗ ಅರಿವುನಿಂದಿತ್ತು . 
ಐಘಟದೂರ ರಾಮೇಶ್ವರಲಿಂಗ ಭಜನೆಗೊಳಗಾಗಬೇಕು. 

೧೩೩೦ 
ಕೈ ಕಾಲಿನಲ್ಲಿ ಕೊಂಡಡೇನು, 
ಬಾಯಿಗೆ ಬಂದಲ್ಲದೆ ಒಡಲೆಡೆಯಿಲ್ಲ . 
ಮಾತಿನಲ್ಲಿ ಆಡಿದಡೇನು, ಮನದಲ್ಲಿ ಅರಿದಡೇನು, 
ಆ ಇರವು, ಆತನ ಮುಟ್ಟಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೩೧ 
ಕ್ರೀಭಾವಶುದ್ಧತೆ ಆದವನಿರವು, ಬೆಂಕಿಕಾವಕೂಡಿ, 
ದ್ವಂದ್ವವಾಗಿ ಉರಿದು, ಹಿಂಗಿ ನಂದಿದಂತಿರಬೇಕು. 
ಹುಳಿ ಸಿಹಿಯ ಕೂಡಿ, 
ಕೂಟಸ್ಸದಿಂದ ಉಳುಮೆಯ ಮೃತದಂತಿರಬೇಕು. 
ವಿಷ ಶರೀರದಲ್ಲಿ ವೇಧಿಸಿ, ದೆಸೆಯನಳಿದಂತಿರಬೇಕು. 
ಅಗ್ನಿಯಲ್ಲಿ ಅರತ ಉದಕದಂತೆ, 
ಬಯಲೊಳಡಗಿದ ಶಬ್ದದಂತಿರು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 

೧೩೩೨ 
ಕ್ರೀಯ ತೆರನನರಿಯೆನೆಂದು ಬಿಡಬಹುದೆ ಆಚಾರವ ? 
ಆಚಾರದ ತೆರನನರಿಯೆನೆಂದು ಮರೆಯಬಹುದೆ ಮಾರ್ಗವ ? 
ಇಂತೀ ನಾನಾ ಭೇದಂಗಳಲ್ಲಿ ಅರಿದು, ವಿಚಾರಿಸಿ, 
ಮಣ್ಣಿನಲ್ಲಿ ಕೆಡಿಸಿ, ಮಣ್ಣಿನಲ್ಲರಸುವಂತೆ, 
ಮನೆಯಲ್ಲಿ ಇರಿಸಿದ ಒಡವೆಯ ಮರೆದು, ನೆನೆವಂತೆ ಅರಿ. 


|| ೪೭ || 


೪೬೦ 


ಸಂಕೀರ್ಣ ವಚನಸಂಪುಟ : ಮೂರು 


ಇಷ್ಟಲಿಂಗದ ಪ್ರಾಣಲಿಂಗದ ಗೊತ್ತೆಂಬುಭಯ ಬೇಡ. 
ಅದು ನಿಶ್ಚಯ , ಒಂದಲ್ಲದೆ ಬೇರೆ ನಾಮವಿಲ್ಲ , 
ಐಘಟದೂರ ರಾಮೇಶ್ವರಲಿಂಗಕ್ಕೆ . 


- 


|| ೪೮|| 


೧೩೩೩ 


ಕ್ರಿಯಾಸಂಪದನಾದಲ್ಲಿ, ಉರಿ ಕಾಡ್ಗವ ವೇಧಿಸಿದಂತಿರಬೇಕು. 
ಆ ಚರಪರ ಒಡಗೂಡಿದಂತಿರಬೇಕು. 
ಜಲ ಜಲವಕೂಡಿದಂತೆ ಹೆರೆಹಿಂಗುವುದಕ್ಕೊಡಲಿಲ್ಲ . 
ವಾರಿಯ ಶಿಲೆ ಬಲಿದುನೋಡನೋಡನೀರಾದಂತಿರಬೇಕು. 
ಇಷ್ಟಲಿಂಗಸಂಬಂಧದ ನಿಷ್ಠೆ , ಪ್ರಾಣಕೂಟಉಭಯ ಮೋಸವಿಲ್ಲದಿರಬೇಕು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 

|| ೪೯ || 
೧೩೩೪ 
ಗರ್ಭದಲ್ಲಿ ಶಿಶು ಬಲಿದು, 
ಹಸಿದೆನೆಂದು ಅತ್ತುದುಂಟೆ ಅಯ್ಯಾ ? 
ಬೆಸನಾಗಿ ಪ್ರತಿರೂಪಿಂಗೆ ಕುಚಕ್ಷೀರವಲ್ಲದೆ 
ಘಟದಿಂದಡಗಿದಲ್ಲಿ , ಸುಖ ತಾಯ ಇರವಿನಲ್ಲಿ ನಿಂದಂತೆ, 
ಉಭಯಭೇದ, ಇಷ್ಟಲಿಂಗಸಂಬಂಧಯೋಗ. 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ 
ಇದಿರಿಟ್ಟ ಭೇದ. 

|| ೫೦ || 
೧೩೩೫ 
ಗುರುವಿಗೆ ಲಿಂಗ ಸಾಕ್ಷಿ , ಲಿಂಗಕ್ಕೆ ಜಂಗಮ ಸಾಕ್ಷಿ , 
ಆ ಜಂಗಮಕ್ಕೆ ಅರಿವು ಸಾಕ್ಷಿ . 
ಇಂತೀ ಅರಿವ ಮರದು, 
ನರಗುರಿಗಳ ಬಾಗಿಲಲ್ಲಿ ನಿಂದು ತಡೆಯಿಸಿಕೊಂಬ 
ಅರಿಗುರಿಗೇಕೆ ಅರಿವಿನ ಮಾತು ? 
ಐಘಟದೂರ ರಾಮೇಶ್ವರಲಿಂಗಕ್ಕೆ 
ಅವರ ಇರವು ಹೊರಗಾಗಿಹುದು. 

|| ೫೧|| 


೧೩೩೬ 


ಚಿನ್ನ ವಿಶೇಷ ಮಣ್ಣು ಅಧಮವೆಂದಡೆ, 
ಅದು ನಿಂದು ಕರಗುವುದಕ್ಕೆ 


ಮೆರೆಮಿಂಡಯ್ಯನ ವಚನ 


೪೬೧ 


| ೫೨|| 


|| ೫೩ || 


ಮಣ್ಣಿನಕೋವೆಯೆ ಮನೆಯಾಯಿತ್ತು. 
ಇಷ್ಟವನರಿವ ವಸ್ತುವ ನೆಮ್ಮುವುದಕ್ಕೆ ಇದೇ ದೃಷ್ಟ, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೩೭ 
ಠಕ್ಕುರಂಗೆ ವಾಚಕ, ಭೂಪತಿಗೆ ದೆಸೆ, ಅಜಾತಂಗೆ ನಿಶ್ಚಯ , 
ನೇಮಂಗೆ ಖಂಡಿತಭಾವ ನಿರ್ಧರವಾಗಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೩೮ 
ತಡೆವನ ಬಾಗಿಲಲ್ಲಿ ನಿಂದು, 
ಕರೆಯಿಸಿಕೊಂಡು ಹೋದೆಹೆನೆಂಬ ಒಡೆಯತನವೇಕೆ ? 
ಇವೆಲ್ಲವನರಿದು ಬಿಟ್ಟು , ತಿರುಗಿ ಅಲ್ಲಿಗೆ ಬಹ 
ಸ್ಟಾಣುವಿನ ಮರೆಯ ಖುಲ್ಲನ ಹಸುವಿನಂತಾಯಿತ್ತು , 
ನಿಮ್ಮ ಅರಿವು, ಐಘಟದೂರ ರಾಮೇಶ್ವರಲಿಂಗವನರಿಯದೆ. 

೧೩೩೯ 
ತನ್ನ ಕಾಯ್ಕ ಸೆಡೆಯವಲ್ಲದೆ, 
ಸೆಡೆಯವ ಕಾಯ್ಕ ಅಂಗವುಂಟೆ ಅಯ್ಯಾ ? 
ವಸ್ತುಮುಖದಿಂದ ಎಲ್ಲವನರಿಯಬೇಕಲ್ಲದೆ, 
ವಸ್ತು ತನ್ನ ಕಟ್ಟಿಗೆ ನಿಶ್ಚಯವೆ ? 
ಅದು ತನ್ನ ಉಭಯದಕೇಡು, 
ಐಘಟದೂರ ರಾಮೇಶ್ವರಲಿಂಗಕ್ಕೆ . 


|| ೪ || 


2 


೧೩೪೦ 
ತನ್ನ ತಾನರಿದಡೆ, ತನ್ನರಿವೆ ಗುರು , 
ತಾನೆ ಲಿಂಗ, ತನ್ನ ನಿಷ್ಟೆಯೇ ಜಂಗಮ . 
ಇಂತೀ ತ್ರಿವಿಧವು ಒಂದಾದಡೆ, 
[ ಐಘಟದೂರ] ರಾಮೇಶ್ವರಲಿಂಗವು ತಾನೆ. 

| ೫೬ || 
೧೩೪೧ 
ತನ್ನವರನ್ಮರಹರು, ಹೆಣ್ಣು ಹೊನ್ನು ಮಣ್ಣು ಹಿಡಿದು ಹೋರಲಾಗಿ, 
ಆ ಮೂರಬಿಟ್ಟಡೆ ಅನ್ಯರು ತನ್ನವರಹರು. 
ಅರಿದವಂಗೂ ಸರಿ , ಜಗದ ಒಡಲಾದವಂಗೂ ಸರಿ ಆಸೆವೊಂದೇ ಭೇದ. 
ಉಭಯಕ್ಕೆ ಹೊರಗಾಗು, ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . | ೫೭|| 


೪೬ ೨ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೫೯ || 


೧೩೪೨ 
ತಾ ಮೀನನ್ನಕ್ಕ ಲಿಂಗಕ್ಕೆ ಮಜ್ಜನ. . 
ತಾನುಂಬನ್ನಕ್ಕ ಲಿಂಗಕ್ಕೆ ನೈವೇದ್ಯ. 
ತನ್ನ ತನು ಭೋಗವ ಮಾಡುವನ್ನಕ್ಕ 
ಲಿಂಗಾರ್ಪಿತವಾಗಬೇಕು. 
ಇದು ಸದ್ಯಕ್ತಮಾರ್ಗದಿರವು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

|| ೫೮|| 
೧೩೪೩ 
ದೈತವಳಿದು ಅದೈತವಾಗಬೇಕು. 
ಜ್ಞಾನವಳಿದುಕ್ರೀಯಲ್ಲಿ ನಿಂದು, ದಿವ್ಯ ಜ್ಞಾನವಾಗಬೇಕು. 
ಹಾಲು ಒಗುವಲ್ಲಿ ನೀರ ಬೆರಸಿದಂತೆ, 
ಅದು ಹೊತ್ತುವುದಕ್ಕೆ ವಾರಿ ನಿಂದಂತಾಗಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

ဂ 
ಧನವ ಗಳಿಸಿದವ ಹೆಣನಾದ. 
ಧರೆಯ ಗಳಿಸಿದವ ಅರಿಗಳಿಗೆ ಒಡಲಾದ. 
ಕನೈಯ ಗಳಿಸಿದವ ಕುಕ್ಕುರಯೋನಿಯಲ್ಲಿ ಸಿಕ್ಕಿದಂತಾದ. 
ಅಟ್ಟುವ ವಾಸಿಯಲ್ಲಿ ಕುಕ್ಕುಳಗುದಿಯಬೇಡ. 
ಸತ್ಯಕ್ಕೆ ಹೊರಗಾಗು, ಅಸತ್ಯಕ್ಕೆ ಒಳಗಾಗು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

| ೬೦ || 
೧೩೪೫ . 
ನರದೇಹವ ತೊಟ್ಟು, ತಾ ಗುರುವೆಂದು ಇದಿರಿಗೆ ಇಷ್ಟವಕೊಟ್ಟು, 
ಅವರ ಮನೆಯಲ್ಲಿ ಒಲ್ಲದೆ, ಅಕ್ಕಿ ತುಪ್ಪವ ನೀಡಿಸಿಕೊಂಡು, 
ಅಟ್ಟುಕೊಂಡುಂಬ ಮಿಟ್ಟೆಯಭಂಡರ ಕೈಯಲ್ಲಿ 
ಕಟ್ಟಿಸಿಕೊಂಡ ಲಿಂಗ , ದೃಷ್ಟದಿ ಶ್ರವಕಾಯ . 
ಇದನರಿತು, ಅಲ್ಲಿ ಹೊಕ್ಕು ಉಂಡವಂಗೆ 
ಕರಟನ ಕೈಯ ಕೀಟಕ, ಆ ಕಾಕ್ರಳು, 
ಘಟಿತಮಯ ಐಘಟದೂರ ರಾಮೇಶ್ವರಲಿಂಗ ಅವರ ಒಲ್ಲನಾಗಿ , || ೬೧ | | 

೧೩೪೬ 
ನಾನಾ ಫಲವ ಸಲಹುವಲ್ಲಿ , ಮೂಲದ ಬೆಳೆಯನರಿತು ನೀರನೆರೆಯಬೇಕು. 
ವ್ರತನೇಮ ಕೃತ್ಯ ನಿತ್ಯವ ಮಾಡುವಲ್ಲಿ , ಅತಿಶಯನಾಗಿರಬೇಕು. 


ಮೆರೆಮಿಂಡಯ್ಯನ ವಚನ 


೪೬೩ 


ಪಟುಭಟನಾದಲ್ಲಿ ಉಭಯದಳ ಪಿತಾಮಹನಾಗಿರಬೇಕು. 
ಗತಿ ಬಟ್ಟೆಯ ತೋರುವ ಚರಗುರುದ್ವಯ ಗತಿಮಹನಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


|| ೬೨|| 


೧೩೪೭ 
ನೀರೊಳಗಣ ಕಿಚ್ಚಿಗೆ ನೀರೆ ತಾಯಿ . 
ಕಲ್ಲೋಳಗಣ ಕಿಚ್ಚಿಗೆ ಕಲ್ಲೆ ತಾಯಿ . 
ಮರದೊಳಗಣ ಕಿಚ್ಚಿಗೆ ಮರನೆ ತಾಯಿ . 
ಅವು ಹೊರಹೊಮ್ಮಿದಾಗ ತಾಯ ತಿಂದು, ತಾವು ತಲೆದೋರುವಂತೆ 
ಕುರುಹಿಂದ ಅರಿವನರಿತು 
ಅರಿವುಕುರುಹು ನಷ್ಟವ ಮಾಡಿ ನಿಂದಲ್ಲಿಯೆ , 
ಐಘಟದೂರ ರಾಮೇಶ್ವರಲಿಂಗ, ಅಂಗವ ಅರಿತು ನಿಂದ ನಿಲವು. 


| ೬೩ || 


ಕಿ 


2 


೧೩೪೮ 
ನೀರೊಳಗಣ ಕಿಚ್ಚು ತಾಯಲ್ಲಿ ಅಡಗಿತ್ತು . 
ಶಿಲೆಯೊಳಗಣ ಕಿಚ್ಚು ತಾಯನುಳುಹಿ, ಇದಿರ ಸುಟ್ಟಿತ್ತು . 
ಮರದೊಳಗಣ ಕಿಚ್ಚು ಮರನನೂ ಸುಟ್ಟು , 
ಇದಿರನೂ ಸುಟ್ಟು , ಪರಿಸ್ಪಂದಕ್ಕೆ ಹರಿಯಿತ್ತು. 
ಇಂತೀ ತ್ರಿವಿಧಭೇದದಿಂದ, ಜ್ಞಾನದ ಭೇದವನರಿ 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

೧೩೪೯ 
ಪಂಚೇಂದ್ರಿಯಂಗಳಲ್ಲಿ ಲಿಂಗಮುಖವಾಗಿ ಕೊಳ್ಳಬೇಕೆಂಬರು. 
ಆ ಇಂದ್ರಿಯಂಗಳು ಲಿಂಗಕ್ಕೆ ಹೊರತೆಯೆ ? 
ಲಿಂಗದ ಮುಖದಲ್ಲಿ ಇಂದ್ರಿಯಂಗಳು ಬಂದು ನಿಂದು, 
ತಮ್ಮ ಸಂದೇಹವ ಬಿಡಿಸಿಕೊಂಬವಲ್ಲದೆ, 
ಇಂದ್ರಿಯಂಗಳ ಮುಖಕ್ಕೆ ಲಿಂಗವಿಲ್ಲ . 
ಲಿಂಗಮುಖದಲ್ಲಿ ಇಂದ್ರಿಯಂಗಳು ನಿವೃತ್ತಿ, 
ಐಘಟದೂರ ರಾಮೇಶ್ವರಲಿಂಗದಲ್ಲಿ . 


|| ೬೫ || 


೧೩೫೦ 
ಪಟುಕದ ಘಟದಲ್ಲಿ , ರಜನೀರ ತುಂಬಿದ ಪರಿಸೂತ್ರವುಂಟೆ ? 
ಉದಕ ಹಿಂಗೆ, ಆ ಘಟ ಮುನ್ನಿನಂದ. 
ಅದನಳಿದು ಕಾಣು, ಐಘಟದೂರ ರಾಮೇಶ್ವರಲಿಂಗವ. 


|| ೬೬ || 


೪೬೪ 


ಸಂಕೀರ್ಣ ವಚನಸಂಪುಟ : ಮೂರು 


೧೩೫೧ 
ಪಶು ವಾಹನವ ಕಟ್ಟುವುದಕ್ಕೆ ನೆಟ್ಟಗೊತ್ತಿಲಿಲ್ಲದೆ ಕಟ್ಟಲಿಲ್ಲ . 
ಅಸು ಆತ್ಮನಕಟ್ಟುವ ಗೊತ್ತು, 
ಇಷ್ಟದ ನಿಷ್ಠೆಯಿಂದ ಸ್ಟಾಣು ಕಟ್ಟುವಡೆಯಬೇಕು. 
ಇದು ನಿಶ್ಚಯವೆಂದರಿ , ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ | ೬೭ || 

೧೩೫೨ 
ಪಾಕವನರಿತು ಮಾಡುವ ಗರತಿಯಂತೆ, 
ಲಾಗವನರಿತು ಲಂಘಿಸುವ ವನಚರನಂತೆ, 
ಮೇಘವನರಿತು ಕರೆವ ಭೇಕನಂತೆ, 
ಉಚಿತಕಾಲಂಗಳಲ್ಲಿ ಮಾಡುವ ಸತ್ಮೀ , ಲಿಂಗಕ್ಕೆ . 
ಅರಿದುಕೂಡುವುದು, ಘನ ವಸ್ತುವಿನಲ್ಲಿ . 
ಉಭಯಭಾವದಲ್ಲಿ ನಿಂದು ಮತ್ತೆರಡಳಿಯಬೇಕು, 
ಆ ಕುರುಹಿನಲ್ಲಿ , ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . || ೬೮|| 

೧೩೫೩ 
ಪಾದತೀರ್ಥವ ಕೊಂಡಲ್ಲಿ ತೃಷೆಯರತು, 
ಪ್ರಸಾದವ ಕೊಂಡಲ್ಲಿ ಹಸಿವರತು, 
ನೃತ್ಯಭಾವವಾದಲ್ಲಿ ನಾನೆಂಬುದಿಲ್ಲದೆ 
ಅಹಂಕಾರ ವಿಸರ್ಜನವಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 
ಗವನರಿವುದಕ್ಕೆ 

| ೬೯ || 
- ೧೩೫೪ 
ಪೃಥ್ವಿ , ಸದ್ಯೋಜಾತನ ಹಂಗು. 
ಜಲ, ವಾಮದೇವನ ಹಂಗು. 
ಅಗ್ನಿ , ಅಘೋರನ ಹಂಗು. 
ವಾಯು, ತತ್ಪುರುಷನ ಹಂಗು. 
ಆಕಾಶ, ಈಶಾನ್ಯನ ಹಂಗು. 
ಪಂಚಬ್ರಹ್ಮನ ಮರೆದು, ಓಂಕಾರ ಬ್ರಹ್ಮವನರಿ, 
ಐಘಟದೂರ ರಾಮೇಶ್ವರಲಿಂಗವ. 

|| ೭೦ || 
೧೩೫೫ - 
ಪ್ರಸಾದವ ಕೊಂಡಲ್ಲಿ , ಪ್ರಾಣದಾಸೆಯಿಲ್ಲದಿರಬೇಕು. 
ಭಕ್ತಿಯ ಹೊತ್ತಲ್ಲಿ , ನಿಜನಿಶ್ಚಯವಿರಬೇಕು. 


ಮೆರೆಮಿಂಡಯ್ಯನ ವಚನ 


೪೬೫ 


ಅದು ಸಚ್ಚಿದನಿಚ್ಚಟದಿರವು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


| ೭೧|| 


೧೩೫೬ 
ಫಲ, ರಸವ ಇರಿಸಿಕೊಂಡಿದ್ದಂತೆ, 
ನೆಲ, ನಿಧಾನವನಿರಿಸಿಕೊಂಡಿದ್ದಂತೆ, 
ತಾಯಿ , ಗರ್ಭದ ಶಿಶುವ ಆರೈಕೆಯಲ್ಲಿ ತಾಳಿಕೊಂಡಿಪ್ಪಂತೆ, 
ಇದ್ದೆಯಲ್ಲಾ ನೀ ಕುರುಹಾಗಿ. 
ಅರಿವ ಆತ್ಮನ ಮರೆಯಮಾಡಿಕೊಂಡಿದ್ದೆಯಲ್ಲಾ , ಅರಿವನರಿವುದಕ್ಕೆ . 
ಕುರುಹಿನ ಮೂರ್ತಿಯಲ್ಲಿ ಅಂಗವ ಮರೆದು, ವಸ್ತುವ ಹಿಂಗದಿರು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 


|| ೭೨|| 


೧೩೫೭ 
ಬಂಧನಂ ಪಾಪರೂಪಂ ಚ ನಿರ್ಬಂಧಃ ಪುಣ್ಯರೂಪಕಃ 
ಸತ್ಯಜ್ಞಾನ ಸಂಬಂಧಶ್ಚ ತಥಾಶ್ರುಣು ಪಾರ್ವತಿ|| 
ಎಂದಕಾರಣ, ಬಂಧನಗೈಕ್ಯವ ಶಿವಶರಣರೊಪ್ಪರಾಗಿ, 
ಅದೆಂತೆಂದಡೆ: ತೈಲ ಬತ್ತಿಯುಳ್ಳನ್ನಕ್ಕ ಜ್ಯೋತಿಬಯಲಾಗದು. 
ಎಣ್ಣೆ ಬತ್ತಿ ತೀರಿದ ಮೇಲೆಗೃಹದೊಳಗಣ ಜ್ಯೋತಿ 
ಉರಿಯಬಲ್ಲುದೆ ಹೇಳಿರಣ್ಣಾ ? 
ಈ ದೃಷ್ಟಾಂತದಂತೆ, ದೇಹಿಗಳ ದೇಹಮಧ್ಯದಲ್ಲಿ 
ಸಪ್ತಧಾತುಗಳುಳ್ಳ ಪರಿಯಂತರ 
ಪಂಚಾಗ್ನಿಯಿದ್ದ ಜೀವರುಗಳು ಪ್ರಾಣತ್ಯಾಗವ ಮಾಡುವುದು. 
ಹಾಗೆ ಶರಣನ ದೇಹಮಧ್ಯದಲ್ಲಿ ಚಿದಗ್ನಿಯಿದ್ದು , 
ಪ್ರಾಣ ದಗ್ಗವ ಮಾಡಿ, ವಸ್ತುವಿನಲ್ಲಿ ಎಯ್ಲಿಸುತ್ತಿರಲಾಗಿ, 
ಆತನ ಅರಿವು ಮರವೆಗೆ ಕರ್ತರಾಗಿಪ್ಪ ತಗತ್ಯವಲ್ಲದೆ 
ತಾವುಕಳಂಕರಾಗಿ, ಆತನ ವಿಕಳತೆಯಿಂದ ಐಕ್ಯವ ಮಾಡಿದಡೆ , 
ಆ ದ್ರೋಹತಮಗಲ್ಲದೆ ಆತಂಗಿಲ್ಲ . 
ಇಂತೀ ವಿವೇಕವುಳ್ಳ ವೀರಮಾಹೇಶ್ವರರ ಐಘಟದೂರ ರಾಮಲಿಂಗವೆಂಬೆ. 
ಅಲ್ಲದಿರ್ದಡೆ, ನೀ ಸಾಕ್ಷಿಯಾಗಿ ಛೀ ಎಂಬೆನು. 

|| ೭೩ || 
೧೩೫೮ 
ಬಸವಣ್ಣ ಚೆನ್ನಬಸವಣ್ಣ ಪ್ರಭು ಮಡಿವಾಳ ನಿಜಗುಣ 
ಶಿವಯೋಗಿಸಿದ್ದರಾಮ ಮೋಳಿಗೆಯ್ಯ ಆಯ್ದಕ್ಕಿಯ ಮಾರಯ್ಯ 


RE 


ಸಂಕೀರ್ಣ ವಚನಸಂಪುಟ : ಮೂರು 


ಏಕಾಂತರಾಮಯ್ಯ ಅಜಗಣ್ಣ ಶಕ್ತಿಮುಕ್ತಿ ಮಹಾದೇವಿಯಕ್ಕ 
ಮುಂತಾದ ಏಳುನೂರೆಪ್ಪತ್ತು ಅಮರಗಣಂಗಳು 
ಕೊಟ್ಟ ವ್ರತಪ್ರಸಾದ, ಆ ಪ್ರಸಾದವೆನಗೆ ಪ್ರಸನ್ನ . 
ನಿಮಗೆ ಮರ್ತ್ಯದ ಮಣಿಹ ಹಿಂಗುವನ್ನಕ್ಕ ಎನ್ನ ವ್ರತದಲ್ಲಿ , ಎನ್ನ ಆಚಾರದಲ್ಲಿ , 
ನಾ ಹಿಡಿದ ನೇಮದಾ ಭಿಕ್ಷೆಯಲ್ಲಿ , 
ನಾ ತಪ್ಪಿದಡೆ, ತಪ್ಪು ಹೊತ್ತಲ್ಲಿ ನಿಮ್ಮ ಕೇಳಿದಡೆ, 
ನಾ ಸತ್ತಿಹೆನೆಂದು ಕೂಡಿದಡೆ, 
ಮತ್ತೆ ಶಸ್ತ್ರ ಸಮಾಧಿ ನೀರುನೇಣು ವಿಷ ಔಷಧಿಯಿಂದ 
ಘಟವ ಬಿಟ್ಟಡ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 
ಕ್ರೀಭಿನ್ನ ಭಿನ್ನದೋರಿದಲ್ಲಿ ಆಚಾರವೆ ಪ್ರಾಣವಾದ 
[ ಐಘಟದೂರ] ರಾಮೇಶ್ವರಲಿಂಗದಲ್ಲಿಯೇ ಲೀಯ. 

|| ೭೪ || 
೧೩೫೯ 
ಬೀಜಕೊಳೆತಾಗ ಅಂಕುರ ನಷ್ಟವಾಯಿತ್ತು. 
ಸಸಿಯಿಲ್ಲದ ಫಲವುಂಟೆ ಅಯ್ಯಾ ? 
ಇಷ್ಟದ ಅರ್ಚನೆ ಅರತು, ಚಿತ್ತ ದೃಷ್ಟವಕಾಬುದಕ್ಕೆ 
ಗೊತ್ತಾವುದು ಹೇಳಯ್ಯಾ ? 
ಅದು ಮುಟ್ಟಿದ ಮುಟ್ಟಿನಲ್ಲಿ ಒದಗು, 
ಐಘಟದೂರರಾಮೇಶ್ವರಲಿಂಗವನರಿವುದಕ್ಕೆ . 

|| ೭೫ || 
೧೩೬೦ 
ಬೀಜ ಗುರುವಾಗಿ, ಅಂಕುರ ಲಿಂಗವಾಗಿ, 
ಅದರ ಫಲರಸಕಳೆ ಜಂಗಮವಾಗಿ , 
ಮೂರನುಳಿಯೆ ನಿಂದುದು ನಿಜತತ್ವವಾಗಿ, 
ವಿರಕ್ತಭಾವದಲ್ಲಿ ನಿಂದುದು ಜ್ಞಾನಜಂಗಮ . 
ಆ ಭಾವ, ಐಘಟದೂರ ರಾಮೇಶ್ವರಲಿಂಗ ತಾನೆ. 

| ೭೬ || 
೧೩೬೧ . 
ಭಕ್ತನಾದಲ್ಲಿ ಪಂಕವ ಹೊದ್ದದ ವಾರಿಯಂತಿರಬೇಕು, 
ಜಲವ ಮುಟ್ಟದ ತೈಲದಂತಿರಬೇಕು, 
ರಸಬದ್ದ ಯೋಗದಂತಿರಬೇಕು, 
ಮರಾಳನ ಮಾಟದಂತೆ, ಸಂಸಾರದ ಒದಗನರಿತು ಅರಿಯದಂತಿರಬೇಕು, 
ಐಘಟದೂರ ರಾಮೇಶ್ವರಲಿಂಗದಲ್ಲಿ . 

|| ೭೭|| 


ಮೆರೆಮಿಂಡಯ್ಯನ ವಚನ 


೪೬೭ 


೧೩೬೨ 
ಭಕ್ತಿ ಹೋಯಿತ್ತು, ಗುರುವಿನಲ್ಲಿ ಇದಿರಾದಲ್ಲಿ . 
ಭಕ್ತಿ ಹೋಯಿತ್ತು, ಜಂಗಮದಲ್ಲಿ ಸಂದೇಹವ ಮಾಡಲಿಕೆ. 
ಭಕ್ತಿ ಹೋಯಿತ್ತು , ಲಿಂಗದ ಅಂಗದ ಸಂಗವನರಿಯದೆ. 
ಅರ್ತಿಗಾರಿಕೆಯಲ್ಲಿ ಮಾಡುವ ವ್ಯರ್ಥರ ಭಕ್ತಿ 
ಇತ್ತಲೆ ಉಳಿಯಿತ್ತು , ಐಘಟದೂರ ರಾಮೇಶ್ವರಲಿಂಗವನರಿಯದೆ. . | ೭೮|| 

೧೩೬೩ 
ಭಾಷೆ ತಪ್ಪಿದ ಬಂಟ, ನಿಹಿತವಿಲ್ಲದವನ ಅರಿವು, 
ದಾತನರಿದವನ ದೊರೆತನ, ತೂತಕುಂಭದ ಏತದ ಘಾತದಂತೆ, 
ಐಘಟದೂರ ರಾಮೇಶ್ವರಲಿಂಗ, 

|| ೭೯ | | 


|| ೮೦ || 


೧೩೬೪ 
ಭೋಧೆಯ ಹೇಳಿ ಉಂಬವಂಗೆ ಆಗುಚೇಗೆಯ ಮಾತೇಕೆ ? 
ಅವ ಮಾತ ಕಲಿತ ಮಾತುಗನಂತೆ, ಆಟವ ಕಲಿತಕೋಲಾಟಿಕನಂತೆ. 
ಛೀ ಅದೇತರ ಅರಿವು ? 
ಐಘಟದೂರ ರಾಮೇಶ್ವರಲಿಂಗಕ್ಕೆ ಮುನ್ನವೆ ದೂರ. 

೧೩೬೫ 
ಮಣ್ಣಿನಲ್ಲಿ ನೀರ ಬೆರಸಿ, ಮಥಿತಾಗಿ ನಿಂದು, 
ನಿಲಿಸಿ ತೋರಿ, ಮುನ್ನಿನಂತಾಯಿತ್ತು . 
ಅಪ್ಪು ಸಂಗವನೆಯ್ದಿದಂತೆ ಇರಬೇಕು, 
ಇಷ್ಟಪ್ರಾಣಯೋಗಸಂಬಂಧ, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


| ೮೧ || 


೧೩೬೬ 
ಮಣ್ಣು ಬೆಂದು ಮಡಕೆಯಾಗಿ ಒಡೆದಡೆ, ಮುನ್ನಿನಂತಾದುದಿಲ್ಲ. 
ಮಿಸುನಿ ವಿಶ್ವದೊಳಗಿದ್ದು , ತನ್ನಯ ರಸಕುಲವ ಬೆರೆಸಿದುದಿಲ್ಲ . 
ಕ್ಷೀರ ಬಲಿದು ನಿಂದು, ಮುನ್ನಿನ ಪಿಸಿತವ ಸಾರಿದುದಿಲ್ಲ . 
ಮೂರನರಿದು ಹರಿದು, ಮೂರನೊಡಗೂಡುವ 
ಡಾಗಿನ ಪಶುಗಳಿಗೇಕೆ ನೆರೆ ನಿರನ ಹೋಲಬು, 
ಐಘಟದೂರ ರಾಮೇಶ್ವರಲಿಂಗವನರಿಯರಾಗಿ ? 


| ೮೨ || 


೪೬೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೩೬೭ 
ಮನ ಮುಟ್ಟದ ಪೂಜೆ, 
ಮಣ್ಣುಗೋಡೆಯ ತೊಳೆದು, ನಿರ್ಮಲವನರಸುವನಂತೆ. 
ವಸ್ತುವ ಮುಟ್ಟದ ಅರ್ಪಿತ, 
ಕುಕ್ಕರ ಅಸ್ಥಿಯ ಕಡಿದು, ತನ್ನಯ ಶೋಣಿತಕ್ಕೆ ಚಪ್ಪರಿವಂತೆ, 
ಇದು ನಿಶ್ಚಯದ ಮುಟ್ಟಲ್ಲ , 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ , 

|| ೮೩ || 
೧೩೬೮ 
ಮನೆಯಲ್ಲಿ ಮನುಜರು ಅಡಗುವರಲ್ಲದೆ, 
ಮನುಜರಲ್ಲಿ ಮನೆ ಅಡಗಿದುದುಂಟೆ ? 
ಮಾಡುವುದಕ್ಕೆ ಕರ್ತನಲ್ಲದೆ ಆ ಘಟವ ಘಟಿಸುವುದಕ್ಕೆ ಅಗೋಚರ, 
ಐಘಟದೂರ ರಾಮೇಶ್ವರಲಿಂಗ. 

|| ೮೪ || 
೧೩೬೯ 
ಮನೆಯ ಹೊರಗಿದ್ದವನ, ಮನೆಯ ಒಳಗಿದ್ದವ ಕರೆದಡೆ 
ವಿರೋಧವುಂಟೆ ಅಯ್ಯಾ ? 
ಕ್ರೀ ಹೊರಗಾಗಿ ಆತ್ಮನೊಳಗಾದಲ್ಲಿ , ನಾನೆಂಬನ್ನಕ್ಕ ಕ್ರೀ ಶೂನ್ಯವಿಲ್ಲದಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

|| ೮೫ || 
೧೩೭೦ 
ಮರದ ಘಟಕ್ಕೆ , ತೊಗಲ ಬಿಗಿದು ಹೊಡೆಯೆ , 
ಅದು ಒಡಗೂಡೆ ನಾದವಾಯಿತ್ತು . 
ಈ ತೊ [ಗಲಿ] ನ ಭೇದ, ಒಡಗೂಡುವ ಲಿಂಗದ ಭಾವ 
ಕುರುಹಿನ ನೆಮ್ಮುಗೆಯನರಿ, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

| ೮೬ || 
೧೩೭೧ 
ಮರುತ ಸಂಗವ ಮಾಡಿದ ಉರಿ, ವಾರಿ ಗಂಧದಂತೆ, 
ವಾಳುಕ ಸಂಬಂಧಿಯಾದ ಜಲದ ಇರವಿನಂತೆ, 
ಶಿಲೆ ತೈಲದ ಒಲುಮೆಯಂತಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

|| ೮೭ || 


೪೬೯ 


ಮೆರೆಮಿಂಡಯ್ಯನ ವಚನ 


೧೩೭೨ 
ಮೆಟ್ಟಿದ ಅಡಿಯ ದೃಢವಾಗಿ ಮೆಟ್ಟಿ , ಆಚೆಯಲ್ಲಿ ಕಿತ್ತಡಿಯಿಡಬೇಕು. 
ಮುಂದಕ್ಕೆ ಒದಗು, ಹಿಂದಕ್ಕೆ ದೂರವಾಯಿತ್ತು . 
ಇಷ್ಟದಲ್ಲಿ ಚಿತ್ತ ನೆಮ್ಮಿ , ಮತ್ತೆ ಪ್ರಾಣನ ಪಥವನರಿಯಬೇಕು. 
ಫಲದ ತೊಡಪು ಕೈಗೆ ತಾಹಂತೆ, ಘಟಜ್ಞಾನಕ್ಕೆ ಭಿನ್ನವಿಲ್ಲ , 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

|| ೮೮ || 


೧೩೭೩ 
ಮೇಘ ಒಸರಿ ಧರೆಯಲ್ಲಿ ನಿಂದು, ಆ ಧರೆಯ ತೋಡಿತೆಗೆಯೆ , 
[ ಆ ಸಲಿಲ] ಮುನ್ನಿನ ಹಾಂಗೆ ಧರೆಗಿಳಿಯೆ . 
ಹಾಗಿರಬೇಕು, ಇಷ್ಟಪ್ರಾಣಯೋಗಸಂಬಂಧ, 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


|| ೮೯ || 


೧೩೭೪ 
ಮೊದಲು ರೂಪಾದ ಬಿತ್ತು , ಭೂಮಿಯಲ್ಲಿ ಬಿತ್ತಿ , 
ಅದು ಬೀಜ ನಾಮ ನಿಂದು, ಸಸಿಯೆಂಬ ನಾಮವಾಯಿತ್ತು , 
ಸಸಿ ಬಲಿದು ಬೆಳೆದು, ಉಂಡಿಗೆಯ ಬೀಜವೆಂಬ ಉಭಯನಾಮವ ತಾಳಿದುದು. 
ಬೀಜ ಒಂದೋ , ಎರಡೋ ? ಎಂಬುದನರಿದಲ್ಲಿ , 
ಕ್ರೀ ಶೂನ್ಯವೆಂಬ ಉಭಯನಾಮವಡಗಿತ್ತು . 
ಐಘಟದೂರ ರಾಮೇಶ್ವರಲಿಂಗ[ ದ ] ಉಭಯನಾಮ ನಿಂದಿತ್ತು . || ೯೦ || 


೧೩೭೫ 
ಮೊನೆಯಿರಿವಡೆ ಕರವಿಡಿಯಲ್ಲಿ ಇರಿದಲ್ಲದಾಗದು. 
ಮನ ಅರಿವಡೆ ಕುರುಹಿನ ನೆರಿಗೆಯಲ್ಲಿ ಸಲೆ ಸಂದು ನಿಂದಲ್ಲದಾಗದು. 
ಕ್ರೀ ಭಾವಶುದ್ಧ , ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


೧೩೭೬ 
ರಾಜರ ಬಾಗಿಲಲ್ಲಿ ನಿಂದು, ಕೂಗಿ ಮೊರೆಯಿಟ್ಟು , 
ನೀನಾರೊ ಎಂದು ಕೇಳಿದಡೆ, ನಾನೊಡೆಯ ಎಂದಡೆ, 
ಅಡಗದೇಕೆ ನಿನ್ನ ಬಾಯಿ ? 
ತಡೆಯಿಸಿಕೊಂಡು ಒಡೆಯತನವುಂಟೆ ನಿನಗಲ್ಲಿ ? 
ಇಂತೀ ಬಿಡುಹೋರಿಗಳ ಬುಡ ಅಡಗದೇಕೆ, 
ಐಘಟದೂರ ರಾಮೇಶ್ವರಲಿಂಗವನರಿಯದೆ ? 


|| ೯೨ || 


೪೭. 0 


ಸಂಕೀರ್ಣ ವಚನಸಂಪುಟ : ಮೂರು 


೧೩೭೭ 
ಲಕ್ಷಿಸಿ ಕಂಡೆಹೆನೆಂದಡೆ ಅಲಕ್ಷ್ಯ , ಅನಾಮಯ . 
ಅದನುಳಿದು ಕಂಡೆಹೆನೆಂದಡೆ ಮಿಕ್ಕಾದವು ಮೃತಕಾಯ . 
ಉಭಯವನರಿದು ವಿಚಾರಿಸಬೇಕು, ಐಘಟದೂರರಾಮೇಶ್ವರಲಿಂಗವ || ೯೩|| 


೧೩೭೮ 


ಲಿಂಗಪ್ರಾಣಿಗಳಾದ ಭಕ್ತ ಮಾಹೇಶ್ವರರ 

- - 
ವೃತಲಿಂಗ ಸಂಕಲ್ಪವನ್ನು ತಿಳಿದು, ವಿಚಾರಿಸಿ ನೋಡಿ, 
ಮುಹೂರ್ತವ ಮಾಡಿಸಿಕೊಂಡಿಪ್ಪ ಸಮಯದಲ್ಲಿ , 
ರಾಜಭಯ ಚೋರಭಯದಿಂದವೆ ಕಂಟಕ ಬರಲು, 
ಅಂಜಿ ಕಥನವಂ ಮಾಡಿಕೊಳಲಾಗದು. 
ಅದೆಂತೆಂದಡೆ: 
ಆ ವಿಚಾರವೆಲ್ಲವ ಭಕ್ತ ಮಾಹೇಶ್ವರರು ತಿಳಿದು ನೋಡಿಕೊಂಡು, 
ಆ ಲಿಂಗಸಮ್ಮರ್ಧನ ಸಂದೇಹವಿಲ್ಲದೆ ಶಿರಿಚ್ಛೇದಮಂ ಮಾಡುವುದು. 
ಇದಕ್ಕೆ ದ್ರೋಹವಿಲ್ಲ . 
ಉಂಟೆಂದು ನುಡಿದವವರ, ರವಿಚಂದ್ರರುಳ್ಳ ಪರಿಯಂತರ 
ಎಕ್ಕಲನರಕದಲ್ಲಿಕ್ಕುವರು. 
ಇದಕ್ಕೆ ಆದ್ಯರ ವಚನವೆ ಸಾಕ್ಷಿ . 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ಐಘಟದೂರ ರಾಮೇಶ್ವರಲಿಂಗವೆ, 
ಆ ವೀರಮಾಹೇಶ್ವರರನೇನೆಂಬೆನು. 

|| ೯೪ || 
೧೩೭೯ 
ವಾಯು ಪಟವಾಡುವಲ್ಲಿ , ಹಿಡಿದವನ ಕೈಯಲ್ಲಿ ನೂಲು ಸಿಕ್ಕಿ ಆಡುವಂತೆ, 
ತನ್ನಯ ಅರಿವುಕುರುಹಿನಲ್ಲಿ ಸಿಕ್ಕಿ , ಎಡೆ ಬಿಡುವಿಲ್ಲದಾಡಬೇಕು, 
ಐಘಟದೂರ ರಾಮೇಶ್ವರರಲಿಂಗವನರಿವುದಕ್ಕೆ . 

|| ೯೫ || 
೧೩೮೦ 
ವಾಯುವೆದ್ದು ಪರ್ಣ ತೃಣ ಘಟವನೆತ್ತುವಂತೆ, 
ಮನ ನೆನೆದು, ಘಟವ ಕೊಂಡುಹೋದಂತೆ, 
ಚಿತ್ತ ನೆನೆದು, ಇಷ್ಟದಲ್ಲಿ ನಿಂದು, ಇಷ್ಟವ ಕೊಂಡು ಎಚ್ಚಬೇಕು. 
ಇದು ನಿಶ್ಚಯವೆಂದರಿ , 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 

|| ೯೬ || 


ಮೆರೆಮಿಂಡಯ್ಯನ ವಚನ 


೪೭೧ 


||೯೭ | 


||೯೮|| 


೧೩೮೧ 
ವಾಹನದ ಕೀಲಾಗಿ ತಿರುಗುವ, ಚೂಣಿಯಲ್ಲಿ ಹೋಹ, 
ವೇಳೆಯ ಕಾವ ಕಾಳುಗುಡಿಹಿಗೇಕೆ ಭಾಳೇಕ್ಷಣನ ಭಾವ ? 
ಕೀಳುಜೀವವೇಕೆ ಅಡಗದು ? 
ಮತ್ತೆ ನಾನೆಂಬುದೇಕೆ ಅಡಗದು, 
ಐಘಟದೂರ ರಾಮೇಶ್ವರಲಿಂಗವನರಿಯದೆ ? 

೧೩೮೨ 
ವಿಷದೇಹಿಗೆ ಆಹಾರ ಒದಗದೆ ? 
ನಸು ಸುಳುಹ ಭುಂಜಿಸುವಂತೆ, 
ಕ್ರೀ ಶುದ್ಧತೆಯಲ್ಲಿ ಒದಗಲರಿಯದಿರೆ, 
ಮಾಡುವ ಆಚರಣೆ ಮಾರ್ಗವಾಗಬೇಕು. 
ಎಚ್ಚದಿರ ಮಾನ್ಯರ ಕಂಡು ಮನ್ನಣೆಯಾಗಿರಬೇಕು. 
ಈ ಭಾವವೇನೂ ಇಲ್ಲದಿರೆ, 
ಐಘಟದೂರ ರಾಮೇಶ್ವರಲಿಂಗಕ್ಕೆ ದೂರ. 

೧೩೮೩ 
ವ್ರತಭ್ರಷ್ಟನ, ಗುರುಘಾತಕನ ವಂದಿಸಿ, 
ನಿಂದಿಸುವವನ ದ್ರವ್ಯದಾಸೆಗೆ 
ಅವನ ಮಂದಿರವ ಹೊಕ್ಕುಂಡಡೆ, 
ಜಂಬುಕ ತಿಂದ ಹಡಿಕವ , ಮಿಕ್ಕು ಹುಳಿತವ ತಾ ತಿಂದಂತೆ, 
ಐಘಟದೂರ ರಾಮೇಶ್ವರಲಿಂಗ, 

೧೩೮೪ 
ಶಬ್ದಶಾಸ್ತ್ರಂಗಳಲ್ಲಿ ತಿಳಿದು, 
ನ್ಯೂನ್ಯಾದಿಗಳಿಲ್ಲದೆ ನುಡಿದು, 
ತ್ರಿವಿಧದೊಳಗೆ ಹುದುಗಿ, 
ಭವಪಾಶದ ಪಾಕುಳದಲ್ಲಿ ಬಿದ್ದು , 
ನಿಚ್ಚಟಭಕ್ತನೆಂದಡೆ ಒಪ್ಪುವನೆ , 
ಐಘಟದೂರರಾಮೇಶ್ವರಲಿಂಗ ? 

೧೩೮೫ 
ಶರಣಸತಿ ಲಿಂಗಪತಿಯೆಂದು ಆಚರಿಸುವ ಮಾಹೇಶ್ವರರ 
ಲಿಂಗ ಓಸರಿಸಿ ಹೋದಲ್ಲಿ , 


|| ೯೯ || 


|| ೧೦೦ || 


೪೭೨ 


ಸಂಕೀರ್ಣ ವಚನಸಂಪುಟ : ಮೂರು 


ಮಾಹೇಶ್ವರರ ಮಧ್ಯದಲ್ಲಿ ಮುಹೂರ್ತವ ಮಾಡಿಕೊಂಡು 
ಐಕ್ಯವಾಗುವ ಸಮಯದಲ್ಲಿ , 
ಆ ಲಿಂಗ ಸಿಕ್ಕಿದಡೆ, ತಗರಾದವರು ಧರಿಸುವುದು. 
ಇದಲ್ಲದೆ ಸಂದೇಹವ ಮಾಡಿದಡೆ ನಾಯಕ ನರಕ . 
ನೀವೇ ಬಲ್ಲಿರಯ್ಯಾ , ಐಘಟದೂರರಾಮೇಶ್ವರ. 


|| ೧೦೧ || 


೧೩೮೬ 
ಶರೀರ ಬೆಳೆದು, ಪ್ರಳಯಕ್ಕೊಳಗು. 
ಬುದ್ದಿ ಬೆಳೆದು, ಸುಖಕ್ಕೋಳಗು. 
ಸುಖ ಬೆಳೆದು, ವಿಕಾರಕ್ಕೊಳಗು. 
ವಿಕಾರ , ಸಕಲಮರಣಕ್ಕೆ ಒಳಗಾಯಿತ್ತು . 
ಇಂತಿವಕ್ಕೆ ಹೊರಗಾಗು, ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ .||೧೨|| 


೧೩೮೭ 
ಸಯೆಂಬುದೆ ಜ್ಞಾನ, ಜ್ಞಾನದೊಡಲೆ ಕ್ರೀ . 
ಸುಗಂಧವನಿರಿಸಿಕೊಂಡಿಪ್ಪ ಕರಂಡದಂತೆ 
ಆ ಒಡಲಿಲ್ಲದೆ ಗಂಧವಿರಬಲ್ಲುದೆ ? 
ಐಘಟದೂರರಾಮೇಶ್ವರಲಿಂಗ ಕುರುಹಾಗಿ, 
ಅರಿವ ಇರಿಸಿಕೊಂಡಿತ್ತು . 

|| ೧೦೩ || 
೧೩೮೮ 
ಸರ್ವವೆಲ್ಲವೂ ವಸ್ತುವಿನ ಅಧೀನವಾದಲ್ಲಿ , 
ಬೇರೊಂದು ತಟ್ಟುವ ಮುಟ್ಟುವ ಠಾವುಂಟೆ ? 
ಸರ್ವಭಾವಜ್ಞಗೆ ಭಿನ್ನಭಾವವಿಲ್ಲ , 
ಐಘಟದೂರ ರಾಮೇಶ್ವರಲಿಂಗದಲ್ಲಿ . 

| ೧೦೪|| 
೧೩೮೯ 
ಸ್ವಪ್ನದ ಭಾಷೆ, ಮರ್ತ್ಯರ ಮುಟ್ಟದ ಭಕ್ತಿ 
ಚಿತ್ತವನರಿಯದೆಕಾಡುವನ ಯುಕ್ತಿ , 
ಮೃತ್ತಿಕೆಯ ಬೊಂಬೆಯು ಅಪ್ಪುವಿನ ಮಂದಿರಕ್ಕೆ ಹೋದಂತಾಯಿತ್ತು. 
ಐಘಟದೂರ ರಾಮೇಶ್ವರಲಿಂಗವನರಿ . 

|| ೧೦೫ || 
೧೩೯೦ 
ಸ್ವಪ್ನದಲ್ಲಿ ಮರೆದು, ಸಕಲವ ಕಂಡು ಅರಿದು, ಹೇಳುವುದು, 
ಆತ್ಮ ಭಿನ್ನವೋ , ಘಟ ಭಿನ್ನವೋ ? 


ಮೆರೆಮಿಂಡಯ್ಯನ ವಚನ 


೪೭೩ 


ಇಷ್ಟಲಿಂಗವೆಂದು, ಪ್ರಾಣಲಿಂಗವೆಂದು ಕಟ್ಟಿ ಹೋರುವಾಗ , 
ತಾನು ದೃಷ್ಟದ ಅಂಗವ ಹೊತ್ತು ಹೋರುತ್ತಿದ್ದು, 
ಮತ್ತೆಕ್ರೀಯಲ್ಲಾವೆಂಬುದಕ್ಕೆ ತೆರಪಾವುದು ? 
ಅಲ್ಲ , ಅಹುದೆಂದು ಗೆಲ್ಲ ಸೋಲಕ್ಕೆ ಹೋರುವುದು, 
ಕ್ರೀಯೋ , ನಿಃಕೀಯೋ ? 
ಮಂದಿಯ ನಡುವೆ ನಿಂದಿರ್ದ ಉಡುವಿನಂತೆ, 
ಕಣ್ಣು ಮುಚ್ಚಿ ಗೆದ್ದೆನೆಂದು ಬಡಿಯಿಸಿಕೊಂಬ ತೆರದ 
ಮಾತಿನ ಮಾಲೆ ಬೇಡ. 
ನೂಲ ಹಿಡಿದು ಬೆಟ್ಟವನೇರುವಂತೆ, 
[ ವಿ] ಧವ ಬಾಲನ ಹಿಡಿದು ಬದುಕುವಂತೆ, 
ಕೂಷ್ಮಾಂಡವ ಹಿಡಿದು ಎನ್ನುವಜಲದಲ್ಲಿ ಚರಿಸುವನಂತೆ, 
ಕಡೆಯಾಗಬೇಡ, ನೆರೆ ನಂಬು. 
ಮಾಡುವಕ್ರೀಯಲ್ಲಿ ಅರಿವುಹೀನವಾಗಬೇಡ. 
ಮಡುವಿನ ನಡುವೆ ಕಟ್ಟಿದ ಹಾಲದ ಹಾದಿಯಂತೆ, 
ಅಡಿ ತೋಲಗಿದಡೆ ಕುಡಿವಿರಿ ನೀರ. 
ಬಿಡದಿರು ಮಾಡುವ ಸತ್ಮೀಯ. 
ಇದನರಿದು ಒಡಗೂಡು, 
ಐಘಟದೂರ ರಾಮೇಶ್ವರಲಿಂಗವ, ಉಭಯ ಭಾವವಳಿದು. || ೧೦೬ || 

೧೩೯೧. 
ಸ್ಟಾಣುನಿನ ರಜ್ಜು , ಮೀರಿಎದೆಆಡಿ, ತನ್ನಯ ಸ್ಥಾನಕ್ಕೆ ಬಹ೦ತೆ, 
ವಸ್ತುವಿನ ಗೊತ್ತಿನಿಂದ ಕಟ್ಟು ಮೀರಲಿಲ್ಲವಾಗಿ, 
ಐಘಟದೂರರಾಮೇಶ್ವರಲಿಂಗದಲ್ಲಿಗೆ ಎನ್ನುವ ತೆರ . || ೧೦೭|| 

೧೩೯೨ 
ಸ್ಫೂಲದಿಂದ ಕಾಬುದು, ಸೂಕ್ಷ್ಮದಿಂದರಿವುದು, ಕಾರಣದಲ್ಲಿ ಮಾಡುವುದು. 
ತ್ರಿವಿಧದ ಭೇದವ ನಿಃಕರಿಸಿ, ತ್ರಿವಿಧ ಭೇದದಿಂದ ಕಾಣು. 
ತ್ರಿವಿಧದ ಭೇದವ ಕೂಡಿ ಮರೆ. 
ಐಘಟದೂರ ರಾಮೇಶ್ವರಲಿಂಗವ ಏನೂ ಎನ್ನದಿರು. 

|| ೧೦೮|| 
೧೩೯೩ 
ಹುಡಿ ಹತ್ತದ ಗಾಳಿಯಂತೆ, 
ವಾ [ ಸ ] ಹತ್ತದ ಸರ್ವಸಾರ ಸಂಬಂಧಿಯಂತೆ, 


೪೭೪ 


ಸಂಕೀರ್ಣ ವಚನಸಂಪುಟ : ಮೂರು 


ಭಸ್ಮದಲ್ಲಿದ್ದ ಸುಘಟಿಯ ಬೀಜದಂತೆ, 
ಮೃತಕಿಸಲಯದಂತೆ ಏತರಲ್ಲಿಯೂ ಬಂಧವಿಲ್ಲದೆ, 
ಕಟಿತ್ವ ವಕ್ಷದಲ್ಲಿದ್ದ ಮಧುಪಾನದಂತಿರಬೇಕು 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ . 


| ೧೦೯ || 


೧೩೯೪ 


ಹೆರುವ ಹೆಂಗೂಸು, ಕೂಸು ಸಿಕ್ಕಿ ತನ್ನ ಉಡಿಯ ತೋರುವಂತೆ, 
ಅದು ಕೂಸಿನ ಆಸೆಯೋ ? ತನ್ನ ಅಪಮಾನದಾಸೆಯೋ ? 
ತನ್ನ ಅಸುವಿನ ಆಸೆಯೋ ? 
ಮಾತ ಕಲಿತು, ವೇಷವ ತೋರಿ, ಘಾತುಕತನದಲ್ಲಿ ಉಂಬ 
ಪಾಶಧಾರಿಗಳಿಗೇಕೆ ನಿರ್ಜಾತನ ಮಾತು ? 
ಅದು ನೀತಿಯಲ್ಲ, ಐಘಟದೂರರಾಮೇಶ್ವರಲಿಂಗ ಅವರ ಬಲ್ಲನಾಗಿ | ೧೦|| 


ಮೇದರ ಕೇತಯನ ವಚನ 


೧೩೯೫ 


ಅರಿವಿನ ಕುಳವನರಿಯೆ , ಮರಹಿನ ತೆರನನರಿಯೆ. 
ಅರಿವು, ಮರಹಳಿದ ಗವರೇಶ್ವರಲಿಂಗಕ್ಕೆ 
ಅರಿವೇ ಅರ್ಪಿತ, ಮರವೇ ಅನರ್ಪಿತ. 
ಮೊರನ ಹೆಣೆವ ಗೌರ, ನಾನು ಬಲ್ಲೆನಯ್ಯಾ. 

- ೧೩೯೬ 
ಇಂದ್ರಿಯಂಗಳ ಕೊಂದಹೆನೆಂದಡೆ, ಅವುಕಂದರ್ಪನ ಹಂಗು. 
ಕಂದರ್ಪನ ಕೊಂದಹೆನೆಂದಡೆ, ಅವುಕಂಗಳ ಲಾಭ. 
ಕಂಗಳು ಮುಚ್ಚಿಯಲ್ಲದೆ ಲಿಂಗವ ಕಾಣಬಾರದು. 
ಅದು ನಿರಂಗಂಗಲ್ಲದೆ, ಜಗದ ಹಂಗಿನವರಿಗಿಲ್ಲಾ ಎಂದೆ, ಗವರೇಶ್ವರಾ. || ೨ || 


೧೩೯೭ 


ಎನ್ನ ಆಧಾರಚಕ್ರದಲ್ಲಿ ಅಪಾನವಾಯುವು ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಸ್ವಾಧಿಷ್ಠಾನಚಕ್ರದಲ್ಲಿ ವ್ಯಾನವಾಯುವು ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ಮಣಿಪೂರಕಚಕ್ರದಲ್ಲಿ ಸಮಾನವಾಯುವು ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ಅನಾಹುತಚಕ್ರದಲ್ಲಿ ಪ್ರಾಣವಾಯುವು ಜಂಗಮಲಿಂಗವಾದಾತ ಬಸವಣ್ಣ . 


೪೭೬ 


ಸಂಕೀರ್ಣ ವಚನಸಂಪುಟ : ಮೂರು 


ಎನ್ನ ವಿಶುದ್ಧಿ ಚಕ್ರದಲ್ಲಿ ಉದಾನವಾಯುವು ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ನಿಃಪ್ರಪಂಚದಲ್ಲಿ ಮಹಲಿಂಗವಾದಾತ ಬಸವಣ್ಣ . 
ಇಂತಿದನರಿದೆನಾಗಿ ಗವರೇಶ್ವರಲಿಂಗದಲ್ಲಿರ್ದೆನಯ್ಯಾ . 

|| ೩ || 
Oares 
ಎನ್ನ ಆಧಾರಚಕ್ರದಲ್ಲಿ ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಸ್ವಾಧಿಷ್ಠಾನಚಕ್ರದಲ್ಲಿ ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ಪಾಣಿಯಲ್ಲಿ ಜಂಗಮಲಿಂಗವಾದಾತ ಬಸವಣ್ಣ . 
ಎನ್ನ ವಾಕ್ಕಿನಲ್ಲಿ ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ನಿಃಪ್ರಪಂಚದಲ್ಲಿ ಮಹಲಿಂಗವಾದಾತ ಬಸವಣ್ಣ . 
ಇಂತಿದನರಿದೆನಾಗಿ, ಗವರೇಶ್ವರಲಿಂಗದಲ್ಲಿರ್ದೆನಯ್ಯಾ. 

೧೩೯೯ 
ಎನ್ನ ಆಧಾರಚಕ್ರದಲ್ಲಿ ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಸ್ವಾಧಿಷ್ಠಾನಚಕ್ರದಲ್ಲಿ ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ಮಣಿಪೂರಕಚಕ್ರದಲ್ಲಿ ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ಅನಾಹುತಚಕ್ರದಲ್ಲಿ ಜಂಗಮಲಿಂಗವಾದಾತ ಬಸವಣ್ಣ . 
ಎನ್ನ ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ಆಜ್ಞಾಚಕ್ರದಲ್ಲಿ ಮಹಲಿಂಗವಾದಾತ ಬಸವಣ್ಣ . 
ಇಂತಿದನರಿದೆನಾಗಿ ಗವರೇಶ್ವರಲಿಂಗದಲ್ಲಿರ್ದೆನಯ್ಯಾ. 

೧೪೦೦ 
ಎನ್ನ ಕಾಯದ ಕಳವಳವ ನಿಲಿಸಿ, ಗುರುಲಿಂಗವ ತೋರಿದ, 
ಎನ್ನ ಮನದ ವ್ಯಾಕುಳವ ನಿಲಿಸಿ, ಜಂಗಮಲಿಂಗವ ತೋರಿದ, 
ಇಂತು ಅಂತರಂಗ ಬಹಿರಂಗದಲ್ಲಿ ತಾನೆಯಾಗಿ, ಎನ್ನ ಪಾವನವ ಮಾಡಿದ, 
ಅಮರಗಣಂಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ, 
ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ 
ಸಂಗನಬಸವಣ್ಣನೆ ಗುರುವೆನಗೆ, ಸಂಗನಬಸವಣ್ಣನೆ ಪರವೆನಗೆ. 
ಸಂಗನಬಸವಣ್ಣನ ಕರುಣದಿಂದ, ಘನಕ್ಕೆ ಘನಮಹಿಮ ಅಲ್ಲಮಪ್ರಭುವಿನ 
ಶ್ರೀಪಾದವ ಕಂಡು ಬದುಕಿದೆನು ಕಾಣಾ, ಗವರೇಶ್ವರಾ. 


ಮೇದರ ಕೇತಯ್ಯನ ವಚನ 


೪೭೭ 


೧೪೦೧ 
ಎನ್ನ ಪ್ರಾಣದಲ್ಲಿ ಆಚಾರಲಿಂಗವಾಗಿಮೂರ್ತಿಗೊಂಡನಯ್ಯಾ , ಬಸವಣ್ಣನು. 
ಎನ್ನ ಜಿಹ್ನೆಯಲ್ಲಿ ಗುರುಲಿಂಗವಾಗಿಮೂರ್ತಿಗೊಂಡನಯ್ಯಾ , ಚನ್ನಬಸವಣ್ಣನು 
ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡನಯ್ಯಾ , 
ಘಟ್ಟಿವಾಳ ಮುದ್ದಯ್ಯನು. 
ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಮೂರ್ತಿಗೊಂಡನಯ್ಯಾ , ಸಿದ್ದರಾಮಯ್ಯನು. 
ಎನ್ನ ಸ್ತೋತ್ರದಲ್ಲಿ ಪ್ರಸಾದಲಿಂಗವಾಗಿ ಮೂರ್ತಿಗೊಂಡನಯ್ಯಾ , 
ಮರುಳಶಂಕರದೇವರು, 
ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡನಯ್ಯಾ , ಪ್ರಭುದೇವರು. 
ಎನ್ನ ಸರ್ವಾಂಗದಲ್ಲಿ ಮೂರ್ತಿಗೊಂಡರು ಪ್ರಮಥರು. 
ಗವರೇಶ್ವರಲಿಂಗದಲ್ಲಿ ಸುಖಿಯಾಗಿ ಬದುಕಿದೆನು ಕಾಣಾ, 
ಮಡಿವಾಳ ಮಾಚಯ್ಯ . 

|| ೭ || 
೧೪೦೨ 
ಎನ್ನ ಚಿತ್ರಕ್ಕೆ ಆಚಾರಲಿಂಗವಾದಾತ, ಬಸವಣ್ಣ . 
ಎನ್ನ ಬುದ್ದಿಗೆ ಗುರುಲಿಂಗವಾದಾತ, ಬಸವಣ್ಣ . 
ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದಾತ, ಬಸವಣ್ಣ . 
ಎನ್ನ ಮನಕ್ಕೆ ಜಂಗಮಲಿಂಗವಾದಾತ, ಬಸವಣ್ಣ . 
ಎನ್ನ ಜೀವಕ್ಕೆ ಪ್ರಸಾದಲಿಂಗವಾದಾತ, ಬಸವಣ್ಣ . 
ಎನ್ನ ಅರುವಿಂಗೆ ಮಹಾಲಿಂಗವಾದಾತ, ಬಸವಣ್ಣ . 
ಎನ್ನ ಸ್ಕೂಲತನುವಿಂಗೆ ಇಷ್ಟಲಿಂಗವಾದಾತ, ಬಸವಣ್ಣ . 
ಎನ್ನ ಸೂಕ್ಷ್ಮತನುವಿಂಗೆ ಪ್ರಾಣಲಿಂಗವಾದಾತ, ಬಸವಣ್ಣ . 
ಎನ್ನ ಕಾರಣತನುವಿಂಗೆ ತೃಪ್ತಿಲಿಂಗವಾದಾತ, ಬಸವಣ್ಣ . 
ಇಂತೆಂದರಿದೆನಾಗಿ, ಗವರೇಶ್ವರಲಿಂಗದಲ್ಲಿ ಆನು ಸುಖಿಯಾಗಿರ್ದೆನಯ್ಯಾ . || ೮ || 

೧೪೦೩ 
ಎನ್ನ ಪ್ರಾಣಕ್ಕೆ ಆಚಾರಲಿಂಗವಾದಾತ ಬಸವಣ್ಣ . 
ಎನ್ನ ಜಿಹ್ನೆಗೆ ಗುರುಲಿಂಗವಾದಾತ ಬಸವಣ್ಣ . 
ಎನ್ನ ನೇತ್ರಕ್ಕೆ ಶಿವಲಿಂಗವಾದಾತ ಬಸವಣ್ಣ . 
ಎನ್ನ ಶ್ಲೋತ್ರಕ್ಕೆ ಪ್ರಸಾದಲಿಂಗವಾದಾತ ಬಸವಣ್ಣ . 
ಎನ್ನ ಹೃದಯಕ್ಕೆ ಮಹಲಿಂಗವಾದಾತ ಬಸವಣ್ಣ . 
ಇಂತಿದನರಿದೆನಾಗಿ ಗವರೇಶ್ವರಲಿಂಗದಲ್ಲಿರ್ದೆನಯ್ಯಾ. 

|| ೯ || 


೪೭೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೪೦೪ 
ಎನ್ನ ಭಕ್ತಿ , ಬಸವಣ್ಣನಲ್ಲಿ ಬಯಲಾಯಿತ್ತು . 
ಎನ್ನ ಜ್ಞಾನ, ಚೆನ್ನಬಸವಣ್ಣನಲ್ಲಿ ಬಯಲಾಯಿತ್ತು. 
ಎನ್ನ ವೈರಾಗ್ಯ , ಪ್ರಭುದೇವರಲ್ಲಿ ಬಯಲಾಯಿತ್ತು. 
ಇಂತೀ ಮೂವರು ಒಬ್ಬರೊಂದ ಬಯಲಮಾಡಿದರಾಗಿ, 
ಗವರೇಶ್ವರಲಿಂಗದಲ್ಲಿ ನಿಶ್ಚಿಂತವಾಯಿತ್ತು. 

೪೦೫ 
ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕ ಸಿಬಿರು. 
ಮೂರುಕವೆಯ ಕೊಚ್ಚಿಸಿ, ಬಿಲ್ಲ ಸಿಕ್ಕ ಬಿಡಿಸಿ, ಸೀಳಿದ ಬಿದಿರ 
ಹೊರಹೊರೆಯಲ್ಲಿ ನೆಯಿದೆ, ತೊಟ್ಟಿಲ ಸಂದ ಕಾಣದಂತೆ. 
ನಾಲ್ಕು ಕಾಲನಿಕ್ಕಿ , ಅಂದಅಂದವಾದ ತೊಟ್ಟಿಲ ದಂಡೆಯನಿಕ್ಕಿ , 
ಕಟ್ಟುವದಕ್ಕೆ ಶ್ರುತ ದೃಷ್ಟವೆಂಬೆರಡು ದಾರದಲ್ಲಿ ತೊಟ್ಟಿಲಕಟ್ಟಿ , 
ಗವರೇಶ್ವರಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ 
ಎಂದು ಜೋಗುಳವಾಡಿದೆ. 

. || , 
೧೪೦೬ 
ಕರಣದ ಶರಣ[ ನ] ನು ಕಂಡಿಹೆ, ಕೇಳಿಹೆ, 
ಉಂಡುಟ್ಟುದ್ದವಾಗಿ ಹೇಳಿಜೋಗೈಸಿಹೆನೆಂಬ 
ಬಾಲರಿಗಿನ್ನಲ್ಲಿಯ ಅನುಭಾವ, 
ಪರಮ ಗುರುವೆ, ಗವರೇಶ್ವರಾ. 

|| ೧೨ || 
೧೪೦೭ 
ಗುರು ಹುಸಿ, ಲಿಂಗ ದಿಟವೆನಲಿಲ್ಲ . 
ಲಿಂಗ ಹುಸಿ, ಜಂಗಮ ದಿಟವೆನಲಿಲ್ಲ . 
ಜಂಗಮ ಹುಸಿ, ಪಂಚಾಚಾರ ದಿಟವೆನಲಿಲ್ಲ . 
ಇಂತಿವರಂಗವನು ಗವರೇಶ್ವರ ಬಲ್ಲ . 

|| ೧೩ || 
೪೦೮ 
ಪ್ರಾಣಸ್ಥಾನದಲ್ಲಿ ಆಪ್ಯಾಯನವಾಯಿತ್ತು , ಲಿಂಗಜಂಗಮ . 
ತನುಸ್ಥಾನದಲ್ಲಿ ಆಪ್ಯಾಯನವಾಯಿತ್ತು, 
ಆಚಾರಲಿಂಗಸ್ಥಲ, ಗುರುಲಿಂಗಸ್ಥಲ. 
ಈ ಉಭಯಸ್ಥಲ ನಿಃಸ್ಥಲವಾಗಿ , 
ತಾನೊಂದೇ ತೋರುತ್ತಿರ್ದಿತ್ತು . 
ಈ ತೋರುವ ತೋರಿಕೆಯೆ ಬಸವಣ್ಣನನಗೆ. 


ಮೇದರ ಕೇತಯ್ಯನವಚನ 


೪೭೯ 


ಆ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು, 
ನಾನು ಬದುಕಿದೆನು ಕಾಣಾ, ಗವರೇಶ್ವರಾ. 


| ೧೪ || 


೧೪೦೯ 
ಭಕ್ತಂಗೆ ಸುಖವೂ ಸರಿ , ದುಃಖವೂ ಸರಿ , 
ಉರಿ ಸಿರಿ ಉಭಯವೂ ಸರಿ ಎನ್ನದಿರ್ದಡೆ ಭಕ್ತನಿಗದೇ ಹಾನಿ. 
ಜಂಗಮವೆಂದು ಪ್ರಮಾಣಿಸಿ, 
ತನ್ನ ಕಂಗಳ ಮುಂದೆ ಕಂಡವರ ಭಂಜಿಸಲಿಕ್ಕೆ , 
ತನ್ನಂಗವ ಹೊರೆದಡೆತೀರ್ಥಪ್ರಸಾದಕ್ಕೆ ಅವನಂದೇ ಹೊರಗು, ಗವರೇಶ್ವರಾ. 

|| ೧೫ || 
೧೪೧೦ 
ಮೊದಲಿಲ್ಲದ ಲಾಭವುಂಟೆ? 
ನಿರೀಕ್ಷಣೆಯಿಲ್ಲದೆ ಪರೀಕ್ಷೆಯುಂಟೆ ? 
ಗುರುವಿಲ್ಲದೆ ಲಿಂಗವುಂಟೆ ? 
ಇಂತೀ ವೇಷದ ಭಾಷೆಗೆ ಹೇಸಿದೆನು ಕಾಣಾ, ಗವರೇಶ್ವರಾ. || ೧೬|| 

ဂပူက 
ಮೊದಲು ಹುಸಿ, ಲಾಭ ದಿಟವೆ? 
ನಿರೀಕ್ಷಣೆಯಿಲ್ಲದೆ ಪರೀಕ್ಷೆ ಉಂಟೆ? 
ಈ ಯಾವ ಸರದಂಗವ, ಗವರೇಶ್ವರಲಿಂಗ ನೀನೇ ಬಲ್ಲೆ ? || ೧೭ || 


ಮೊರನ ಹೊಲಿವ ಗವರ ನಾನೆತ್ತ ಬಲ್ಲೆನು? 
ಕಟ್ಟಿಕೊಂಡಾತ ಭಕ್ತನಪ್ಪನೆ, ಕೆಡಹಿದಾತ ದ್ರೋಹಿಯಪ್ಪನೆ ? 
ಆ ಲಿಂಗವುಕಟ್ಟಲಿಕೆ, ತನ್ನ ಕೈಯಲ್ಲಿ ಪುದೆ? 
ಕೆಡಹಲಿಕೆ, ಬೀಳಲು ಬಲ್ಲುದೆ? 
ಆ ಲಿಂಗ ಬಿದ್ದ ಬಳಿಕ, ಜಗತ್ತು ಉಳಿಯಬಲ್ಲುದೆ. 
ಆ ಪ್ರಾಣಲಿಂಗ ಬಿದ್ದ ಬಳಿಕ, ಆ ಪ್ರಾಣ ಉಳಿಯಬಲ್ಲುದೆ. 
ಆ ಲಿಂಗ ಬಿದ್ದಿತ್ತೆಂಬ ಸೂತಕದ ಶಬ್ದ ಭ್ರಾಂತುವಿನ ಪುಂಜ 
ಅಂತು ಅದಕೇಳಲಾಗದು. 
ಯುಗಜುಗಂಗಳು ಗತವಹವಲ್ಲದೆ, ಲಿಂಗಕ್ಕೆ ಗತ ಉಂಟೆ? 
ಲಿಂಗ ಬಿದ್ದಿತ್ತೆಂದು ನಿಂದಿಸಿ ನುಡಿವ ದ್ರೋಹಿಗಳ 
ಮಾತ ಕೇಳಲಾಗದು , ಗವರೇಶ್ವರಾ. 


|| ೧೮ || 


ಮೈದುನ ರಾಮಯ್ಯನ ವಚನ 

ဂပူများ 
- ಆಲಿಕಲ್ಲ , ನೀರೊಳಗೆ ಬೆರಸಿದಂತೆ, 
ಉಪ್ಪಿನ ಹರಳ, ಉದಕದೊಳಗೆ ಹಾಕಿದಂತೆ, 
ಕರ್ಪುರದ ಹಣತೆಯಲ್ಲಿ,ಜ್ಯೋತಿಯ ಬೆಳಗ ಬೆರಸಿದಂತೆ, 
ಮಹಾಲಿಂಗ ಚೆನ್ನ ರಾಮೇಶ್ವರಲಿಂಗದಲ್ಲಿ ಬೆರಸಿ, 
ಎರಡಳಿದಡಗಿದ ನಿಜಲಿಂಗೈಕ್ಯನು. 


|| ೧|| 


ಎನಗೆ ನೀ ಕಟ್ಟಿದೊರೆಯೆಂಬಲ್ಲಿಗೆಕೇಳು, ಭಂಡಾರಿ ಬಸವಣ್ಣನೆ. 
ಎನಗೆ ನೀ ಕಟ್ಟಿದೊರೆಯೆಂಬಲ್ಲಿಗೆ ಕೇಳು, ನಂಬಿಯಣ್ಣನೆ. 
ಎನಗೆ ನೀ ಕಟ್ಟಿದೊರೆಯೆಂಬಲ್ಲಿಗೆ ಕೇಳು, ಜಗದೇವನೆ. 
ಎನಗೆ ನೀ ಕಟ್ಟಿದೊರೆಯೆಂಬಲ್ಲಿಗೆ ಕೇಳು, ಚೆನ್ನಬಸವಣ್ಣನೆ. 
ಆನೆ ಮುರಿದಲ್ಲಿ ಸುಂಡಾಳವೆ ಹೇಳಾ? 
ನಾನಿಲ್ಲದಿರ್ದಡ ನೀನಿಲ್ಲ , ನೀನಿಲ್ಲದಿರ್ದಡೆ ನಾನಿಲ್ಲ . 
ನಾನು ನೀನೆಂಬುದಂತಿರಲಿ. 
ಹಿಡಿಯೋ , ಮುಡಿಯೊ ಮಾಡಿದಂತೆಯಪ್ಪನು. 
ನಗುವುದು ಕೆಲಕಡೆನೋಡಾ. 


೪೮೧ 


ಮೈದುನ ರಾಮಯ್ಯನ ವಚನ 


ಸಾತ್ವಿಕ ಸಜ್ಜನ ಸದ್ಗುರುವಿನಿಂದ ಬದುಕಿದೆ ನಾನು, 
ನಿನಗಂಜೆ ಮಹಾಲಿಂಗ ಚೆನ್ನರಾಮಾ. 

ဂန္ဓ၀ဂ္ဂ 
ಮಳಲಲ್ಲಿ ರಸ ಉಂಟೆ? ನೆಳಲಿಗೆ ತಡೆ ಉಂಟೆ? 
ರಣದಲ್ಲಿ ತಪ ಉಂಟೆ ? 
ನೇಹ ತಪ್ಪಿದಲ್ಲಿ ಮೋಹವನರಸಲುಂಟೆ ? 
ಮಹಾಲಿಂಗ ಚೆನ್ನರಾಮ , 
ಮನ ಮುರಿದ ಬಳಿಕ, ಕಂಗಳಿಗೆ ವಿಷವಯ್ಯಾ . 


| ೩ || 


ဂဂ 
ಶಿವಶರಣರ ಬರವ ಕಂಡು 
ಶಿರಬಾಗಿ, ಕರ ಮುಗಿದಂಜಲೇಬೇಕು. 
ಶರಣೆನ್ನಿಲ್ಲದೀ ಮನವು. 
ಆಗಿನ ಸಧ್ಯಫಲದ ಲಾಭದ ಭಕ್ತಿಯನರಿಯದಾಗಿ, 
ಶರಣೆನ್ನಿಲ್ಲದೀ ಮನವು. 
ಆಳ್ವರೆಂದು ನಂಬಿಯೂ ನಂಬಲೊಲ್ಲದಾಗಿ, 
ಮಹಾಲಿಂಗ ಚೆನ್ನರಾಮೇಶ್ವರನೆನ್ನ ಕಡೆಗೆ ನೋಡಿ ನಗುತ್ತಿದಾನೆ] || ೪ || 

೧೪೧೭ 
ಹುಸಿಯಂಕುರವಾಯಿತ್ತು , ಡೊಂಬ ಡೋಹರರಲ್ಲಿ . 
ಹುಸಿ ಎಲೆ ಹೂವಾಯಿತ್ತು, ದಾಸಿ ವೇಶಿಯರಲ್ಲಿ . 
ಹುಸಿ ಕಾಯಿ ಹಣ್ಣಾಯಿತ್ತು, ಭವಿಭಕ್ತರಲ್ಲಿ . 
ಹುಸಿಕೊಳತಿತ್ತು , ಜಂಗಮದಲ್ಲಿ . 
ಹುಸಿ ಮರಣವಾಯಿತ್ತು ಸತ್ಪುರುಷರಲ್ಲಿ . 
ಇಂತಪ್ಪ ಹುಸಿಯ ಬಿಟ್ಟಾತನೆ ಪಶುಪತಿಯಾಗಿರ್ದ ಕಾಣಾ, 
ಮಹಾಲಿಂಗ ಚೆನ್ನರಾಮಾ. 

| ೫ || 
೧೪೧೮ 
ಹೊನ್ನು ಪ್ರಾಣನಾಯಕ, ಹೆಣ್ಣು ಜೀವರತ್ನ , 
ಮಣ್ಣು ಮೈಸಿರಿಯ ಕೇಡು. 
ಈ ಮೂರು, ಮಹಾಲಿಂಗ ಚೆನ್ನರಾಮಯ್ಯಂಗೆ ಸಲ್ಲಲಿತವಲ್ಲ . 


ಮೋಳಿಗೆ ಮಾರಯ್ಯನ ವಚನ 


ဂလ္လာ 


ಅಂಗದ ಕಳವುಕೈಯಲ್ಲಿದ್ದಂತೆ ಹಿಂಗುವದಕ್ಕೆ ನಾಲಿಗೆಯೇಕೆ ? 
ಪರರಂಗವನರಿದು ಹೆರರಂಗದಲ್ಲಿ ಸಿಲ್ಕಿ ಭಂಗಿತನಾಗಲೇಕೊ ? 
ನದಿಯೊಳಗೆ ಮುಳುಗಿ ತನ್ನೊಡವೆಯ ಸುದ್ದಿ ಯಾಕೊ ? 
ಅದರ ವಿಧಿ ನಿಮಗಾಯಿತ್ತು , ಬಿಡುಕಡುಗಲಿತನವ 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೪೨೦ 
ಅಂಗದ ನಿರಾಭಾರಿಗಳೆಲ್ಲರೂ ಕೂಡಿ, 
ಲಿಂಗದ ಹೊಲಬ ಬಲ್ಲೆವೆಂದು, ಅನಂಗನ ಬಲೆಯೊಳಗಿಲ್ಲವೆಂದು, 
ಸಕಲರ ಸಂಸರ್ಗವನೊಲ್ಲೆವೆಂದು 
ಮತ್ತೆ ಅಖಿಲರೊಳಗೆ ಸಕಲಭೋಗವನುಂಡು, 
ವಿಕಳಗೊಂಡವರ ನೋಡಾ, 
ಪ್ರಕೃತಿ ಹರಿಯದೆ, ಸುಖವ ಮೆಚ್ಚಿ ತಿರುಗದೆ, 
ಇಂತಿಹ ಅಖಿಳಂಗೆ ನಮೋ ನಮೋ , ನಿ:ಕಳಂಕ ಮಲ್ಲಿಕಾರ್ಜುನಾ. 


|| ೨ || 


೧೪೨೧ 


ಮೋಳಿಗೆ ಮಾರಯ್ಯನ ವಚನ 


೪೮೩ 


ಅಂಗದ ಮೇಲೆಶಿವಲಿಂಗ ನೆಲಸುವಂಗೆ 
ಮೂರುಸ್ಥಲವಾಗಬೇಕು. ಅವಾವವಯ್ಯಾಯೆಂದಡೆ: 
ಗುರುಲಿಂಗಜಂಗಮದಲ್ಲಿ ಭಕ್ತಿ . 
ಅರಿವ ಸಾಧಿಸುವಲ್ಲಿ ಜ್ಞಾನ. 
ಕರಣಾದಿಗಳ ಭಂಗ ವೈರಾಗ್ಯ . 
ಇನಿತಿಲ್ಲದೆ ಲಿಂಗವ ಪೂಜಿಸಿಹೆನೆಂಬ, 
ಲಿಂಗವ ಧರಿಸಿಹೆನೆಂಬ ಲಜ್ಜೆ ಭಂಡರ ಕಂಡು, 
ನಾ ನಾಚಿದೆನಯ್ಯಾ , 
ಇದು ಕಾರಣ ಗದ್ದುಗೆಗೆಟ್ಟು ಎದ್ದಾತನು ಲಿಂಗವಲ್ಲ ಕಾಣಾ. 
ಲಿಂಗ ಸತ್ಯ , ನಾ ಕೆಟ್ಟೆ , ರಂಡೆಗೂಳೆನಿಸಲಾರ. 
ಎನ್ನ ಹತ್ಯವ ಮಾಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೩|| 


೧೪೨೨ 
ಅಂಗಭವಿ, ಗುರುವಿನ ಹಂಗು ; ಮನಭವಿ, ಲಿಂಗದ ಹಂಗು. 
ರುಚಿಭವಿ, ಜಂಗಮದ ಹಂಗು. 
ಇಂತೀ ತ್ರಿವಿಧದ ಭೇದವನರಿಯಬೇಕು. 
ಅಂಗಭವಿಯ ಕಳೆದಲ್ಲದೆ ಭಕ್ತನ ಮಾಡಬಾರದು. 
ಮನಭವಿಯ ಕಳೆದಲ್ಲದೆ ಲಿಂಗವ ಕೊಡಬಾರದು. 
ತನುರುಚಿಯ ಕಳೆದಲ್ಲದೆ ಜಂಗಮದ ಪ್ರಸಾದವ ಕೊಳಬಾರದು . 
ಹೀಂಗಲ್ಲದೆ, ಮಾತಿನ ಬಣಬೆಯ ಕಲಿತು, 
ನೀತಿಯ ಹೇಳುವರೆಲ್ಲರೂ ತ್ರಿವಿಧಕ್ಕಾಚಾರ್ಯರಲ್ಲವೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೪೨೩ 
ಅಂಗಭವಿ , ಭಕ್ತಂಗೆ ಮನಭವಿ ಮಹೇಶ್ವರಂಗೆ. 
ರುಚಿಭವಿ ಪ್ರಸಾದಿಗೆ, ಕುರುಹುಭವಿ ಪ್ರಾಣಲಿಂಗಿಗೆ. 
ತ್ರಿವಿಧನಾಮಭವಿ ಶರಣಂಗೆ, ಕೂಟಸ್ಥಭವಿ ಐಕ್ಕಂಗೆ. 
ಇಂತೀ ಸ್ಥಲಂಗಳಲ್ಲಿ , ಕುರುಹ ಕುರುಹಿನಲ್ಲಿ ಕಂಡು, 
ಅರಿವ ಅರಿವಿನಲ್ಲಿ ತಿಳಿದು, ಐಕ್ಯ ಐಕ್ಯನಾದ ಮತ್ತೆ , 
ಅದು ಕಲ್ಲಿನೊಳಗಣ ಬೆಳಗು, ಮುತ್ತಿನೊಳಗಣ ಅಪ್ಪು , 
ಕರ್ಪುರದೊಳಗಣ ಉರಿಯಂತೆ, 
ದೃಷ್ಟವಿದ್ದು ನಿಃಪತಿಯಾಗಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. 


೪೮೪ 


ಸಂಕೀರ್ಣ ವಚನಸಂಪುಟ : ಮೂರು 


೧೪೨೪ 
ಅಂಗ ಲಿಂಗವಂತವಾದ ಮತ್ತೆ 
ಮುಟ್ಟುವ ತಟ್ಟುವ, ಸೋಂಕಿನಲ್ಲಿ ಸುಳಿವ, 
ಇದಿರಿಟ್ಟು ಬಂದ ಪದಾರ್ಥವ 
ಅಂಗಲಿಂಗಕ್ಕೆ ಕೊಟ್ಟುಕೊಳಬೇಕು. 
ಪ್ರಾಣಲಿಂಗವಾದ ಮತ್ತೆ ಕರಣಂಗಳಿಗಿಂಬುಗೊಡದಿರಬೇಕು. 
ತನ್ನನರಿದುದಕ್ಕೆ ಉಭಯಾರೂಢನಾಗಿರಬೇಕು. 
ಉಭಯವೇಕವಾದ ಮತ್ತೆ ಸಾಕು ಸತ್ಮೀ , ನಿಃಕಳಂಕ ಮಲ್ಲಿಕಾರ್ಜುನಾ || ೬ || 

೧೪೨೫ 
ಅಂಗಲಿಂಗವೆಂದು, ಪ್ರಾಣಲಿಂಗವೆಂದು, 
ಉಭಯದ ಒಡಲನೊಡಗೂಡುವ ಪರಿಯಿನ್ನೆಂತೊ ? 
ಅದು ಶಿಲೆಯ ಬೆಳಗಿನಂತೆ, ಶಿಲೆ ಅಡಗಿದಡೆ ಬೆಳಗಿಲ್ಲ . 
ಬೆಳಗಡಗಲಿಕ್ಕೆ ಆ ಶಿಲೆ ಅಚೇತನ ಪಾಷಾಣವಾಯಿತ್ತು . 
ಅಪ್ಪು ಕೂಡಿದ ಪರ್ಣಯೆಲೆ ನಾಮರೂಪಾದಂತೆ, 
ಅಪ್ಪುವಡಗೆ ಅಚೇತನ ತರಗಾಯಿತ್ತು . 
ಅಂಗದ ಮೇಲಣ ಲಿಂಗ, ಲಿಂಗದ ಮೂರ್ತಿಯ ನೆನಹು, 
ಈ ತ್ರಿವಿಧ ಒಂದುಗೂಡಿದಲ್ಲಿ , 
ಅಂಗವೆಂಬ ಭಾವ, ಲಿಂಗವೆಂಬ ನೆನಹು ನಿರಂಗವಾದಲ್ಲಿ , 
ಕಾಯಕ್ಕೆ ಕುರುಹಿಲ್ಲ , ಜೀವಕ್ಕೆ ಭಯವಿಲ್ಲ . 
ಈ ಗುಣ ಪ್ರಾಣಲಿಂಗಿಯ ಭೇದ, ನಿ:ಕಳಂಕ ಮಲ್ಲಿಕಾರ್ಜುನಾ. || ೭ || 


೧೪೨೬ 
ಅಂಗಲಿಂಗ ಸಂಬಂಧ, ಭಾವಲಿಂಗ ಸಂಬಂಧ, ಪ್ರಾಣಲಿಂಗ ಸಂಬಂಧವೆಂದು 
ಭಾವಿಸಬೇಕು, ಭಾವಿಸಬೇಡಾ ಎಂಬ ಉಭಯದ ತೆರನೆಂತುಟೆಂದಡೆ: 
ಮೃದುಕಠಿನವನರಿವನ್ನಕ್ಕ ಕುರುಹ ಮರೆಯಲಿಲ್ಲ . 
ಶೀತ ಉಷ್ಣಾದಿಗಳನರಿವನ್ನಕ್ಕ ಭಾವವ ಮರೆಯಲಿಲ್ಲ . 
ರೂಪುನಿರೂಪೆಂಬ ದ್ವಯಂಗಳ ಭೇದಿಸುವನ್ನಕ್ಕ 
ಪ್ರಾಣಲಿಂಗವೆಂಬ ಉಭಯದ ಕುರುಹುಂಟು, ನಿಃಕಳಂಕ ಮಲ್ಲಿಕಾರ್ಜುನಾ, | ೮ || 


೧೪೨೭ 


ಅಂಗವಿರಲಾಗಿ ಲಿಂಗವೆಂಬುದೊಂದು ಕುರುಹು. 
ಆ ಕುರುಹನರಿವುದಕ್ಕೆ ಅರಿವೆಂಬುದೊಂದು ಭಾವ. 


ಮೋಳಿಗೆ ಮಾರಯ್ಯನ ವಚನ 


೪೮೫ 


ಭಾವದ ಮರೆಯಲ್ಲಿ ಚಿತ್ರ , ಚಿತ್ರದ ಮರೆಯಲ್ಲಿ ನಿಶ್ಚಯ, 
ನಿಜವನೆಯ್ದಿದಲ್ಲಿ ವಸ್ತುಭಾವಲೇಪ. 
ಅದು ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. || ೯ || 

- ೧೪೨೮ 
ಅಂಗಸ್ಥಲಮೂರು, ಲಿಂಗಸ್ಥಲ ಮೂರು, ಜ್ಞಾನಸ್ಥಲ ಮೂರೆಂಬಲ್ಲಿ , 
ಆತ್ಮ ಹಲವುರೂಪಾಗಿ ತೊಳಲುತ್ತಿದೆ ನೋಡಾ. 
ಅಂಗಸ್ಥಲದ ಲಿಂಗ, ಲಿಂಗಸ್ಥಲದ ಜ್ಞಾನ, 
ಜ್ಞಾನಸ್ಥಲದ ಸರ್ವಚೇತನಾದಿಗಳಲ್ಲ ಎಯ್ದುವ ಪರಿಯೆಂತು? 
ಎಬ್ಬಿಸಿಕೊಂಬುವನಾರೆಂದು ನಾನರಿಯೆ . 
ಹಿನ್ನಿಗೆ ದಯವಾದಡೆ ಹರಿವುದಲ್ಲದೆ ಮುಮ್ಮೊನೆಗುಂಟೆ ಉಭಯ ? 
ಪೂರ್ವಕ್ಕೆರಡು, ಉತ್ತರಕ್ಕೆ ಒಂದೆಂದಲ್ಲಿ , 
ನಿಶ್ಚಯವ ತಿಳಿಯಬೇಕು, ನಿ:ಕಳಂಕ ಮಲ್ಲಿಕಾರ್ಜುನಾ. || ೧೦ || 

೧೪೨೯ 
ಅಂದಚಂದದ ಬಣ್ಣವ ಹೊದ್ದು, 
ಹರನ ಶರಣರೆಂಬ ಅಣ್ಣಗಳೆಲ್ಲರು 
ಕರಣಂಗಳೆಂಬ ಉರವಣೆಯ ಅಂಬಿಗಾರದೆ, 
ಭಕ್ತಿಯೆಂಬ ಹರಿಗೆಯ ಹಿಡಿದು, 
ಮುಕ್ತಿಯೆಂಬ ಗ್ರಾಮವ ಮುತ್ತಿ ಕಾದಿ, 
ಸತ್ತರೆಲ್ಲರು ರುದ್ರನ ಶೂಲದ ಘಾಯದಲ್ಲಿ . 
ಎನಗೆ ಹೊದ್ದಿಗೆ ಯಾವುದೋ , ನಿಃಕಳಂಕ ಮಲ್ಲಿಕಾರ್ಜುನಾ? || ೧೧|| 

೧೪೩೦ 
ಅಂದಳದ ಮುಂದೆ ವಂದಿಸಿಕೊಂಡೆನೆಂದು 
ತ್ರಿವಿಧವ ಹೆರೆಹಿಂಗಿ ಮಾಡುವ ನಿರ್ಬಂಧಿಗನನೋಡಾ. 
ಕಂಡಕಂಡವರ ಮನೆಯಲ್ಲಿ ಕೊಂಡಾಡಬೇಕೆಂದು 
ಹಿಂಡಕೂಡಿಕೂಳನಿಕ್ಕುವ ಭಂಡರಿಗೆಲ್ಲಿಯದೊ ಭಕ್ತಿ ? 
ಇವರಂದಕ್ಕೆ ಅಂದೇ ಹೊರಗು, ಸಂದೇಹವಿಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ 


೧೪೩೧. 
ಅಂಧಕ ಪಂಗುಳನಾದ, ಪಂಗುಳ ಅಂಧಕನಾದ. 
ಈ ಉಭಯದ ಬೆಂಬಳಿಯನರಿಯಬೇಕು. 


೪೮೬ 


ಸಂಕೀರ್ಣ ವಚನಸಂಪುಟ : ಮೂರು 


ಮಂಜರಿ ವಿಹಂಗನ ಕೊಂದು ಉಭಯವನರಿಯಬೇಕು. 
ಪರಮ ಜೀವನದೊಳಗಡಗಿ ಪರಮನಾದ ಉಭಯವ ತಿಳಿಯಬೇಕು. 
ಬೆಂಕಿ ಮರದೊಳಗಿದ್ದು , ಮಥನದಿಂದ ಮರ ಸುಟ್ಟು , 
ಮರ ಬೆಂಕಿಯಾದ ತೆರನನರಿತಡೆ ಪ್ರಾಣಲಿಂಗಸಂಬಂಧಿ. 
ಪ್ರಾಣಲಿಂಗವೆಂಬುಭಯ ಸಮಯ ನಿಂದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೩ || 
೧೪೩೨ 
ಅಂಬರದಲ್ಲಿ ಒಂದುಕೋಡಗ ಹುಟ್ಟಿ , ಕೊಂಬಿಲ್ಲದೆ ನೆಗೆವುತ್ತಿಹುದ ಕಂಡೆ. 
ಮತ್ತಾ ಕೊಂಬಿನ ಮೇಲಣ ಕೋಡಗ ಅಂಬರವ ಕಾಣದೆ, 
ಲಂಘಿಸಿ ನಿಲುವುದಕ್ಕೆ ನೆಲದ ಅಂಗವ ಕಾಣದೆ 
ಕೊಂಬಿನಲ್ಲಿಯೆಯುದಕಂಡೆ, ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆ ||೧೪|| 


೧೪೩೩ 
ಅಂಬರ ಹರಿದಡೂ ಸಂಭವಿಸದಡೂ ಕಲೆ ಬಿಡದು. 
ಇದರಂದವ ತಿಳಿ. 
ಹೀಂಗಲ್ಲದೆ ಮನವ ಲಿಂಗದಲ್ಲಿ ನಿಕ್ಷೇಪಿಸಿ, ಬಂಧವ ಹಿಂಗಿ, ಸುಸಂಗನಾಗು. 
ಮಹಾಲಿಂಗಿಗಳ ಸಂಭಾಷಣದಲ್ಲಿ ನಿಂದು ನಿರ್ವಾಣನಾಗು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೫ || 
೧೪೩೪ 
ಅಂಬುವಿನ ಸಾರ ಒಡಗೂಡಿ, 
ಆ ಮಣ್ಣಿಂಗೆ ಕುಂಭವೆಂಬುದಕ್ಕೆ ಕುರುಹುಗೊಟ್ಟು, 
ಘನ ಕಿರಿದಲ್ಲದೆ, ಕುಂಭದಲ್ಲಿ ಲೀಯವಾದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಯೆ ಲೀಯ . 

|| ೧೬|| 
೧೪೩೫ 
ಅಂಬುವಿಲ್ಲದಿರ್ದಡೆ ಅಂಬುಜವನಾರು ಬಲ್ಲರು? 
ನೀರಿಲ್ಲದಿರ್ದಡೆ ಹಾಲನಾರು ಬಲ್ಲರು? 
ನಾನಿಲ್ಲದಿರ್ದಡೆ ನಿನ್ನನಾರು ಬಲ್ಲರು ? ನಿನಗೆ ನಾ , ನನಗೆ ನೀ . 
ನಿನಗೂ ನನಗೂ ಬೇರೊಂದು ನಿಜವುಂಟೆ, ನಿಃಕಳಂಕ ಮಲ್ಲಿಕಾರ್ಜುನಾ.|| ೧೭ || 

೧೪೩೬ 
ಅಕ್ಕಿಯ ಕುದಿಸಿದಡೆ ಪಕ್ವವಲ್ಲದೆ, ಮಿಕ್ಕುಳಿದುದಕ್ಕೆ ಪಕ್ಷವುಂಟೆ ? 
ಮರವೆಯಲ್ಲಿ ಅರಿವಲ್ಲದೆ, ಅರಿವಿನಲ್ಲಿ ಮರವೆಯುಂಟೆ? 


ಮೋಳಿಗೆ ಮಾರಯ್ಯನ ವಚನ 


೪೮೭ 


ಅದ ಉಂಟೆನಬಾರದು, ಇಲ್ಲೆನಬಾರದು. 
ಈ ಉಭಯವನೀಂಟಿಯಲ್ಲದೆ, 
ಗಂಟಿಕೆಗೆ ಹೊರಗಾಗ, ನಿಃಕಳಂಕ ಮಲ್ಲಿಕಾರ್ಜುನ. 


|| ೧೮|| 


- ೧೪೩೭ 
ಅಗ್ನಿ ವಾಯುವ ಧರಿಸಿ, ವಾಯು ಆಕಾಶವ ಧರಿಸಿ, 
ಆಕಾಶ ಅಪ್ಪುವ ಧರಿಸಿ, ಅಪ್ಪು ಪೃಥ್ವಿಯ ಧರಿಸಿ, 
ಆ ಪೃಥ್ವಿಗೆ ಅಪ್ಪು , ಆ ಅಪ್ಪುವಿನ ಮಧ್ಯದಕಮಠ, 
ಕಮಠನ ಮಧ್ಯದ ಶೇಷ, ಶೇಷನ ಮಧ್ಯದ ಜಗ, 
ಜಗದ ಆಗುಚೇಗೆಯಲ್ಲಿ ಲೋಲನಾಗದೆ, 
ಕಾಯಗುಣವ ಕರ್ಮದಿಂದ ಕಳೆದು, ಜೀವ ಗುಣವ ಅರಿವಿನಿಂದ ಮರೆದು, 
ಭಾವ ನಿರ್ಭಾವವಾದಲ್ಲಿ , ನಿಃಕಳಂಕ ಮಲ್ಲಿಕಾರ್ಜುನ ತಾನು ತಾನೆ. || ೧೯ || 

೧೪೩೮ 
- ಅಚ್ಚಿನಲ್ಲಿ ಬೆಟ್ಟದರೂಹು ದೃಷ್ಟವಾಯಿತ್ತು. 
ಮನಮಟ್ಟಿ ಕೊಟ್ಟ ಲಿಂಗ, ಹೃತ್ಕಮಲದಲ್ಲಿ ಮುಟ್ಟಿದುದಿಲ್ಲ. 
ತಾ ದೃಷ್ಟಿತನಾದಲ್ಲದೆ ಇದಿರಿಂಗಿಷ್ಟವ ಕಟ್ಟಬಾರದು. 
ಕಟ್ಟಿಕೊಂಡು ಮತ್ತೆ ಗುರಿಯನೆಚ್ಚ ಕೈಯ ಲಾ ] ಹರಿಯಂತಿಬೇಕು. 
ರಣವ ಗೆಲಿದ ಧೀರನ ಉದಾರದಂತಿರಬೇಕು. 
ಹೀಂಗಲ್ಲದೆ ಗುರುಸಂಬಂಧವೆಲ್ಲ 
ಮಡಕೆಯ ಮರೆಯ ಕ್ಷೀರದಂತೆ ಕೈಗುಡಿಗೆ ಬಂದುದಿಲ್ಲ , 
ಈ ಗುರುಸ್ಥಲವೆಂದಡಕವೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ ? || ೨೦ || 

- ೧೪೩೯ 
ಅಜ ಅರ್ಕನ ಕೊಂಬಿನಲ್ಲಿ ನಿಂದು, ಭಜನೆವಂತರ ಕಂಡು, 
ತ್ರಿಜಗವೆಲ್ಲ ತಾನೆಂದು ಗಜಬಜೆಯಲ್ಲಿ ಅಡಗಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆ. 

| ೨೧ || 
ဂန္ဓဝ 
ಅಜ ಗಳದಲ್ಲಿ ಬಿಡುಮೊಲೆಯಿದ್ದಡೆ ಅದು ಗಡಿಗೆಗೇಡು. 
ದೃಢವೆನಗಿಲ್ಲದಲ್ಲಿ ಒಡಗೂಡುವುದಕ್ಕೆಡಹೆ ? 
ತುಡುಗುಣಿಯಲ್ಲಿ ಮೀಸಲುಂಟೆ ? 
ಅಡಿಯನರಿಯದವಂಗೆ ದೃಢಭಕ್ತಿಯುಂಟೆ ? 


೪೮೮ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತಿವರೊಡಗೂಡುವ ಗುರುಶಿಷ್ಯನ ಇರವು, 
ಪರಿಭ್ರಮಣ ಬಂದು ಶರೀರವನೊಡಗೂಡಿದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೨೨ || 
' ဂဇ္ဇာ 
ಅಜಾಮಲ ಲಿಂಗವಾದಲ್ಲಿ , ಲೆಕ್ಕದ ಬುಡ ನಿಶ್ಚಯಲಿಂಗವಾದಲ್ಲಿ ಮತ್ತೆ 
ಕಾಷ್ಠದ ವೇಷ ಗುರುಚರಲಿಂಗವಾದಲ್ಲಿ , ಎನ್ನ ಕಾಯಕದ ಕಾಷ್ಠ ಚಿನ್ನವಾದಲ್ಲಿ , 
ಮತ್ತಾವಾವ ಗುಣ ಅವಗುಣ ಹಿಂಗಿ ಲೇಸಾದಲ್ಲಿ , 
ಅದು ತನ್ನಯ ವಿಶ್ವಾಸದಿಂದ, ತನಗೆ ಆರೆಂಬುದನರಿತು, ಕುರಿತು 
ಆ ಭಾವಕ್ಕೆ ಬಲೋತ್ತ[ರ] ನಾಗಿದ್ದಾತನ ಇರವು, 
ಎಂತಿದ್ದ ಡಂತೆ ಸುಖ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೩ || 


೧೪೪೨ 


ಅಡಗಿದ ಕಿಚ್ಚು ಉರಿದಾಗದೆ ತನ್ನ ಇರವು ನಷ್ಟ . 
ತುರೀಯದ ಮೋಹ ಬೆರಸಿದಾಗ ಆ ತುರೀಯ ನಷ್ಟ . 
ಇಷ್ಟದ ಮೇಗಣ ಚಿತ್ರ ಅಭಿ[ ವಾ] ರ್ಥವೆಂಬ ಗುಟ್ಟು ಬಿಟ್ಟಲ್ಲಿಯೆ ನಿಜನಿಶ್ಚಯ . 
ಆ ನಿಶ್ಚಯ ಅಚೊತ್ತುವುದಕ್ಕೆ ಮುನ್ನವೆ, ಸಶ್ಚಿತ್ತವಾದಲ್ಲಿಯೆ] . 
ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೪ || 


೧೪೪೩ 


ಅಣುಮಾತ್ರವಪ್ಪ ವಾಯುವ, ಮನದ ಕೊನೆಯ ಮೊನೆಯಲ್ಲಿ 
ಸಪ್ತಸಮುದ್ರ, ದಿಗ್ವಳಯದ ಗಿರಿಗಳು ಮುಂತಾದವ 
ತನ್ನ ಸತ್ವದಲ್ಲಿ ಎತ್ತುವದ ಕಂಡೆ. 
ಕೊಂಡು ಹೋ [ ಹು ] ದ ಕಂಡುದಿಲ್ಲ . 
ಎತ್ತಿ ಎಯ್ದಿಹೆನೆಂಬುದರಲ್ಲಿ , ವಾಯುಸತ್ವ ನಷ್ಟವಾಯಿತ್ತು. 
ಇಂತೀ ಗುಣವ ತ್ರಿಗುಣಾತ್ಮಕರು ತಿಳಿದು, ಜಡ ಅಜಡವೆಂಬುದ ಕಳೆದು 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನೊಳಗು ಮಾಡಿರೆ. 

|| ೨೫ || 
ဂ 
ಅದಿರಿನ ತಲೆ, ಬಿದಿರಿದ ಬಾಯಿ , 
ಕಾಡಿನ ಹಕ್ಕೆ , ಓಡಿನಊಟಿ 
ಹತ್ತಿದಹೊಟ್ಟೆ, ಬತ್ತಿದ ಗಲ್ಲ , 
ಊರಿದ ಚರಣ , ಏರಿದ ಭಾಷೆ. 


ಮೋಳಿಗೆ ಮಾರಯ್ಯನ ವಚನ 


೪೮೯ 


ಇದು ಶರಣಂಗಲ್ಲದೆ ನಡುವಣ ಪುಕ್ಕಟವಾದವರಿಗೆಲ್ಲಿಯದೊ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

- || ೨೬ || 
೧೪೪೫ 
ಅತವ ಹೇಳುವ ಹಿರಿಯರೆಲ್ಲರೂ ದೈತಕ್ಕೊಳಗಾದರು. 
ನಿಸ್ಸಂಸಾರವ ಹೇಳುವ ಹಿರಿಯರೆಲ್ಲರೂ 
ಸಂಸಾರದ ಸಾರವ ಚಪ್ಪಿರಿದು ಕೆಟ್ಟರು. 
ಭಕ್ತರಿಗೆ ನಿತ್ಯವಲ್ಲೆಂದು ಹೇಳಿ, ತಾವು ಅನಿತ್ಯವ ಹಿಡಿದು, 
ಪಾಶಕ್ಕೆ ಸಿಕ್ಕಿ ಸತ್ತುದನರಿಯದೆ, 
ನಾವು ಮುಕ್ತರಾದೆವೆಂಬ ಭ್ರಷ್ಟರನೋಡಾ. 
ನನಗಿನ್ನೆತ್ತಣ ಮುಕ್ತಿ ಎಂದಂಜಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ || ೨೭ || 

೧೪೪೬ 
ಅನಲನೆಂಬ ಗಂಡಂಗೆ ತೃಣವೆಂಬ ಹೆಂಡತಿ ಮೋಹದಿಂದಪ್ಪಲಾಗಿ, 
ಬೇಯ್ದ [ ಆಕೆಯ ] ಕರಚರಣಾದಿಗಳು, ಆ ಗಂಡನಲ್ಲಿಯೆ ಒಪ್ಪವಿಟ್ಟಂತಿರಬೇಕು. 
ಇಂತಪ್ಪ ಇಷ್ಟಲಿಂಗವ ದೃಷ್ಟದಲ್ಲಿ ಹಿಡಿದುದಕ್ಕೆ ಇದೇ ದೃಷ್ಟ. 
ಹೀಂಗಲ್ಲದೆ ಲೌಕಿಕಾರ್ಚನೆಯ ಮಾಡುವ ಪೂಜಕರ ಮೆಚ್ಚನೆಂದ, 
ನಚ್ಚಿನಗೃಣಿಯ ಮಜ್ಜನದೊಡೆಯ ನಿಃಕಳಂಕ ಮಲ್ಲಿಕಾರ್ಜುನಾ. ||೨೮ || 

ဂ 
ಅನ್ಯ ಶಬ್ದವ ನುಡಿಯೆ , ಕೇಳೆನೆಂದು ಗಂಟೆಯ ಕರ್ಣದಲ್ಲಿ ಕಟ್ಟಿಕೊಂಡೆ. 
ಮತ್ತೆಯೂ ಅಪಶಬ್ದವ ನುಡಿವುದಕ್ಕೆ ನೀನೆ ತಿಳಿದುನೋಡು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯಬಲ್ಲಡೆ. 

|| ೨೯ || 
೧೪೪೮ 
ಅನಾಚಾರದಲ್ಲಿ ಆಚಾರವಡಗಿ, ಭಕ್ತನಲ್ಲದೆ ಭವಿಯಾಗಿ, 
ನಿತ್ಯನಲ್ಲದೆ ಅನಿತ್ಯನಾಗಿದ್ದವಂಗಲ್ಲದೆ, ಮೂರುಕುಳವಿಲ್ಲ . 
ಆರು ಕುಳದಲ್ಲಿ ಬಲ್ಲವನಲ್ಲದೆ, 
ಇಂತಿವರೊಳಗಾದ ನೂರೊಂದು ಕುಳಕ್ಕೆ ಸ್ಥಲಜ್ಞನಲ್ಲ . 
ಇಂತಿವ ಬಲ್ಲವರೆಲ್ಲರಲ್ಲಿ ನಿಃಕಳಂಕ ಮಲ್ಲಿಕಾರ್ಜುನಲಿಂಗ, 
ಸೊಲ್ಲಿನೊಳಗಾಗಿಹನು. 

|| ೩೦ || 
೧೪೪೯ 
ಅನುಪಮ ಲಿಂಗವೆ, ಎನ್ನ ನೆನಹಿಂಗೆ ಬಾರೆಯಾ, ಅಯ್ಯಾ ? 
ಎನ್ನ ತನುಮನ ಶುದ್ಧವಿಲ್ಲೆಂದು, ಎನ್ನ ನೆನಹಿನಲ್ಲಿ ನೀ ನಿಲ್ಲೆಯಾ, ಅಯ್ಯಾ ? 


೪೯೦ 


ಸಂಕೀರ್ಣ ವಚನಸಂಪುಟ : ಮೂರು 


ಎನ್ನಪಾತಕದ ಪುಂಜವ ನೀ ಅತಿಗಳೆಯಾ. 
ಎನ್ನ ಹಸುವಿಂಗೆ ಅಸು ನೀನೆ, ವಿಷಯಕ್ಕೆ ಮನ ನೀನೆ, 
ಭೋಗಿಸುವುದಕ್ಕೆ ಅಂಗ ನೀನೆ. 
ಸ್ಪಟಿಕದ ಘಟದೊಳಗಣ ಬಹುರಂಗಿನಂತೆ, 
ಎನ್ನ ಅಂಗಮಯ ನೀನಾಗಿ ಹಿಂಗಲೇಕೆ ನಿಃಕಳಂಕ ಮಲ್ಲಿಕಾರ್ಜುನಾ ? || ೩೧|| 

- ೧೪೫೦ 
ಅನುವನರಿವನ್ನಕ್ಕ ಅರ್ಚನೆ ಬೇಕು. 
ಪುಣ್ಯವನರಿವನ್ನಕ್ಕ ಪೂಜೆ ಬೇಕು. 
ನಾ ನೀನೆಂಬುದನರಿವನ್ನು 
ಎಲ್ಲಾ ನೇಮವ ಭಾವಿಸಬೇಕು. 
ಕಾಲಕರ್ಮಜ್ಞಾನಭಾವ ತಾನುಳ್ಳನ್ನಕ್ಕ ಭಾವಿಸಬೇಕು. 
ತನ್ನನರಿದು ವಸ್ತುವ ಕುರಿತು ನಿಂದ ಮತ್ತೆ 
ಬತ್ತಲೆ ಹೋಹವಂಗೆತ್ತಲೂ ಭಯವಿಲ್ಲ 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೨ || 
೧೪೫೧ 
ಅಪಮಾನಿಗೇಕೆ ಸೀರೆ? ವೀರಗೇಕೆಕೈದು ? ಧೀರಗೇಕೆ ಮಂತ್ರ ? 
ಇವರಾಗುಹೋಗನರಿಯದೆ, 
ಬಾಧೆಗೆ ಸಿಕ್ಕಿ ನಾದವ ಲಾಲಿಸುವ ನಾಗಫಣಿಯಂತೆ 
ಆಡುತ್ತಿದ್ದು , ಹೋದಹೊಲಬೇಕೆಂದ 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೪೫೨ 
ಅಪರವನರಿತೆನೆಂದು ಪರಮನ ಬಿಡಲೇತಕ್ಕೆ ? 
ನಿಃಕೀಯವನರಿತೆನೆಂದುಕ್ರೀಯ ಬಿಡಲೇಕೆ ? 
ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ , 
ವೈರಾಗ್ಯದಿಂದ ನಿಜದ ನಿಶ್ಚಯ. 
ಅದಕ್ಕೆ ಸಂದಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

೪೫೩ 
ಅಪರವನರಿದುದ ಖರ್ಪರ, ತ್ರಿವಿಧವ ಮುರಿದುದ ಕಟ್ಟಿಗೆ. 
ಸರ್ವವ ಕೇಳಿ ಕೇಳದಂತಿಪ್ಪುದೆಕುಂಡಲ. 
ರುದ್ರಪಾಶವ ಕಿತ್ತು ಗಟ್ಟಿಗೊಂಬುದೆ ಜಡೆ. 


|| ೩೩ || 


|| ೩೪|| 


ಮೋಳಿಗೆ ಮಾರಯ್ಯನ ವಚನ 


೪೯೧ 


ಜ್ಞಾನ ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ಅಪರಜ್ಞಾನ. 
ಇಂತೀ ಪಂಚಜ್ಞಾನ ದಕ್ಕಮಂ ಮಾಡಿ, 
ಬ್ರಹ್ಮಲಿಖಿತವ ತೊಡೆವಂತೆ ಧರಿಸುವುದು ತ್ರಿಪುಂಡ್ರವ. 
ಇಂತೀ ವೇಷವ ಧರಿಸಿ ಭಕ್ತನೆಂಬ ಭೂಮಿಯಲ್ಲಿ , 
ಸಕಲಕರಣಂಗಳ ತೀರ್ಥಯಾತ್ರೆಯಂ ಮಾಡುತ್ತ , 
ಕಳೆದುಳಿಯಬಲ್ಲಡೆ, ಆತನೇ ಲಿಂಗಜಂಗಮ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೩೫|| 


||೩೭|| 


ಅಪ್ಪು ಬೆರಸಿದ ಕಟ್ಟಿಗೆಯ ಕಿಚ್ಚಿನಲ್ಲಿಕ್ಕಿದಡೆ, 
ಅದು ಚಿತ್ತಶುದ್ಧವಾಗಿ ಹೊತ್ತಬಲ್ಲುದೆ, ತಟ್ಟಾರಿದ ಕಾಷ್ಠದಂತೆ ? 
ಇಂತೀ ಅರ್ತಿಕಾರರಿಗೆ ಸಿಕ್ಕುವನೆ ನಿಜವಸ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. | ೩೬|| 

೪೫೫ 
ಅಪ್ಪುವರತಲ್ಲಿಯೆ ಪೃಥ್ವಿಯ ಅಂಕುರ ನಷ್ಟ , 
ಅಂಕುರ ನಷ್ಟವಾದಲ್ಲಿಯೆ ಮುಂದಣ ಬಿತ್ತಿಲ್ಲ. 
ಇಂತೀ ಭಾವವ ತಿಳಿದು, ಸ್ಥಲ ನಿಃಸ್ಥಲವಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ಭಾವವಿರಹಿತ. 

೪೫೬ 
ಅಪ್ಪುವಿನ ಯೋಗದ ಕಾಷ್ಠ ಹೊತ್ತುವಲ್ಲಿ , 
ಮೆಚ್ಚನೆ ತಮದಧೂಮ, ಶುಷ್ಕದ ಅಪ್ಪುವಿನ ಗುಣ . 
ಅಪ್ಪುವರತು ಶುಷ್ಕ ( ತೋ ] ಟ್ಟಾರೆ, ಕಿಚ್ಚು ಮುಟ್ಟುವುದಕ್ಕೆ ಮುನ್ನವೆ, 
ಹೊತ್ತಿ ಬೇವುದದು ಕಿಚ್ಚ , ಮತ್ತೊಂದೋ ? 
ಇಂತೀ ಉಭಯವನರಿತು , ಒಂದರಲ್ಲಿ ಒಂದು ಅದೆಯೆಂಬ 
ಸಂದೇಹವನೋಡಾ. 
ಅಲ್ಲಾ ಎಂದಡೆ ಭಿನ್ನಭಾವ, ಅಹುದೆಂದಡೆ ಇಷ್ಟದ ದೃಷ್ಟವೊಂದೆಯಾಗಿದೆ. 
ಜನ ಜಾತ್ರೆಗೆ ಹೋದವನಂತೆ ಕೂಟದಲ್ಲಿ ಗೋಷ್ಠಿ ಹ [ರಿ] ದಲ್ಲಿ , 
ತಮ್ಮ ತಮ್ಮ ಮನೆಯ ಇರವಿನ ಹಾದಿ . 
ಇಂತಿವನರಿದು ಬಾಡಗೆಯ ಮನೆಗೆ 
ಹೊಯ್ತಾಡಲೇತಕ್ಕೆ , ನಿಃಕಳಂಕ ಮಲ್ಲಿಕಾರ್ಜುನಾ. 

||೩೮|| 


೪೯೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೪೫೭ 
ಅಪ್ಪುವಿನೊಳಗಣ ಅಗ್ನಿಯಂತೆ ಅಪ್ಪುವಿನೊಳಗೆ ಬೆರೆದು, 
ಕೆಡದ ಕಿಚ್ಚಿನಂತೆ ಸ್ಟಲಕುಳಭರಿತನಾಗಿ, 
ಸ್ಥಲದಲ್ಲಿದ್ದು ಸ್ಥಲವ ನೇತಿಗಳೆದಲ್ಲಿ ಒಳಗು ಹೊರಗಾಯಿತ್ತು. 
ಆ ಹೊರಗಣ ಹೋಲಬ ಕಂಡು, ಆ ಹೊಲಬಿ[ ಗ] ನ ಹೋಲನ ನೋಡಿ, 
ವಿರಳ ಅವಿರಳವೆಂಬುದನರಿತು, ಕುರುಹು ನಷ್ಟವಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ನಾಮನಷ್ಟ , 

|| ೩೯ | | 
೧೪೫೮ 
ಅಪ್ಪು ಷಡುವರ್ಣವಕೂಡಿ ಚಿಹ್ನವಿಚ್ಛಿನ್ನವಿಲ್ಲದೆ 
ವರ್ಣಭೇದವ ಕೊಟ್ಟು, ಬಿನ್ನಾಣದಿ ತಾನ[ ರಿ] ತಂತೆ ತ್ರಿವಿಧಮೂರ್ತಿಯಾಗಿ, 
ಷಟ್ನಲಬ್ರಹ್ಮಯಾಗಿ ನಾನಾತತ್ವಂಗಳಲ್ಲಿ ಕಲ್ಪಿತನಾಗಿ, 
ಸಯಲ್ಲಿ ಭಾವಿತನಾಗಿ, ನಿಃಕ್ರೀಯಲ್ಲಿ ನಿರಂಗನಾಗಿ, 
ಕರ್ಪುರದ ಬುಡದಲ್ಲಿ ಕಿಚ್ಚು ಹುಟ್ಟಿದಂತೆ, 
ಅದು ಹುಟ್ಟುವಲ್ಲಿ ಆ ಬುಡಕ್ಕೆ ನಿಶ್ಚಯವಾಯಿತ್ತು . 
ಅರಿದರುಹಿಸಿಕೊಂಬ ಉಭಯವಲ್ಲದಿಲ್ಲ . 
ಭಕ್ತಿಗೆ ಕ್ರೀ , ವಿರಕ್ತಿಗೆ ನಿರವಯ . 
ಇಂತೀ ದ್ವಂದ್ವವುಳ್ಳನ್ನಕ್ಕ ನೀನು, ನೀನೆಂಬನ್ನಕ್ಕ ನಾನು 
ಎನ್ನ ಭಾವದಲ್ಲಿ ಮನೋಮೂರ್ತಿಯಾದಲ್ಲಿ , 
ನಿಃಕಳಂಕನಾದೆಯಲ್ಲಾ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೦ || 
୦୫୧ 
ಅಪ್ಪು ಫಲವ ನುಂಗಿ, ಫಲ ಅಪ್ಪುವ ನುಂಗಿ, 
ಒಪ್ಪಿ ಗಟ್ಟಿಗೊಂಡ ಭೇದ[ ಎ] ಭಕ್ತಿಜ್ಞಾನ. 
ರುಚಿಯ ಜಿಹ್ನೆ ನುಂಗಿ, ಜಿಹ್ವಯ ರುಚಿ ನುಂಗಿ, 
ಈ ಉಭಯ [ ದ] ಭೇದವೆಲ್ಲಿಯೂ ] ಭಿನ್ನವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೧|| 
೧೪೬೦ 
ಅಮೃತ ಸಾರವ ಬಲ್ಲುದೆ ? ಶಾಖೆ ಫಲವ ಬಲ್ಲುದೆ ? 
ನಿರ್ಜಾತರ ಜಾತ ಬಲ್ಲನೆ ? 
ಅವನೇತಕ್ಕೂ ಸಿಕ್ಕ ಅರಿಯದವರಾಸೆಗೆ ಸಿಕ್ಕುವ, 
ಇದು ಭಾಷೆ ಎಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ 


ಮೋಳಿಗೆ ಮಾರಯ್ಯನ ವಚನ 


೪೩ 


- ೧೪೬೧. 
ಅಯ್ಯಾ ಎನ್ನ ಕೇಡು ನಿನಗಲ್ಲದೆ ಎನಗೊಂದಿಲ್ಲ. 
ಕಾಳಗದಲ್ಲಿ ಪೌಜನಿಕ್ಕಿ ಮುರಿದಲ್ಲಿ , ಅರಸೆಂಬರಲ್ಲದೆ ಬಂಟರೆಂಬುದಿಲ್ಲ . 
ಅದರೊಚ್ಚೆಯವಾರಿಗೆಂಬುದನರಿ. 
ನಾ ನಿಮಗೆ ಕೊರತೆಯ ತರಬಾರದೆಂಬುದಕ್ಕೆ ನಿಮಗೆ ಹೇಳಿಹೆನಲ್ಲದೆ, 
ಕೊಟ್ಟ ಜೀವಿತಕ್ಕೆ ಓಲೈಸುವಂಗೆ ರಾಜ್ಯದ ಕಟ್ಟೇಕೆ, 
ನಿಃಕಳಂಕ ಮಲ್ಲಿಕಾರ್ಜುನಾ? 


೧೪೬೨ 
ಅಯ್ಯಾ [ ನಾ ] ನಿನಗಂಜುವೆ. 
ಕಚ್ಚುವ ಹಾವಕೈಯಲ್ಲಿ ಹಿಡಿದೆ. 
[ ಕು ] ತ್ತುವ ಹಸುವ ಬಾಗಿಲಲ್ಲಿ ಕಟ್ಟಿದೆ. 
ತಿಂಬ ಹುಲಿಯ ಅಂಗಳದಲ್ಲಿ ಕೂಡಿದೆ. 
ನಿನ್ನಂಗವಿದೇನೊ , ಅಭಂಗ ನಿಃಕಳಂಕ ಮಲ್ಲಿಕಾರ್ಜುನಾ. 


- ೧೪೬೩ 
ಅಯ್ಯಾ , ನಿಮ್ಮಾದ್ಯರ ವಚನವ ಕೇಳಿ, ಎನ್ನ ಅಂಗಭಂಗ ಹಿಂಗಿದವಯ್ಯಾ . 
ಅಯ್ಯಾ , ನಿಮ್ಮಾದ್ಯರ ವಚನ ಕೇಳಿ, ಪ್ರಸಾದದ ಪರುಷವ ಕಂಡೆನಯ್ಯಾ . 
ಆ ಪರುಷದ ಮೇಲೆಮೂರುಜ್ಯೋತಿಯ ಕಂಡೆನಯ್ಯಾ , 
ಒಂದು ಜ್ಯೋತಿಕೆಂಪು ವರ್ಣ, ಒಂದುಜ್ಯೋತಿಹಳದಿ ವರ್ಣ , 
ಒಂದುಜೋತಿಬಿಳಿಯ ವರ್ಣ. 
ಈ ಮೂರುಜ್ಯೋತಿಯ ಬೆಳಗಿನಲ್ಲಿ , 
ಒಂಬತ್ತು ರತ್ನವ ಕಂಡೆನಯ್ಯಾ. 
ಆ ಒಂಬತ್ತು ರತ್ನದ ಮೇಲೊಂದು ವಜ್ರವ ಕಂಡೆನಯ್ಯಾ . 
ಆ ವಜ್ರದ ಮೇಲೊಂದು ಅಮೃತದ ಕೊಡನ ಕಂಡೆನಯ್ಯಾ . 
ಆ ಕೊಡನ ಕಂಡವನೆ ಉಂಡ, ಉಂಡವನೆ ಉರಿದ, 
ಉರಿದವನೆ ಕರಿದ, ಕರಿದವನೆ ನೆರೆದ, ನೆರೆದವನೆ ಕುರುಹನರಿದಾತ, 
ನಿಮ್ಮನರಿದಾತ ಕಾಣಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


೧೪೬೪ 
ಅರಗಿನ ಪುತ್ಥಳಿ ಉರಿಯ ಮನೆಯ ಹೊಕ್ಕಂತಿರಬೇಕು. 
ಸಿರಿಯ ಲಕ್ಷ್ಮಿ ಉದಕದಲ್ಲಿ ನೆರೆದು ಹೋದಂತಿರಬೇಕು. 
ಅಂಬರಕ್ಕೆ ಸಂಭ್ರಮ ಹರಿದಂತಿರಬೇಕು. 


ಸಂಕೀರ್ಣ ವಚನಸಂಪುಟ : ಮೂರು 


| ೪೬ || 


ಆತನಿರವುಕಣ್ಣಿನಲ್ಲಿ ಪುಟ್ಟಿದ ಆಲಿಯ ತೆರದಂತಿರಬೇಕು. 
ಭಿನ್ನವಹುದು, ಅಲ್ಲಾ ಎಂಬ ಸಂದೇಹವೇಕೆ ] 
ನಿಃಕಳಂಕ ಮಲ್ಲಿಕಾರ್ಜುನಾ ? 

ಕಾರ್ಡುನಾ ? 

೧೪೬೫ 
ಅರಗಿನ ಮಣಿಯ ಮಾಡಿ, ಉರಿಯ ನೇಣ ಮಾಡಿ, 
ಹಿರಿಯರೆಲ್ಲರು ಪವಣಿಸಲಾರರು. 
ಈ ಮಣಿಯ ಗುಣಕ್ಕೆ ಗುಣಜ್ಞರಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೪೭ || 


೧೪೬೬ 
ಅರ್ಚನೆಗೊಳಗಾಯಿತ್ತು ಲಿಂಗವೆಂಬರು, ಅದು ಹುಸಿ, ನಿಲ್ಲು . 
ಪೂಜನೆಗೊಳಗಾಯಿತ್ತು ಲಿಂಗವೆಂಬರು, ಅದು ಹುಸಿ, ನಿಲ್ಲು . 
ಇಂತೀ ಉಭಯದೊಳಗಾದ ಅಷ್ಟವಿಧಾರ್ಚನೆ, 
ಷೋಡಶೋಪಚಾರಕ್ಕೊಳಗಾಯಿತ್ತು ಲಿಂಗವೆಂಬರು, 
ಇಲ್ಲ , ಇಂತೀ ನೇಮ ಹುಸಿ, ನಿಲ್ಲು . 
ಇಂತೀ ನೇಮಕ್ಕೆ ಒಳಗಾದಡೆ, ಇಷ್ಟಾರ್ಥ ಕಾಮ್ಯಾರ್ಥ ಮೋಕ್ಷಾರ್ಥ , 
ತನಗೆ ದೃಷ್ಟದಲ್ಲಿ ಆದುದಿಲ್ಲ . 
[ ಇಹದಲ್ಲಿ ಕಾಣದೆ, ಪರದಲ್ಲಿ ಕಂಡೆನೆಂಬುದು, ಹುಸಿ, ಸಾಕು ನಿಲ್ಲು. 
ಕುರುಹಿನಿಂದ ಕಾಬಡೆ, ತನ್ನಿಂದಲೋ , ಕುರುಹಿನಿಂದಲೋ ? 
ಅರಿವಿನಿಂದಲೋ , ಕುರುಹಿನಿಂದಲೋ ? 
ಕುರುಹಿನಿಂದಲರಿದೆಹೆನೆಂದಡೆ, ಆ ಅರಿವಿನಿಂದ ಬೇರೊಂದು ಕಂಡೆಹೆನೆಂದಡೆ, 
ಕಾಣಿಸಿಕೊಂಡುದು ನೀನೋ , ನಾನೋ ? 
ಇಂತುಭಯವೇನೆಂದರಿಯದಿಪ್ಪುದೆ 
ಬೆಳಗಿನ ಕಳೆಯ ಕಾಂತಿಯೊಳಗಣ ನಿಶ್ಚಯ ತಾನಾದ ಮತ್ತೆ 
ಏನೂ ಎನಲಿಲ್ಲ, ಅದು ತಾನೇ . 
ಅದು ತಾನೇನೂ ] ಇಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೮|| 


೧೪೬೭ 
ಅರ್ಚನೆಯಲರ್ಚಿಸಿದಲ್ಲಿ ಪುಣ್ಯದ ಫಲ, [ ಭಕ್ತಿ ). 
[ ಈ ] ದ್ರವ್ಯವಕೊಡುವುದು ಮುಕ್ಕಿಲೋಕದೊಳಗು. 
ಈ ಉಭಯದ ಭಿತ್ತಿಯನರಿದು ನಿತ್ಯವ ತಿಳಿದವಂಗೆ 
ಏನೂ ಎನಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


ಮೋಳಿಗೆ ಮಾರಯ್ಯನ ವಚನ 


೪೫ 


೧೪೬೮ 


ಅರ್ಚನೆಯ ಮಾಡುವಲ್ಲಿ , ಮಚ್ಚಿ ಬಯಸಲಾಗದು ಇಷ್ಟಾರ್ಥವ. 
ಲೋಕದ ಪೂಜೆಯ ಮಾಡುವಲ್ಲಿ , ಪುಣ್ಯಲೋಕವ ಮಚ್ಚಲಾಗದು. 
ಇಂತೀ ಗುಣವಿರಹಿತನಾಗಿ, ಚತುರ್ವಿಧಫಲ ಹೊರತೆಯಾಗಿ, 
ನಿತ್ಯನೇಮವೆಂಬ ಮಾಡುವ ಭಕ್ತವಿದಂಗೆ ಮಾಡಿಯೂ ಮಾಡದಿರ್ದಡೇನು 
ದಗ್ಗ ಪಟದಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೦ || 
೧೪೬೯ 
ಅರ್ಪಿತ ಭಿನ್ನವ ಮಾಡಬಹುದೆ ಅಯ್ಯಾ ? 
ಸರ್ಪ ದಷ್ಟವಾದಲ್ಲಿ ಕಚ್ಚಿದ ಠಾವಿನಲ್ಲಿರ್ಪುದೆ ವಿಷ ? 
ತನುವಿನ ದರ್ಪವ ಮುರಿವುದಲ್ಲದೆ, 
ಸಿಲುಕುವುದೆ ಒಂದು ಠಾವಿನಲ್ಲಿ ? 
ಭಕ್ತಿ ಜ್ಞಾನ ವೈರಾಗ್ಯ [ ವೆಂಬ] ಮೂರರ ತೊಟ್ಟುಬಿಟ್ಟ ಶರಣಂಗೆ 
ಅರ್ಪಿತವೆರಡಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೧| 
೧೪೭೦ 
ಅರಿತೆಹೆನರಿತೆಹೆನೆಂದು ಹೊರಹೊಮ್ಮುವಾಗ 
ಕಾಯ ಮರುಜವಣಿಯೆ ? ಮಹಾಪ್ರಳಯಕ್ಕೆ ಹೊರಗಾದ ಶ್ರ [ಮಣವೆ ? 
ಅವತಾರಕ್ಕೆ ಹೊರಗಾದ ನಿರಂಗವೆ ? 
ಅಸಗ ನೀರಡಿಸಿ ಸತ್ತಂತಾಯಿತ್ತು ಅವನಿರವು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೨ || 
೧೪೭೧ 
ಅರಿದವ ತಾನರಿ] ದ ಮತ್ತೆ ಹೆರೆ ಹಿಂಗದಿರಬೇಕು. 
ಆಸೆ, ಆಮಿಷ, ತಾಮಸ, ಸಕಲೇಂದ್ರಿಯವ ಭಾವಿಸಲಿಲ್ಲ ಭ್ರಮೆಗೊಳಗಾದ ಮನುಷ್ಯರು 
ಜ್ಞಾನಿ ತಾನಾದ ಮತ್ತೆ 
ಮಾನವರ ಮೊರೆಹೊಗದೆ ತಾನು ತಾನಾಗಬಲ್ಲಡೆ, 
ಆತಂಗೆ [ಭವದ ಭ್ರಮೆ ಇಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೩ || 

೧೪೭೨ 
ಅರಿದ ಶರಣಂಗೆ ಅಡಗುವ ಠಾವುಂಟೆ ? 
ಅಡಗಿದ ಮತ್ತೆ ಬಿಡಬೇಕು 
[ ಆದಿ] ಯ ಮೆಟ್ಟುವ ಜಡರ ಸಂಸರ್ಗ ಬಿಡವು ಸರಿ. 


೪೯೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಇಂತೀ ದೃಢಚಿತ್ತಂಗೆ ಕಡೆ ನಡು ಮೊದಲಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

- ೧೪೭೩ 

ಅರಿದು ಮಾಡುವ ಮಾಟ ಮರವೆಗೆ ಬೀಜವೆಂದೆ. 
ಅದಕ್ಕೆ ಮರೆದುರಿವು ತಪ್ಪದು. 
[ ಆ] ಅರಿವಿನ ಭೇದ ಎತ್ತಿದ ದೀಪದ ಬೆಳಗಿನಂತೆ. 
ಅರಿದು ಮರೆಯದೆ, [ ಮರೆದು ಅರಿಯದೆ] 
ಇಂತೀ ಅರಿಕೆಯಲ್ಲಿ ಮಾಡುವವನ ಅರಿವು, 
ಹೊತ್ತ ದೀಪದ ನಿಶ್ಚಯದಂತೆ. 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ , 
ಚನ್ನಬಸವಣ್ಣಂಗೆ ನಮೋ ನಮೋ ಎನುತಿರ್ದೆನು. 


= 


|| ೫೫ || 


೧೪೭೪ . 
ಅರಿದೆನೆಂಬುದೇನೊ ? ಮರೆದೆನೆಂಬುದೇನೊ ? 
ಅರಿವು ಮರವೆ ಎರಡರ ಎಡೆಯಲ್ಲಿ [ ಇದರ] ತೆರನನರಿಯಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೬ || 


೧೪೭೫ 
ಅರಿವ ಕತ್ತಿ ಹರಣದ ಇರವ ಬಲ್ಲುದೆ ? 
ಬಿರುನುಡಿಯ ನುಡಿವವ ಮಾನ್ಯರ[ ಮಾ] ನದ ಮನ್ನಣೆಯ ಬಲ್ಲನೆ ? 
ಹೆತ್ತವರಿಗೆಕೂಸು ಹುಚ್ಚಾದರೆ, 
ಅದರರ್ತಿ ಹೆತ್ತವರಿಗಲ್ಲದೆ ಮಿಕ್ಕಾದವರಿಗುಂಟೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೭|| 


೧೪೭೬ 
ಅರಿವನರಿವನ್ನಕ್ಕ ಅರ್ಚನೆ ಬೇಕು, ಪುಣ್ಯವನರಿವನ್ನು ಪೂಜೆ ಬೇಕು. 
ತಾನೆಂಬುದನರಿವನ್ನಕ್ಕ ಎಲ್ಲ ನೇಮವ ಭಾವಿಸಬೇಕು. 
ಕಾಲ ಕರ್ಮ ಜ್ಞಾನ ಭಾವ ತಾನುಳ್ಳನ್ನಕ್ಕ ಭಜಿಸಬೇಕು. 
ತನ್ನ ಮರೆದು, ವಸ್ತುವ ಕುರಿತು ನಿಂದ ಮತ್ತೆ 
ಬತ್ತಲೆಹೋಹವಂಗೆ ಎತ್ತಲೂ ಭಯವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೫೮|| 

- ೧೪೭೭ 
ಅರಿವ ಮನ ಏಕವಾಗಿಯಲ್ಲದೆ, ವಸ್ತುವನೊಡಗೂಡಬಾರದು. 
ಹುರಿ ರಜ್ಜು ಒಂದೆ ಗಡಣದಲ್ಲಿಯಲ್ಲದೆ ಎಡಬಲಕ್ಕಿಲ್ಲ. 


ಮೋಳಿಗೆ ಮಾರಯ್ಯನ ವಚನ 


೪೯೭ 


ಆ ಉಭಯದ ಬಿಡುಗಡೆಯನರಿದು, 
ಅಡಗಿಯಲ್ಲದೆಸ್ವಯಂಭುವಲ್ಲ , ನಿಃಕಳಂಕಮಲ್ಲಿಕಾರ್ಜುನಾ. 


| ೯ || 


೧೪೭೮ 
ಅರಿವಲ್ಲಿ ಉಭಯ , ಅರಿದಲ್ಲಿ ಏಕ. 
ಏಕಕ್ಕುಂಟೆ ಬಹುಶಾಖೆಯ ಸ್ಥಲ ? 
ಪೂರ್ವದಲ್ಲಿ ಸ್ವಸ್ಥನಾಗಿ, ಉತ್ತರದಲ್ಲಿ ನಿಶ್ಚಯವಾದ ಮತ್ತೆ 
ಉಭಯದ ತೆತ್ತು ಮುತ್ತ [ ರಿ] ಗೆ ಹೊಡೆದಾಡಲಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೬೦ || 


೧೪೭೯ 
ಅರಿವ ಹೇಳುವರೆಲ್ಲರೂ ಮರವೆಯಲ್ಲಿ ಬಿದ್ದು ಮೂರಲೆ ಹಿಡಿದರಲ್ಲಾ . 
ಆದು ಬಾಯಿಗೆ ಪಸಲೆ, ಕೈಗೆ ಕಳಂಕ, ಜ್ಞಾನಕ್ಕೆ ದೈವ. 
ಇದ ಭಾವಿಸುವರಿಗೇಕೆ ಜ್ಞಾನ, ನಿಃಕಳಂಕ ಮಲ್ಲಿಕಾರ್ಜುನಾ ? | ೬೧ || 


೧೪೮೦ 
ಅರಿವ ಹೇಳುವ ಹಿರಿಯರೆಲ್ಲರೂ 
ಕುರುಹಿನ ಶಿಲೆಯ ಕೈಯಲ್ಲಿ ಹಿಡಿದು, 
ನರಗುರಿಗಳ ಕುರುಹಿನ ಬಾಗಿಲಲ್ಲಿ ನಿಂದು, 
ಮೊರೆಯಿಡುತಿರ್ಪ ಈ ಅರಿಗುರಿಗಳ ಮೆಚ್ಚು, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೬೨ || 


೧೪೮೧ 
ಅರಿವಿಂದ ಕಂಡೆಹೆನೆಂದಡೆ, ಅರಿವಿಂಗೆ ಮರಹು ಹಿಡಿಯಬೇಕು. 
ಕುರುಹಿನಿಂದ ಕಂಡೆಹೆನೆಂದಡೆ , ಆ ಕುರುಹಿನಲ್ಲಿ ಅರಿವು ಕರಿಗೊಳ್ಳಬೇಕು. 
ಉಭಯವನರಿದ ಮತ್ತೆ ಅರಿವಿನಿಂದ ಅರಿದೆಹೆನೆಂದಡೆ 
ಆ ಅರಿವು ನಾನಾ ಯೋನಿಯಲ್ಲಿ ಒಳಗಾಯಿತ್ತು. 
ಕುರುಹಿನಿಂದ ಅರಿದಹೆನೆಂದಡೆ, ಆ ಕುರುಹು ಪುನರಪಿಗೊಳಗಾಯಿತ್ತು. 
[ ಆ ] ಅರಿವನರಿ[ ಎ] ಅರಿವೇನೋ ? ಕುರುಹನರಿವ ಅರಿವದೇನೋ ? 
ಅರಿವನರಿದಲ್ಲಿಯೂ ಕುರುಹನರಿದಲ್ಲಿಯೂ ಅರಿವಿಂಗೆ ತೆರಹಿಲ್ಲ . 
ಬರಿದೆ ಅರಿದೆನೆಂಬ ಬರುಬರ ಮೆಚ್ಚ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೪೮೨ 
ಅರಿವುಕರಿಗೊಂಡಲ್ಲಿ ಇದರ ತೆರನನರಿಯಬೇಕು. 
ತನ್ನ ಮರೆಯಬೇಕು, ಲಿಂಗವನರಿಯಬೇಕು. 


| ೬೩ | | 


೪೯೮ 


ಸಂಕೀರ್ಣ ವಚನಸಂಪುಟ : ಮೂರು 


ಅರಿದ ಮತ್ತೆ ಎರಡಕ್ಕೆ ತೆರಪಿಲ್ಲ , ಹಿಡಿವುದಕ್ಕೆ ಅಂಗವಿಲ್ಲ . 
ಅರಿವುದಕ್ಕೆ ಆತ್ಮವಿಲ್ಲ . ಬೇರೆ ಬಿಡುಗಡೆ ಇಲ್ಲವಾಗಿ, 
ಆ ಅರಿಕೆ ತಾನೆ ಶರಣನಲ್ಲಿ . [ಇದು]ನಿರ್ಲಿಪ, ಶರಣಸ್ಥಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೪೮೩ 
ಅರುವಿಂಗೆ ಅರ್ಚನೆ ಒಳಗು. 
ಅರ್ಚನೆಗೆ ಎಚ್ಚರೆ ನಿತ್ಯಕ್ಕೊಳಗು. 
ನಿತ್ಯತ್ವ ನಿಂದರೆ ಬಚ್ಚಬರಿಯ ಬಯಲು, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೬೫ || 


೧೪೮೪ 
ಅಲ್ಲಿಗೆ ಮರ್ಕಟನಂತಾಗದೆ, ಇಲ್ಲಿಗೆ ವಿಹಂಗನಂತಾಗದೆ. 
ಈಚೆಯಲ್ಲಿಗೆ ಪಿಪಿಲಿಕನಂತಾಗದೆ, 
ರಾಜಸ ತಾಮಸ ಸಾತ್ವಿಕದಲ್ಲಿ ಸಾಯದೆ, 
ಭಾಗೀರಥಿಯಂತೆ ಹೆಚ್ಚು ಕುಂದಿಲ್ಲದೆ, 
ಮಾಸದ ಚಂದ್ರನಂತೆ, ಕಲೆಯಿಲ್ಲದ ಮೌಕ್ತಿಕದಂತೆ, 
ರಜವಿಲ್ಲದ ರತ್ನದಂತೆ, ತೆರೆದೋರದ ಅಂಬುಧಿಯಂತೆ, 
ಒಡಲಳಿದವಂಗೆ, ನೆರೆ ಅರಿದವಂಗೆ, 
ಕುರುಹೆಂಬುದು ಆತ್ಮನಲ್ಲಿ ಘಟಿಸಿದವಂಗೆ ಬೇರೊಂದೆಡೆಯಿಲ್ಲ . 
ಆ ಗುಣವಡಗಿದಲ್ಲಿ ಪ್ರಾಣಲಿಂಗಸಂಬಂಧ. 
ಆ ಸಂಬಂಧ ಸಮಯ ಸ್ವಸ್ಥವಾದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೪೮೫ 
ಅಷ್ಟ [ ಕು ] ಲ ದಿಗ್ಗೇಶವನೆಲ್ಲವನು, 
ತತ್ತಿಯೊಳಗಣ ತುಪ್ಪುಳು ನುಂಗಿತ್ತು . 
ತುಪ್ಪುಳ ಬಲಿದು ಮತ್ತೆ ಹಾರಲಾಗಿ, 
ಮತ್ತಾ ತತ್ತಿಯ ನುಂಗಿತ್ತು . 
ಮಹಾಹಕ್ಕಿಯ ತುಪ್ಪುಳ, ತತ್ತಿಯ ಚಿತ್ತು ನುಂಗಿತ್ತು . 
ನುಂಗಿದ ಚಿತ್ತುವ ಅಭಂಗ ಕೊಂಡಿತ್ತು . 
ಅದಕ್ಕೆ ಸಂಗ ನಿರ್ಲಿಪ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೬೭ || 


|| ೬೭ || 


ಮೋಳಿಗೆ ಮಾರಯ್ಯನ ವಚನ 


೪೯೯ 


೧೪೮೬ 
ಅಷ್ಟತನುಮೂರ್ತಿಕೂಡಿ ನಿಂದು, ವಸ್ತುವನರಿಯಬೇಕೆಂದು, 
ತತ್ವ ಇಪ್ಪತೈದುಕೂಡಿ ನಿಂದು, ವಸ್ತುವನರಿಯಬೇಕೆಂಬುದು, 
ಶತ ಏಕವನರಸಿ ಒಂದುಗೂಡಿ ವಸ್ತುವನರಿಯಬೇಕೆಂಬುದು, 
ತಾಪತ್ರಯವಾರು, ತನುತ್ರಯ ಮೂರು, 
ದಶವಾಯುವಿನಲ್ಲಿ ಸೂಸುವ ಆತ್ಮನ ಮುಕ್ತವ ಮಾಡಿ 
ವಸ್ತುವನರಿಯಬೇಕೆಂಬುದು, 
ಅಷ್ಟಮದಂಗಳ ಹಿಟ್ಟುಗುಟ್ಟಿ , ವಸ್ತುವಕಾಣಬೇಕೆಂಬುದು, 
ಷಟೂಲವನಾಚರಿಸಿ ನಿಂದು ವಸ್ತುವ ಒಡಗೂಡಿ ಅರಿಯಬೇಕೆಂಬುದು, 
ಬ್ರಹ್ಮನ ಉತ್ಪತ್ಯಕ್ಕೆ ಹುಟ್ಟದೆ, ವಿಷ್ಣುವಿನ ಸ್ಥಿತಿಗೊಳಗಾಗದೆ, 
ರುದ್ರನ ಲಯಕ್ಕೆ ಸಿಕ್ಕದೆ, 
ನಿಜದಲ್ಲಿ ನಿಂದು ವಸ್ತುವನರಿಯಬೇಕೆಂಬುದು ಅದೇನು ಹೇಳಾ? 
ಆ ಗುಣ ಸ್ವಾದೋದಕ ಮೇಘದಲ್ಲಿ ಏರಿ ಧರೆಗೆಯ್ಲಿದಂತೆ, 
ಆ ಅಪುವಿನಿಂದ ತರು , ಸಸಿ ಸಕಲಜೀವಂಗಳಿಗೆ 
ಸುಖವನೆಯ್ಲಿಸುವಂತೆ, 
ಎಂಬುದನರಿದು ವರ್ತನಕ್ಕೆ ಕ್ರೀ , ಹೀಗೆ ನಾನಾ ಭೇದ, 
ನಾನಾ ಭೇದಕ್ಕೆ ವಿಶ್ವಮಯ ಸ್ಥಲಂಗಳಾಗಿ, 
ಸ್ಥಲ ಏಕೀಕರಿಸಿ ನಿಂದುದು ಮಹಾಜ್ಞಾನ. 
ಆ ಮಹಾಜ್ಞಾನವನೇಕೀಕರಿಸಿ ನಿಂದುದು ದಿವ್ಯಜ್ಞಾನ. 
ಆ ಜ್ಞಾನ ಸುಳುಹುದೋರದೆ ನಿಂದುದು ಪ್ರಾಣಲಿಂಗಿಯ ಭಾವ. 
ಆ ಭಾವ ನಿರ್ಭಾವವಾದುದು ಐಕ್ಯಾನುಭಾವ. 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ ಸಂದನಳಿದು ನಿಂದ ನಿಜ. 

೧೪೮೭ 
ಅಸಿ ಮಸಿ ಕೃಷಿ ವಾಣಿಜ್ಯ ಗೋಪಾಲ ಯಾಚನ 
ಷಟ್‌ಕೃಷಿವ್ಯಾಪಾರವ ಮಾಡುವಾತ ಜಂಗಮವಲ್ಲ . 
ಆ ಜಂಗಮದ ಪಾದೋದಕ ಪ್ರಸಾದವ ಕೊಂಬ 
ಪಂಚಮಹಾಪಾತಕರ ಅಂಗಳವ ಮೆಟ್ಟಿದಡೆ, 
ಸಂಗದಲ್ಲಿ ನುಡಿದಂತೆ, ಕುಂಭಿನಿಪಾತಕ. 
ಅವರನ್ನು ಹಿಂಗದಿರ್ದಡೆ ಲಿಂಗವಿಲ್ಲ , ಜಂಗಮವಿಲ್ಲ 
ಪಂಚಾಚಾರಕ್ಕೆ ಹೊರಗು. 
ಮಾಟಕೂಟದವರೆಲ್ಲ ಜಗದಾಟದ ಡೊಂಬರೆಂಬೆ. 
ಈಶನಾಣೆ ತಪ್ಪದು, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೬೮ || 


| ೬೯ || 


೫೦೦ 


ಸಂಕೀರ್ಣ ವಚನಸಂಪುಟ : ಮೂರು 


೧೪೮೮ 
- ಅಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ 
ವಾಣಿಜ್ಯ ಮುಂತಾದ ಕೃಷಿಯ ಮಾಡುವಲ್ಲಿ , 
ಪಶುಪತಿಗೆಂದೇ ಪ್ರಮಾಣಿಸಿ ಭಕ್ತಿಯೆಸಕದಿಂದ, 
ಹಸಿವಿಲ್ಲದೆ ತೃಷೆಯಿಲ್ಲದೆ ವಿಷಯವನರಿಯದೆ, 
ಮಾಡುವ ಭಕ್ತಿಯಲ್ಲಿ ಹುಸಿಯಿಲ್ಲದೆ ಮಾಡುತಿರ್ಪ ಭಕ್ತನ ಅಂಗಣವೆ ವಾರಣಾಸಿ. 
ಆತನ ಆಶ್ರಯವೆ[ ಅ]ವಿಮುಕ್ತಕ್ಷೇತ್ರ, ಆತನ ಮುಖವ ಮೋಕ್ಷದಾಗರ. 
ಆತನಂಗವೆ [ ©]ಂಗದ ಬೆಳಗು, ಆತನ ಪಾದವ ಪವಿತ್ರ ಸುಧೆ. 
ಹೀಂಗೆ ತ್ರಿಕರಣ ಶುದ್ಧಾತ್ಮ ಭಕ್ತನಂತೆ 
ಒಕ್ಕುದ ಕಾಯ್ದುಕೊಂಡಿರ್ಪ ಕುಕ್ಕುಟ] ನಂತೆ ಮಾಡಾ. 

. 
ಎನಗಿದೇ ನಿಶ್ಚಯ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೦|| 
- ೧೪೮೯ 
ಅಹುದಹುದು, ಮಹಾಂತಿನ ಮನ ಎಲ್ಲರಿಗೆಲ್ಲಿಯದೊ ? 
ಆ ಚಿದ್ರೂಪ ಚಿನ್ಮಯನ ಅನುವನರಿಯದೆ, 
ಮಹಾಂತಿನ ಕೂಡಲಸಂಗದೇವರೆಂಬ ಮೂಕೊರೆಯರನೇನೆಂಬೆನಯ್ಯಾ ? 
ಹಾಗದಾಸೆಗೆ ಶಿಲೆಯ ಮಾರುವ ಕಲ್ಲು ಕಟಿಗರ, ದಾಯಾದ್ಯರ, 
ಮಹಾಂತಿನ ಕೂಡಲದೇವರೆನಬಹುದೆ ? 
ವೀರಶೈವದ ನಿರ್ಣಯವ ತಿಳಿಯರು. 
ಭಕ್ತಿ ಜ್ಞಾನ ವೈರಾಗ್ಯದ ಆಚಾರದ ಅನುಭಾವದ ಅನುವನರಿಯರು. 
ಆರುಸ್ಥಲದಂತಸ್ಥವನರಿಯರು. 
ಮೂರುಸಲದ ಮೂಲವ ಮುನವರಿಯರು. 
ಭಕ್ತಿಗೆ ಆರಕ್ಷರದ ಆದ್ಯಂತವನರಿಯದ ಮಂದಮತಿಗಳ 
ಮಹಾಂತಿನ ಕೂಡಲದೇವರೆಂದು ನುಡಿವ ನರಕಿಜೀವಿಗಳ 
ಮುಖವನೋಡಲಾಗದಯ್ಯಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೧ || 
೧೪೯೦ | 
ಅಳಿವರಿಗೆ ಉಳಿವು ಎಲ್ಲಿಯೂ ಇಲ್ಲವೆಂಬುದ ತಿಳಿ. 
ಉಳಿವರಿಗೆ ಅಳಿವು ಎಲ್ಲಿಯೂ ಇಲ್ಲವೆಂಬುದ ತಿಳಿ. 
ಈ ಅಳಿವುಉಳಿವು ಎಂಬುಭಯವನೇನೆಂಬುದ ತಿಳಿ. 
ತಿಳಿದ ಮತ್ತೆ ನಿಃಕಳಂಕ ಮಲ್ಲಿಕಾರ್ಜುನ ಏನೂ ಇಲ್ಲವೆಂಬುದ ತಿಳಿ. | ೭೨ || 

೧೪೯೧ . 
ಆಕಾಶದಲಾಡುವ ಪಕ್ಷಿ ಆಕಾಶವ ನುಂಗಿ, 
ಮಹದಾಕಾಶದಲ್ಲಿ ಆಡುತ್ತಿದ್ದಿತ್ತು . 


ಮೋಳಿಗೆ ಮಾರಯ್ಯನ ವಚನ 


೫ರಿಂ 


ಆ ಆಡುವ ಪಕ್ಷಿಯ, ಪಕ್ಷಿಯೊಳಗಾದ ಆಕಾಶವ, 
ಪಕ್ಷಿಗೆ ತೆರಪುಗೊಟ್ಟ ಮಹದಾಕಾಶವ, 
ಒಂದು ಸಂಖ್ಯೆಯಲ್ಲಿ ಒಡಗೂಡಿ, ಷಡ್ಡಾಗವಾದ ಕುಕ್ಕುಟನ ಕೊರಳು ನುಂಗಿತ್ತು . 
ನಿಃಕಳಂಕ ಮಲ್ಲಿಕಾರ್ಜುನಾ. 

||೭೩ || 
೧೪೯೨ 
ಆಕಾಶದಲ್ಲಿ ಗುಡಗಿ ಆಡಗುವ ಭೇದವ, ಮಿಂಚಿನ ಹರಿವ ಸಂಚಾರವ 
ಅದರ ಸಂಚವನಂಜಿಸುವ ಭೇದವ ಮುಂಚೆ ಬಲ್ಲಡೆ, 
ವಸ್ತುವಿಪ್ಪೆಡೆಯ ಸಂಚವ ಬಲ್ಲರೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೪ || 

೧೪೯೩ 
ಆಕಾಶ ಸತ್ತಿತ್ತು , ಬಯಲು ಅತ್ತಿತ್ತು , ವಾಯು ಹೊತ್ತಿತ್ತು , 
ಬೆಂಕಿ ಸತ್ಯ ಠಾವಿನಲ್ಲಿ ಸುಟ್ಟಿತ್ತು. 
ಕೈಯಿಲ್ಲದ ಮೋಟಹಿಡಿ ಖಂಡವಕೊಯ್ದ . 
ನಾಲಗೆಯಿಲ್ಲದೆ ಬಾಯಲ್ಲಿ ಮೆದ್ದು , 
ಪರಿಣಾಮವಿಲ್ಲದ ಸಂತೋಷಿಯಾದನಯಾ , ಆ ಶರಣ. 
ಆತನ ಇರವು, ಇಹದಲ್ಲಿ ಅಜ್ಞಾನಿ, ಪರದಲ್ಲಿ ಸುಜ್ಞಾನಿ. 
ಇಹಪರವೆಂಬ ಸಂದನಳಿದಲ್ಲದೆ ಲಿಂಗವಂತನಲ್ಲ. 
ಲಿಂಗ ಪ್ರಾಣದ ಮೇಲೆ ನಿಂದುದಕ್ಕೆ ಸಾಕ್ಷಿ : 
ಉರಿ ಕೊಂಡ ಕರ್ಪುರದಂತೆ, ವಿಷ ಕೊಂಡ ಘಟದಂತೆ 
ಘಟ ಕೊಂಡ ಸೂತ್ರದಂತೆ, ಶೌರ್ಯ ಕೊಂಡ ಪ್ರತಾಪದಂತೆ. 
ಹಾಂಗಿರಬೇಕು ಮನ. 
ಲಿಂಗ ಕೊಂಡ ಮನಕ್ಕೆ ಇದೇ ದೃಷ್ಟ , 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸ್ವಾನುಭಾವಿಗೆ. 

|| ೭೫ || 


- ೧೪೯೪ 


ಆ ಖಂಡವ ಕೊಯ್ದು ಉಂಡವ ಭಕ್ತ , ಕೊಂಡವ ಮಾಹೇಶ್ವರ. 
ಕೊಂಡವನ ಕೊಂದು, ಖಂಡವಕೊಯ್ದವ ಪ್ರಸಾದಿ. 
ಅದರ ಸಂದ ಮುರಿದವ ಪ್ರಾಣಲಿಂಗಿ, 
ಆನಂದಿಸಿದವನ ಕೊಂದು ಹಿಂಡೆಯ ಕೂಳನುಂಡವ ಶರತ್ಯ. 
ಇದರಂದದ ಐಕ್ಯವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೪೯೫ 
ಆಗಮವನರಿದಲ್ಲಿ ಆಗುಚೇಗೆಯನಯಬೇಕು. 
ಶಾಸ್ತ್ರವನರಿದಲ್ಲಿ ಸಾವನರಿಯಬೇಕು. 


|| ೭೬ || 


೫೦೨ 


ಸಂಕೀರ್ಣ ವಚನಸಂಪುಟ : ಮೂರು 


ಪುರಾಣವನರಿದಲ್ಲಿ ಪುಂಡರ ಸಂಗವ ಹರಿಯಬೇಕು. 
ಇಂತಿವನರಿದ ಚಿತ್ತಶುದ್ಧಂಗಲ್ಲದೆ ಸನ್ಮತವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೭ || 
೧೪೯೬ 
ಆಚಾರ ಅನುಸರಣೆಯಾದಲ್ಲಿ , ಲಿಂಗ ಬಾಹ್ಯವಾದಲ್ಲಿ , 
ತನ್ನ ವ್ರತ ನೇಮಕ್ಕೆ ಅನುಕೂಲವಾಗದೆ ಭಿನ್ನಭಾವಿಗಳಾದಲ್ಲಿ , 
ಸತಿ ಸುತ ಪಿತ ಮಾತೆ ಸರ್ವಚೇತನ ಬಂಧುಗಳಾದಡೂ 
ಗುರು ಲಿಂಗ ಜಂಗಮವಾದಡೂ ಒಪ್ಪೆನು. 
ಇದಿರಿಂಗೆ ದೃಷ್ಟವ ತೋರಿ, ಪರಕ್ಕೆ ಕೊಂಡುಹೋದಹೆನೆಂದಡೂ 
ಆ ಕೈಲಾಸ ಎನಗೆ ಬೇಡ. 
ಆಚಾರಕ್ಕೆ ಅನುಸರಣೆಯಿಲ್ಲದೆ, ನೇಮಕ್ಕೆ ಕುಟಿಲವಿಲ್ಲದೆ ನಿಂದ 
ಸದ್ಭಕ್ತನ ಬಾಗಿಲ, ಬಚ್ಚಲ ಕಲೆ , 
ಎನಗೆ ನಿಶ್ಚಯದ ಕೈಲಾಸ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೮ || 
- ೧೪೯೭ 
ಆಚಾರಗುರು, ಸಮಯಗುರು, ಜ್ಞಾನಗುರು. 
ಆಚಾರಗುರು ಬ್ರಹ್ಮಕಲ್ಪವತೊಡೆಯಬೇಕು. 
ಸಮಯಗುರು ವಿಷ್ಣುವಿನ ಸ್ಥಿತಿಯ ಹರಿಯಬೇಕು. 
ಜ್ಞಾನಗುರು ಉತ್ಪತ್ಯಸ್ಥಿತಿಲಯ ಮೂರನೂ ಕಳೆಯಬೇಕು. 
ಇಂತೀ ತ್ರಿವಿಧಗುರು ಏಕವಾದಲ್ಲಿ , 
ಸದ್ಗುರು ಮದ್ಗುರು ಮಹಾಗುರುವೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೯ || 

೧೪೯೮ 
ಆಡುವಂಗೆ ಅವಧಾನ ಆಭಾಸಾಂಗವಲ್ಲದೆ 
ನೋಡುವಂಗೆ ಚೋದ್ಯವಪ್ಪಂತೆ, 
ಈ ಉಭಯವನೊಡಗೂಡಿದ ಭೇದದ ನೋಡಾ. 
ಕೈಯಲ್ಲಿ ಅಡಗುವಾಗ ಕಲ್ಲಲ್ಲ. 
ಮನದಲ್ಲಿ ಒಡಗೂಡಿ ಸುಳಿವಾಗ ಗಾಳಿಯಲ್ಲ . 
ಏನೂ ಎನ್ನದೆ ಇಹಾಗ ಬಯಲಲ್ಲ . 
ಎಲ್ಲಿ ತನ್ನನರಿದಲ್ಲಿಯೆ ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೮೦ || 

- ೧೪೯೯ 
ಆಡುವ ಆಟವು ತಪ್ಪಿದ ಮತ್ತೆ 
ಆಟದವನ ಮನಸ್ಸಿಂಗೆ ಕಿಂಕಿಲದೋರಿ, ಮತ್ತೆ ಓಡಬೇಕಲ್ಲದೆ, 


ಮೋಳಿಗೆ ಮಾರಯ್ಯನ ವಚನ 


೫೦೩ 


ಅರಿದು ಮರೆದೆನೆಂಬ, ಮರೆದುಮರಿದೆನೆಂಬ 
ಖಲ್ಲರನೋಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೧ || 
೧೫೦೦ 
ಆತ್ಮತೇಜಕ್ಕೆ ಬೀಗಿ ಬೆರೆದು, ಶಾಸ್ತ್ರದ ಸಂತೋಷಕ್ಕೆ ಸಾಧ್ಯವಾದಿಹಿತೆಂದು, 
ವಚನದ ರಚನೆಗೆ ರಚಿಸಿದನೆಂದು, 
ತರ್ಕಕ್ಕೆ ಹೊತ್ತುಹೋರುವನ್ನಕ್ಕರ ಗುರುವೆಂತಾದಿರೊ ? 
ಘಟದ ಮಧ್ಯದಲ್ಲಿ ಪೂಜಿಸಿಕೊಂಬವನಾರೆಂದು ಅರಿಯದೆ, 
ಫಲವ ಹೊತ್ತಿರ್ಪ ಮರನಂತೆ, ಕ್ಷೀರವ ಹೊತ್ತಿರ್ಪ ಕೆಚ್ಚಲಂತೆ, 
ನಿನ್ನ ನೀನೆ ತಿಳಿದು ನೋಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೮೨ | | 


೧೫೦೧ 


ಆತ್ಮತೇಜದಲ್ಲಿ ಪೂಜಿಸಿಕೊಂಬ ಹಿರಿಯರುಗಳೆಲ್ಲರೂ 
ಕೆಟ್ಟ ಕೇಡನೋಡಾ. 
ಅಂದಳ ಸತ್ತಿಗೆ ಕರಿ ತುರಗಂಗಳಿಂದ, 
ನಾನಾ ಭೂಷಣ ಸುಗಂಧ ಸುಖದಿಂದ 
ಮೆಚ್ಚಿ ಪೂಜಿಸಿಕೊಂಬ ಹಿರಿಯರೆಲ್ಲರೂ 
ಬೋಧನೆಯ ಹೇಳಿಬೋಧಿಸಿಕೊಂಡುಂಬ ಹಿರಿಯರುಗಳೆಲ್ಲರೂ 
ಹಿರಿಯರಲ್ಲದೆ ಕಿರಿಯರಾದವರಾರೂ ಇಲ್ಲ . 
ಇದುಕಾರಣ , ಅಂಧಕನ ಕೈಯ ಅಂಧಕ ಹಿಡಿದಂತೆ. 
ಹೆಣನ ಕಂಡಂಜುವಂಗೆ ರಣದ ಸುದ್ದಿಯೇಕೆ ? 
ತನುಸುಖವ ಮೆಚ್ಚಿದ, ಗುರು ಮುಟ್ಟಿದ ಭಕ್ತಂಗೆ 
ನಿಶ್ಚಯ ಹೇಳಲಾಗಿ, ಅವನಿಗಿನ್ನೆತ್ತಣ ಮುಕ್ತಿಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೫೦೨ 
ಆತ್ಮತೇಜವ ಬಿಟ್ಟಾಗವ ಗುರುವನರಿದವ. 
ಮನವಿಕಾರವ ಬಿಟ್ಟಾಗವ ಲಿಂಗವನರಿದವ. 
ಧನವಿಕಾರವ ಬಿಟ್ಟಾಗವೆ ಜಂಗಮವನರಿದವ. 
ಇಂತೀ ತ್ರಿವಿಧ ನಾಸ್ತಿಯಾದಂಗಲ್ಲದೆ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸಹಜಭಕ್ತನಲ್ಲ . 


| ೮೪ || 


೫೦೪. 


ಸಂಕೀರ್ಣ ವಚನ ಸಂಪುಟ : ಮೂರು 


ಆರೂ . 


೧೫೦೩ 
ಆತ್ಮನನರಿದೆಹೆವೆಂದು ಭೀಷ್ಮೆಸಿಕೊಂಡಿಪ್ಪ 
ಜಗದಾಟ ತ್ರಿವಿಧ ಕಾಟದ ನೀತಿವಂತರು ಕೇಳಿರೊ . 
ಆತ್ಮನ ಇರವುಶ್ವೇತವೋ , ಹರೀತವೋ , ಕಪೋತವೋ , ಮಾಂಜಿಷ್ಟವೋ ? 
ಕೃಷ್ಣಗೌರವ ಗಾತ್ರಕ್ಕೆ ಮೊದಲಾದ ಬಣ್ಣದ ವರ್ಣವೋ ? 
ಇವೇಕೆ ? ಬಾಯಲ್ಲಿ ಆಡುವ ಮಾತಲ್ಲದೆ, ಭಾವಜ್ಞರನಾರನೂ ಕಾಣೆ. 
ಆತ್ಮನ ಕಂಡವನ ಇರವು ಮುಕುರದೊಳಗಣ ಪ್ರತಿಬಿಂಬದಂತೆ, 
ಶ್ರುತಿಯೊಳಗಡಗಿದ ಗತಿ ನಾದದಂತೆ, ಸುಖದೊಳಗಡಗಿದ ಪ್ರತಿರೂಪದಂತೆ. 
ಇದರ ಎಸಕದ ಕುರುಹನರಿದವ ನೀನೋ , ಆತ್ಮನೋ ? 
ಇದನೇನೆಂದು ಅರಿಯೆ . 
ಭಾವಭ್ರಮೆಗೆ ದೂರ ಜ್ಞಾನ ನಿರ್ಲಿಪ, 
ತಾನು ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೫ || 


೧೫೦೪ 
ಆತ್ಮ ಪೃಥ್ವಿಯ ಗುಣವೊ ? ಅಪುವಿನ ಗುಣವೊ ? 
ತೇಜದ ಗುಣವೊ ? ವಾಯುವಿನ ಗುಣವೊ ? ಆಕಾಶದ ಗುಣವೊ ? 
ತನ್ನ ಸ್ವಬುದ್ದಿಯೊ ? ಎಂಬುದ ತಿಳಿಯಬೇಕು, 
ಆಧ್ಯಾತ್ಮವನರಿದೆಹೆನೆಂಬ ಲಿಂಗಾಂಗಿಗಳು. 
ಅದು ಅಡಗಿ, ಉಡುಗಿಹ ಭೇದವನರಿದಡೆ, 
ಅದೇ ಲಿಂಗೈಕ್ಯವು, ನಿಃಕಳಂಕ ಮಲ್ಲಿಕಾರ್ಜುನಾ. 

. || ೮೬ || 
- ೧೫೦೫ | 

ಆದ್ಯರ ವಚನವ ನೋಡಿ, ಓದಿ ಹೇಳಿದಲ್ಲಿ ಫಲವೇನಿ ಭೋ ? 
ತನ್ನಂತೆ ವಚನವಿಲ್ಲ , ವಚನದಂತೆ ತಾನಿಲ್ಲ. 
ನುಡಿಯಲ್ಲಿ ಅದೈತವ ನುಡಿದು, ನಡೆಯಲ್ಲಿ ಅಧಮರಾದಡೆ, 
ಶಿವಶರಣರು ಮೆಚ್ಚುವರೆ ? 
ಇದು ಕಾರಣ, ಅವರ ನಡೆನುಡಿ ಶುದ್ಧವಿಲ್ಲವಾಗಿ, 
ಅವರಿಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ 
ವಿಭೂತಿ ರುದ್ರಾಕ್ಷಿ ಪಂಚಮ ಪಂಚಾಕ್ಷರವಿಲ್ಲ . 
ಇಂತಿವಿಲ್ಲದೆ ಬರಿಯಮಾತಿನಲ್ಲಿ ಬೊಮ್ಮವ ನುಡಿವ 
ಬ್ರಹ್ಮತಿಕಾರರ ಮೆಚ್ಚ, ನಿಃಕಳಂಕ ಮಲ್ಲಿಕಾರ್ಜುನ. 

| ೮೭ || 


ಮೋಳಿಗೆ ಮಾರಯ್ಯನ ವಚನ 


೫೦೫ 


೧೫೦೬ 
ಆದಿ ಅನಾದಿ ಅಂತರಾದಿ ನಾದ ಬಿಂದು ಕಳೆ 
ಸ್ಕೂಲ ಸೂಕ್ಷ್ಮ ಕಾರಣ ಆದಿ ಮಧ್ಯಾವಸಾನಂಗಳಲ್ಲಿ 
ಜಗದಲ್ಲಿ ಸಾಧಿಸುತ್ತಿರ್ದ ಬೋಧರುಗಳು ನೀವುಕೇಳಿರೋ . 
ಅಭೇದ್ಯಲಿಂಗವ ಭೇದಿಸಿ ಸುಬುದ್ದಿಯಿಂಕಂಡ ಪರಿ ಇನ್ನೆಂತೊ ? 
ಮಾತಿನ ಮಾಲೆಯ ಕಲಿತು ಸಂತೆಯ ಹೋತಿನಂತೆಹೋರುವ 
ತೂತಜ್ಞಾನಿಗಳಿಗಿನ್ನೇತರ ಭಕ್ತಿ ವಿರಕ್ತಿ , ನಿಃಕಳಂಕ ಮಲ್ಲಿಕಾರ್ಜುನಾ ? || ೮೮ || 

೧೫೦೭ 
ಆದಿ ಮಧ್ಯ ಅವಸಾನವ ತಿಳಿದು ಆತ್ಮನನೆಯಬೇಕೆಂಬುದು 
ಅದಾವ ಭಾವ ? ತಿಳಿದು ಹೇಳಿರಣ್ಣಾ . 
ಆದಿಯ ತಿಳಿವುದು ಅದಾವ ಆತ್ಮ ? 
ಮಧ್ಯವ ತಿಳಿವುದು ಆದಾವ ಆತ್ಮ ? 
ಅವಸಾನವ ತಿಳಿವುದು ಆದಾವ ಆತ್ಮ ? 
ಅದು ಅರುವೋ , ಮರವೆಯೋ ? 
ಕೆಂಡ ಕಟ್ಟಡೆ ಹೊತ್ತುವುದಲ್ಲದೆ, 
ದೀಪ ನಂದಿದ ಕಿಡಿ ತುಷ ಮಾತ್ರಕ್ಕೆ ಹೊತ್ತಿದುದುಂಟೆ ? 
ಇಂತೀ ಆಧ್ಯಾತ್ಮವ ತಿಳಿದಲ್ಲಿ , 
ಮೂರುಸ್ಥಲ ಮುಕ್ತ , ಉಭಯವಾರುಸ್ಥಲ ಭರಿತ. 
ಮಿಕ್ಕಾದ ನೂರೊಂದೆಂದು ಗಾರಾಗಲೇತಕ್ಕೆ ? 
ಪೂರ್ವದಲ್ಲಿ ನಿಂದು, ಉತ್ತರದಲ್ಲಿ ಒಂದೆಂದು, 
ಸಲೆ ಸಂದಲ್ಲಿ ನಾನಾ ಸ್ಥಲ ಐಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. || ೮೯ || 

೧೫೦೮ 
ಆದಿಯನರಿದ ಮತ್ತೆ ಅನಾದಿಯಲ್ಲಿ ನಡೆವ ಪ್ರಪಂಚೇಕೆ ? 
ಅನಾಗತವನರಿದ ಮತ್ತೆ ಅಧ್ಯಾಯದಲ್ಲಿ ನಡೆವ ಗನ್ನವೇಕೆ ? 
ಇಹಪರವೆಂಬುಭಯವನರಿದ ಮತ್ತೆ ಪರರ ಬೋಧಿಸಿ 
ಹಿರಿಯನಾದೆಹೆನೆಂಬ ಹೊರೆಯೇತಕ್ಕೆ ? 
ಯೋಗಿಯಾದ ಮತ್ತೆ ರೋಗದಲ್ಲಿ ನೋಯಲೇತಕ್ಕೆ ? 
ಆದಿಮಧ್ಯಾಂತವನರಿದ ಮತ್ತೆ ಸಾಯಸವೇಕೆಕರ್ಮದಲ್ಲಿ ? 
ಇಂತೀ ಭೇದಕರಿಗೆ ಅಭೇದ್ಯ ಅಪ್ರಮಾಣ ಅಭಿನ್ನನಾದ ಶರಣಂಗೆ 
ನಮೋ ನಮೋ ಎಂದು ಬದುಕಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೯೦ || 


೫೦೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೫೦೯ 
ಆದಿಶೂನ್ಯಲಿಂಗಕ್ಕೆ ಮಜ್ಜನವಾವುದು ? 
ಕುಸುಮಭರಿತಲಿಂಗಕ್ಕೆ ಪೂಜೆ ಯಾವುದು ? 
ಪರಿಪೂರ್ಣಲಿಂಗಕ್ಕೆ ನೈವೇದ್ಯವಾವುದು ? 
ಅರ್ಪಿಸುವುದಕ್ಕೆ ಮುನ್ನವೆ ತೃಪ್ತಿಯಾದ ಮತ್ತೆ 
ಮುಟ್ಟಿ ಕೂಡುವ ಠಾವಿನ್ನಾವುದೊ ? 
ಅಟ್ಟ ಮಡಕೆಯ ನೆತ್ತಿಯ ಮೇಲೆ ಹೊತ್ತು ತಿರುಗುವನಂತೆ, 
ಹೊಟ್ಟೆಗೆ ಕಾಣದೆ ಇವರು ಕೆಟ್ಟ ಕೇಡ ನೋಡಿರೆ. 
ಈ ಬಟ್ಟೆಯ ಮೆಟ್ಟದಂತೆ ಮಾಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೯೦ || 

೧೫೧೦ 
- ಆನಂದಿಸಿ ಕಣ್ಣ ಮುಚ್ಚಿ ಆಹಾ ಎಂಬುದು ಆವೇಶಭಕ್ತಿ . 
ತಲೆದೂಗಿ ಝಂಪಿಸಿ ಅಂತಃಕರಣ ಕದಡಿ ಆನಂದಿಸುವುದು ಭಾವಭಕ್ತಿ . 
ಬಿಂಬಿಸುವುದಕ್ಕೆ ಪ್ರತಿರೂಪಿಲ್ಲದೆ ಆನಂದ ಅಶ್ರುಗಳು ನಿಂದು, 
ಮುತ್ತಿನೊಳಗಣ ಅಪ್ಪುವಿನಂತೆ ಹೆಪ್ಪಳಿಯದೆ ನಿಂದುದು ಜ್ಞಾನಭಕ್ತಿ . 
ಇಂತೀ ತುರೀಯಾತುರೀಯವು ಏಕಚಿತ್ತವೆಂಬುದು ನಿಹಿತವಾದಲ್ಲಿ , 
ಸ್ಥಲಲೇಪ, ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ . 

|| ೯೨ || 
ဂက 
ಆನೆ ಕುದುರೆ ಭಂಡಾರವಿರ್ದಡೇನೊ ? 
ತಾನುಂಬುದು ಪಡಿಯಕ್ಕಿ , ಒಂದಾವಿನ ಹಾಲು, ಮಲಗುವುದರ್ಧ ಮಂಚ. 
ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜಾ. 
ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೊ ? 
ಕೈವಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ. 
ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೯೩ || 

೧೫೧೨ 
ಆ ಮಹಾಂತಿನ ಘನವೆಂತೆಂದಡೆ, ಹೇಳಿಹೆ ಕೇಳಿರಣ್ಣಾ . 
ನಿರ್ಮಾಯ ನಿಶ್ಚಿಂತ ನಿರ್ಗಮನ ನಿರುಪಮ ನಿರ್ಮೋಹಿ 
ನಿರ್ಲಿಪ ನಿಃಕಳಂಕ ನಿರ್ದೆಹಿ ನಿರಂಜನ ಪರಶಿವನು. 
ಅಂತಪ್ಪ ಶಿವನ ಕೂಡಿದಾತನೆಂತಿಹನೆಂದಡೆ, 
ನಡೆವುದು ಶಿವಮಾರ್ಗ, ನುಡಿವುದು ಶಿವಾನುಭಾವ. 
ಮಹಾನುಭಾವಿಗಳ ಸಂಭಾಷಣೆ, 


ಮೋಳಿಗೆ ಮಾರಯ್ಯನ ವಚನ 


೫೦೭ 


ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಶಿವಮಂತ್ರದೊಡನೆ ಕೂಡಿದ ಮಹಾತ್ಮನೆ 
ಮಹಾಂತಿನ ಕೂಡಲದೇವರೆಂಬೆನಯ್ಯಾ . 
ಉಳಿದ ಪಶು ಪ್ರಾಣಿಗಳ ಹುಸಿಯೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೯೪ || 


೧೫೧೩ 
ಅರುದರುಶನದೊಡೆಯನ ಅಂತರಂಗದೊಳಿಪ್ಪ 
ಅರಿಗಾದಡೆ[ ಯೂ ಗಗನ ಭುವನವೊಂದೆ ಎಂದುದಾಗಿ, 
ಮಹಾಬಯಲು ಕಡಿದು ಎರಡ ಮಾಡಿಹೆನೆಂದು, ಆ ಬಯಲು ಎರಡಹುದೆ ? 
ಅಣುರೇಣು ತೃಣಕಾಷ್ಪ ] ಮಧ್ಯ ಗುಣಭರಿತ ಅಖಂಡ ಬ್ರಹ್ಮವ 
ಪ್ರಾದೇಶಿಕ ಪರಿಚ್ಛಿನ್ನವೆಂದು ನುಡಿಯಲುಂಟೆ 
ನಿಃಕಳಂಕ ಮಲ್ಲಿಕಾರ್ಜುನಾ ? 


ဂ9 
ಅರೂಢನಾಗಿ ತಿರುಗಿ, ಮೂಢರ ಬಾಗಿಲಲ್ಲಿ ನಿಂದು, 
ಬೇಡಲೇಕೆ ಭಿಕ್ಷವ ? ಕಾಡಲೇಕೆ ಮರ್ತ್ಯರ ? 
ರೂಢಿಯೊಳಗೆ ಸಿಕ್ಕಿ ಅಡುವಂಗೆ, ಆ ರೂಢಿ ಬೇಡಾ ಎಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೯೬ || 


ಆರೂಢನಾದ ಮತ್ತೆ , ರೂಢಿಯ ಅವತಾರವ ಹೊರಲೇಕೆ ? 
[ಕೋಡಗ] ಕಂಡಕಂಡವರಲ್ಲಿ ಹಿಂಡಿನೊಳಗೆ ಹೊಕ್ಕು, 
ಬಂಡುಗಡೆಯಲೇತಕ್ಕೋ ? 
ಈ ಅಂದಗಾರ ಅಣ್ಣಗಳ ಕಂಡು ಭಂಡಾದಿರಯ್ಯಾ . 
ಅರ್ತಿಗೆಯಾಡುವ ಸತ್ಯವಂತರಿಗಿನ್ನೆತ್ತಣ ಮುಕ್ತಿಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೫೧೬ 
ಆ ಲಿಂಗಸ್ಥಲ ಭಾವ[ಸ್ವರೂಪವಾದಲ್ಲಿ , 
ಪ್ರಾಣಲಿಂಗಿ ಶರಣ ಐಕ್ಯನೆಂಬೀ ತ್ರಿವಿಧವ ತಾಳು , 
ಮೂರ್ತಿಕುರುಹುಗೊಂಬಲ್ಲಿ , 
ನಾನಾ ಮಧುರ[ ರ] ಸದಂಡ ವೃಕ್ಷಂಗಳಲ್ಲಿ , ಮಿಕ್ಕಾದ ಲತೆ ಪಚ್ಚೆ ಪೈರುಗಳಲ್ಲಿ , 
ಕುಸುಮ ಗಂಧ ಮೃಗಗಂಧಗಳು ಮುಂತಾದ 
ಸ್ಥಾವರ ಸುಗಂದ ಸುವಾಸನೆಗಳಿಗೆಲ್ಲ ಕೂ . 


ಟಂ 


ಸಂಕೀರ್ಣ ವಚನಸಂಪುಟ : ಮೂರು 


ತದ್ರೂಪಿಂಗೆ ಹಿಂಗದಂತೆ ಬಂದೊದಗಿ, ಸಂಗದಂತೆ ಕುರುಹುಗೊಂಡೆಯಲ್ಲಾ . 
ಕಾಯದ ಜೀವದ ಉಭಯದ ಮಧ್ಯದಲ್ಲಿ ನಿಂದು, 
ದೇವಾನಾದೆಯಲ್ಲಾ ನಿನ್ನ ಲೀಲೆ ಕಾರಣವಾಗಿ, 
ಸಂದೇಹಿಗಳಿಗೆ ಸಂಕಲ್ಪಿಯಾಗಿ, ನಿರಂಗಿಗೆ ನಿರಾಲಂಬನಾಗಿ, 
ಸಮ್ಯಕ್‌ಜ್ಞಾನ ಮುಕುರದಂತೆ ಸಂಬಂಧಿಸಿದೆಯಲ್ಲಾ . 
ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ, ನಿನ್ನಿರವ ನೀನೇ ಬಲ್ಲೆ . || ೯೮ || 


೧೫೧೭ 


ಆವಾವ ವಸ್ತು ತನ್ನ ಸ್ಥಾನದಲ್ಲಿ ರಿತುಕಾಲ ತುಂಬುವನ್ನಕ್ಕ . 
ಫಲ ಕುಸುಮ ಚಂದನ ಸುಗಂಧ ಮುಂತಾದ ಲೌಕಿಕ ರತ್ನಂಗಳು 
ಕುಲಸ್ಥಾನವಂ ಬಿಟ್ಟು ಯೋಗ್ಯವಾದಂತೆ, 
ಸ್ಥಲ ಬಂಧದಲ್ಲಿ ಬಲಿದು, ಕಳೆದುಳಿದ ಮತ್ತೆ 
ಆರು ಮೂರುಇಪ್ಪತೈದುನೂರೊಂದು ಅವುಕೂಡಿದವಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನನನಾರೆಂದರಿದಲ್ಲಿಯೆ . 


|| ೯೯ || 


೧೫೧೮ 
ಆವಾವ ವಿಶ್ವಾಸದಲ್ಲಿ , ಭಕ್ತಿಯ ಮಾಡುವಲ್ಲಿ , 
ಸತಿ ಸುತ ಬಂಧುಗಳು ಮುಂತಾದ ಬಂಧಿತವಳಯವೆಲ್ಲವೂ 
ಭಕ್ತಿಗೆ ಏಕರೂಪವಾಗಿ, ಸತ್ಯಕ್ಕೆ ನಿಜರೂಪಾಗಿ, 
ಕೃತ್ಯಕ್ಕೆ ತಪ್ಪುವರಲ್ಲದೆ, ವಸ್ತು ಭಾವದಲ್ಲಿ ತಪ್ಪದೆ ಇದ್ದಾತನ ಭಕ್ತಿ , 
ನಿಃಕಳಂಕ ಮಲ್ಲಿಕಾರ್ಜುನನ ನಿಶ್ಚಯದ ನಿಜನಿವಾಸ. 


| ೧೦೦ || 


೧೫೧೯ 
ಆವಾವ ಸ್ಟಲಂಗಳನಾದರಿಸಿ ನಡೆವಲ್ಲಿ , 
ಆ ಘಟನೆ ಬೀಗವಾಗಿ ಎಸಳೆ ಆತ್ಮವಾಗಿ, ಅರಿವೆ ಕೈಯಾಗಿ , 
ಸ್ವಸ್ಥ ಘಟಕ್ಕೆ , ಸ್ವಸ್ಥ ಕೈಗಳಿಂದ ಸಿಕ್ಕು ಹರಿವುದಲ್ಲದೆ, 
ಮತ್ತೊಂದು ಕೈಯಿಕ್ಕಿ ತುಡುಕಿದಡೆ ಬಿಟ್ಟುದುಂಟೆ ಆ ಸಿಕ್ಕು ? 
ಇಂತೀ ಕ್ರೀಯಲ್ಲಿಕ್ರೀಯ ಕಂಡು, ಭಾವದಲ್ಲಿ ಭ್ರಮೆ ಹಿಂಗಿ, 
ಜ್ಞಾನದಲ್ಲಿ ಸಂಚವಿಲ್ಲದೆ ನಿಂದ ನಿಲವು, 
ನಿಃಕಳಂಕ ಮಲ್ಲಿಕಾರ್ಜುನ ತಾನು ತಾನೆ. 

೧೫೨೦ 
ಆಳಿನಪಮಾನ ಆಲ್ಬಂಗೆ[ 0] ದಲ್ಲಿ , ಆಳ್ನಪಮಾನ ಆಳಿ[ 0] ಗೆ ಬಂದಲ್ಲಿ , 
ಉಭಯದನೋವುಒಂದೆಂದು ತಿಳಿದಲ್ಲಿ , 


ಮೋಳಿಗೆ ಮಾರಯ್ಯನ ವಚನ 


೫೦೯ 


ಕರ್ತನ ನೃತ್ಯ ನುಡಿದನೆಂದು ಹೊತ್ತುಹೊರಲೇತಕ್ಕೆ ? 
ತನ್ನ ಮನೆ ಬೇನಲ್ಲಿ ಕೆಡಹಿ ಕಿತ್ತಡೆ ಕೇಡೆ ? 
ನಾನೊಡೆಯ , ತುಡುಗುಣಿಯ ಸವಿತ. 
[ ಅವನೊಡೆಯನಲ್ಲ ನಾನಡಿಗನಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೧೦೨ || 

೧೫೨೧. 
ಆಳು ಸಿಕ್ಕಿದಲ್ಲಿ ಕೈದುವಿನ ಒರೆಯ ತೆಗೆಯಬೇಕಲ್ಲದೆ, 
ಅವಧಿಗೆ ಬಂದಲ್ಲಿ ಒದಗಬೇಕಲ್ಲದೆ, 
ಬಯಲ ಚಿಪ್ಪಿರಿದು ಬೆಲ್ಲವ ಮೆದ್ದೆನೆಂದಡೆ ಮೆಚ್ಚುವರೆ ? 
ಗೆಲ್ಲದ ಜೂಜು, ಕೊಲ್ಲದ ಅರಿಗಳ ಬಲ್ಲವರು ಮೆಚ್ಚುವರೆ ? 
ಸೊಲ್ಲಿನ ಮಾತಿಂಗೆ ನೆರೆ ಬಲ್ಲವರು ಸಿಕ್ಕುವಡೆ, ಗೆಲ್ಲ ಗೂಳಿತನವೆ ? 
ಬರಿಯ ಚೀರದ ಪಸರಕ್ಕೆ ಲಲ್ಲೆಯ ಮಾತೇ 
ಒಳ್ಳಿಹ ನಿಃಕಳಂಕ ಮಲ್ಲಿಕಾರ್ಜುನನ ಸಂಗ. 

| ೧೦೩ || 


೧೫೨೨ 
ಇಂತೀ ಗುರುಸ್ಥಲವ ಲಿಂಗಸ್ಥಲವ, ಅಂಗೀಕರಿಸಿ ನಿಂದ ಶರಣನ ಇರವು 
ವಾಯುವಿನ ಕೈಯ ಗಂಧದಂತೆ, 
ಸಾವಯ ನಿರವಯವ ಭೇದಿಸುವ ಸುನಾದದಂತೆ, 
ಅದ್ರಿಯ ಮುಸುಕಿದ ಮುಗಿಲ ರಂಜನೆಯ ಸಂದೇಹದ ನಿರಂಜನದಂತೆ, 
ಅಂಬುಧಿಯ ಚಂದ್ರನ ಪೂರ್ಣದ ಬೆಂಬಳಿಯಂತೆ. 
ಇಂತೀ ನಿಸ್ಸಂಗದಲ್ಲಿ ಸುಸಂಗಿಯಾದ ಐಕ್ಯಂಗೆ, 
ಬಂಧ ಮೋಕ್ಷ ಕರ್ಮಂಗಳೆಂದು ಸಂದೇಹವಿಲ್ಲ , 
ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೦೪ || 
೧೫೨೩ 
ಇಂದ್ರಿಯಂಗಳ ಕಟ್ಟಿ ವಸ್ತುವನರಿಯದೆಹೆನೆಂದಡೆ, ಕರೆವ ಹಸುವಲ್ಲ. 
ಇಂದ್ರಿಯಂಗಳ ಬಿಟ್ಟು ವಸ್ತುವನರಿದೆಹೆನೆಂದಡೆ, ಬಿಡಾಡಿಯಲ್ಲ. 
ವಸ್ತುವನರಿವುದಕ್ಕೆ ಎರಡಳಿದು ಒಂದುಳಿಯಬೇಕು, 
ಆ ಸಂಧಿಯ ಬೆಸುಗೆಯಲ್ಲಿ ನಿಂದಿರ್ಪವನ ಅಂದವ ನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೦೫ || 
೧೫೨೪ 
ಇಕ್ಕುವುದಕ್ಕೆ ಮುನ್ನವೆ ಬಾಯಾರಿ, 
ಕೊಡುವುದಕ್ಕೆ ಮುನ್ನವೆ ಕೈಯಾಂತು ಮತ್ತೇಕೆ ? 


೫೧೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಮಾತಿನ ಮಾಲೆಯ ತೂತರುಗಳ ಕಂಡು, 
ನಿರ್ಜಾತನಡಗಿದ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೦೬ || 


೧೫೨೫ 


ಮನಾಳ ನಾಡಿಗಳಲಿ , 


ಇಡಾ ಪಿಂಗಳ ಸುಷಮ್ಮನಾಳ ನಾಡಿಗಳಲ್ಲಿ , 
ಆತ್ಮನು ಸಂಚರಿಸಬಾರದೆಂಬ ಯೋಗಾಂಗದ ಅಣ್ಣಗಳು ಕೇಳಿರಯ್ಯಾ, 
ಆ ವಾಯುವನಧೋಮುಖಕ್ಕೆ ತರಬಾರದೆಂದು, 
ಊರ್ಧ್ವಮುಖಕ್ಕೆ ತಂದು, ಅಮೃತವನುಂಡೆಹೆನೆಂಬ 
ಅಷ್ಟಾಂಗಕರ್ಮಿಗಳು ಕೇಳಿರೋ , 
ಶರೀರದಲ್ಲಿ ಶುಕ್ಲ ಶೋಣಿತ ಮಜ್ಜೆ ಮಾಂಸ ಇವರೊಳಗಾದ | 
ಸಾಕಾರದ ತಲೆಯಲ್ಲಿ ನಿರಾಕಾರದ ಅಮೃತವ ಉಂಡೆಹೆನೆಂಬುದು ಹುಸಿಯಲ್ಲವೆ ? 
ಬಂಜೆಯಾವಿಂಗೆಕ್ಷೀರದ ಕೆಚ್ಚಲುಂಟೆ ? 
ಕಲ್ಲಿನ ಹಳ್ಳದಲ್ಲಿ ಚಿಲುಮೆಯ ಸಾರವುಂಟೆ ? 
ಹೊಲ್ಲಹ ದೇಹದಲ್ಲಿ ನಲ್ಲಹ ಕ್ಷೀರವುಂಟೆ ? 
ಇವನೆಲ್ಲವನರಿಯದೆ ಬಲ್ಲ ತನವ ಸೂರೆಗೊಟ್ಟ 
ಗೆಲ್ಲಗೂಳಿಗೆಲ್ಲಿಯದೊ , ಲಿಂಗಾಂಗಸಂಯೋಗದ ಪರಿ ? 
ಹರಿವ ವಾರಿಧಿಗೆ ನೊರೆ ಪಾಂಸೆ ಮುಸುಕುವುದೆ ? 
ಸುಡುವ ಅನಲಂಗೆ ತೃಣದ ಕಟ್ಟು ನಿಲುವುದೆ ? 
ಅರಿವ ಪರಂಜ್ಯೋತಿಪ್ರಕಾಶಂಗೆ ತನುವ ದಂಡಿಸಿ, 
ಕಂಡೆಹೆನೆಂಬ ಭ್ರಾಂತೆಲ್ಲಿಯದೊ ? 
ಆತನಿರವು ಘಟಮಠದೊಳಗೆ ಗ್ರಹಿಸಿರ್ಪ ಬಯಲಿನ ಇರವಿನಂತೆ 
ರವಿಯೊಳಗೆ ಸೂಸುವ ಕಿರಣದಂತೆ, ವಾಯುವಿನ ಬೆಂಬಳಿಯ ಗಂಧದಂತೆ 
ಬಿತ್ತಳಿದ ರಜ್ಜುವಿನ ತೈಲದ ಕುಡಿವೆಳಗಿನ ಕಳೆಯಂತೆ 
ಭಾವದ ಮಧ್ಯದಲ್ಲಿ ನಿಂದ ಓಂಕಾರಸ್ವರೂಪವನರಿಯದೆ 
ಕೆಟ್ಟರಲ್ಲ ಕರ್ಮಯೋಗಿಗಳು. 
ಪಳುಕಿನ ಶಿಲೆಯ ತೆರದಲ್ಲಿ ನಿಂದ ವಾರಣದಂತೆ, ನಿನ್ನ ನೀ ತಿಳಿಯಾ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸರ್ವಾಂಗಭರಿತವಾದ ಶರಣ . || ೧೦೭ || 


೧೫೨೬ 
ಇದ್ದುದ ಇಲ್ಲದಲ್ಲಿ ನೋಡಲಿಕೆ ಅಲ್ಲಿಯೆ ಅಡಗಿತ್ತು . 
ಇಲ್ಲದುದ ಇದ್ದುದೆಂದು ನೋಡಲಿಕಾಗಿ, 
ಇದ್ದಲ್ಲಿಯೆತಯವಾಯಿತ್ತು 


ಮೋಳಿಗೆ ಮಾರಯ್ಯನ ವಚನ 


ಇಂತು ಉಭಯವ ಕಡೆಗಾಣಿಸಲಾಗಿ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಯೆ ಇದ್ದಿತ್ತು . 

|| ೧೦೮ || 
೧೫೨೭ 
ಇನ್ನು ಕೇಳಿ ಅರಿದೆಹೆನೆಂಬಾಗ ಮುಂದಕ್ಕೆ ಮರವೆಯೆ ? 
ಮುಂದನರಿದು ಹಿಂದೆ ಮರೆವಾಗ ಭೂತಕಾಯವೆ ? 
ಹಿಂದಕ್ಕೂ ಮುಂದಕ್ಕೂ ಈ ದ್ವಂದ್ವ ಭೇದವ , 
ಇದರಂದವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೦೯ || 
೧೫೨೮ 
ಇನ್ನೇನಹುದೆಂಬೆ, ಇನ್ನೇನಿಂಬೆ, ಎಲ್ಲಾಮಯವುನೀನಾಗಿ ? 
ಹಿರಿದಹ ಗಿರಿಯ ಹತ್ತಿ , ಬಿದಿರೆಲೆಯ ತರಿದವನಂತೆ, 
ಒಂದ ಬಿಟ್ಟೋಂದ ಹಿಡಿದಡೆ ಅದೆಲ್ಲಿಯ ಚಂದ ? 
ಹಿಂಗುವುದಕ್ಕೆ ಠಾವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೦ || 
೧೫೨೯ 
ಇರಿ ಎಂಬುದಕ್ಕೆ ಮುನ್ನವೆ ಒಡಲು ಹರಿಯಿತ್ತೆ ? 
ಮಾತನಾಡುವುದಕ್ಕೆ ಮುನ್ನವೆ ಮನ ಸಂದಿತ್ತೆ ? 
ಕಲ್ಪತರುವಿನ ನಾಮವ ಹಡೆದ ದುತ್ತೂರದಂತೆ, 
ಭಕ್ತ ವಿರಕ್ತರೆಂದಡೆ ಸತ್ಯರಪ್ಪರೆ ? 
ಅದು ನಿಶ್ಚಯವಲ್ಲ , ನಿಃಕಳಂಕ ಮಲ್ಲಿಕಾರ್ಜುನೊಪ್ಪದ ಮಾತು. || ೧೧೧|| 

೧೫೩೦ 
ಇರಿವ ಆಸಿ , ನೋವಬಲ್ಲುದೆ ? 
ಬೇಡುವಾತ ರುಜವ ಬಲ್ಲನೆ ? 
ಕಾಡುವ ಕಾಳುಮೂಳರ ವಿಧಿ ಎನಗಾಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೨ || 
೧೫೩೧ 
ಇರುವೆ ಆನೆಯ ನುಂಗಿತ್ತು , ಹೊಟ್ಟೆಗೆಯದೆ ಮಿಕ್ಕುವರ ನುಂಗಿತ್ತು . 
ಮತ್ತೊಂದು ಗಜ ಒತ್ತಿ ಬರಲಾಗಿ ಕಚ್ಚಿತ್ತು . 
ಕಚ್ಚಿದ ವಿಷ ತಾಗಿ ಮತ್ತನಾಗಿ ಬಿದ್ದಿತ್ತು . 
ನಾಗಾಲಡಿಯಾಗಿ ಆನೆಯದೆ 
ತಾನುಳಿದ ಪರಿಯ ನೋಡಾ, 
ಈ ವಸ್ತುವನ್ನೇಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೧೩ || 


೫೧೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೫೩೨ 
ಇಷ್ಟಲಿಂಗಕ್ಕವಿರ್ತದ ಭಾಜನದೆಂದು, 
ತುತ್ತ ನುಂಗವುದಕ್ಕೊಂದು ಮಿಥ್ಯದ ಭಾಜನದೆಂದು, 
ಈ ಅಚ್ಚುಗದಲ್ಲಿ ಬಿದ್ದು ಸಾವರಿಗೆತ್ತಣ ಲಿಂಗಾರ್ಪಿತ ? - 
ಮಜ್ಜನ ಮಲಿನ ಹೊದ್ದಿಹ ಸುಖ ಶೃಂಗಾರ, ಇವರೊಳಗೆ ವರ್ಜಿತವೆಂದೆ. 
ಲಿಂಗಕ್ಕೊಂದು ಹಂಗು , ತಾನುಂಬದಕ್ಕೆ ಒಂದು ಹಂಗು, . 
ಇದರಂದವನರಿಯದೆ ಬೆಳದಿಂಗಳಲ್ಲಿ ನಿಂದು, ಹೆಂಡವ ಕೊಂಡವನಂತೆ 
ಲಿಂಗದ ಸಂದನೇನ ಬಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೧೧೪ || 


೧೫೩೩ 


ಇಷ್ಟಲಿಂಗದಲ್ಲಿ ಮುಟ್ಟುತಟ್ಟು ಬಲ್ಲವಂಗೆ 
ಕಷ್ಟನಿದ್ರೆಯ ಮುಟ್ಟುವ ಭೇದವ, ತಟ್ಟುವ ಪರಿಯಿನ್ನೆಂತುಟೋ ? 
ಇಂತಿವರು ಮುಟ್ಟರು, ಅರಿಯರು, ನಿಶ್ಚಯದ ನಿಜ ಏಕತ್ವವನರಿಯರು. 
ಇವರಿಷ್ಟಲಿಂಗವ ಮುಟ್ಟಿ ಪೂಜಿಸಲೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ ? || ೧೧೫ || 

೧೫೩೪ 
ಇಷ್ಟಲಿಂಗ ನಿದ್ರೆಯಲ್ಲಿ ಸೃಷ್ಟಿಯ ಮೇಲೆಬಿದ್ದು ಹೊರಳುವಾಗ , 
ನಿಷ್ಟಾವಂತರೆಂತಾದಿ ? 
ಅದು ನಿಮಗೆ ಇಷ್ಟಲಿಂಗವೊ , ಪ್ರಾಣಲಿಂಗವೊ ? 
ಕಟ್ಟಿದವನ ಕೈಯ ಕೇಳಿಕೊಳ್ಳಿ. 
ಹೀಂಗಲ್ಲದೆ, ಬಟ್ಟಗುತ್ತತನಕ್ಕೆ ಹೊರುವ ಭ್ರಷ್ಟಭಂಡರನೇನೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೧೬ || 


೧೫೩೫ 


ಇಷ್ಟಲಿಂಗವನರ್ಚಿಸುವನ ಇರವು, 
ಹೇಮಾಚಲದ ಶಿಲೆಯಂತಿರಬೇಕು. 
ಕುಸುಮದ ಅಪ್ಪುವಿನ ಸ್ನೇಹದಂತಿರಬೇಕು, 
ಅಯಕಾಂತದ ಶಿಲೆ ಲೋಹದಂತಿರಬೇಕು, 
ಅಣುವಿನನೊಳಗಣ ನೇಣಿನಂತಿರಬೇಕು. 
ಇಷ್ಟಕ್ಕೂ ಪ್ರಾಣಕ್ಕೂ ತತ್ತುಗೊತ್ತಿಲ್ಲದೆ ಬೆಚ್ಚಂತಿರಬಲ್ಲಡೆ, 
ಆತನೇ ಇಷ್ಟ ಪ್ರಾಣ ತೃಪ್ತಿವಂತನೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೧೭ || 

೧೫೩೬ 
ಇಷ್ಟಲಿಂಗವನರಿದು ಪೂಜೆಯ ಮಾಡಿ , 
ಪ್ರಾಣಲಿಂಗವನರಿದು ಪಥ್ಯವ ಕೊಂಡು, 


ಮೋಳಿಗೆ ಮಾರಯ್ಯನ ವಚನ 


೫೧೩ 


ಜಂಗಮವಾದೆವೆಂಬ ಮಿಥ್ಯತಥ್ಯದ ಅಣ್ಣಗಳು ಕೇಳಿರೋ . 
ಕೊಟ್ಟಾತ ಗುರು, ಕೊಂಡಾತ ಶಿಷ್ಯನೆಂದು 
ಜಗದಲ್ಲಿ ಅಂದಗಾರಿಕೆಯಲ್ಲಿ ನಡೆವ ಭಂಡರಿಗೇಕೆ ಲಿಂಗಾಂಗ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೧೮ || 


೧೫೩೭ 
ಇಷ್ಟಲಿಂಗದಂಗ ಭಕ್ತಿಸಲ, ಭಾವಲಿಂಗದಂಗ ಮಹೇಶ್ವರಸ್ಥಲ, 
ಪ್ರಾಣಲಿಂಗದಂಗ ಪ್ರಸಾದಿಸ್ಥಲ, ಶರಣಸ್ಥಲದಂಗ ಐಕ್ಯಸ್ಥಲ. 
ಐಕ್ಯಸ್ಥಲದಂಗ ಅಭೇದ್ಯಸ್ಥಲದಂಗ. 
ಇಂತೀ ಉಭಯವಳಿದ ನಿರಂಗಂಗೆ ಸಲ ಕುಳ ಲೇಪವಾಯಿತ್ತು . 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೧೯ || 


೧೫೩೮ 
ಇಷ್ಟಲಿಂಗಸಂಬಂಧ, ಭಾವಲಿಂಗಸಂಬಂಧ, 
ಪ್ರಾಣಲಿಂಗಸಂಬಂಧವೆಂದು ಭಾವಿಸಿ ಕಲ್ಪಿಸುವಾಗ, 
ಅಂಗದ ಮರೆಯ ಇಷ್ಟ , ಇಷ್ಟದ ಮರೆಯ ಭಾವ, 
ಭಾವದ ಮರೆಯ ಪ್ರಾಣ, ಪ್ರಾಣದ ಮರೆಯ ಜ್ಞಾನ , 
ಇಂತೀ ಗುಣಂಗಳ ಏಕವ ಮಾಡಿ, 
ಉಭಯ ದೃಷ್ಟಕ್ಕೆ ಒಡಲಿಲ್ಲದೆ ನಿಂದ ನಿಜ, ಐಕ್ಯಾನುಭಾವ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೫೩೯ 
ಇಷ್ಟಲಿಂಗಸಂಬಂಧಿಗಳು ಭಕ್ತಿಸ್ಥಲವನರಿಯರು. 
ಪ್ರಾಣಲಿಂಗಸಂಬಂಧಿಗಳು ಮಾಹೇಶ್ವರಸ್ಥಲವನರಿಯರು. 
ಪ್ರಸಾದಲಿಂಗಸಂಬಂಧಿಗಳು ಪ್ರಾಣಲಿಂಗಸ್ಥಲವನರಿಯರು. 
ಶರಣಸ್ಥಲಭರಿತರು ಪ್ರಾಣಲಿಂಗಸಂಬಂಧವನರಿಯರು. 
ಐಕ್ಯ ನಿರ್ಲಿಪವಾದಲ್ಲಿ ಶರಣಸ್ಥಲ ನಿಂದಿತ್ತು . 
ಇಂತೀ ಐದು ಸ್ಥಲವ ಆರೋಪಿಸಿ, 
ಇದಿರಿಟ್ಟು ಕೂಡಿದಲ್ಲಿ ಆರುಸ್ಥಲವಾಯಿತ್ತು. 
ಆರುಸ್ಥಲ ವೇಧಿಸಿ ನಿಂದಲ್ಲಿ , ನೀ ನಾನೆಂಬ ಭಾವ, 
ಎಲ್ಲಿ ಅಡಗಿತ್ತು ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೧೨೧ || 


೫೧೪ 


ಸಂಕೀರ್ಣ ವಚನ ಸಂಪುಟ : ಮೂರು 


೧೫೪೦ 
ಇಷ್ಟಲಿಂಗವ ಹಿಡಿದು ಪೂಜೆಯ ಮಾಡುವಲ್ಲಿ , 
ಕಷ್ಟಗುಣಕ್ಕೆ ಬಾರದಿರಬೇಕು. 
ಪ್ರಾಣಲಿಂಗವನರಿದು ಭಾವಿಸಿದಲ್ಲಿ , 
ಜಾಗ್ರ ಸ್ವಪ್ನ ಸುಷುಪ್ತಿ ವಿಪತ್ತಿ ಲಯಕ್ಕೊಳಗಾಗದಿರಬೇಕು. 
ಹೀಂಗೆ ಉಭಯವನರಿದು ದಗ್ಧವಾದಂಬರದಂತೆ, 
ವಾರಿಯ ಕೂಡಿದ ಕ್ಷೀರದಂತೆ, 
ಭಾವಕ್ಕೆ ಭ್ರಮೆಯಿಲ್ಲದೆ, ಸಾಕಾರವ ಮರೆದು, 
ಪರತ್ರಯದ ತುಂಗೆ ತುಚ್ಛನಾಗದೆ, 
ನಿಶ್ಚಯವಾದ ಮಹಾತ್ಮಂಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೨೨ || 


೧೫೪೧ 


ಇಹದಲ್ಲಿ ಸುಖಿ, ಪರದಲ್ಲಿ ಪರಿಣಾಮಿ ಎಂಬರು, 
ಅದು ಹುಸಿ, ನಿಲ್ಲು . 
ಇಹದಲ್ಲಿ ದುಃಖಿ , ಪರದಲ್ಲಿ ಪ್ರಕೃತಿಯೆಂದೆ. 
ಇಂತೀ ಇಹಪರವೆಂಬೆರಡು. 
ಲಕ್ಷ್ಮಿಯ ಮನೆಯ ತೊತ್ತಿನ ತೊತ್ತಾದವರಿಗೆ 
ಇನ್ನೆತ್ತಣ ಮುಕ್ತಿ , ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೨೩ || 


೧೫೪೨ 
ಈದ ಪಶುವಿನ ಮೊಲೆಯಲ್ಲಿ ಕೈಯನಿಕ್ಕಿದಡೆಕ್ಷೀರವಲ್ಲದೆ, 
ಬಂಜೆಯಾವಿನ [ ಮೊಲೆಯಲ್ಲಿ] ಉಂಟೆ ? 
ಇದರಂದವ ತಿಳಿವುದು ಲಿಂಗಾಂಗಿಗಳು. 
ಹೊತ್ತು ತುಂಬಿದವಳು ಬಲ್ಲಳು ತನ್ನ ನಿತ್ತರಿಸುವ ಬೇನೆಯ. 
ಭಕ್ತಿಯುಳ್ಳವರು ಬಲ್ಲರು ನಿಶ್ಚಟದ ಲಿಂಗಾಂಗಿಗಳ 
ಇಂತೀ ಸತ್ಯವನರಿಯದೆ ಹೊತ್ತುಹೋಕನಾಗಿ ನುಡಿವ 
ಮರ್ತ್ಯರಿಗೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


೧೫೪೩ 


ಈರೇಳುಭುವನ ವಳಯ ಮಧ್ಯದಲ್ಲಿ , ಹುಟ್ಟಿದುದೊಂದು ಚಿತ್ರ . 
ಅದನೇನ ಹೇಳುವೆ ? ಕಣ್ಣಿಂಗೆ ರೂಪಿಲ್ಲ , ಕೈಗೆ ಹಿಡಿಯಿಲ್ಲ . 
ನೆನೆವುದಕ್ಕಗೋಚರವಾಗಿ ನಿಂದು ಸುಳಿಯಿತ್ತು ನೋಡಾ. 


ಮೋಳಿಗೆ ಮಾರಯ್ಯನ ವಚನ 


೫೧೫ 


|| ೧೨೫ || 


ಆ ಸುಳುಹಿನ ಮರೆಯಲ್ಲಿ ಬಂದು ಹಿಡಿಯಲಾಗಿ , 
ಕೂಸುಸತ್ತು , ಅತ್ತ ನೀರಿನಲ್ಲಿ ಮುಕ್ತಿಯೆಂಬವಳು ಹುಟ್ಟಿದಳು. 
ಮುಕ್ತಿಯ ಬಸುರಲ್ಲಿ ಸತ್ತವರೆಲ್ಲ ಐದಾರೆ. 
ಹೊತ್ತುಹೋರಿ ಕರೆಯಲಾಗಿ, 
ನಿಚ್ಚಟದ ಅಲಗ ಹಿಡಿದು ಕುತ್ತಿದರಯ್ಯಾ , ಹೊಟ್ಟೆಯ ಹುರಿಯ . 
ಕುತ್ತಿದ ಬಾಯಲ್ಲಿ ಕೂಳ ಸುರಿದು, ಅವರೆಲ್ಲ ಉಂಟಾದರು. 
ಅವರಿಗಿನ್ನೆತ್ತಣ ಮುಕ್ತಿ , ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೫೪೪ 
ಈರೇಳುಲೋಕವಕೋಡಗ ನುಂಗಿತ್ತ ಕಂಡೆ. 
ನುಂಗಿದಕೋಡಗವ ಗುಂಗುರ ನುಂಗಿತ್ತು . 
ಗುಂಗುರ ಬಂದು ಕಣ್ಣ ಕಾಡಲಾಗಿ , 
ಕಣ್ಣಿನ ಕಾಡಿಗೆ ಅಳಿಯಲಾಗಿ, ಕಣ್ಣಿನ ಬಣ್ಣ ಕೆಟ್ಟಿತ್ತು. 
ಕಣ್ಣಿನ ಒಡೆಯ ನೋಡಿ ಗುಂಗುರ ಒರಸಲಾಗಿ, . 
ಆ ಗುಂಗುರ ಸತ್ತು ,ಕೋಡಗ ಉಳಿಯಿತ್ತು . 
ಆಕೋಡಗವನಾಡಿಸಿಕೊಂಡುಂಬ ಜೋಗಿಗಳಿಗೇಕೆ, 
ಆ ರೂಢನ ಸುದ್ದಿ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೫೪೫ 
ಈಶ್ವರನಂಗವ ತಾಳಿದ ಮತ್ತೆ ಪರ[ಕೆ ದೇಗುಲವಾಗಿರಬೇಕು] 
ತ್ರಿವಿಧದ ಆಶೆಗೆ ಮನ ಪಸರಿಸದಂತಿರಬೇಕು, ಆತನ ಗುಣ. 
ನಿರ್ಜಾತನು ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೨೬ || 


| ೧೨೭ || 


೧೫೪೬ 
ಉಂಟು ಉಂಟೆಂಬನ್ನಕ್ಕ ಸಂದೇಹಕ್ಕೀಡಾಗದೆ, 
ಇಲ್ಲಾ ಇಲ್ಲಾ ಎಂದು ಶೂನ್ಯಕ್ಕೊಳಗಾಗದೆ, 
ಇಂತೀ ಕ್ರೀಯ ಒಳಗಿನಲ್ಲಿ , ನಿಃಕ್ರೀಯ ತೆರಪಿನಲ್ಲಿ , 
ಉಭಯಚಕ್ಷು ಒಡಗೂಡಿ ಕಾಬಂತೆ, 
ನೋಡುವುದು , ಉಭಯ ನೋಡಿಸಿಕೊಂಬುದು ಒಂದೆ. 
ಕ್ರೀಯಲ್ಲಿ ಇಷ್ಟ , ಅರಿವಿನಲ್ಲಿ ಸ್ವಸ್ಥ . 
ಈ ಉಭಯ ನೀನಾಹನ್ನಕ್ಕ ದೃಷ್ಟವಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


- 


| ೧೨೮ || 


೫೧೬. 


ಸಂಕೀರ್ಣ ವಚನಸಂಪುಟ : ಮೂರು 


೧೫೪೭ 


ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾದೆನೆಂಬ 
ಡಿಂಡೆಯ ಮತದ ಹಿರಿಯರುಗಳೆಲ್ಲಾ ನೀವುಕೇಳಿರೊ , 
ಬಲೆಯೊಳಗಾದ ಹುಲಿಗೆ ಬಲಾತ್ಕಾರವುಂಟೆ ? - 
ಲಲನೆಯರ ಸಂಸರ್ಗದಲ್ಲಿದ್ದು ಚಲನೆಯಿಲ್ಲದೆ ಬಿಂದುವುಂಟೆ ? 
ಶಿಲೆಯೊಳಗಣ ಬೆಂಕಿಗೆ ಅಲಂಕಾರ ಉಂಟೆ ? 
ಸಲಿಲದೊಳಗಣ ತೃಷೆಗೆ ಆಪ್ಯಾಯನ ಉಂಟೆ ? 
ಅರಿವನರಿದಂಗಕ್ಕೆ ಮರವೆಗೆ ತೆರನುಂಟೆ ? 
ತೆರನನರಿದು, ಹರಿದಲ್ಲಿಯೆ ಅರಿಕೆ ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೨೯|| 


೧೫೪೮ 


ಉಂಡು ಕೊಂಡಾಡುವನ್ನ ಬರ, 
ವೇಶಿಯ ಮನೆಯ ದಾಸಿಯ ( ಬರಿಹುಂಡವೆಂಬೆ), 
ಈಶ್ವರನ ರೂಪತೊಟ್ಟುಕೈಯಾಂತು ಬೇಡಿದಡೆ, 
ವೇಷದ ಮರೆಯ ಬಲೆಯ ಬೀಸುವ ಬೇಟೆಗಾರನೆಂಬೆ. 
ಆಗಮವಕಲಿತು ಅವರಿಗೆ ಆಗಹೇಳಿ, ಹೋಗಿನ ದ್ರವ್ಯಕ್ಕೆ ಕೈಯಾನುವ 
ಈ ಲಾಗಿನ ಅಣ್ಣಗಳ ಬಗೆಯ ಭಕ್ತಿಯಲ್ಲಿ ಇದ್ದೆಹೆನೆಂಬವರಿಗೆ 
ಸತ್ತು ಸಾಯದ ಕುದುರೆಗೆ ಹುಲ್ಲನಡಕುವಂತಾಯಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಾ. 
ಇರದು : 

| ೧೩೦ || 

1 
೧೫೪೯ 
ಉಂಬ ಊಟ ನಿನಗೊ , ಅಶನಕೊ ಎಂಬುದನರಿ, 
ಮಾಡುವ ಭಕ್ತಿ ಮಾಡುವಂಗೊ , ಮಾಡಿಸಿಕೊಂಬವಂಗೊ 
ಎಂಬುದ ತಿಳಿದ ಮತ್ತೆ ಹೋರಿ ಆರ್ಜವ ಮಾಡಲೇಕೆ ? 
ಎಂಬುದ ತಿಳಿದ ಕೊಂಡು ಬಪ್ಪಂತೆ, ತಾ ತನ್ನ ತಿಳಿದ ಮತ್ತೆ ಅನ್ಯವೇಕೋ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೧೩೧ || 


೧೫೫೦ 
ಉಂಬ ತಳಿಗೆಯ ಬೆಳಗಿದಡೆ ನೊಂದಿತ್ತೆ , ನನ್ನ ಬೆಳಗಿದರೆಂದು ? 
ಬೆಂದ ಮಸಿಯ ತೊಳೆದಡೆ ನೊಂದಿತ್ತೆ , ಎನ್ನ ಹೊರೆಯನೆತ್ತಿದರೆಂದು ? 
ಅಂ [ ಧು ಮಂದರಂದವ ನುಡಿದಡೆ ನೊಂದು ಬೇಯಲೇಕೆ ? 
ಅವರು ನೊಂದರೂ ನೋಯಲಿ 
ಹಿಂಗಬೇಕೆಂದೆ ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೩೨|| 


ಮೋಳಿಗೆ ಮಾರಯ್ಯನ ವಚನ 


೫೧೭ 


೧೫೫೧ 
ಉಡುಪ ತನ್ನ ಕಳೆಯ ತಾ ಕಾಣಿಸಿಕೊಂಬಂತೆ, 
ಸೂರ್ಯ ತನ್ನ ಬೆಳಗ ತಾ ಕಾಣಿಸಿಕೊಂಬಂತೆ, 
ಫಲ ತನ್ನ ರುಚಿಯ ತಾ ಕಾಣಿಸಿಕೊಂಬಂತೆ, 
ಇಂತೀ ತ್ರಿವಿಧ ಉಂಟೆನಬಾರದು, ಇಲ್ಲೆನಬಾರದು. 
ತನ್ನಿಂದರಿವಡೆ ಸ್ವತಂತ್ರಿಯಲ್ಲ, ಇದಿರಿನಿಂದರಿವಡೆ ಪರತಂತ್ರಿಯಲ್ಲ . 
ಈ ಉಭಯವನಿನ್ನಾರಿಗೆ ಹೇಳುವೆ ? 
ಕಡಲೊಳಗೆ ಕರೆದ ವಾರಿಯಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೩೩ || 


೧೫೫೨ 


ಉದಕದ ಬಾಯಲ್ಲಿ ಒಂದು ರಸದ ಗಿರಿ ಹುಟ್ಟಿ , 
ಹೊಸಮಾಣಿಕ್ಯವ ನುಂಗಿತ್ತ ಕಂಡ. 
ನುಂಗುವಾಗ ಒಂದು ಗುಟುಕಿಸುವಾಗ ಎರಡು, 
ಸ್ವಸ್ಥಾನದಲ್ಲಿ ನಿಂದಾಗ ಮೂರು, 
ಅದರಂಗವ ತಿಳಿದು ಕಳೆಯಬಲ್ಲಡೆ 
ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗವ ಬಲ್ಲವ. 


೧೫೫೩ 
ಉದಕದಲ್ಲಿ ತೊಳೆದು ಕಂಡೆಹೆನೆಂದಡೆ ಮಲಿನವಲ್ಲ . 
ಪುಷ್ಪದಲ್ಲಿ ಪೂಜಿಸಿ ಕಂಡೆಹೆನೆಂದಡೆ, 
ಹೊತ್ತಿನ ವೇಳೆಗೆ ಬಂದು ಗೊತ್ತು ಮುಟ್ಟುವನಲ್ಲ . 
ನಾನಾ ಉಪಚಾರದಿಂದ ಭಾವಿಸಿ ಕೆಂಡೆಹೆನೆಂದಡೆ ಭ್ರಮೆಯವನಲ್ಲ . 
ಇದನರಿದು ಮರವೆಗೆ ತೆರಹಿಲ್ಲದಿರ್ಪ, 
ನಿಃಕಳಂಕ ಮಲ್ಲಿಕಾರ್ಜುನನ ಒಡಗೂಡಿದವನೇ . 


೧೩೫ || 


೧೫೫೪ 
ಉದಕದಲ್ಲಿ ಮಜ್ಜನವ ಮಾಡಿ, ಇಹ ಪರವ ಹರಿದವರಾರುವ ಕಾಣೆ. 
ಪುಪ್ಪದಲ್ಲಿ ಪೂಜೆಯ ಮಾಡಿ, ಪುನರಪಿಯ ಗೆದ್ದವರನಾರನು ಕಾಣೆ. 
ಕರ್ಮದಿಂದ ಒದವಿದ ಸುಖ , 
ಚರ್ತುವಿಧಕ್ಕೆ ಒಳಗಲ್ಲದೆ ಹೊರಗಾದುದಿಲ್ಲ . 
ಕರ್ಮವ ಮಾಡುವಲ್ಲಿ ಧರ್ಮವನರಿದಡೆ, ಅದು ಪಧಕ್ಕೆ ಹೊರಗೆಂದೆ. 
ಮೌಕ್ತಿಕ ಉಂಡ ಜಲಕ್ಕೆ ರಾಗ ಉಂಟೆ ಅಯ್ಯಾ ? 
ಅಮೃತದಲೊದಗಿರ್ದ ಆಜ್ಯವ ಧರಿಸಿದ ಜಿಹ್ನೆಗೆ 


soes 


ಸಂಕೀರ್ಣ ವಚನಸಂಪುಟ : ಮೂರು 


ಕರತಳ ಉಂಟೆ ಅಯ್ಯಾ ? 
ಕರದಲ್ಲದೆ ಅರಿದು ಹಿಡಿದವಂಗೆ ಬಿಡುಗಡೆ ಇನ್ನೇನೊ ? 
ಅರಿದಡೆ ತಾ, ಮರೆದಡೆ ಜಗವೆಂಬ ಉಭಯವ ಹರಿದಾಗವ ಪೂಜಕನಲ್ಲ , 
ಪ್ರತಿಷ್ಠೆಯಲ್ಲಿ ಪರಿಣಾಮಿಯಲ್ಲ, ಸ್ವಯಂಭುವಿನಲ್ಲಿ ಸ್ವಾನುಭಾವಿಯಲ್ಲ . 
ಏನೂ ಎನಲಿಲ್ಲವಾಗಿ, ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ತಾನೆಯಾಗಿ, || ೧೩೬ || 


|| ೧೩೭ || 


ಉದಕವ ನುಂಗಿದ ಕೆಸರಿನಂತೆ, ಆತ್ಮ ಗಸಣಿಗೊಳಗಾಯಿತ್ತು. 
ಉದಕವರತ ಕೆಸರಿನ ತೆರನುಂಟೆ ? 
ಈ ಉಭಯಭೇದವನರಿದಡೆ ಪ್ರಾಣಲಿಂಗಿಯೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೫೫೬ 
ಉದಕವಿಲ್ಲದಿರೆ ಅಂಬುಧಿ ತಟಾಕಂಗಳೆಂಬ ನಾಮವುಂಟೆ ? 
ಬಣ್ಣ ನಾಸ್ತಿಯಾಗಿರೆ ಬಂಗಾರವೆಂಬ ವಿಶೇಷವುಂಟೆ ? 
ಗಂಧವಿಲ್ಲದಿರೆ ಚಂದನವೆಂಬ ಅಂಗವುಂಟೆ ? 
ನೀನಿಲ್ಲದಿರೆ ನಾನೆಂಬ ಭಾವವುಂಟೆ ? 
ಜಗವೆಲ್ಲ ನಿನ್ನ ಹಾಹೆ, ಉತ್ಪತ್ಯ ಸ್ಥಿತಿ ಲಯವೆಲ್ಲ ನಿನ್ನ ಹಾಯೆ . 
ಕ್ರೀ , ನಿಃಕ್ರೀಯೆಂಬುದೆಲ್ಲ ನಿನ್ನ ಹಾಹೆ. 
ಜಗಹಿತಾರ್ಥವಾಗಿ ಭಕ್ತನಾದೆ. 
ಭಕ್ತಿ ತದರ್ಥವಾಗಿ ಮಾಹೇಶ್ವರನಾದೆ. 
ಮಾಹೇಶ್ವರ ತದರ್ಥವಾಗಿ ಪ್ರಸಾದಿಯಾದೆ. 
ಪ್ರಸಾದಿ ತದರ್ಥವಾಗಿ ಪ್ರಾಣಲಿಂಗಿಯಾದೆ. 
ಪ್ರಾಣಲಿಂಗಿ ತದರ್ಥನಾಗಿ ಶರಣನಾದೆ. 
ಶರಣ ತದರ್ಥವಾಗಿ ಐಕ್ಯನಾದೆ. 
ಇಂತೀ ಷಡುಸ್ಥಲಮೂರ್ತಿಯಾಗಿ ಬಂದೆಯಲ್ಲಾ 
ಸಂಗನಬಸವಣ್ಣ , ಚೆನ್ನಬಸವಣ್ಣ , 
ನಿಮ್ಮ ಸುಖದುಃಖದ ಪ್ರಮಥರು ಸಹಿತಾಗಿ 
ಏಳುನೂರೆಪ್ಪತ್ತು ಅಮರಗಣಂಗಳು, ಗಂಗೆವಾಳುಕ ಸಮಾರುದ್ರರು 
ಮತ್ತೆ ಅವಧಿಗೊಳಗಲ್ಲದ ಸಕಲಪ್ರಮಥರು ಬಂದರಲ್ಲಾ . 
ಬಂದುದು ಕಂಡು ಎನ್ನ ಸಿರಿ ಉರಿಯೊಳಗಾಯಿತ್ತು . 
ಎನ್ನ ಭವದ ಉರಿಯ ಬಿಡಿಸು, 
[ಭವವಿರಹಿತ ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೩೮|| 


ಮೋಳಿಗೆ ಮಾರಯ್ಯನ ವಚನ 


೫೧೯ 


೧೫೫೭ 
ಉದಕದ ರಸದಂತೆ, ಅಗ್ನಿಯ ಉಭಯದಂತೆ, 
ವಿಷ ನಿರ್ವಿಷದಂತೆ ಕಾಬ, ಕಾಣಿಸಿಕೊಂಬ ಭೇದ. 
ತನುವಿನ ಮೇಲಿನ ಲಿಂಗದ ನೆನಹು, ಪ್ರಾಣನ ಮೇಲಿಹ ಭಾವದ ಸಂಚು. 
ಆ ಉಭಯವನೊಳಕೊಂಡ ಜ್ಞಾನದ ಬಿಂದು, 
ಸದಮಲ ಬೆಳಗಿನೊಳಗೆ ಮತ್ತೆ ಬಿಡುಮುಡಿ ಎರಡಿಲ್ಲ . 
ಆದು ಶರಣನ ನಿಜಕ್ಕ, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೩೯ || 


282805 
ಉದ್ಯಾಪನ ವ್ಯಾಪಾರ ಕೃತಭೇದ ಸರ್ವವನರಿದು, 
ತ್ಯಾಗಾಂಗನಾಗಿ,ಭೋಗಾಂಗನಾಗಿ , ಯೋಗಾಂಗನಾಗಿ, 
ತಾಮಸ ನಿರಸನವಾಗಿ , ಭೂತ ಭವಿಷ್ಯದ್ವರ್ತಮಾನಕ್ಕೆ ಹೊರಗಾಗಿ ನಿಂದ 
ನಿಜತತ್ವದಂಗಕ್ಕೆ ಬೇರೆ ಮಂಗಲೋತ್ತರವರಸಲಿಲ್ಲ . 
ಲಿಂಗವನಂಗಬಾಹ್ಯದಲ್ಲಿ ಇರ್ದಿಹೆನೆಂಬ ಭಾಂತಿಲ್ಲ . 
ಆತ ಲಿಂಗವೆ ಅಂಗವಾದ ಕಾರಣ , ಪೃಥಕ್ ಎಂಬುದಿಲ್ಲ . 
ಆತನಂಗವೆ ಮಂಗಲದೊಡಲು, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೪೦ || 

೧೫೫೯ 
ಉಪೇಕ್ಷೆಯಿಂದ ಉರಿವ ಬೆಳಗು, ಪವನನ ಪ್ರಾಣಕ್ಕೆ ಒಳಗು. 
ಸ್ವಯಸಂಪರ್ಕದಿಂದ ಒದಗಿದ ಬೆಳಗು, ಅನಲನ ಆಹುತಿಗೆ ಹೊರಗಾಗಿಪ್ಪುದು. 
ಇಂತೀ ವಾಗತದ ಮಾತಿನ ಮಾಲೆ, ಸ್ವಯಾತವ ಮುಟ್ಟಬಲ್ಲುದೆ ? 
ಸ್ಥಲಜ್ಞಾನ, ಯಾಚಕತ್ವ , ಸ್ಟಲಭರಿತನ ಮುಟ್ಟಬಲ್ಲುದೆ ? 
ಇಂತೀ ಉಭಯದೊಳಗನರಿತು, 
ಇಷ್ಟಕ್ಕೆ ಕ್ರೀ , ಭಾವಕ್ಕೆ ಜ್ಞಾನ ಸಂಪೂರ್ಣವಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ತಾನು ತಾನೆ. 

|| ೧೪ || 
೧೫೬೦ 
ಉಭಯವ ನೆಮ್ಮಿ ಹರಿವ ನದಿಯಂತೆ, ಮಾಡುವ ಕ್ರೀ , ಅರಿವ ಚಿತ್ರ . 
ಈ ಉಭಯದ ನೆಮ್ಮುಗೆಯಲ್ಲಿ ಭಾವಿಸಿ ಅರಿವ ಚಿತ್ರ , 
ಅಂಗದ ಮುಟ್ಟನರಿತು ನಿಜಸಂಗದ ನೆಲೆಯಲ್ಲಿ ನಿಂದು, 
ಉಭಯ ನಿರಂಗವಾದಲ್ಲಿ , 
ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೪೨ || 


೫೨೦ 


ಸಂಕೀರ್ಣ ವಚನ ಸಂಪುಟ : ಮೂರು 


೧೫೬೧ 
ಉರಿ ಆತ್ಮಸ್ಥಾವರಂಗಳಲ್ಲಿ ನಂದದಿಹನ್ನಕ್ಕ , 
ನೀರು ಒಂದರಲ್ಲಿಯೆ ಇಂಗದಿಹನ್ನಕ್ಕ , 
ಬೆಳಗು ಒಂದರಲ್ಲಿ ಸಂದಳಿದಿಹನ್ನಕ್ಕ , 
ಲಿಂಗವೆಂಬುದೊಂದು ಪ್ರಮಾಣವುಂಟು. 
ಆ ಪ್ರಮಾಣು ಅಪ್ರಮಾಣಹನ್ನಕ್ಕ , 
ಭಾವ ಮೂರು, ನಿರ್ಭಾವ ಮೂರು, 
ಸ್ಕೂಲವಾರು, ತತ್ತ್ವವೈದು, ಇಂತಿವುಕೂಡೆ, 
ಅಳೆದು ಮರಳಲಿಕ್ಕೆ ಹಲವುಸ್ಥಲ ಕುಳ ಬೇರಾಯಿತ್ತು . 
ಬಂಗಾರವೊಂದು ಹಲವುತೊಡಿಗೆಯ ಹೋಲಬಾದಂತೆ, 
ತನ್ನಷ್ಟೇ ತಪ್ಪಷ್ಟವುಭಯವಕೂಡುವನ್ನಬರ, 
ನಿಃಕಳಂಕ ಮಲ್ಲಿಕಾರ್ಜುನನೆಂದೆನುತ್ತಿರಬೇಕು. 


|| ೧೪೩ || 


೧೫೬೨ 


ಉರಿಗೆ ರಸ ನಿಂದಾಗದೆ ರಸಸಿದ್ದಿ ಎಂದೆ. 
ಅಸಿಗೆ ಶರೀರ ನಿಂದಲ್ಲಿಯೆ ಕಾಯಸಿದ್ದಿ ಎಂದೆ. 
ಲಿಂಗವಿಡಿದ ತನುವಿಂಗೆ ಅಂಗವ್ಯಾಪಾರವ ಬಿಟ್ಟಾಗವೆ, ಲಿಂಗಸಿದ್ದಿ ಎಂದೆ. 
ಇದರಂಗ ಒಂದೂ ಇಲ್ಲದಿರ್ದಡೆ, 
ತ್ರಿಭಂಗಿಯಂ ತಿಂದು ಅಂದಗೆಡುವನಿಗೇಕೆ, ಲಿಂಗದ ಶುದ್ದಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೪೪ || 


೧೫೬೩ 
ಉರಿದು ಬೇವುದು ಉರಿಯೋ , ಮರನೋ ? 
ಹರಿದು ಕೊರೆವುದು ನೆಲನೋ , ನೀರೊ ? 
ನೆಲ ನೀರಂತಾದುದು ಅಂಗಲಿಂಗಸಂಬಂಧ. 
ಉರಿ ಮರೆದಂತಾದುದು ಪ್ರಾಣಲಿಂಗಸಂಬಂಧ. 
ಇಂತೀ ನಾಲ್ಕರ ಗುಣ ಉಭಯಕೂಟವಾದುದು ಶರಣಸ್ಥಲ. 
ಆ ಸ್ಟಲ ಸುರಧನುವಿನ ಕೆಲವಳಿಯಂತೆ, ಮರೀಚಿಕಾಜಲದ ವಳಿಯಂತೆ, 
ಮಂಜಿನ ರಂಜೆಯ ಝಂಝಾಮಾರುತನಂತೆ. 
ಆ ಸಂಗ ನಿಸ್ಸಂಗ ಐಕ್ಯಸ್ಥಲ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೪೫ || 


ಮೋಳಿಗೆ ಮಾರಯ್ಯನವಚನ 


4೨೧ 


೧೫೬೪ 


ಉರಿದು ಸತ್ತುದು, ಮತ್ತುರಿದು, 
ನಾನಾ ಭೇದಂಗಳ ಘಟಮಟಂಗಳ ಆಶ್ರಯಕೊಡಲಾಗಿ, 
ಮತ್ತೆ ಭಸ್ಮವಾಗಿ, ಒಡಲಗಿಡದ ತೆರದಂತೆ. 
ಇಂತೀ ತ್ರಿವಿಧದ ಕುರುಹಿನ ಲಕ್ಷದ ಭೇದ ಒಪ್ಪಿರಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ . 


|| ೧೪೬ || 


೧೫೬೫ 


ಉರಿ ನೀರು ಕುಂಭದಂತೆ ಆಗಬಲ್ಲಡೆ, ಕಾಯಲಿಂಗಸಂಬಂಧಿ. 
ತರು ಧರಿಸಿದ ನೀರು ಉರಿಯಂತಾಗಬಲ್ಲಡೆ, ಭಾವಲಿಂಗಸಂಬಂಧಿ. 
ಕರ್ಪುರ ಧರಿಸಿದ ಅಪ್ಪು ಉರಿಯ ಯೋಗದಂತಾಗಬಲ್ಲಡೆ) ಪ್ರಾಣಲಿಂಗ 
ಸಂಬಂಧಿ. 
ಇಂತೀ ಇವನಿಪ್ಪ ಭೇದವನರಿದು ನಿಶ್ಚಯಿಸಿದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೪೭ || 


೧೫೬೬ 
ಉರಿಯ ಬಣ್ಣದಸೀರೆಯನುಟ್ಟು , ಹರಶರಣರೆಲ್ಲರೂ ಮದುವೆಗೆ ಹೋದರು. 
ನಿಬ್ಬಣಿಗನ ಹಿಂದುಳುಹಿ , ಮದುವೆಯ ಹರೆ ಮುಂದೆಹೋಯಿತ್ತು . 
ಮದುವೆಗೆ ಕೂಡಿದ ಬಂಧುಗಳೆಲ್ಲರು, 
ಮದವಳಿಗನ ಮದವಳಿಗಿತ್ತಿಯ ಕಾಣದೆ, 
ಕದನವಾಯಿತ್ತು ಮದುವೆಯ ಮನೆಯಲ್ಲಿ . 
ಈ ಗಜೆಬಜೆಗಂಜಿ ಹರೆಯವ ಸತ್ಯ . 
ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ. 
ಇನ್ನು ಮದುವೆಯ ಸಡಗರವೇಕೆಂದ, ನಿಃಕಳಂಕ ಮಲ್ಲಿಕಾರ್ಜುನ. | ೧೪೮ || 


೧೫೬೭ 


ಉರಿಯೊಳಗಣ ಶೈತ್ಯದಂತೆ, ಶೈತ್ಯದೊಳಗಣ ಉರಿಯಂತೆ, 
ಅರಿದು ಅರುಹಿಸಿಕೊಂಬುದೇನು ಹೇಳಾ ? 
ಅದು ಚಂದ್ರನೊಳಗಣ ಕಲೆ, 
ತನ್ನಂಗದ ಕಳೆಯಿಂದ ಉಭಯದೃಷ್ಟವ ಕಾಣಿಸಿಕೊಂಬಂತೆ, 
ಆ ಇಷ್ಟದ ದೃಷ್ಯದ ಕಾಣಿಸಿಕೊಂಡಂತೆ, 
ಅರಿವುದು, ಅರುಹಿಸಿಕೊಂಬುದು ಒಡಗೂಡಿದಲ್ಲಿ ಶರಣ ಸ್ಥಲ. 


೫೨೨ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಸಂಬಂಧಸಮಯ ನಿಂದಲ್ಲಿ ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೪೯ || 


೧೫೬೮ 


ಉ [ ರಿವ ಗಿರಿಯ ಮೇಲೆ ಬೆಣ್ಣೆಯ ಕೋಣ ಹುಟ್ಟಿ , 
ಕರ್ಪುರದ ಘಟ್ಟಿ ಸೋಪಾನ ಕಟ್ಟಿತ್ತು. 
ಅಜು ಮಂಜಿನ ನೀರು, ಆ ನೀರ ತುಂಬುವುದಕ್ಕೆ ಮಳಲ ಮಡಕೆ, 
ತುಂಬಿ ಹಿಡಿವುದಕ್ಕೆ ಕೈಯಿಲ್ಲದೆ, ನಡೆವುದಕ್ಕೆ ಕಾಲಿಲ್ಲದೆ, 
ಮೀರಿ ಹೊರುವುದಕ್ಕೆ ತಲೆಯಿಲ್ಲದೆ ತುಂಬಿ ತರಬೇಕು. 
ತಂದು ಬಂದು ನಿಂದಲ್ಲಿ , ಕಣ್ಣಿಲ್ಲದೆನೋಡಿ, 
ಕೈಯಿಲ್ಲದೆ ಮುಟ್ಟಿ , ಬಾಯಿಲ್ಲದೆ ಈಂಟಿ, 
ಅರಿವಿಲ್ಲದ ತೆರದಲ್ಲಿ ಸುಖಿಯಾದ ಐಕ್ಯಂಗೆ ಲಕ್ಷಿಸಲಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೫೦ || 


೧೫೬೯ 


ಊಟದ ಸುಖವ ಕಲಿತ ಮತ್ತೆ ನೋಟಕ್ಕೆ ದೃಷ್ಟ. 
ನೋಟದ ಸುಖವಕಲಿತ ಮತ್ತೆ ಬೇಟಕ್ಕೆ ದೃಷ್ಟ . 
ಬೇಟದ ಸುಖವ ಕಲಿತ ಮತ್ತೆ ಕೂಟಕ್ಕೆ ದೃಷ್ಟ, 
ಕೂಟದ ಸುಖವ ಕಲಿತ ಮತ್ತೆ ಜಗದಾಟಕ್ಕೆ ದೃಷ್ಟ . 
ಇಷ್ಟನರಿಯದೆ ನಿರ್ಜಾತನೆನಲೇಕೆ. 
ಇಷ್ಟಕ್ಕಂಜಿ ಈಶನ ಮರೆಯ ವೇಷವ ಬಿಟ್ಟು , 
ಎನ್ನಗಿನ್ನೇಸುಕಾಲ ಆಸಯೆಂಬ ಕೋಳವೋ , ನಿಃಕಳಂಕಮಲ್ಲಿಕಾರ್ಜುನಾ.||೧೧|| 

೧೫೭೦ 
ಊರ ಗುಬ್ಬಿಯೂ ಕಾಡಗುಬ್ಬಿಯೂ ಕೂಡಿಕೊಡು, 
ಒಣಗಿಲ ಮೇವ ತೆರನಂತೆ, 
ಭಕ್ತ ಮಾಡುವ ಠಾವಿನಲ್ಲಿ ಗುರುಚರ ಕರ್ತೃಗಳೆಂದು ಪೂಜಿಸಿಕೊಂಡು, 
ತಮ್ಮ ಆತ್ಮತೇಜರ ತಧ್ಯಮಿಥ್ಯಕ್ಕೆ ಕಡಿದಾಡುತ್ತ , 
ಆಸನ ಪಜ್ , ವಾಹನವಿಶೇಷಭೋಗಂಗಳಿಗೆ ಕುಕ್ಕನೆ ಕುದಿದು, 
ಬಿಕ್ಕನೆ ಬಿರಿವ ದುರ್ಮರಿಗೆ 
ವಿರಕ್ತಿಯ ಮಾತಿನ ನಿಹಿತ ಇಂತೀ ಹೊತ್ತು ವಿಸ್ತರಿಸಲಾರದೆ, 
ಭಕ್ತರಿಚ್ಚೆವನರಿಯದೆ ತನ್ನ ನಿತ್ಯಾನಿತ್ಯವ ತಿಳಿಯಲರಿಯದೆ, 
ತನ್ನ ಪ್ರಕೃತಿಮತ್ಸರಗುಣದಿಂದ ಭಕ್ತರಂತಿಂತೆಂದು ನುಡಿವ, ತಟ್ಟುವ ಭಂಡನ, 


ಮೋಳಿಗೆ ಮಾರಯ್ಯನ ವಚನ 


೫೨ … . 


ಇಂತಿವರ ಕಂಡು ಅರ್ಚಿಸಿ ಪೂಜಿಸಿ ಶರಣೆಂಬ ಮಿಟ್ಟೆಯ ಭಂಡನ, 
ಈ ಉಭಯದ ಗುಣವನಲಂದರಿಯೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೧೫೨ || 


೧೫೭೧ 
ಊರ ಮುಂದೊಂದು ದೇವರ ಗುಡಿಯ ಕಂಡೆ. 
ದೇವರಿಲ್ಲದೆ ದೇಗುಲವಿದ್ದಿತ್ತು . 
ದೇಗುಲದೊಳಗಣ ತಮ್ಮಡಿ ಆರೈದು ನೋಡುತ್ತಿರ್ದ, 
ತನ್ನೊಗರದೊಡೆಯನ ಕಾಣದೆ. 
ಇದನಿನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೫೩ || 


೧೫೭೨ 
ಊರಾಡಿದಂತಾಡದಿರ್ದಡೆ ದೂರಿಹರನ್ನನು. 
ನಾಡಾಡಿದಂತಾಡದಿರ್ದಡೆ ಬೈದಹರೆನ್ನನು. 
ಕೆಸರೊಳಗೆ ಮುಳುಗಿ ಹೊಸಸೀರೆಯೆಂದಡೆ, 
ಅದರ ಪಾಶ] ಕುಸುಕಿರಿ[ ಯದೆ] ಮಾಣುದೆ ? 
ಈ ದೂಷಣೆ ಇನ್ನೇಸು ಕಾಲ ? 
ಭವಪಾಶರಹಿತ ಓಸರಿಸುವಂತೆ ಮಾಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೫೪ || 


೧೫೭೩ 
ಊರಿಗೆ ಹೋ [ ಹಾಗ] ಓಣಿಯ ಇಕ್ಕೆಲದ ದಾರಿಯಲ್ಲಿ ಕಟ್ಟಿದ ಕಳ್ಳರ ದಂಡೆ. 
ಅವರ ವರ್ಣ ಒಬ್ಬ ಕಪೋತ, ಒಬ್ಬ ಕೃಷ್ಣ . 
ಕಪೋತನ ಕಾಲ ಹೊಯ್ದು, ಕೃಷ್ಣನ ಕುತ್ತಿ ಕೆಡಹಿ, ಮತ್ತೆ ಹೋಗುತ್ತಿರಲಾಗಿ, 
ಓಣಿಯ ತಪ್ಪಲ ತಲಹದಲ್ಲಿ ಕಟ್ಟಿದ್ದನೊಬ್ಬ ಕಳ್ಳ , 
ಅವನ ಕಂಡು ಕೂಗುವಡೆ ಬಾಯಿಲ್ಲ , ಹೊಯ್ಯಡೆಕೈದಿಲ್ಲ . 
ಮೀರಿಹೋದಹೆನೆಂದಡೆ ಹಾದಿಗೆ ಹೋಲಬಿಲ್ಲ . 
ಇದು ಅವನ ಕೌತುಕವೋ ? ಎನ್ನ ಭಾವದ ಭ್ರಮೆಯೋ ? 
ಮುಂದಣವನ ಸುದ್ದಿಯ] ಹಿಂಗಿ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೫ | | 


೧೫೭೪ 


ಊರಿನ ಹಾದಿಯಲ್ಲಿ ಹೋಗುತ್ತಿರಲಾಗಿ, ಎಲ್ಲೂ ಬಂದಿತ್ತೊಂದು ಹಾವು - 
ಆರೂ ಇಲ್ಲದ ಠಾವಿನಲ್ಲಿ ಅದ ಮೀರಿಹೋಗಲಂಜಿದೆ. 
ಓಡಿದಡಟ್ಟಿತ್ತು ಮೀರಿ ನಿಂದಡೆ ಕಚ್ಚಿತ್ತು . 


೫೨೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ಗಾರಾದೆನಯ್ಯಾ ಈ ಹಾವ ಕಂಡು. 
ಹೋಗಲಿಲ್ಲ ನಿಲ್ಲಲಿಲ್ಲ , ಇದಕ್ಕಾರದೆ ಮೀರಿ ಹಿಡಿದ ಹಾವು 
ನಟ್ಟನಡುವೆ ಹಿಡಿಗೊಳಗಾಗಿ ಕಚ್ಚಿತ್ತು. [ ಆ] ಹಾವಿಗೆ] ತಲೆಯಿದ್ದಂತೆ ಬಾಲದಲ್ಲಿ 
[ ವಿಷ). 
ಬಾಲದ ವಿಷ ತಾಗಿ,ಊರೆಲ್ಲರೂ ಸತ್ತರು. 
ನಾ ಬದುಕಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೫೬ | | 


೧೫೭೫ 


ಊರುಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ . 
ಬಸವಣ್ಣ ಸಂಗಮಕ್ಕೆ , ಚನ್ನಬಸವಣ್ಣ ಉಳುವೆಗೆ, 
ಪ್ರಭು ಕದಳಿಗೆ, ಮಿಕ್ಕಾದ ಪ್ರಮಥರೆಲ್ಲರೂ 
ತಮ್ಮ ತಮ್ಮ ಲಕ್ಷಭಾವಕ್ಕೆ ಮುಕ್ತಿಯನೆಲ್ಲೋ ಹರು. 
ನನಗೊಂದು ಬಟ್ಟೆಯ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೫೭ | | 


೧೫೭೬ 
ಊರೆಲ್ಲರು ಬೇಟೆಗೆ ಹೋಗಿಕೊಂದರು ಕಾಡೆಮ್ಮೆಯ. 
[ ಅದು ] ಸಂದಿಗೆ ಸಾವಿರರೂಪು, ಕೊಂಬಿಗೆ ಹಿಂಗದ ವೆಜ್ಜ , 
ಅದರಂಗದ ಕಂಗಳು ಕಪ್ಪು 
ಅದ ಕೊಂದವ[0] ತಂದುಕೂಡಿದೆ ನನ್ನಂಗಳದಲ್ಲಿ . 
ಆ ಅಂಗಳ , ಅವರ ತಿಂದು ನುಂಗಿತ್ತು . 
ಮೂರು ಭುವನವ ನುಂಗಿದವರ ಕಂಡು, ಹಿಂಗಲಾರೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೫೮ || 


೧೫೭೭ 


ಊರೊಳಗಣ ಉಡುಕೇರಿಯ ನುಂಗಿತ್ತು . 
ಜಾಗಟದೊಳಗಣ ಧ್ವನಿ ಆ ಜಾಗಟವ ನುಂಗಿತ್ತು . 
ಸಾರಬಂದ ಧೀರನ ಬಾರಿಕ ಕೊಂದ. 
ನಾಡು ಹಾಳಾಯಿತ್ತು , ಪಟ್ಟಣ ಸೂರಹೋಯಿತ್ತು. 
ಕಟ್ಟರಸು ಸಿಕ್ಕಿದ, ಪ್ರಧಾನ ತಪ್ಪಿದ. 
ಎಕ್ಕಟಿಗನ ಮಕ್ಕಳು ಕೆಟ್ಟೋಡಿದರು. 
ತಪ್ಪಿದ ಪ್ರಧಾನ ಒಪ್ಪವಿಟ್ಟ ರಾಜ್ಯವ, 
ಸಿಕ್ಕಿದರಸ ಬಿಡಿಸಿ, ಎಕ್ಕಟಿಗನ ಮಕ್ಕಳ ಸಂತೈಸಿ, 
ಹಿರಿಯರಸನ ಕೈಸೆರೆಯ ಬಿಡಿಸಿ, 


೫೨೫ 


ಮೋಳಿಗೆ ಮಾರಯ್ಯನವಚನ 


ತಾ ಕೈಯೊಳಗಾಗಿ ಕೆಟ್ಟ ಪ್ರಧಾನಿ, ಸಿಕ್ಕದೆ ಕೆಟ್ಟ ಅರಸು. 
ಇವರೆಲ್ಲರು ಕೆಟ್ಟ ಕೇಡ ನೋಡಿತಪ್ಪಿದೆನಯ್ಯಾ . 
ಈ ಮಾಟಕೂಟದಹೋರಟೆಗಂಜಿ ಬಿರಿದ ಬಿಟ್ಟ ಮೇಲೆ, 
ಅಲಗಿನ ಹಂಗೇಕೆ ? 
ನಾಡಬಿಟ್ಟು ತೊಲಗಿದವಂಗೆ, ಒಂದೂರ ಸುದ್ದಿಯೇಕೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೫೯ || 
೧೫೭೮ 
ಊರೊಳಗಿದ್ದು ಊರು ಸುಡಬೇಕಲ್ಲದೆ, 
ಊರ ಹೊರಗಿದ್ದು ಸುಡಬಹುದೆ ಅಯ್ಯಾ ? 
ಕ್ರೀಯೊಳಗಿದ್ದು ಕ್ರೀಯನರಿಯಬೇಕಲ್ಲದೆ, 
ಕ್ರೀ ಹೊರಗಾಗಿ ಜ್ಞಾನವುಂಟೆ ಆಯ್ಯಾ ? 
[ಕೈದಟ್ಟುವ ಠಾವಿನಲ್ಲಿ ಕಾಳವಗಲ್ಲದೆ ] 
ಕೈದಟ್ಟದ ಠಾವಿನಲ್ಲಿ ಕಾಳಗವುಂಟೆ ಅಯ್ಯಾ ? 
ನಾ ನೀನಾದಡೆ ದೇವ, ನೀ ನಾನಾದಡೆ ದೇವ. 
ಉಭಯವ ವೇಧಿಸಿದಲ್ಲಿ ತಾನು ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೬೦ || 


೧೫೭೯ 
ಎನಗೆ ಗುರುವಾಗಿ ಬಂದನಯ್ಯಾ ಬಸವಣ್ಣನು. 
ಎನಗೆ ಲಿಂಗವಾಗಿ ಬಂದು, ಎನ್ನಂಗದಲ್ಲಿ ನಿಂದನಯ್ಯಾ ಬಸವಣ್ಣನು. 
ಎನಗೆ ಜಂಗಮವಾಗಿ ಬಂದು, ಎನ್ನ ಸಂಸಾರ ಪ್ರಕೃತಿಯ ಹರಿದ. 
ಭಕ್ತಿ ಜ್ಞಾನ ವೈರಾಗ್ಯವ ತುಂಬಿ , 
ಪಾದೋದಕ ಪ್ರಸಾದವನಿತ್ತು ಸಲಹಿದನಯ್ಯಾ ಬಸವಣ್ಣನು. 
ಆ ಬಸವಣ್ಣನಶ್ರೀಪಾದವನರ್ಚಿಸಿ, ಪೂಜಿಸಿ, 
ನಮೋ ನಮೋ ಎಂದು ಸುಖಿಯಾದೆನಯ್ಯಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೬೧ || 
೧೫೮೦ 
ಎನಗೆ ನೀನಿಂಬಕೊಡುವಲ್ಲಿ ಸಕಲವ ಪ್ರಮಾಣಿಸುವದ ಬಿಟ್ಟು , 
ನಿಃಕಲವಸ್ತುವಾಗು. 
ಶಕ್ತಿಸಮೇತವ ಬಿಟ್ಟು ನೀ ಶಕ್ತಿ ನಿರ್ಲೆಹವಾಗು. 
ಚಿತ್ಯವನೋಡಿಹೆನೆಂಬ ಹೆಚ್ಚು ಕುಂದಬಿಟ್ಟು ನಿಶ್ಚಿಂತನಾಗು. 
ಅಂದು ಮಿಕ್ಕಾದ ಭಕ್ತರ ಗುಣವ ನೋಡೆಹೆನೆಂದು ಕೊಟ್ಟ ಠಕ್ಕು ಠವಾಳವ ಬಿಡು. 


೫೨೬ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೧೬೨ || 


|| ೧೬೩ || 


ಸರ್ವರಾಗ ವಿರಾಗನಾಗಿ, ಸರ್ವಗುಣಸಂಪನ್ನನಾಗಿ, 
ಜ್ಞಾನಸಿಂಧು ಸಂಪೂರ್ಣನಾಗಿ, 
ನಿನ್ನ ಅರಿವಿನ ಗುಡಿಯ ಬಾಗಿಲ ತೆರೆದೊಮ್ಮೆ ತೋರಾ. 
ಎನ್ನಡಿಗೆ ನಿನ್ನ ಗುಡಿಯ ಸಂಬಂಧವ ನೋಡಿಹೆ, 
ಇದಕ್ಕೆ ಗನ್ನ ಬೇಡ ಚೆನ್ನ , ನಿಃಕಳಂಕ ಮಲ್ಲಿಕಾರ್ಜುನಾ. .. 

೧೫೮೧ 
ಎನ್ನ ಅರಿವು ಮರಹು ಬಸವಣ್ಣಂಗರ್ಪಿತ. 
ಎನ್ನ ಆಚಾರ ವಿಚಾರ ಬಸವಣ್ಣಂಗರ್ಪಿತ. 
ಎನ್ನ ಭಾವ ನಿರ್ಭಾವ ಬಸವಣ್ಣಂಗರ್ಪಿತ. 
ಎನ್ನ ಅಂತರಂಗ ಬಹಿರಂಗ ಬಸವಣ್ಣಂಗರ್ಪಿತ. . . 
ನಾ ನೀನೆಂಬುದು ಬಸವಣ್ಣಂಗರ್ಪಿತ. 
ಇಂತು ಎನ್ನನೆ ಬಸವಣ್ಣಂಗೆ ನಿಷೇಧಿಸಿ, ಆವ ಅವಲಂಬವು ಇಲ್ಲದೆ, 
ನಿರಾಲಂಬದಲ್ಲಿ ನಿಜನಿವಾಸಿಯಾಗಿರ್ದೆನು ಕಾಣಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೫೮೨ 
ಎನ್ನ ಚಿತ್ರಕ್ಕೆ ನಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಬುದ್ಧಿಗೆ ಮಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಅಹಂಕಾರಕ್ಕೆ ಶಿಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಮನಕ್ಕೆ ವಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಜ್ಞಾನಕ್ಕೆ ಯಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಮತಿಗೆ ಓಂಕಾರವಾದನಯ್ಯಾ ಬಸವಣ್ಣನು. 
ಎನ್ನ ನಾದಕ್ಕೆ ಆಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಬಿಂದುವಿಂಗೆ ಉಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಕಳೆಗೆ ಮಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಭವವ ಕೊಂದಹೆನೆಂದು ಬಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಸಕಲಾಸೆಯ ಕೊಂದಹೆನೆಂದು ಸಕಾರವಾದನಯ್ಯಾ ಬಸವಣ್ಣನು. 
ಎನ್ನ ವಿಕಾರವ ಕೊಂದಹೆನೆಂದು ವಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಭಕ್ತಿಗೆ ಬಕಾರವಾದನಯ್ಯಾ ಬಸವಣ್ಣನು. 
ಎನ್ನ ಶಕ್ತಿಗೆ ಸಕಾರವಾದನಯ್ಯಾ ಬಸವಣ್ಣನು. 
ಎನ್ನ ವಯಸ್ಸಿಂಗೆ ವಕಾರವಾದನಯ್ಯಾ ಬಸವಣ್ಣನು. 


ಮೋಳಿಗೆ ಮಾರಯ್ಯನ ವಚನ 


೫೩೨೭ 


ಇಂತಪ್ಪ ಮಹಾಪ್ರಣಮಂಗಳೇ ಬಸವಣ್ಣನಾಗಿ, 
ಬಸವಣ್ಣನೇ ಮಹಾಪ್ರಣಮಂಗಳಾಗಿ, 
ತಮ್ಮ ಮಠಕ್ಕೆ ತಾವೇ ಬಂದು, ಭಕ್ತಿ ವಸ್ತುವನಿತ್ತಡೆ, 
ನಾನದ ನಿಃಕಳಂಕ ಮಲ್ಲಿಕಾರ್ಜುನನ ಶರಣರಿಗಿತ್ತು ಸುಖಿಯಾದೆನು. || ೧೬೪ || 

೧೫೮೩ 
ಎನ್ನ ತನುವಿನಲ್ಲಿ ಗುರುಮೂರ್ತಿ ಸಂಗನಬಸವಣ್ಣನ ಕಂಡೆನು. 
ಎನ್ನ ಮನದಲ್ಲಿ ಲಿಂಗಮೂರ್ತಿ ಚನ್ನಬಸವಣ್ಣನ ಕಂಡೆನು. 
ಎನ್ನ ಭಾವದಲ್ಲಿ ಜಂಗಮಮೂರ್ತಿಸಿದ್ದರಾಮಯ್ಯನಕಂಡೆನು. 
ಎನ್ನ ತೃಪ್ತಿಮುಖದಲ್ಲಿ ಪ್ರಸಾದಮೂರ್ತಿ ಮರುಳಶಂಕರದೇವರ ಕಂಡೆನು . 
ಎನ್ನ ಅರಿವಿನ ಮುಖದಲ್ಲಿ ನೈಷಿ ಕಾಮೂರ್ತಿ ಮಡಿವಾಳಯ್ಯನಕಂಡೆನು. 
ಎನ್ನ ಹೃದಯಮುಖದಲ್ಲಿ ಜ್ಞಾನಮೂರ್ತಿ ಪ್ರಭುದೇವರ ಕಂಡೆನು. 
ಇಂತೀ ಷಟ್‌ಸ್ಥಲವ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠೆಯ ಮಾಡಿ ತೋರಿದ 
ನಿಃಕಳಂಕ ಮಲ್ಲಿಕಾರ್ಜುನಾ, 
ನಿಮ್ಮ ಶರಣರ ಕಂಡು, ಪರಮಸುಖಿಯಾಗಿರ್ದೆನು. 


೧೫೮೪ 
ಎನ್ನ ನೆನಹಿನ ನಿಧಿಯ ನೋಡಾ, ಎನ್ನ ಅನುವಿನ ಘನವ ನೋಡಾ. 
ಆಹಾ ಎನ್ನ ಪುಣ್ಯವೆ, ಆಹಾ ಎನ್ನ ಭಾಗ್ಯವೆ, 
ಆಹಾ ಎನ್ನ ಕಂಗಳ ಮನೆಯ ಮಾಡಿಕೊಂಡಿಪ್ಪ ನಿತ್ಯದ ಬೆಳಗೆ. 
ಎನ್ನ ಧಾನ್ಯದೊಳಗಣ ದೃಢವೆ , ಎನ್ನ ಸುಖದೊಳಗಣ ಸುಗ್ಗಿಯೆ. 
ನಿಃಕಳಂಕ ಮಲ್ಲಿಕಾರ್ಜುನಾ, 
ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದಕ್ಕೆ 
ನಮೋ ನಮೋ ಎನುತಿರ್ದೆನು. 

| ೧೬೬ || 
೧೫೮೫ 
ಎನ್ನ ಮಾಟ, ಕುರುಡ ಸಭೆಯಲ್ಲಿರ್ದು ನಗೆನಕ್ಕಂತಾಯಿತ್ತು . 
ಶೂತ್ರನಾಶದಲ್ಲಿ ಜಯಸ್ವರದ ಪಾಡಿದಂತಾಯಿತ್ತು . 
[ ಬೆಳ್ಳ ], ಹಣ್ಣಿಂಗೆ ತಾಳಿದ ದೃಷ್ಟದಂ]ತಾಯಿತ್ತು . 
ನಾ ಬಂದ ಲೀಲೆಯನಿನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. ೧೬೭|| 

- ೧೫೮೬ 
ಎನ್ನ ವಿಶ್ವಾಸದಿಂದ ನಿನ್ನ ನೋಡಿಹೆನೆಂದಡೆ, ನೀ ವಿಶ್ವಾಸಹೀನ. 
ನಿನ್ನ ವಿಶ್ವಾಸ ಎನ್ನಲ್ಲಿ ಕರಿಗೊಂಡು, ಎನ್ನ ಅದೃಢ, ನಿಮ್ಮ ಅದೃಢವಾಗಿ ನಿಂದಲ್ಲಿ , 


೫೨೮ 


ಸಂಕೀರ್ಣ ವಚನಸಂಪುಟ : ಮೂರು 


ಲಿಂಗ ಭಕ್ತ , ಭಕ್ತಲಿಂಗವೆಂಬ ಶ್ರುತಿ ತಪ್ಪದು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೬೮ || 
೧೫೮೭ 
ಎಲೆ ಆತ್ಮನೆ ಪಾತಕದ ಪಾಕುಳದಲ್ಲಿ ಏಕೆ ಹುಟ್ಟಿದೆ ? 
ಹಸಿದಡುಣಬೇಕು, ವಿಷಯವನನುಕರಿಸಬೇಕು, ಹುಸಿಯಬೇಕು. 
ಇವರೆಲ್ಲರು ಎಂದಂತೆ ಗಸಣೆಗೊಳಗಾದೆನೆನ್ನಸುವ ಕೊಂಡೊಯ್ಯೋ . 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೬೯ || 
೧೫೮೮ 
ಎಷ್ಟು ಪಟುಭಟನಾದಡೂ ಸ್ಪುಟದ ಮನೆಯಲ್ಲಿ ಅಡಗಬೇಕು. 
ದಿಟಪುಟವನರಿದಡೂ ಗುರು ಕೊಟ್ಟ ನಿಟಿಲಲೋಚನನ ಘಟಿಸಬೇಕು. 
ಭಿತ್ತಿಯ ಮೇಲೆ ಚಿತ್ತಾರ ಒಪ್ಪವಿಟ್ಟಂತಿರಬೇಕು. 
ಗುರು ಕೊಟ್ಟ ಇಷ್ಟದ ಬೆಂಬಳಿಯ ದೃಷ್ಟವನರಿಯಬೇಕು. 
ಮೆಟ್ಟಿದುದು ಜಾರಿ, ಹಿಡಿದುದ ಮುರಿದ ಮತ್ತೆ , 
ಎರಡುಗೆಟ್ಟವಂಗೆ ಇನ್ನೇತಕ್ಕೆ , ನಿಃಕಳಂಕ ಮಲ್ಲಿಕಾರ್ಜುನಾ ? || ೧೭೦ || 

೧೫೮೯ 
ಏಕಜಲ ಬಹುಜಲವಾದ ಕ್ರಮವನರಿವುದು. 
ಅದಕ್ಕೆ ದೃಷ್ಟ; 
ಅನಾದಿಯ ಪ್ರಣವನರಿಯದೆ, ಹಾದಿಯ ಕಲ್ಲ ಪೂಜಿಸಿದರಯ್ಯಾ , 
ಸಂಸಾರಕ್ಕೆ ಬೋಧೆಗೆ ಸಿಕ್ಕಿರೆ 
ಅನಾಗತಸಿದ್ಧಿಯ ಹೋದಹೊಲಬನರಿಯದೆಕೆಟ್ಟರಯ್ಯಾ. 
ಅಂಧಕಂಗೆ ಚಂದಾದ ಮುಖವುಂಟೆ ? 
ಶೃಂಗಾರ ಪಂಗುಳಂಗೆ ಯೋಜನದ ಸುದ್ದಿಯಿಲ್ಲ. 
ಲಿಂಗವನರಿಯದಂಗೆ ಜಗದ ಹಂಗಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೧೭೧ || 

೧೫೯೦ 
ಏಕಾಕಾಶದಿಂದ ಅಂಬು ಸಂಭ್ರಮಿಸಿತ್ತು . 
ಬಹುವರ್ಣದ ಧರಿತ್ರಿಯಲ್ಲಿ , ಅವರವರ ವರ್ಣಛಾಯೆ ನಿಂದಿತ್ತು . 
ಕೂಡಿವೇಧಿಸಿ ಚರಿಸಲಾಗಿ, ಒಂದೆ ಗುಣ ನಿಂದಿತ್ತು . 
ಅದು ತಟಾಕದಲ್ಲಿ ಆಶ್ರಯಿಸಲಾಗಿ ,ಸೋಮವಾಯಿತ್ತು. 
[ಕೀಳಿನಲ್ಲಿ ] ನಿಂದು ಜಾಳಿಸಲಾಗಿ,ಸೋಮ ಬಿಟ್ಟಿತ್ತು . 


ಮೋಳಿಗೆ ಮಾರಯ್ಯನ ವಚನ 


೫೨೯ 


ಭಾವಿಸಿ ನೋಡಿಹೆನೆಂದಡೆ ಪ್ರಮಾಣವಿಲ್ಲ ಕಂಡಯ್ಯಾ. 
ಇಂತೀ ಪ್ರಕಾರದಲ್ಲಿ ಜನಿಸಿದ ಪಿಂಡ ಹಿಂಗುವ ಠಾವಿನ್ನಾವುದೊ ? 
ಒಂದು ಚಕ್ರದಲ್ಲಿ ಜನಿಸಿದ ನಾನಾವರ್ಣದ ಕುಂಭಂಗಳಿಗೆ 
ಸ್ಕೂಲಸೂಕ್ಷ್ಮದ ಅನ್ಯವಕಲ್ಪಿಸಲುಂಟೇ 
ಒಂದೆ ಗುಣದ ಬಗೆಯಲ್ಲದೆ ? 
ಅಡಗಿದ ತತ್ವಂಗಳ ತತ್ವ ಮುದ್ದೆಯ ತುತ್ತನೊಲ್ಲದೆನಿಶ್ಚಯವಾದ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೧೭೨ || 


೧೫೯೧ 


ಏತದ ತುದಿಯಲ್ಲಿ ಕಟ್ಟಿದ ಮಡಕೆಯಂತೆ, ಅದ ನೀತಿವಂತರು ಮೆಟ್ಟಿ, 
ಧರೆ ಪಾತಾಳದ ಉದಕವ ತಂದು ಪಾತ್ರೆಗೆ ಹರಹಿದ ತೆರದಂತೆ, 
ಸರ್ವಮಯದಲ್ಲಿ ಒಪ್ಪಿಪ್ಪ ವಸ್ತುವನರಿಯದು, ನಿರ್ಜಾತನಾಗಬಲ್ಲಡೆ, 
ಆತ್ಮನೆಜೀವನ್ಮುಕ್ತ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೭೩ || 
೧೫೯೨ 
ಏರಿ ನೀರಕುಡಿಯಿತ್ತು , ಬೇರು ಬೀಜವ ನುಂಗಿತ್ತು . 
ಆರೈಕೆಯ ಮಾಡುವ ತಾಯಿ , ಧಾರುಣಿಯಲ್ಲಿ ಕೊರಳ ಕೊಯ್ದಳು. 
ಮಗು ಸತ್ತು , ಆ ಕೊರಳು ಬಿಡದು, ನಿಃಕಳಂಕ ಮಲ್ಲಿಕಾರ್ಜುನಾ. || ೧೭೪ || 

೧೫೯೩ 
ಐಕ್ಯ ಶರಣಸನ್ಮತವಾಗಿ, ಶರಣ ಪ್ರಾಣಸನ್ಮತವಾಗಿ, 
ಪ್ರಾಣ ಪ್ರಸಾದಸಮ್ಮತವಾಗಿ, ಪ್ರಸಾದ ಮಾಹೇಶ್ವರಸನ್ಮತವಾಗಿ, 
ಮಾಹೇಶ್ವರ ಭಕ್ತಸನ್ಮತವಾಗಿ, ಆ ಭಕ್ತ ಸಮ್ಯಕೀ ಸನ್ನದ್ದವಾಗಿ, 
ಕ್ರೀಯಿಕ್ಕಿದ ಕಿಚ್ಚಿನಂತೆ, ಅರ್ಕ ಚಂದ್ರನಂತೆ, ಆರಾರ ಚಿತ್ರಕ್ಕೆ ಹೆಚ್ಚು ಕುಂದಿಲ್ಲದೆ 
ನಿಶ್ಚಿಂತನಾದೆಯಲ್ಲಾ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೭೫ || 


೧೫೯೪ 


ಐದು ವರ್ಣದ ಪಶುವಿನ ಬಸುರಿನಲ್ಲಿ , ಮೂರು ವರ್ಣದ ಕರು ಹುಟ್ಟಿ , 
ಒಂದೇ ವರ್ಣದ ಹಾಲ ಸೇವಿಸಿ, ಹಲವು ಹೊಲದಲ್ಲಿ ತಿರುಗಾಡುತ್ತಿದ್ದಿತ್ತು. 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದ ಕುಳದ ಹೊಲಬುಗಾಣದೆ. || ೧೭೬ || 


೧೫೯೫ 


ಒಂದ ಕಂಡು ಒಂದನರಿದೆಹೆನೆಂಬನ್ನಕ್ಕೆ , ಸಂದೇಹಪದದಲ್ಲಿ ಅರಿವುದಿನ್ನೇನೋ ? 
ಒಂದನರಿತು, ಒಂದ ಮರೆತು , ಬೇರೊಂದ ಕಂಡೆಹೆನೆನುವ ಒಡಲದೇನೋ ? 


೫೩. ೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಆ ದ್ವಂದ್ವವಳಿದು, ನಿಂದ ನಿಜವೆ ಸಂದೇಹಕ್ಕೆ ಒಡಲಿಲ್ಲದೆ ನಿಂದುದು, 
ಷಡುಸ್ಟಲಭರಿತ ಪರಿಪೂರ್ಣ ನಿಃಕಳಂಕ ಮಲ್ಲಿಕಾರ್ಜುನಾ. || ೧೭೭ || 


೧೫೯೬ 


ಒಂದು ದ್ವಾರದಲ್ಲಿ ಬಂದ ಆತ್ಮಂಗೆ, ಹಲವು ದ್ವಾರದಲ್ಲಿ ಉಂಟೆಂದು, 
ಹೋಲಬುದಪ್ಪಿ ನುಡಿದವರ ನೋಡಾ. 
ವಾಯು ಒಂದಲ್ಲದೆ ಶತವಾಯುವಿಲ್ಲೆಂದೆ, ಇಂದ್ರಿಯ ಒಂದಲ್ಲದೆ ಐದಿಲ್ಲವೆಂದೆ. 
ಕರಣ ಒಂದಲ್ಲದೆ ನಾಲ್ಕಿಲ್ಲವೆಂದೆ, ಮದ ಒಂದಲ್ಲದೆ ಎಂಟಿಲ್ಲವೆಂದು. 
ವ್ಯಸನ ಒಂದಲ್ಲದೆ ಏಳಿಲ್ಲವೆಂದೆ, ಆಧಾರ ಒಂದಲ್ಲದೆ ಷಡಾಧಾರವಿಲ್ಲವೆಂದೆ. 
ಒಂದು ಬೀಜದಲ್ಲಿ ಆದ ಹಣ್ಣಿನ ರುಚಿಗೆ, ನಾನಾ ಫಲದ ರಸದ ರುಚಿ ಉಂಟೆ ? 
ಆ ಬೀಜ ಮೊಳೆತಲ್ಲಿ ಏಕರೂಪವಾಗಿ ತಲೆದೋರಿತ್ತು . 
ಬಲಿದು ಮತ್ತೆ ಹಲವುರೂಪಾಗಿ ಪಲ್ಲವಿಸಿತ್ತು . 
ನೆಲೆಯ ಕಡಿದ ಮತ್ತೆ ರೂಪಲ್ಲ ನೆಲೆಯೊಳಡಗಿದವು. 
ಸೆಲೆಸಂದ ಹೊನ್ನಿಂಗೆ ಒಟ್ಟವುಂಟೆ ? 
ಬಲುಹು ಮುರಿದವಂಗೆ ರಣದ ಸುದ್ದಿಯೇಕೋ ? 
ಜಲದಲ್ಲಿ ಮುಳುಗಿದವಂಗೆ ಇಳೆಯವರ ಸುದ್ದಿಯೇಕೋ ? 
ಇದು ಕಾರಣ, ನಾನಾ ವರ್ಣದ ಹೇಮವ ಭಾವಿಸಿ, 
ಒಂದರಲ್ಲಿ ಕಡೆಗಾಣಿಸಿದ ಮತ್ತೆ 
ಭಾವನೆಯ ಬಣ್ಣ ಒಂದಲ್ಲದೆ ಮತ್ತೆ ಭಾವಿಸಲಿಲ್ಲವಾಗಿ, 
ಅರಿದಲ್ಲಿ ಜ್ಞಾನ, ಮರೆದಲ್ಲಿ ಅಜ್ಞಾನ, 
ನಾನಾರೆಂಬುದನರಿದಲ್ಲಿಯೆ ಒಂದು ಗುಣ ನಿಂದಿತ್ತು . 
ತನ್ನ ಮರೆದಲ್ಲಿಯೆ ನಾನಾ ಸಂಚಲವಾಯಿತ್ತು, ಇದಕ್ಕಿದೇ ದೃಷ್ಟ. 
ದೇಹವಿಡಿದುದಕ್ಕೆರಡಿಲ್ಲದೆ ಮೀರಲಿಲ್ಲವಾಗಿ, 
ಜಗವನರಿವುದಕ್ಕೆ ದಿವರಾತ್ರಿಯದೆ ಮೀರಿತೋರಲಿಲ್ಲವಾಗಿ, 
ಸಂಸಾರ ಹರಿವುದಕ್ಕೆ ನಿಃಕಳಂಕ ಮಲ್ಲಿಕಾರ್ಜುನನಲ್ಲದಿಲ್ಲವಾಗಿ , || ೧೭೮ || 

೧೫೯೭ 
ಒಂದು ಪಕ್ಷಿಗೆ ಐದು ತಲೆ, ಶಿರವೊಂದರಲ್ಲಿಯೆಮೂಡಿತ್ತು ನೋಡಾ. 
ಒಡಲು ಒಂದಾಯಿತ್ತು , ಬಣ್ಣ ಹದಿನಾರಾಯಿತ್ತು. 
ಅದರ ಚಂದ ಇಪ್ಪತ್ತೆದಾಯಿತ್ತು , ಹುಟ್ಟಿದ ಗರಿ ನೂರೊಂದಾಯಿತ್ತು. 
ಆ ಹಕ್ಕಿಯ ಜೀವವಿದ್ದಂತೆ ಕೊಂದು, ಸುಡದ ಬೆಂಕಿಯಲ್ಲಿ ಸುಟ್ಟು , 
ತಲೆಯಿಲ್ಲದ ಕಣ್ಣಿನಲ್ಲಿ ನೋಡಿ, ಬಾಯಿಲ್ಲದ ನಾಲಗೆಯಲ್ಲಿ ಸವಿದು, 


ಮೋಳಿಗೆ ಮಾರಯ್ಯನ ವಚನ 


೫೩೧ 


ಸವಿವುದಕ್ಕೆ ಮೊದಲೆ ರುಚಿಯನರ್ಪಿತವ ಮಾಡಿದ ಜ್ಞಾನಜಂಗಮವನೋಡಾ. 
ಆತನ ಇರವು ತುರುಬೋ ? ಜಡೆಯೊ ? ಅರಿಯಬಾರದಣ್ಣಾ . 
ಎಣ್ಣೆ ಕೊಂಡ ಮಣ್ಣಿನಂತೆ, ಅನಲ ಕೊಂಡ ದ್ರವ್ಯದಂತೆ, 
ಕುಸುಮ ಕೊಂಡ ಗಂಧದಂತೆ, ರಸ ಕೊಂಡ ಪಾಷಾಣದಂತೆ, 
ಹೆಸರಿಡಬಾರದಯ್ಯಾ , ಆ ಜಂಗಮದಿರವ. 
ಆ ಜಂಗಮ ಬಂದು ಎನ್ನ ಹಳ್ಳಿಯಂ ಬಿಡಿಸಿ, ತಳ್ಳಿಯಂ ಹರಿದು, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ತಲ್ಲೀಯವಾದ. 

|| ೧೭೯ || 


೧೫೯೮ 


ಒಂದು ಬಾಲೆ ಕಂದನ ಹೊತ್ತು ಬಂದಿತ್ತು . 
ಕಂದ ಹುಟ್ಟಿ , ಎಡದ ಕೈಯಲ್ಲಿ ಗಡಿಗೆ, ಬಲದಕೈಯಲ್ಲಿ ಕಟ್ಟಿಗೆ. 
ಮಂಡೆಯ ಮೇಲೆಕಿಚ್ಚುಸಹಿತವಾಗಿ ಅಟ್ಟುಂಬುದಕ್ಕೆ ನೆಲಹೊಲನ ಕಾಣದೆ, 
ತಿಟ್ಟನೆ ತಿರುಗಿ, ಗಟ್ಟದ ಒತ್ತಿನಲ್ಲಿ , ಕಟ್ಟಕಡೆಯಲ್ಲಿ , 
ಒಂದು ಬಟ್ಟಬಯಲು ಮಾಳವಿದ್ದಿತ್ತು . 
ಕೈಯ ಕಂದನನಿರಿಸಿ ಕಟ್ಟಿಗೆಯ ಹೊರೆಯ ಕಟ್ಟ ಬಿಟ್ಟು , 
ಮಸ್ತಕದ ಬೆಂಕಿಯ ಕಟ್ಟಿಗೆಯ ಒತ್ತಿನಲ್ಲಿರಿಸಿ, 
[ಒತ್ತಿನ ಕಾಲ ] ಕಾಣದೆ ಹೋಲಬುದಪ್ಪಿ , ಆ ಹೊಲದೊಳಗೆ ತಿರುಗಿ ನೋಡಿ, 
ಪಶ್ಚಿಮದಲ್ಲಿ ಕಂಡ ಪಚ್ಚೆಯ ಕಲ್ಲ , ಉತ್ತರದಲ್ಲಿ ಕಂಡ ಪುಷ್ಕರದ ಕಲ್ಲ , 
ಪೂರ್ವದಲ್ಲಿ ಕಂಡ ಬಿಳಿಯಕಲ್ಲ ಮೂರೂ ಕೂಡಿ, 
ಮಡಕೆಯ ಮಂಡೆಯ ಮೇಲಿರಿಸಲಾಗಿ, ಕಂಡಿತ್ತು ಕಲ್ಲಿನ ಇರವ. 
ಉದಕವನರಸಿ ಅಳಲು] ರ್ದಿತ್ತು [ ಬೆಂಕಿ, ಆ ] ಬೆಂಕಿ ಬೇಗೆಗಾರದೆ, 
ಉದಕ ಒಡೆದು ಮಡಕೆ ನಿಂದಿತ್ತು . 
ನಿಂದ ಮಡಕೆಯ ಅಂಗವ ಕಂಡು, ಇದರ ಹಂಗೇನೆಂದು ಕೈ ಬಿಡಲಾಗಿ, 
ಮಡಕೆಯಡಗಿತ್ತು ಮೂರುಕಲ್ಲಿನ ಮಧ್ಯದಲ್ಲಿ 
ಕಟ್ಟಿಗೆ ಸುಟ್ಟ [ ವನ ] ಮಕ್ಕಳುಂಡರು ಮಿಕ್ಕವರೆಲ್ಲಾ ಹಸಿದರು. 
ಹಸಿದವರ ಸಂಗ ಗಸಣೆಗೊಳಿಸಿತ್ತು . 
ಇಂತೀ ಹುಸಿಯ ದೇಹವ ತೊಟ್ಟು ದೆಸೆಗೆಟ್ಟೆನಯ್ಯಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೮ || 


೧೫೯೯ 


ಒಂದು ಬೀಜವ ಬಿತ್ತಿದಡೆ ಮೂರುಫಲವಾಯಿತ್ತು . 
ಆ ಫಲ ಬಲಿದು ಬೆಳೆದ ಮತ್ತೆ 


೫೩೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಒಂದಉದಯದಲ್ಲಿ ಕೊಯ್ಲಿ , ಒಂದ ಮಧ್ಯಾಹ್ನದಲ್ಲಿ ಕೊಯ್ದೆ, 
ಒಂದ ಹೊತ್ತು ಸಂದ ಮತ್ತೆ ಕೊಯ್ದೆ . 
ಈ ಮೂರರೆಯನೊಂದು ಮಾಡಿ ಮೆಟ್ಟಿಸಿದೆ. 
ಭಕ್ತಿಜ್ಞಾನವೈರಾಗ್ಯವೆಂಬ ಎತ್ತಿನ ಕೈಯಲ್ಲಿ ತೂರಿದೆ ಕೊಂಗವನೆತ್ತಿ 
ಅಂಗವೆಂಬ ಹೊನ್ನು ಹಾರಿತ್ತು . 
ಸಂಸಾರವೆಂಬ ಚೂಳು ನಿತ್ಯಾನಿತ್ಯ ವಿವೇಕವೆಂಬ ಕೊಳಗವ ಹಿಡಿದಳೆಯಲಾಗಿ, 
ನೂರೊಂದು ಕೊಳಗವಾಯಿತ್ತು. 
ಹೆಡಗೆಗೆ ಅಳವಡಿಸುವಾಗ ಐವತ್ತೊಂದು ಕೊಳಗವಾಯಿತ್ತು . 
ನಡುಮನೆಯಲ್ಲಿ ಸುರಿವಾಗ ಇಪಪತೈದು ಕೊಳಗವಾಯಿತ್ತು . 
ಪಡುವಣಕೋಣೆಯಲ್ಲಿ ಮಡಗಿರಿಸುವಾಗ, 
ಪಡಿಯ ನೋಡಲಾಗಿ ಐಗಳವಾಯಿತ್ತು . 
ಅದು ಬಿಡುಬಿಸಿಲಿನಲ್ಲಿ ಒಣಗೆ, ಅದು ಪಡಿಪುಚ್ಚಕ್ಕೆ ಮೂಗಳವಾಯಿತ್ತು. 
ಆ ಮೂಗಳವ ನಡುಮೊರದಲ್ಲಿ ಸುರಿಯೆ, 
ಪಡಿಗಣಿಸುವಾಗ ಒಕ್ಕುಳವಾಯಿತ್ತು. 
ಆ ಒಕ್ಕುಳವ ಕುಟ್ಟಿ , ಮಿಕ್ಕುದ ಕೇರೆ ಮತ್ತೆ ಒಬ್ಬಳವಾಯಿತ್ತು. 
ಒಬ್ಬಳವ ಕುಡಿಕೆಯಲ್ಲಿ ಹೊಯ್ತು ನಿರುತದಿಂ ನೋಡೆ, 
ಮೂರು ಮಾನವ ನುಂಗಿ, ಒಂದು ಮಾನವಾಯಿತ್ತು. 
ಒಂದು ಮಾನವನಟ್ಟು ಕುಡಿಕೆಯಲ್ಲಿ ಕುಸುರೆ 
ಕೂಳೊಡೆದು ಬಾಲಗೋಗರವಾಯಿತ್ತು . 
ಉಂಡವರು , ನಾನಿತ್ತ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೮೧ || 
೧೬೦೦ 
ಒಂದು ಮೂರಾದ ಭೇದವ, ಮೂರು ಆರಾದ ಭೇದವ, 
ಆರು ಇಪ್ಪತೈದಾದ ಭೇದವ, ಇಪ್ಪತೈದು ನೂರೊಂದಾದ ಭೇದವ, 
ಒಂದನರಿಯದ ಯೋಗಿಗಳ ಪಾಶವನಳೆವ ತೆರದಂತೆ, 
ಆ ನೂರೊಂದು ಇಪ್ಪತೈದರಲ್ಲಿ ಅಡಗಿತ್ತು . 
ಆ ಇಪ್ಪತೈದು ಆರರಲ್ಲಿ ಅಡಗಿತ್ತು . 
ಆ ಆರು ಮೂರರಲ್ಲಿ ಆಡಗಿತ್ತು , ಆ ಮೂರು ಒಂದರಲ್ಲಿ ಸಂದಿತ್ತು . 
ಆ ಒಂದು ಸಂದೇಹವಳಿಯಿತ್ತು. 
ಇದರಂದವನಾರು ಬಲ್ಲರಯ್ಯಾ ? 
ಸಂದೇಹದಲ್ಲಿ ಬಿದ್ದು , ಲಿಂಗವನರಿಯದೆ ಭಂಗಿತರಾದರಯ್ಯಾ , 


ಮೋಳಿಗೆ ಮಾರಯ್ಯನವಚನ 


೫೩೩ 


ಆಗಮಕ್ಕತೀತ ಆನಂದ ದಾವಾನಲ, [ ಫ ] ವರಹಿತ 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೬೦೧ 
ಒಂದು ಶಿಲೆಯೊಡೆದು ಮೂರಾದ ಭೇದವನೋಡಾ. 
ಒಂದು ಶಿಲೆ, ಶೂಲ ಕಪಾಲ ಡಿಂಡಿಮ ರುಂಡಮಾಲೆ ಐದು ತಲೆ, 
ತಲೆಯೊಳಗೊಬ್ಬಳು, ತೊಡೆಯೊಳಗೊಬ್ಬಳು. 
ಇಂತೀ ಕಡುಗಲಿಯ ದೇವನೆಂಬರುನೋಡಾ. 
ಎನ್ನ ದೇವಂಗೈದು ಮುಖವಿಲ್ಲ , ಈಿದು ಭುಜವಿಲ್ಲ . 
ಎನ್ನ ದೇವಂಗೆ ತೊಡೆಮುಡಿಯೊಳಾರನೂ ಕಾಣೆ . 
[ಹಿಡಿ] ವುದಕ್ಕೆ ಕೈದಿಲ್ಲ ,ಕೊಡುವುದಕ್ಕೆ ವರವಿಲ್ಲ . 
ತೊಡುವುದಕ್ಕಾಭರಣವಿಲ್ಲ , ಒಡಗೂಡುವುದಕ್ಕೆ ಪುರುಷನಿಲ್ಲ ]. 
ತನಗೆ ಮತಿಯಿಲ್ಲ, ತನ್ನನರಿವವರಿಗೆ ಗತಿಯಿಲ್ಲ. 
ಗತಿಯಿಲ್ಲವಾಗಿ ಶ್ರುತಿಯಿಲ್ಲ , ಶ್ರುತಿಯಿಲ್ಲವಾಗಿ ನಾದವಿಲ್ಲ . 
ನಾದವಿಲ್ಲವಾಗಿ ಬಿಂದುವಿಲ್ಲ , ಬಿಂದುವಿಲ್ಲವಾಗಿ ಕಳೆಯಿಲ್ಲ . 
ಇಂತಿವೆಲ್ಲವೂ ಇಲ್ಲವಾಗಿ ಹೊದ್ದಲಿಲ್ಲ , 
ಹೊದ್ದಲಿಲ್ಲವಾಗಿ ಸಂದಿಲ್ಲ , ಸಂದಿಲ್ಲವಾಗಿ ಸಂದೇಹವಿಲ್ಲ . 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿಯಲ್ಲದೆ ಎಲ್ಲಿಯೂ ಕಾಣೆ. | ೧೮೩ || 

೧೬೦೨ 
ಒಡಗೂಡಿಪ್ಪ ಲಿಂಗವನರಿಯದೆ ಅಡಿಯಿಟ್ಟು , 
ಪೊಡವಿಯೊಳಗಣ ಅಡವಿ ಗಿಡುಗಳಲ್ಲಿಪ್ಪ ಮೃಡಾಲಯಮಂ ಕಂಡು, ಪೊಕ್ಕು 
ಸಡಗರಿಸಿಕೊಂಡು ವರವ ಹಡೆವನೆಂದು ಬೇಡುವುದು ಕುರಿತು, 
ಅದು ಜರಿದು ಬೀಳೆ,ಕೊಟ್ಟ [ ನೆ] ರವನೆಂದು ನಿಶ್ಚಯ ಮಾಡಿದ ಮತ್ತೆ 
ಸಾವರ ಕಂಡು ಅಚ್ಚುಗಬಡುತ್ತಿದ್ದೇನೆ. 
ಇವರಿಗಿನ್ನೆತ್ತಣ ಮುಕ್ತಿಯೊ , ನಿಃಕಳಂಕ ಮಲ್ಲಿಕಾರ್ಜುನಾ ? || ೧೮೪ || 

೧೬೦೩ 
ಒಡಲಿಲ್ಲದ ಭಕ್ತಂಗೆ ನಿರ್ಜಿವಿ ಜಂಗಮ ಸುಳಿದ ನೋಡಯ್ಯಾ . 
ಆ ಜಂಗಮ ಸುಳಿದಡೆ, ಆ ಭಕ್ತನೊಡಲು ತುಂಬಿ ಜೀವವಾಯಿತ್ತು . 
ಆ ಜಂಗಮದ ಭೇದವನರಿಯಲಾಗಿ, 
ಆ ಜೀವವಳಿದು, ನೀ ನಾನೆಂಬ ಭಾವಕ್ಕೆ ನೆಲೆಯಾಯಿತ್ತು . 
ಆ ಜಂಗಮದ ಕಳಾಪರಿಪೂರ್ಣವನರಿಯಲಾಗಿ, 
ಆ ಭಾವ ಮಹತ್ವವನೊಳಕೊಂಡಿತ್ತಯ್ಯಾ . 


೫೩೪ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಒಳಕೊಂಡ ಮಹತ್ವವ ಮಹದೊಡಗೂಡಿಹೋಯಿತ್ತು. 
ಹೋದ ಮತ್ತೆ ನಾ ನೀನೆಂಬುದಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೧೮೫ || 

೧೬೦೪ 
ಒಡಲಿಲ್ಲದೆ ಆತ್ಮನಿರಬಲ್ಲುದೆ ?ಕ್ರೀಯಿಲ್ಲದೆ ಸತ್ಯ ನಿಲಬಲ್ಲುದೆ ? 
ಭಾವವಿಲ್ಲದೆ ವಸ್ತು ಈಡಪುದೆ ? 
ಒಂದರಾಸೆಯಲ್ಲಿ ಒಂದ ಕಂಡು, ದ್ವಂದ್ವನೊಂದು ಮಾಡಿ, 
ಒಂದೆಂಬುದನರಿತು, ಪ್ರಾಣಕ್ಕೆ ಸಂಬಂಧವ ಮಾಡಿ, 
ಕೂಡಿಯಿದ್ದುದು ಪ್ರಾಣಲಿಂಗ. 
ಆ ಉಭಯದ ಸಂದಳಿದುದು, ಐಕಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೮೬ || 
೧೬೦೫ 
ಒಡೆಯರಕಟ್ಟಳೆಯಾದ ಮತ್ತೆ, 
ಒಡಗೂಡಿ ಸಹಪಂಖ್ಯೆಯಲ್ಲಿ ಮೃಡಶರಣನ ಪ್ರಸಾದವ ಕೊಳಲೊಲ್ಲದೆ, 
ತುಡುಗುಣಿನಾಯಂತೆ ತೊಗಲಗಡಿಗೆಯ ತುಂಬುವ, 
ಗುರುಪಾತಕರಿಗೆಲ್ಲಿಯದೊ ಒಡೆಯರ ಕಟ್ಟಳೆ ? 
ಒಡೆಯನ ನಿರೀಕ್ಷಣೆಯಲ್ಲಿ ಸರಿಗದ್ದುಗೆಯನೊಲ್ಲದೆ, 
ಒಡೆಯಂಗೆ ಮನೋಹರವಾಗಿ ಸಡಗರಿಸಿ ಸಮರ್ಪಿಸಿದ ಮತ್ತೆ, 
ತನ್ನೊಳಗಿಪ್ಪ ಆತ್ಮಂಗೆ ತೃಪ್ತಿ , ಕೂರ್ಮನ ಶಿಶುವಿನ ಸ್ನೇಹದಂತೆ. 
ಹೀಂಗಲ್ಲದೆ ಭಕ್ತಿ ಸಲ್ಲ . ಎನಗೆ ಪರಸೇವೆ ಪರಾಲ್ಮುಖವೆಂದು, 
ಒಡೆಯರಿಗೆ ಎಡೆಮಾಡೆಂದು ಎನಗೆ ತಳುವೆಂದಡೆ, ಒಪ್ಪುವರೆ ನಿಜಶರಣರು ? 
ಸತಿ ಕೋಣೆಯಲ್ಲಿದ್ದು, ಪತಿ ನಡುಮನೆಯಲ್ಲಿದ್ದಡೆರತಿಕೂಟವುಂಟೆ ? 
ಇದರ ಗಸಣೆಗಂಜಿ, ವಿಶೇಷವನರಿಯದ ಪಶುಗಳಿಗೆಲ್ಲಿಯದೋ , [ ಐಕ್ಯಾನುಭಾವು, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೧೮೭ || 
೧೬೦೬ 
ಒಡೆಯರು ದೇವರಿಗೆಕೊಟ್ಟಲ್ಲದೆ, ಕೊಳ್ಳೆನೆಂಬ ಮೃಡನ ಭಕ್ತರನೋಡಾ. 
ಒಡೆಯರಿಗೊಂದು ಪರಿ , ತನಗೊಂದು ಪರಿ ಮಾಡುವ ಸಡಗರವ ನೋಡಾ. 
ಒಡೆಯಂಗೆ ಭೆಟ್ಟಿ , ಮನೆಯೊಡಯಂಗೆ ತುಪ್ಪ ಕಟ್ಟುಮೊಸರು ಮೃಷ್ಟಾನ್ನ . 
ಒಡೆಯರಿಗೆ ಕುರುಹ ತೋರಿ, ತಾ ಹಿರಿದಾಗಿ ಉಂಬ ಕಡುಗಲಿಯ ನೋಡಾ. 
ಇವರಡಿಯಲ್ಲಿ ಬಂದಡೆ, ಇವರನೊಡಗೂಡಿ ನುಡಿದೆನಾದಡೆ, 
ಜೇನಗಡಿಗೆಯಲ್ಲಿ ಬಿದ್ದ ಗುದಿಮಕ್ಷಿಕನಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೧೮೮|| 


ಮೋಳಿಗೆ ಮಾರಯ್ಯನ ವಚನ 


೫೩. ೫ 


೧೬೦೭ 
ಒಪ್ಪದ ಕಪ್ಪೆ ಸರ್ಪನ ನುಂಗಿತ್ತ ಕಂಡೆ. 
ತುಪ್ಪುಳು ಬಾರದ ಮರಿ ಹೆತ್ತ ತಾಯ ನುಂಗಿತ್ತ ಕಂಡೆ. 
ಕೊಂಬಿನ ಮೇಲಣಕೋಡಗ ಕೊಂಬ ನುಂಗಿತ್ತ ನೋಡಾ. 
ಬೀಸಿದ ಬಲೆಯ ಮ ಗ್ರಾಸವ ಕೊಂಡಿತ್ತು ನೋಡಾ. 
ಅರಿದೆಹೆನೆಂಬ ಅರಿವ, ಮರೆದೆಹೆನೆಂಬ ಮರವೆಯ ಕಳೆದುಳಿದ ಪರಿಯಿನ್ನೆಂತೊ ? 
ಅರಿವುದೆ ಮರವೆ, ಮರೆವುದೆ ಅರಿವು. 
ಅರಿವು ಮರವೆ ಉಳ್ಳನ್ನಕ್ಕ ಕುರಿತು ಮಾಡುವುದೇನು ? 
ಕುರುಹಿಂಗೆ ನಷ್ಟ , ಆ ಕುರುಹಿನಲ್ಲಿ ಅರಿದೆಹೆನೆಂಬ ಅರಿವು ತಾನೆ ಭ್ರಮೆ. 
ಆರೆಂಬುದ ತಿಳಿದಲ್ಲಿ ,ಕೂಡಿದಕೂಟಕ್ಕೆ ಒಳಗಲ್ಲ ಹೊರಗಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೮೯ || 


೧೬೦೮ 
ಒಳಲೆಯಲಟ್ಟಿದ ಹಾಲು, ಆ ಮಗುವಿನ ತಳದ ಏಣಲೆ ಕುಡಿಯಿತ್ತು . 
ಬೆಟ್ಟಿನಲ್ಲಿಕ್ಕಿದ ತುಪ್ಪವ, ಆ ಮಗುವಿನ ಪಿಟ್ಟವೆ ತಿಂದಿತ್ತು . 
ಬೆಣ್ಣೆಯ ಮಡಕೆಯ ನೊಣ ನುಂಗಿತ್ತು . 
ನುಂಗಿದ ನೊಣದ ಹಿಂದೆ ಹಿಡಿಯಲಾಗಿ, 
ಉಗುಳದು ಬೆಣ್ಣೆಯ , ಕೊಡದು ಮಡಕೆಯ 
ಇದರಗಡುತನವ ನೋಡಾ, ಅದ ಹಿಡಿದು ಕೊಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೯೦ || 


೧೬೦೯ 
ಓ ಎಂದಲ್ಲಿ ನಿರಾಕಾರವಸ್ತುವಾದೆಯಲ್ಲಾ, 
ಓಂ ಎಂದಲ್ಲಿ ಸಾಕಾರವಸ್ತುವಾದೆಯಲ್ಲಾ .. 
ತತ್ತ್ವಮಸಿಯೆಂದಲ್ಲಿ ತತ್ವರೂಪಾಗಿ, 
ಜಗವ ರಕ್ಷಿಸಿಹೆನೆಂದು ಕರ್ತೃರೂಪಾದೆಯಲ್ಲಾ. 
ನಿಮಗೆ ಮರ್ತ್ಯದ ಮಣಿಹ ಎಲ್ಲಿಯ] ಪರಿಯಂತರ, ಎನಗೆ ಕಟ್ಟುಗುತ್ತಗೆಯೆ ? 
ನಾ ಕಟ್ಟಿಗೆಯ ಹೊತ್ತೆ, ಶಿವಭಕ್ತರ ಮನೆಗೆ. 
ನೀವುಕೊಟ್ಟ ಕಾಯಕದ ಕೃತ್ಯ , ಇನ್ನೆಷ್ಟು ದಿನ ಹೇಳಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೯ || 


೫೩೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೬೧೦ 
ಓದಿನಲ್ಲಿ ಕಾಬಡೆ ಅಕ್ಷರಜ್ಞನಲ್ಲ , ಪಾಠದಲ್ಲಿ ಕಾಬಡೆ ಗಂಧರ್ವನಲ್ಲ . 
ಬಯಲಿನಲ್ಲಿ ಕಾಬಡೆ ಭೂಮಿಯಾಕಾಶ ಮಧ್ಯದಲ್ಲಿ ಪ್ಪವನಲ್ಲ. 
ಅರಸಿದಡೆ ಎಲ್ಲಿಯೂ ಇಲ್ಲ , ಅರಸದಿರ್ದಡೆ ಅಲ್ಲಿಯೇ ಇದೆ. 
ನಿನ್ನ ಬಲ್ಲವರಾರೂ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೧೯೨ || 
೧೬M 
ಔದುಂಬರದ ಕುಸುಮದಲ್ಲಿ ಪಾದರಿ ಫಲವಾಗಿ, 
ಆ ಫಲಬಿಂದು ಎಲವದ ಮರದಲ್ಲಿ ಹಣ್ಣಾಯಿತ್ತು. 
ಆ ಹಣ್ಣನೊಡೆದು ನೋಡಲಾಗಿ, ರಸವಿಲ್ಲದೆ ತುಷಾರ ಹಾರಿತ್ತು . 
ಇಂತೀ ಅಂಗವಿದ್ದು , ನಿರಂಗವಾಗಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಬಲ್ಲವನೆಂಬೆ. 

| ೧೯೩|| 
೧೬೧೨ 
ಕಂಚಗಾರನ ಕೈಯ ಮೈಣವಿದ್ದಡೆ, ನಾನೆಂತು ಉಪಮಿಸುವೆ ? 
ಅದರ ಸಂಚವ ಕಂಚಗಾರನೆ ಬಲ್ಲ. 
ಸಂಚಿತಕರ್ಮ ಪ್ರಾರಬ್ದವೆಂಬಿವ ಮುಂದಕ್ಕೆ ನಾನೇನ ಬಲ್ಲೆ . 
ಹಿಂಗಿದ್ದ ದೇಹದ ಸಂಚವನರಿಯೆ , ನಿಃಕಳಂಕ ಮಲ್ಲಿಕಾರ್ಜುನಾ, || ೧೯೪ || 


೧೬೧೩ 


ಕಂಡು ನೋಡಿದಲ್ಲಿ ಕಂಗಳಿಗೆ ಸುಖ , ಉಂಡು ನೋಡಿದಲ್ಲಿ ಜಿಹ್ನೆಗೆ ಸುಖ, 
ಮುಟ್ಟಿ ನೋಡಿದಲ್ಲಿ ತ್ವಕ್ಕಿಗೆ ಸುಖ . 
ಮುಖಮುಖಂಗಳಲ್ಲಿ ಭಿನ್ನವಿಲ್ಲದೆ, ಅರ್ಪಿತಾವಧಾನ ಏಕಮುಖವೆಂದೆ. 
ಜಾತಿಗೆ ಬೇರೆ ಹರುಗೋಲುಂಟೆ ? ಆಚಾರಕ್ಕೆ ಬೇರೆ ಕುಲಛಲವುಂಟೆ ? 
ಶಿಲೆ ಹಲವುರೂಪಾದ ತೆರನಂತೆ, 
ಅವರ ಒಲವರದ ರೂಪುಅವರ ಛಲದ ಗುಣ. 
ಬಳಿಕವಂತರೆಲ್ಲ ನಳಕೆಯ ಕೀರನಂತೆ, ಅವರರಿದಾಗ ಅರಿವಲ್ಲ , 
ನಾ ನುಡಿದ ತಪ್ಪನೊಪ್ಪುಗೊಳ್ಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೧೯೫ || 

೧೬೧೪ 
ಕಂಡೆನಯ್ಯಾ, ಕಂಗಳೊಳಗೊಂದು ಹೆಸರಿಡಬಾರದು ಮಸ್ತುವ. 
ಅದು ನಿಂದಲ್ಲಿ ನಿಲ್ಲದು, ಬಂದಲ್ಲಿ ಬಾರದು, ಹೊದ್ದಿದಲ್ಲಿ ಹೊದ್ದದು. 
ಇದರ ಸಂದುಸಂಶಯದಿಂದ ನಂಬಿಯೂ ನಂಬದಿದ್ದೇವೆ ? 


ಮೋಳಿಗೆ ಮಾರಯ್ಯನ ವಚನ 


೩೭ 


ಕಾಬಡೆ ಕಂಗಳಲ್ಲಿ ನಿಲ್ಲದು, ನೆನೆವಡೆ ಮನದಲ್ಲಿ ನಿಲ್ಲದು, 
ಹೊಡೆವಡೆಕೈಯೊಳಗಲ್ಲ . 
ಇದರ ಕೂಟದ ಕುಶಲವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೧೯೬ || 


|| ೧೯೭|| 


೧೬೧೫ 
ಕಂಡೆನೊಂದು ನೆಟ್ಟ ಶೂಲವ, ಮೊದಲೊಂದು, ತುದಿಮೂರು. 
ಆ ಮೂರರ ತುದಿಯಲ್ಲಿ ಆರು ಸೂನಗೆ. 
ಆರು ಸೂನಗೆಯ ಮೇಲೆಇಪ್ಪತೈದು ಹೆಣ ತೆಗೆಯಿತ್ತು. 
ಹೆಣನೂದಿರುಧಿರ ಸುರಿಯಲಾಗಿ , ಅದರ ಭಾರ ತಾಗಿ,ಸೂನಗೆ ಮುರಿಯಿತ್ತು. 
ಸೂನಗೆ ಕಾಣಬಾರದು, ಹೆಣ ಬಯಲಾಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೬೧೬ 
ಕಂಥೆಯೊಳಗಣ ಕಪ್ಪಡುವ ಹರಿದಲ್ಲದೆ ಕಾಯವಂಚಕನಲ್ಲ . 
ಕಟ್ಟಿಗೆಯೊಳಗಣ ಗಣ್ಣ ಮುರಿದಲ್ಲದೆ ಕರ್ಮರಹಿತನಲ್ಲ . 
ಕಪ್ಪರದೊಳಗಣ ಆಪ್ಯಾಯನವನೊಡದಲ್ಲದೆ [ಜೀವಭಾವಕನಲ್ಲ . 
ಕಣೋಳಗಣ ಕಾಳಿಕೆ ಹಿಂಗಿಯಲ್ಲದೆ ಜ್ಞಾನಭಾವುಕನಲ್ಲ . 
ಮಾಯೆಯೊಳಗಣ ಕಂಥೆಯ ಹರಿದು, ಕಾಯದೊಳಗಣ ಕಟ್ಟಿಗೆಯ ಮುರಿದು, 
ಮನದೊಳಗಣ ಕಪ್ಪರವನೊಡೆದು, ಸೂಸಿ ಸುಳಿದಾಡುವ ಕಣ್ಣ ಕಿತ್ತು , 
ನಿಶ್ಚಯದ ನಿಜದಲ್ಲಿ ಚ[ ರಿ] ಸುವ ಜಂಗಮಕ್ಕೆ ನಮೋ ನಮೋ [ ಎಂಬೆ], 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೧೯೮|| 


೧೬೧೭ 
ಕಂಬಳಿಯ ಹರಿಕಿನಲ್ಲಿ ಛತ್ತೀಸಕೋಟೆದೇವರ್ಕಳಲ್ಲರೂ ಸಿಕ್ಕಿ , 
ಅಳಲುತ್ತ ಬಳಲುತ್ತಿದಾರೆ . 
ಆ ಕಂಬಳಿಯಲ್ಲಿ ಮಹಾರುದ್ರನುದ್ದರಿಸಿದ. 
ಮಹಾರುದ್ರನ ಕಪಾಲದಲ್ಲಿ ಇಷ್ಟಾರ್ಥವೆಂಬ ಶಕ್ತಿ ಹುಟ್ಟಿದಳು. 
ಆ ಶಕ್ತಿಯ ಯೋನಿಕಮಲದಲ್ಲಿ ವಿಷ್ಣು ಹುಟ್ಟಿದ. 
ವಿಷ್ಣುವಿನ ನಾಭಿಕಮಲ ಮಧ್ಯದಲ್ಲಿ ಬ್ರಹ್ಮ ಹುಟ್ಟಿದ. 
ಬ್ರಹ್ಮನ ಸೃಷ್ಟಿಯಾಂತ ಕೈಯಲ್ಲಿ ಸಕಲಬಹುರೂಪಂಗಳು ಹುಟ್ಟಿದವು. 
ಆಡುತಿರ್ದರಯ್ಯಾ ಕಂಬಳಿಯ ಹರಿಕಿನ ಮಧ್ಯದಲ್ಲಿ . 
ಕುರಿ ಸಾಯದು, ಕಂಬಳಿ ಹರಿಯದು. 
ಇದಕ್ಕಂಜುತಿದ್ದೇನೆ ನಿಃಕಳಂಕ ಮಲ್ಲಿಕಾರ್ಜುನಾ 

| ೧೯೯ | 


೫೩೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೬೧೮ | 
ಕಂಬಳಿಯಲ್ಲಿ ಕೂಳಕಟ್ಟಿ , ಕೂದಲ ಸೋದಿಸಬಹುದೆ ಅಯ್ಯಾ ? 
ಸಂಸಾರಕ್ಕಂಗವನಿತ್ತು , ಮೋಹಕ್ಕೆ ಮನವವಿತ್ತು , 
ಮನುಜರ ಗುಣ ತಮಗೊಂದೂ ಬಿಡದೆ, 
ಘನವನರಿತೆಹೆನೆಂಬ ಬಿನುಗಾಟದ ಮಾತೇಕೆ ? 
ಹಸಿವು ತೃಷೆ ವ್ಯಸನ ವ್ಯಾಪ್ತಿ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಲಯವಾಗುತ್ತಿರ್ದು, 
ದೈತಾದೈತದ ಮಾತಿನ ಬಣಬೆಯ ವೇಷಗಳ್ಳಗೇಕೆ ಪರದೇಶಿಗನ ಸುದ್ದಿ ? 
ಅರಿದವನ ಅಂಗ ದಗ್ಗ ಪಟದಂತೆ, ಬೆಂದ ನುಲಿಯಂತೆ, 
ಬೆಳಗಿನ ರೂಪಿನಂತೆ, ಉದಕದ ಪ್ರತಿಬಿಂಬದಂತೆ, 
ಅದು ತೋರಲಿಲ್ಲವಾಗಿ, ಅದು ಅಂಗಲಿಂಗಪ್ರಾಣಸಂಯೋಗ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೦೦ || 
೧೬೧೯ 
ಕಕ್ಷದಲ್ಲಿ ಅಂಗವ ಧರಿಸಿದ ಮತ್ತೆ ಕುಕ್ಷಿಯ ವರ್ತನೆ ಬಿಡಬೇಕು. 
ಕರಸ್ಥಲದಲ್ಲಿ ಲಿಂಗವ ಧರಿಸಿದ ಮತ್ತೆ ಪರದ್ರವ್ಯಕ್ಕೆ ಕೈಯಾನದಿರಬೇಕು. 
ಉತ್ತಮಾಂಗದಲ್ಲಿ ಲಿಂಗವ ಧರಿಸಿದ ಮತ್ತೆ ಮರ್ತ್ಯರುಗಳಿಗೆ ನೆಟ್ಟನೆ ಇರಬೇಕು. 
ಅಮಳೋಕ್ಯದಲ್ಲಿ ಲಿಂಗವ ಧರಿಸಿದ ಮತ್ತೆ ತುತ್ತಿನಿಚ್ಚೆಯ ಬಿಡಬೇಕು. 
ಉರಸೆಜ್ಜೆಯಲ್ಲಿ ಲಿಂಗವ ಧರಿಸಿದ ಮತ್ತೆ ಪರಸ್ತ್ರೀಯರ ಸಂಗವ ಬಿಡಬೇಕು, 
ಮುಖಸೆಜ್ಜೆಯಲ್ಲಿ ಲಿಂಗವ ಧರಿಸಿದ ಮತ್ತೆ ಸಕಲಗುಣವನರಿಯಬೇಕು. 
ಇಂತಿವನರಿಯದೆ ಸತ್ನಿಯೆಯಲ್ಲಿ ನಡೆವ ನಡೆ ಎಂತುಟಯ್ಯಾ ? 
ಭಕ್ತನಾದ ಮತ್ತೆ ಮರ್ತ್ಯರ ಸಂಗ ಬಿಡಬೇಕು. 
ಮಾಹೇಶ್ವರನಾದ ಮತ್ತೆ ಮಹಾವಿಚಾರವ ತಿಳಿಯಬೇಕು. 
ಪ್ರಸಾದಿಯಾದ ಮತ್ತೆ ಪರದೂಷಣೆಯ ಕೇಳದಿರಬೇಕು. 
ಪ್ರಾಣಲಿಂಗಿಯಾದ ಮತ್ತೆ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಮತ್ತತ್ವವಿಲ್ಲದಿರಬೇಕು. 
ಶರಣನಾದ ಮತ್ತೆ ಸರ್ವಾವಧಾನಿಯಾಗಿರಬೇಕು. 
ಐಕ್ಯನಾದ ಮತ್ತೆ ಸತ್ತು ಚಿತ್ತಾನಂದವೆಂಬ ತ್ರಿವಿಧದ ಗೊತ್ತು ಮುಟ್ಟದಿರಬೇಕು. 
ಹೀಂಗಲ್ಲದೆ ಷಟ್‌ಸ್ಥಲಕ್ಕೆ ಸಲ್ಲ , ಪರಬ್ರಹ್ಮಕ್ಕೆ ನಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ನಿರ್ಲೇಪವಾದ ಶರಣ. 

|| ೨೦೧ || 


೧೬೨೦ 
ಕಕ್ಷೆ , ಕರಸ್ಥಲ, ಉತ್ತಮಾಂಗ, ಉರಸಜ್ಜೆ, ಮುಖಸೆಜ್ಜೆ , ಅಮಳೋಕ್ಯ, 
ಇಂತೀ ಷಟ್‌ಸ್ಟಾನ ಲಿಂಗಸಂಬಂಧವೆಂಬ ಅಂಗಹೀನರ ಮುಖವ ನೋಡಲಾಗದು. 


ಮೋಳಿಗೆ ಮಾರಯ್ಯನ ವಚನ 


೫೩೯ 


ಉಂಗುಷ್ಠದಲ್ಲಿ ಸರ್ಪ ದಷ್ಟವಾದಡೆ, ದೇಹವೆಲ್ಲ ತದ್ವಿಷವಾದ ತೆರೆದಂತೆ, 
ಆ ತರ ಸರ್ವಾಂಗಲಿಂಗಿಗೆ ಉಂಟಿಲ್ಲವೆಂಬುದ ನೀವೆ ಬಲ್ಲಿರಿ. 
ಇದು ಕಾರಣ, ವಿಷಕ್ಕೆ ಸ್ಟಾಪ್ಯವಿಲ್ಲ , ಸರ್ವಾಂಗಲಿಂಗಿಗೆ ಷಟ್‌ಸ್ಥಾನವಿಲ್ಲ . 
ಇಂತೀ ವ್ಯರ್ಥರು ಕೆಟ್ಟ ಕೇಡನೋಡಿದೃಷ್ಟವಾಗಿ, 
ಎನಗೆ ನಾಚಿಕೆಯಾಯಿತ್ತು, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೦೨|| 


೧೬ ೨೧ 


ಕಚ್ಚುವ ಹಾವ ಹಿಡಿವುದಕ್ಕೆ ಗಾರುಡವ ಕಲಿಸಿದುದಿಲ್ಲ . 
ಕುತ್ತುವ ಹಸುವಿನ ಕೊಂಬ ಹಿಡಿಯ ಕಲಿಸಿದುದಿಲ್ಲ . 
ತಿಂಬ ಹುಲಿಗೆ ಅಂಗವ ತಪ್ಪಿಸುವುದ ಕಲಿಸಿದುದಿಲ್ಲ . 
ಇದು ನಿನಗೆ ದಿಂಡೆಯತನವೊ , ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ ?|| ೨೦೩ || 

೧೬೨೨ 
ಕಟ್ಟರಸಿನೊಡನೆ] ಎಕ್ಕಸಕ್ಕವನಾಡಿದಡೆ, 
ಅವರು ಮುತ್ತಿ ಮುಸುರಿ ಹಿಕ್ಕದೆ ಬಿಡುವರೆ, ಅಸುವಿನೊಡೆಯರು ? 
ಮರ್ಕಟಬುದ್ಧಿಯಲ್ಲಿ ತಪ್ಪಿ ನುಡಿದಡೆ, [ ಅದು ಒಪ್ಪವಿಟ್ಟುಕೊಳ್ಳಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೦೪ || 


೧೬೨೩ 
ಕಟ್ಟಿಗೆ ಕಸ ನೀರ ಹೊತ್ತು ಭಕ್ತರನ್ನಲ್ಲದೆ ಬೇಡೆನೆಂದು, 
ಅವರು ಕರ್ತೃ , ನಾನು ತೊತ್ತೆಂದು, ಅವರು ಒಕ್ಕುದನಿಸಿಕೊಂಡು ಬಂದು, 
ತನ್ನ ಕೃತ್ಯದನೇಮ ತಪ್ಪದೆ, 
ಆಗದೆ ತನ್ನ ಸತಿ ಸುತ ಬಂಧು ದೇವರು ಮುಂತಾಗಿ 
ಲಿಂಗಾರ್ಚನೆ ಮಾಡಬೇಕಲ್ಲದೆ, 
ಇಂದಿಂಗೆ ನಾಳಿಂಗೆಂದು ಸಂದೇಹವ ಮಾಡಿದಡೆ, 
ಲಿಂಗಕ್ಕೆ ದೂರ, ಜಂಗಮಕ್ಕೆ ಸಲ್ಲ , ಪ್ರಸಾದವಿಲ್ಲ . 
ಇದಕ್ಕೆ ಸೋಲಬೇಡ, ನಿಃಕಳಂಕ ಮಲ್ಲಿಕಾರ್ಜುನಲಿಂಗವೆ ಸಾಕ್ಷಿ . || ೨೦೫|| 

೧೬೨೪ 
ಕಟ್ಟಿ ಬಿಟ್ಟು ಕಂಡೆಹೆವೆಂದು ಬಿಗಿದಿಪ್ಪರಂತೆ ಕೆಲವರು]. 
ಕಣ್ಣು ಮುಚ್ಚಿ ಧ್ಯಾನದಿಂದರಿದು ನಿಂದಿಹೆವೆಂದು ಕೆಲವರು]. 
ಜಪತಪ ನೇಮದಿಂದ ತಿರುಹಿ ಕಂಡೆಹೆವೆಂದು ಕೆಲವರು]. 
ವೇದ ಶಾಸ್ತ್ರ ಆಗಮವ ನೋಡಿಕಂಡೆಹೆವೆಂದು ಕೆಲವರು]. 


೫೪೦ 


ಸಂಕೀರ್ಣ ವಚನಸಂಪುಟ : ಮೂರು 


ಮಾಡಿ ನೀಡಿಕೊಟ್ಟುಕೊಂಡು ಸುಖಿಯಾಗಿ ನಿಂದಿಹೆವೆಂದು (ಕೆಲವರು]. 
ಕರ್ತೃ ನೃತ್ಯರಾದೆಹೆವೆಂದು ಕೆಲವರು]. 
ಲೋಕವೆಲ್ಲ ಕೆಟ್ಟು , ಮುನ್ನಾದಿಯಲ್ಲಿ ಆದ ಲಿಂಗ, 
ಇದೆ ಸಾಮ್ಯಕೃತ್ಯವೆಂದು ಭೇದಿಸುವುದಕ್ಕೆ 
ಅತೀತನಾದ ಶೂನ್ಯಲಿಂಗ, ಅನ್ಯಸಾಧ[ಕ]ಕ್ಕೆ ಸಿಕ್ಕದಿಪ್ಪ ಅನಾಗತ 
ಸಂಸಿದ್ಧಲಿಂಗವನು, 
ತನ್ನನರಿದು ಇದಿರ ಕಂಡಡೆ, ಪ್ರಾಣಲಿಂಗವದೇಕೊ ? 
ಏನೂ ಎನ್ನದೆ, ಅದೆಂತೂ ಎನ್ನದಿರ್ಪ 
ನಿಃಕಳಂಕ ಮಲ್ಲಿಕಾರ್ಜುನ ತಾನೆ ಬಲ್ಲ . 

|| ೨೦೬ || 
೧೬೨೫ 
ಕಣ್ಣ ಮುಚ್ಚಿ ದೃಷ್ಟಿಯಲ್ಲಿ ನೋಡಬಲ್ಲಡೆ ಆತನ ಬಲ್ಲವನೆಂಬೆ. 
ಬಾಯ ಮುಚ್ಚಿ ನಾಲಗೆಯಲ್ಲಿ ಉಂಡಡೆ, ಆತ ಸಂ [ ] ಗೊಳಿಸಿದವನೆಂಬೆ. 
ತನುವ ಮರೆದು, [ ಆ ತ] ನುವ ಕಂಡಡೆ, ಆತನ ಅರಿದವನೆಂಬೆನಯ್ಯಾ . 
ಬೆಳಗಿನೊಳಗಣ ಬೆಳಗು ಕಳೆಯೊಳಗಣ ಕಾಂತಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೦೭|| 


೧೬೨೬ 
ಕಣ್ಣಿನಲ್ಲಿ ನೋಡಿಕಂಡೆಹೆನೆಂದಡೆ ರೂಪಿಂಗೊಡಲಿಲ್ಲ . 
ಕೈಯಲ್ಲಿ ಮುಟ್ಟಿ ಕಂಡೆಹೆನೆಂದಡೆ ನೆಟ್ಟಗೂಟವಲ್ಲ . 
ಮನದಲ್ಲಿ ನೆನೆದು ಕಂಡೆಹೆನೆಂದಡೆ ಅನುವಿಂಗಗೋಚರ, 
ಈ ಅನುಪಮಲಿಂಗವಾರಿಗೂ ಸಾಧ್ಯವಿಲ್ಲ . 
ಘನಮಹಿಮ ನೀನೆ ಬಲ್ಲಿರಿ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೨೦೮ || 


೧೬೨೭ 
ಕಣ್ಣಿಲ್ಲದವ ಕನ್ನಡಿಯ ನೋಡಿಕಂಡ. 
ಬಾಯಿಲ್ಲದವ ಹೊಟ್ಟೆ ತುಂಬ ಉಂಡು ದಣಿದ. 
ತಾನಿದ್ದು ಸತ್ಯ , ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಗೆ 
ಹೊದ್ದಿಹೋಗುತ್ತಿರ್ದ. 


|| ೨೦೯ || 


೧೬೨೮ 
ಕಣ್ಣಿಲ್ಲದವಂಗೆ ಬಣ್ಣಬಚ್ಚಣೆಯೇಕೆ? 
ಮನ್ನಣೆಯಿಲ್ಲದ ಠಾವಿನಲ್ಲಿ ಅಣ್ಣ ಅಪ್ಪ ಎನಲೇಕೆ ? 


ಮೋಳಿಗೆ ಮಾರಯ್ಯನ ವಚನ 


೪೧ 


ನನ್ನಿಯ ಗುಣವಿಲ್ಲದಲ್ಲಿಗೆ, ಪನ್ನಗಧರನ ಶರಣರು ಮಲ್ಲಿಗೆ ಹೋದಡೆ, 
[ ಕಾಲಿಗೆ ತಾಗಿದ ಸರ [ ೪]ಕಂತಾಯಿತ್ತು. 
ಬಲ್ಲವರಿಗೆ ಇದೇ ಗುಣವೆಂದೆ, ಪ್ರಾಣವಲ್ಲಭ 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೧೦ || 


೧೬೨೯ 
ಕಣ್ಣು ಕಳೆದು ದೃಷ್ಟಿ ಕಾಬುದ ಕಂಡೆ. 
ಬಯಲು ಬಡಿವಡೆಯಿಸಿಕೊಂಡು, ಬಂಧನದಲೊಡಗೂಡುವುದ ಕಂಡೆ. 
ಈ ಅಂಗವನೂ ನಿರಂಗವನೂ ಉಭಯಭಾವವಳಿದು ತಿಳಿಯಲಾಗಿ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗ, ತನ್ನೊಳಗಾದ ಚೋದ್ಯ. || ೨೧೧ || 


೧೬೩೦ 
ಕತ್ತಲೆಯ ಉದಕದಲ್ಲಿ ಮತ್ಮ ಹುಟ್ಟಿದುದ ಕಂಡೆ. 
ಮತ್ತ್ವಕ್ಕೆ ಮೂರು ಗರಿ, ಮರಿಗೆ ಆರು ಗರಿ. 
ಮರಿ ಮತ್ಸವ ನುಂಗಿತ್ತೋ ? ಅದು ತಾಯ ಬಸುರಲ್ಲಿ ಬಸರಿಕ್ಕಿತ್ತೊ ? 
ಕೆರೆಯೊಡೆದು ಇಹುದಕ್ಕೆ ಠಾವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ.. || ೨೧೨|| 

೧೬೩೧ 
ಕತ್ತಿಯನೆತ್ತಿ ಕೊಲೆಗೆಣಿಸಿದಡೆ, 
ಕಲ್ಪಿತವ ತೊಡುವುದು ಕತ್ತಿಯೋ , ಹೊತ್ತವನೋ ? 
ಈ ಉಭಯದ ಚಿತ್ರವನರಿದಡೆ, 
ಆತ ಮುಕ್ತಿಗೆ.ಹೊರಗು, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೧೩ || 
- ೧೬೩೨ 
ಕತ್ತೆ , ಕರ್ಪುರವ ಬಲ್ಲುದೆ ? ನಾಗ, ನಾಣ್ಣುಡಿಯ ಬಲ್ಲುದೆ ? 
ನಾಯಿ, ಸುಭಕ್ಷ್ಯವ ಬಲ್ಲದೆ ? ಮಕ್ಷಿಕ, ಗಂಧವ ಬಲ್ಲುದೆ ? 
ಹುಟ್ಟುಗೊಡ್ಡು, ಮಕ್ಕಳ ಗರ್ಭವ ಬಲ್ಲುದೆ ? 
ಜಗದಲ್ಲಿ ಹೊತ್ತುಹೊರುವ ಮಿಥ್ಯವಂತರಿಗೆ ತತ್ವದ ಶುದ್ದಿಯ ಹೇಳಿದಡೆ, 
ನಿತ್ಯರುದ್ರನಾದಡೂ ತಪ್ಪದು ನರಕ, ನಿಃಕಳಂಕ ಮಲ್ಲಿಕಾರ್ಜುನಾ. | ೨೧೪ || 

೧೬೩೩ 
ಕತ್ತೆ ಬತ್ತಲೆ ಇದ್ದಡೆ ನೆಟ್ಟನೆ ನಿರ್ವಾಣಿಯೆ ? 
ಹುಚ್ಚ ಹೊಟ್ಟೆಗೆ ಕಾಣದೆ, ಎಲೆಂದರಿಯದೆ, 
ಮರ್ತ್ಯದೊಳಗಿರ್ದಡೆ ನಿಶ್ಚಟ ವಿರಕ್ಕನೆ ? 


೫೪೨ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತಿವರ ತತ್ತುಗೊತ್ತ ಬಲ್ಲವಂಗೆ ಇನ್ನೆತ್ತಣ ಭಕ್ತಿ ವಿರಕ್ತಿಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೨೧೫ || 
೧೬೩೪ 
ಕದ್ದ ಕಳವ ಮರೆಸಿಕೊಂಡು, ನಾ ಸಜ್ಜನನೆಂಬಂತೆ, 
ಇದ್ದ ಗುಣವ ನೋಡಿ, ಹೊದ್ದಿಸೋದಿಸಲಾಗಿ, 
ಕದ್ದ ಕಳವುಕೈಯಲ್ಲಿದ್ದ ಮತ್ತೆ, ಸಜ್ಜನತನವುಂಟೆ ? 
ಇಂತೀ ಸಜ್ಜನಗಳ್ಳರ ಕಂಡು ಹೊದ್ದದೆಹೋದ, 
ನಿಃಕಳಂಕ ಮಲ್ಲಿಕಾರ್ಜುನ. 

|| ೨೧೬ || 
೧೬೩೫ 
ಕಪ್ಪ ಸತ್ತು ಸರ್ಪನ ನುಂಗಿತ್ತು ನೋಡಾ. 
ಮೊಲಸತ್ತು ಬಲೆಯ ಮೀರಿತ್ತು ನೋಡಾ. 
ಮತ್ತೊಡೆದು ಜಲವ ನುಂಗಿತ್ತು ನೋಡಾ, 
ಜೀವ ಸತ್ತು ಕಾಯ ನುಂಗಿತ್ತು ನೋಡಾ, 
ಉದಕ ಒಡೆದು ಏರಿ ತುಂಬಿತ್ತು , ರೆಕ್ಕೆ ಮುರಿದು ಪಕ್ಷಿ ಹಾರಿತ್ತು . 
ಹಾರುವ ಪಕ್ಷಿಯ ಮೀರಿ ನಿಂದಿತ್ತು ಬಯಲು. 
ನುಂಗಿದ ಬಯಲವ, ಹಿಂಗಿದ ಪಕ್ಷಿಯ ಕಂಗಳು ನುಂಗಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೧೭ || 
೧೬೩೬ 
ಕರ್ತೃ ನೀನಾಗಿ, ನೃತ್ಯ ನಾನಾದ ಅಚ್ಚುಗವ ಬಿಡಿಸಯ್ಯಾ . 
ಜ್ಞಾನಕ್ಕೆ ಜ್ಞಾನವ ಹೇಳಿದಡೆ ಕೇಳಬಲ್ಲವರಾರು. 
ಸವಿಗೆ ಸ್ವಾದವನಿಕ್ಕಿದಡೆ ಉಣಬಲ್ಲವರಾರು. 
ಬೆಳಗಿಂಗೆ ಬೆಳಗನಿತ್ತಡೆ ಉಡಬಲ್ಲವರಾರು. 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ನಿಜೈಕ್ಯನಾದನೆಂಬಾತ ಮತ್ತೊಬ್ಬನಾರು. || ೨೧೮ || 


೧೬೩೭ 


ಕರಣ ನಾಲ್ಕು , ಮದುವೆಂಟು, ವ್ಯಸನವೇಳು, ಅರಿಷಡ್ವರ್ಗಗಳಲ್ಲಿ 
ಬುದ್ದಿಯಾಗಿರಬೇಕೆಂದು ಹೇಳುತ್ತಿರ್ಪ ಅಣ್ಣಗಳು ಕೇಳಿರೊ . 
ಆತ್ಮ ಸಂಬಂಧವಾದಲ್ಲಿ ಆವ ಕರಣಂಗಳೂ ಇಲ್ಲ . 
ಆತ್ಮನಿಂದ ಒದಗಿದ ಇಂದ್ರಿಯಂಗಳಲ್ಲದೆ, ಬೇರೆಕರಣಂಗಳಿಗೆ ಗುಣವಿಲ್ಲವಾಗಿ, 
ಸ್ಥಾವರ ಮೂಲವ ಕಡಿದು ಶಾಖೆಗಳಿಲ್ಲವಾದ ಕಾರಣ , 


ಮೋಳಿಗೆ ಮಾರಯ್ಯನ ವಚನ 


೫೪೩ 


ಆತ್ಮನ ನಿಲವನರಿದವಂಗೆ, ಬೇರೆ ಕರಣಂಗಳ ಬಂಧನವಿಲ್ಲವಾದ ಕಾರಣ , 
ಲಿಂಗವ ಕುರಿತಲ್ಲಿ , ಅಂಗವ [ ಮ ]ರೆಯಬಾರದು. 
ಅಂಗಕ್ಕೂ ಪ್ರಾಣಕ್ಕೂ ಹಿಂಗಿತೆನಬಾರದು, 
ನಿಃಕಳಂಕ ಮಲ್ಲಿಕಾರ್ಜುನನ ಸಂಗದಲ್ಲಿ ನಿರ್ಮಾಣವಾದವಂಗೆ. | ೨೧೯ || 

೧೬೩೮ 
ಕರ್ಪುರದ ಘಟ ಬೆಂದಂತೆ, ಭಿತ್ತಿಯ ಮೇಲಣ ಚಿತ್ರಪಟ ನೆನೆದಂತೆ, 
ಅಪ್ಪುವಿನ ಮೇಲಣ ಬಹುಮಣಿ ಲಕ್ಷಿಸಿದಂತೆ, 
ದೃಷ್ಟವಾಗಿ ದೃಕ್ಕಿಂಗೆ ಒಡಲಳಿವಂತೆ, 
ಅರಿತು ಅಳಿದ ಸ್ಟಲಭರಿತಂಗೆ ಕುಳಭೇದವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನ, ಅವಿರಳದ ಹೊಲಬಿಗನಾದ ಕಾರಣ, || ೨೨೦ || 


೧೬೩೯ 
ಕರ್ಮವ ಮಾಡುವಲ್ಲಿ , ಆ ಕರ್ಮದ ವರ್ಮವನರಿಯಬೇಕು. 
ಆ ಕರ್ಮದ ವರ್ಮವನರಿವಲ್ಲಿ , 
ಉಮ್ಮಳದುಮ್ಮಳವೆಂಬ, ಸುಖಸುಮ್ಮಾನವೆಂಬ ಉಭಯವಡಗಿದಲ್ಲಿ , 
ಪ್ರಾಣಲಿಂಗಸಂಬಂಧಿ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೨೧ || 
೧೬೪೦ 
ಕಲ್ಲನೊಡೆದು ಕಲ್ಲು ಒಡಗೂಡುವಂತಾಗಬಲ್ಲಡೆ ಇಷ್ಟಲಿಂಗಸಂಬಂಧಿ. 
ಮಣ್ಣಿನಲ್ಲಿ ಸುಟ್ಟ ಓಡು ಮನ್ನಿನಂತಾಗಬಲ್ಲಡೆ ಭಾವಲಿಂಗಸಂಬಂಧಿ. 
ಇಷ್ಟಭಾವವನರಿವ ಆ ಚಿತ್ರ ದೃಷ್ಟವನರಿವುದಕ್ಕೆ ಶ್ರುತದೃಷ್ಟವೆಂತುಟೆಂದಡೆ: 
ವಾರಿಕಲ್ಲು ನೋಡನೋಡಲಿಕ್ಕೆ ನೀರಾದಂತೆ. ಇಷ್ಟ ಭಾವ ಕರಿಗೊಂಡು, 
ನಿಶ್ಚಯಪದವೆಂಬ ಗೊತ್ತ ಮುಟ್ಟದೆ, ಅದು ಸಶ್ಚಿತ್ತವಾದಲ್ಲಿ , 
ಪ್ರಾಣಲಿಂಗಸಂಬಂಧಿ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೨೨|| 
ဂဂ 
ಕಲ್ಲಿನೊಳಗಣ ದಳ್ಳುರಿ , ಹುಳ್ಳಿಯ ಕಿಚ್ಚಿನಂತೆ 
ಅಲ್ಲಿಯೇ ಉರಿಯಬಲ್ಲುದೆ ? 
ಕ್ರೀಯಲ್ಲಿಗೆ ಸ್ಥಲ, ಜ್ಞಾನದಲ್ಲಿಗೆಕೂಟ, 
ಸ್ವಾನುಭಾವದಲ್ಲಿಗೆ ನಿರ್ಲಪ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೨೩ || 

೧೬೪೨ 
ಕಲ್ಲಿನೊಳಗೆ ವಲ್ಲಭನಿಹನೆಂದು ಎಲ್ಲರೂ ಬಳಲುತಿರ್ಪರುನೋಡಾ. 
ಅಲ್ಲಿ ಎಲ್ಲಿಯೂ ಕಾಣೆ ತನ್ನಲ್ಲಿ ಕುರಿತು ಇದಿರಿಟ್ಟಲ್ಲಿಯಲ್ಲದೆ, 


೫೪೪ 


ಸಂಕೀರ್ಣ ವಚನಸಂಪುಟ : ಮೂರು 


ಮತ್ತೆಯಿಲ್ಲವಾಗಿ ಇದು ಬಲ್ಲವರ ಬಲ್ಲತನ, 
ಹಾಗಲ್ಲದೆ ತನ್ನ ಮರೆದು, ಅನ್ಯವ ಕಂಡೆಹೆನೆಂದಡೆ, ಅದು ನನ್ನಿಯಲ್ಲ , ಹುಸಿ. 
ಮನ್ನಣೆಗೆ ಸಿಕ್ಕಿದ ಶಿಲೆಯ ಬಣ್ಣಿಸುತ್ತಿರ್ಪವರ ನೋಡಾ. 
ಬಣ್ಣಿಸುತ್ತಿಪ್ಪ ಅಣ್ಣಗಳೆಲ್ಲರೂ ಸನ್ನದ್ದವಾದರೂ 
ಕೋಟೆಯಲ್ಲಿ ಸಿಕ್ಕಿ ಸತ್ತುದಿಲ್ಲ . 
ಎಲ್ಲರೂ ಕೋಟೆಯ ಹೊರಗಿರ್ದು ಸತ್ತು ಕೆಟ್ಟರಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೬೪೩ 
ಕಲ್ಲಿಯ ಬಿಗಿದಡೆ, ತಲ್ಲೀಯವಾದ ಕಲ್ಲಿ) 
ಕೀಳುವುದೆ ಅಯ್ಯಾ ? 
ಈ ಹೊಳ್ಳುಗರ ಮಾತಿಗೆ, ಬಲ್ಲವನಲ್ಲಿ ಸಿಕ್ಕುವನೆ] 
ನಿಃಕಳಂಕ ಮಲ್ಲಿಕಾರ್ಜುನಾ ? 

ဂင် ပုပ္ပ 
ಕಲ್ಲದೇವರೆಂದು ನಂಬಿ ಪೂಜಿಸಿದವರೆಲ್ಲರೂ 
ಕಲಿಯುಗದ ಕತ್ತೆಗಳಾಗಿ ಸಿಲ್ಕಿ , ಕೆಟ್ಟಳಿದು ಹೋದರು ನೋಡಾ. 
ಮಣ್ಣು ದೇವರೆಂದು ನಂಬಿ ಪೂಜೆಯ ಮಾಡಿದವರೆಲ್ಲರೂ 
ಮುಕ್ತಿಪಥ ಕಾಣದೆ ಕೆಟ್ಟು , ಶುನಿಸೂಕರಾದಿಗಳಾಗಿ ಕೆಟ್ಟುಹೋದರು ನೋಡಾ. 
ಎಲ್ಲ ದೇವರಿಗೆ ಮಸ್ತಕಪೂಜೆ. 
ನಮ್ಮ ಶಿವಭಕ್ತರ ಕರಮನಭಾವದೊಳು ಪೂಜೆಗೊಂಬುವ 
ಶ್ರೀಗುರುಲಿಂಗಜಂಗಮಕ್ಕೆ ಉಂಗುಷ್ಟಪೂಜೆನೋಡಾ. 
ಇಕ್ಕಿದಡೆ ಉಂಬುವದು, ಒಡನೆ ಮಾತನಾಡುವದು. 
ಅನೇಕ ಬುದ್ದಿಯ ಪೇಳ್ವುದು. 
ಇಂಥ ಪರಮ ದೈವವನುಳಿದು, ಭೂತಪ್ರೇತ ಪಿಶಾಚಿಗೆ ಅನ್ನವನಿಕ್ಕಿ , 
ನಿಧಾನವ ಪಡೆವೆನೆಂಬ ಭವಭಾರಿಗೆ 
ನಾಯಕ [ ನರಕ ], ಮಹಾಪಾತಕ ತಪ್ಪದುನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೨೬ || 
ဂဂ္ဂ 
ಕಲ್ಲು ಮಣ್ಣು ಮರದಲ್ಲಿ ದೇವನಿಹನೆಂದು 
ಎಲ್ಲಿಯೂ ತೊಳಲುತ್ತಿರ್ಪ ಅಣ್ಣಗಳು ಕೇಳಿರೊ . 
ಅದನಲ್ಲಲ್ಲಿಟ್ಟು ಬಲ್ಲತನದ ಕುರುಹಲ್ಲದೆ, ಸೊಲ್ಲಿ[0] ಗತೀತನನರಿಯ 
ಮನದಿರವೆಲ್ಲಿಹುದೋ ಅವನಲ್ಲಿ ಹ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೨೭ || 


ಮೋಳಿಗೆ ಮಾರಯ್ಯನ ವಚನ 


೫೪೫ 


호위E 
ಕವಡೆ ಕಟಕವ ನುಂಗಿತ್ತು , ಕುಡಿಕೆ ಹಿರಿದಪ್ಪ ಮಡಕೆಯ ನುಂಗಿತ್ತು . 
ಅಡಕೆ ಮರನ ನುಂಗಿದ ಮತ್ತೆ ಫಲವುಂಟೆ ? 
ಅರ್ಚನೆ ಭಕ್ತಿಯಲಡಗಿ, ಭಕ್ತಿ ಮುಕ್ತಿಯಲಡಗಿ , 
ಮುಕ್ತಿ ಜ್ಞಾನದಲಡಗಿ, ಜ್ಞಾನ ನಾನೆಂಬಲ್ಲಿ ಅಡಗಿದ ಮತ್ತೆ 
ಲಿಂಗೈಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೨೮ || 


- 


೧೬೪೭ 


ಕಳಬಂದ ಕಳ್ಳ ಬೆಳ್ಳನ ಕಾಲದೆಸೆಯಲ್ಲಿ, ಮರೆದು ನಿದ್ರೆಗೈದನೋಡಾ. 
ತೆರನನರಿಯದೆ ಎಚ್ಚತ್ತು , ಮನೆಯ ಒಡೆಯನೆಂದಡೆ ಮೆಚ್ಚುವರೆ ? 
ಅದು ಕಾರಣದಲ್ಲಿ , ಇರಿವ ಮನ ಪಾಪಕ್ಕೆ ಸಿಕ್ಕಿ , 
ಪಾಷಂಡಿಗಳಪ್ಪ ಪಾಶವ ಹೊತ್ತು ತಿರುಗುವ ವೇಷಧಾರಿಗಳೆಲ್ಲರೂ 
ಜಂಗಮವಲ್ಲದೆ, ಜ್ಞಾನಜಂಗಮವಲ್ಲ . 
ಕರದಲ್ಲಿ ಖರ್ಪರವಿಲ್ಲ ,ಕೈಯಲ್ಲಿ ಕಟ್ಟಿಗೆಯಿಲ್ಲ, 
ಕರಣದಲ್ಲಿ ಮುದ್ರಿಕೆಯಿಲ್ಲ, ಶಿರದಲ್ಲಿ ಜಟಾಬಂಧವಿಲ್ಲ . 
ಕಕ್ಷೆಯಲ್ಲಿ ಭಸ್ಮಘಟಿಕೆಯಿಲ್ಲ . 
ಇವೆಲ್ಲ ರುದ್ರನ ವೇಷವ ಹೊತ್ತು, 
ಗ್ರಾಸಕ್ಕೆ ತಿರುಗುವ ಘಾತಕರೆಲ್ಲರೂ ಜಂಗಮವೆ ? 
ಮನದಾಸೆಯ ಬಿಟ್ಟು ,ರೋಷವ ಕಿತ್ತು , 
ಮಹದಾಶ್ರಿತರಾಗಿ ನಾನೆಂಬುದ ತಾನರಿದು, 
ನಾ ನೀನೆಂಬುಭಯವನೇನೆಂದರಿಯದೆ, 
ತಾನು ತಾನಾದ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೨೯ || 


೧೯೪೮ 


ಕಳವಿನಲ್ಲಿ ಬಂದಿರಿದಾತ ಕಳ್ಳನಲ್ಲದೆ ಧೀರನಲ್ಲ . 
ಆಲಗಿನ ಮೊನೆ ಹಳಚಿನಲ್ಲಿ ಗತಿ ತಪ್ಪಿ ಬಿದ್ದಡೆ, 
ಕೈದು ಸಹಿತಕೋಯೆಂದು ಇದಿರಾಗು ಎನಬೇಕಲ್ಲದೆ, 
ಬಸವಳಿದು ಬಿದ್ದವನ ಅಸುವ ಕೊಂಬ ಸುಗಡಿಗಳನೇನೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೨೩೦ || 


೧೬೪೯ 
ಕಳ ಮೆಳೆಯ ಕಿತ್ತಲ್ಲದೆ ಹೊಲ ಶುದ್ದವಲ್ಲ . 
ಹೊಲೆ ಮಲವ ಕಳೆದಲ್ಲದೆ ಮನ ಶುದ್ಧವಲ್ಲ . 


೫೪೬ 


ಸಂಕೀರ್ಣ ವಚನಸಂಪುಟ : ಮೂರು 


ಜೀವನ ನೆಲೆಯನರಿದಲ್ಲದೆ ಕಾಯ ಶುದ್ಧವಲ್ಲ . 
ಕಾಯ ಜೀವದ ಸಂಚವನರಿದಲ್ಲದೆ ಜ್ಞಾನಲೇಪಿಯಲ್ಲ . 
ಇಂತೀ ಭಾವದ ಭ್ರಮಿತರಿಗೇಕೆ ಜ್ಞಾನದ ಒಳಗು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೩೧ || 
೧೬೫೦ 
ಕಾಡೆಮ್ಮೆಯ ಹಾಲ,ಊರಕೋಣಕುಡಿದು, 
ಮತ್ತಾರನೂ ಲೆಕ್ಕಿಸದೆ, ಬಹುಜನರ ನೋಯಿಸಿ ಬರುವಲ್ಲಿ , 
ಒಂದಾಡಿನ ಬಾಲದ ಹೊಯ್ಲಿಗಂಜಿ ಓಡಿಹೋಯಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಭೇದಿಸಲರಿಯದೆ. 

೨೩.೨|| 
೧೬೫೧ 

3 
ಕಾಣಬಾರದ ಲಿಂಗವ ಕಾಬ ಪರಿಯಿನ್ನೆಂತೊ ? 
ಕುರುಹಿಲ್ಲದ ಜ್ಞಾನವ ಕುರುಹಿಟ್ಟರಿವ ಪರಿಯಿನ್ನೆಂತೊ ? 
ನೋಟಕ್ಕೆ ಬಾರದ ರೂಪ, ಕೂಟದಲ್ಲಿ ಸುಖವನರಿವ ಪರಿಯಿನ್ನೆಂತೊ ? 
ಅರಿದಹೆನೆಂಬುದೇನು, ಇದಿರಿಟ್ಟರಿಸಿಕೊಂಡಿಹೆನೆಂಬುದೇನು ? 
ಅರಿವಿಂಗೂ ಮರವೆಗೂ ಒಡಲಾಯಿತ್ತೆ ಲಿಂಗವು ? 
ಘಟದೊಳಗಣ ಜ್ಯೋತಿಮಠಕ್ಕೆ ಭಿನ್ನವುಂಟೆ ? 
ಘಟಕ್ಕೆ ಮಠ ಬೇರೆಯುಂಟೆ ? 
ಅರಿಯಲಿಲ್ಲವಾಗಿ ಮರೆಯಲಿಲ್ಲ , 
ಮರದರಿಯಲಿಲ್ಲವಾಗಿ, ತೆರಹಿಲ್ಲದ ಮತ್ತೆ ಕುರುಹಿಡಲಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೩೩ || 


೧೬೫೨ 


ಕಾಣಿಯ ಹಾಕಿ ಮುಕ್ಕಾಣಿಯನರಸುವನಂತೆ, 
ಒಂದ ಬಿಟ್ಟೋಂದನರಿದೆಹೆನೆಂಬ ಸಂದೇಹಿಗೇಕೆ ಲಿಂಗ ? 
ಸರ್ವವ್ಯಾಪಾರವ ಕಟ್ಟಿಕೊಂಡಿರ್ಪ ಹರದಿಗನ ತೆರನಂತೆ, 
ಕೊಂಡುದಕ್ಕೆ ಕೊಡುವಲ್ಲಿ , ವಾಸಿಯಂ ಕಂಡು ಬಿಟ್ಟ ಲಾಭಗಾರನಂತೆ, 
ಮೊದಲಿಂಗೆ ಮೋಸ ಲಾಭಕ್ಕರಸಲುಂಟೆ ? 
ಅಯಾ , ಒಂದನರಿದಲ್ಲದೆ ಮೂರನು ಮರೆಯಬಾರದು. 
ಮೂರ ಮರೆದಲ್ಲದೆ ಐದ ಹರಿಯಬಾರದು. 
ಐದ ಹರಿದಲ್ಲವೆ ಆರ ಮೆಟ್ಟಬಾರದು. 
ಆರ ಮೆಟ್ಟಿದಲ್ಲದೆ ಎಂಟನೀಂಟಬಾರದು. 


ಮೋಳಿಗೆ ಮಾರಯ್ಯನ ವಚನ 


೫೪೭ 


ಎಂಟರೊಳಗಣ ಬಂಟರೆಲ್ಲರೂ ಮಹಾಪ್ರಳಯರಾದರು. 
ಹೀಂಗಲ್ಲದೆ ಪ್ರಾಣಲಿಂಗಿಗಳೆಂತಾದಿರೊ ? 
ಗಂಟಕೊಯ್ದು ಕೊಡದ ಗಂಟುಗಳ್ಳರಂತೆ, 
ತುಂಟರ ಮೆಚ್ಚುವನೆ, ನಿಃಕಳಂಕ ಮಲ್ಲಿಕಾರ್ಜುನ ? 


| ೨೩೪ || 


೧೬೫೩ 


ಕಾಬ ಕಣ್ಣಿದ್ದು ಕನ್ನಡಿಯ ನೋಡುವನಂತೆ, 
ನಡೆವ ಕಾಲಿದ್ದು ದಡಿಯನೂರಿ ನಡೆವನಂತೆ, 
ಇರುವ ಕೈಯಿದ್ದು ಕೈದ ಹಿಡಿದು ಇರಿವನಂತೆ, 
ದೃಷ್ಟಕ್ಕೆ ದೃಷ್ಟವಕೊಟ್ಟು, ನೀ ತಪ್ಪಿಸಿಕೊಂಬರೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೨೩೫ || 


೧೬೫೪ 
ಕಾಯ ಇಂದ್ರಿಯಂಗಳಲ್ಲಿ ಮಚ್ಚೆ ಇಹನ್ನಕ್ಕ ಭಕ್ತಿಸ್ಥಲವಿಲ್ಲ . 
ಆತ್ಮ ಹಲವು ವಿಷಯಂಗಳಲ್ಲಿ ಹರಿವನ್ನಕ್ಕ ಮಹೇಶ್ವರಸ್ಥಲವಿಲ್ಲ . 
ಹಿರಿದು ಕಿರಿದನರಿದು ರೋಚಕ ಆರೋಚಕವೆಂಬನ್ನಕ್ಕ ಪ್ರಸಾದಿಸ್ಥಲವಿಲ್ಲ . 
ಜಾಗ್ರದಲ್ಲಿ ಕಂಡು ಸ್ವಪ್ನದಲ್ಲಿ ತೋರಿಸುಷುಪ್ತಿಯಲ್ಲಿ ಅಳಿವನ್ನಕ್ಕ 
ಪ್ರಾಣಲಿಂಗಸಂಬಂಧಿಯಲ್ಲ . 
ಚತುರ್ವಿಧಫಲಪದಂಗಳಲ್ಲಿ ಕಾಬ ಕಾಣಿಕೆ ಉಳ್ಳನ್ನಕ್ಕ ಶರಣಸ್ಥಲವಿಲ್ಲ. 
ಅರಿದೆ ಮರೆದೆನೆಂದುಉಭಯದ ಸಂದೇಹವುಳ್ಳನ್ನಕ್ಕ ಐಕ್ಯಸ್ಥಲವಿಲ್ಲ . 
ಇಂತೀ ಷಟ್ಸ್ಲಂಗಳಲ್ಲಿ ಸೋಪಾನದ ಮೆಟ್ಟಿಲಿನಂತೆ, 
ಒಂದ ಮೆಟ್ಟಿ ಒಂದನೇರುವನ್ನಕ್ಕ ಸ್ಟಲಕುಳಭರಿತನಾಗಬೇಕು. 
ಮೇಲನೇರಿ ಕೆಳಗೆ ಇಳಿಯೆನೆಂಬ ಭಾವ ನಿಂದಲ್ಲಿ ಆರನೆಣಿಸಲಿಲ್ಲ . 
ಮೂರೆಂದು ಬೇರೊಂದ ಮುಟ್ಟಲಿಲ್ಲ . 
ಕರಗಿದ ಬಂಗಾರಕ್ಕೆ ಕರಚರಣಾದಿಗಳು ಇಲ್ಲದಂತೆ , 
ಆತ ಕುರುಹಡಗಿದ ಷಡುಸ್ಥಲಬ್ರಹ್ಮ , ನಿಃಕಳಂಕ ಮಲ್ಲಿಕಾರ್ಜುನಾ. || ೨೩೬ || 


ಕಾಯಕ್ಕೆ ಕಲ್ಪಿತವುಂಟೆಂಬುದು ಹುಸಿಯೋ , ದಿಟವೋ ? 
ಜೀವಕ್ಕೆ ಜನ್ಮವುಂಟೆಂಬುದು ಹುಸಿಯೋ , ದಿಟವೋ ? 
ಕೆಂಡದೊಳಗೆ ಹೊಗೆಯಡಗಿತ್ತೋ , ಹೊಗೆಯಲ್ಲಿ ಕೆಂಡವಿದ್ದಿತ್ತೋ ? 
ಲಿಂಗದಲ್ಲಿ ಮನವಿದ್ದಿತ್ತೋ , ಮನದಲ್ಲಿ ಲಿಂಗವಡಗಿತ್ತೋ ? 


೫೪೮ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತೀ ಉಭಯದ ಸಂದನಳಿದು ಬೆರಸಬಲ್ಲಡೆ ಆತನ ಪ್ರಾಣಲಿಂಗಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೨೩೭ || 


೧೬೫೬ 
ಕಾಯಗುಣವಿಡಿದು ಮಾಡುವನ್ನಕ್ಕ ಸತ್ಯಸದ್ಭಕ್ತನಲ್ಲ . 
ಜೀವಗುಣವಿಡಿದು ತಿರುಗುವನ್ನಕ್ಕ ಪರಶಿವರೂಪನಲ್ಲ . 
ಕ್ರೀಯನರಿದು ಆಚಾರದಲ್ಲಿ ನಿಂದು, 
ರಿಣಾತೂರ್ಯ ಮುಕ್ತಾತೂರ್ಯ ಸ್ವ ಇಚ್ಛಾತೂರ್ಯವೆಂಬ 
ಮೂರುಮಾಟವ ಕಂಡು, 
ಭಕ್ತಿ ಜ್ಞಾನ ವೈರಾಗ್ಯವೆಂಬ ತ್ರಿವಿಧ ನಿಶ್ಚಯವನರಿದು, 
ಸುಮನ ವಚನ ಕಾಯ ತ್ರಿಕರಣ ಶುದ್ಧಾತ್ಮನಾಗಿ, 
ಆಪ್ಯಾಯನದ ಅನುವನರಿದು, 
ಸಮಯದಲ್ಲಿ ಮಾನ್ಯರ ಇರವನರಿತು ಕೂಡುವಲ್ಲಿ , 
ಇಂತೀ ಭಾವ ಸದ್ಭಕ್ತ ಸ್ಥಲ. 
ಹೆಣ್ಣು ಹೊನ್ನು ಮಣ್ಣಿನಲ್ಲಿ , ಸ್ತುತಿ ನಿಂದ್ಯಾದಿಗಳಲ್ಲಿ , 
ತಥ್ಯ ಮಿಥ್ಯಂಗಳಲ್ಲಿ ವಿರಾಗನಾಗಿ, 
ಸುಖದುಃಖಗಳಲ್ಲಿ ಸರಿಗಂಡು ನಿಃಕಳಂಕನಾಗಿ ಚರಿಸಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನನೆಂಬೆನು. 


| ೨೩೮|| 


೧೬೫೭ 


ಕಾಯ ಜೀವದ ನಡುವೆ ಒಂದ ಭಾವಿಸಿ, ಇಷ್ಟಲಿಂಗವೆಂದು ಕೊಡುವಾಗ, 
ಆ ಲಿಂಗ ಕಾಯಕ್ಕೋ , ಜೀವಕ್ಕೋ ? 
ಕಾಯಕ್ಕೆಂದಡೆ ಕಾಯದೊಳಗಾಗಿ ಪೂಜಿಸಿಕೊಂಬುದು. 
ಜೀವಕ್ಕೆಂದಡೆ ನಾನಾ ಭವಂಗಳಲ್ಲಿ ಬಪ್ಪುದು. 
ಆ ಲಿಂಗ ಉಭಯಕ್ಕೆಂದಡೆ ಇನ್ನಾವುದು ಹೇಳಾ ? 
ಅಂಗಕ್ಕೆ ಲಿಂಗವಾದಡೆ ಬಣ್ಣ ಬಂಗಾರದಂತೆ ಇರಬೇಕು. 
ಜೀವಕ್ಕೆ ಲಿಂಗವಾದಡೆ ಅನಲ ಅನಿಲನಂತೆ ಇರಬೇಕು. 
ಉತ್ಪತ್ಯಕ್ಕೂ ನಷ್ಟಕ್ಕೂ ಉಭಯದ ಒಡಲನರಿತಲ್ಲಿ , 
ಅದು ಅಂಗಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೩೯ || 

- ೧೬೫೮ 
ಕಾಯದ ಕರದಲ್ಲಿ ಲಿಂಗವ ಹಿಡಿದು, 
ಬಾಯಾರಿ , ಭವಗೆಟ್ಟು , ನಾಣುಗೆಟ್ಟು ನಾನಾರೆಂಬುದನರಿಯದೆ, 


ಮೋಳಿಗೆ ಮಾರಯ್ಯನ ವಚನ 


೫೪೯ 


ಇದಿರಿಚ್ಛೆಯನೇನೆಂದರಿಯದೆ, 
ಕಾಯದ ಸುಖಕ್ಕಾಗಿ ಜೀವರ ಬೇಡುವ ಜಾರರಿಗೆಲ್ಲಿಯದೊ ಲಿಂಗ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೨೪೦ || 
೧೬೫೯ 
ಕಾಯದ ಕಳವಳದಿಂದ, ಜೀವನ ಭ್ರಾಂತಿಯಿಂದ, 
ಅರಿದು ಮರೆದೆನೆಂದು ಎಡದೆರಹಿಲ್ಲದ ವಸ್ತುವಿಂಗೆ, 
ಬೇರೊಂದೆಡೆಯುಂಟೆಂದು, ಕಲ್ಪಿಸಲೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ ?|| ೨೪೧ || 

೧೬೬೦ 
ಕಾಯದಕೈಯಲ್ಲಿ ಲಿಂಗಪೂಜೆ. 
ಮನದ ಕೈಯಲ್ಲಿ ಸಂಸಾರ. 
ಎಂತಹದಯ್ಯಾ ಲಿಂಗಪೂಜೆ ? 
ಎಂತಹದಯ್ಯಾ ಜಂಗಮಪೂಜೆ ? 
ಇಂತಪ್ಪ ನಾಚಿಕೆಗೆಟ್ಟ ಮೂಕೊರೆಯರ ತೋರದಿರಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೪೨ | 


೧೬೬೧ 


ಕಾಯದ ಗುಣವನರಿವುದು ಕಾಯವೋ , ಜೀವವೋ ? 
ಜೀವನ ಗುಣವ ಸಂಬಂಧಿಸುವುದು ಜ್ಞಾನವೋ , ಆ ಜೀವವೋ ? 
ಈ ಉಭಯವುಳ್ಳನ್ನಕ್ಕ ಪ್ರಾಣಲಿಂಗಿಯಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೨೪೩ | 


೧೬೬೨ 


ಕಾಯದೊಳಗುಂಟೆಂದಡೆ ಕರ್ಮಕಾಂಡಿಯಲ್ಲ . 
ಜೀವದೊಳಗುಂಟೆಂದಡೆ ನಾನಾ ಯೋನಿಯವನಲ್ಲ . 
ಭಾವದೊಳಗುಂಟೆಂದಡೆ ನಾನಾ ಪ್ರಕೃತಿಯವನಲ್ಲ . 
ಅದು ಇದ್ದಿಲು ಶುಭದ ತೆರ. 
ಅದು ಹೊದ್ದದಾಗಿ ಬದ್ಧಕತನವಿಲ್ಲೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೨೪೪|| 


೧೬೬೩ 


ಕಾಯಪ್ರಕೃತಿ, ಜೀವಪ್ರಕೃತಿ, ಭಾವಪ್ರಕೃತಿ. 
ಸಂಚಾರಭ್ರಮೆ ಮುಂಚದೆ, 


8880 


ಸಂಕೀರ್ಣ ವಚನಸಂಪುಟ : ಮೂರು 


ಸಂಚಿತ ದುಃಕರ್ಮಂಗಳ ಪಚ್ಛಿಯಲ್ಲಿ ಕುಳ್ಳಿರದೆ, 
ಇದರಂಚೆಯ ತಿಳಿ, ಮುಂಚು ಬೇಗ, 
ನಿಃಕಳಂಕ ಮಲ್ಲಿಕಾರ್ಜುನನ ನಿಸ್ಸಂಗದ ಕೂಟ. 


|| ೨೪೫|| 


೧೬೬೪ 


ಕಾಯಬಂಧನ ಭಾವ, ಭಾವಬಂಧನ ಜ್ಞಾನ, ಜ್ಞಾನಬಂಧನ ಸಕಲೇಂದ್ರಿಯ . 
ಇಂತೀ ಸ್ವರೂಪಂಗಳ ಕಲ್ಪಿಸುವಲ್ಲಿ , 
ಕಾಯಕ್ಕೆ ಬಂಧವಲ್ಲದೆ ಜೀವಕ್ಕೆ ಬಂಧವುಂಟೆ ಎಂದೆಂಬರು. 
ಭೇರಿಗೆ ಬಂಧವಲ್ಲದೆ ನಾದಕ್ಕೆ ಬಂಧವುಂಟೆ ಎಂಬರು. 
ಉಭಯದ ಭೇದವ ತಿಳಿದಲ್ಲಿ , ಕಾಯಕ್ಕೆ ಬಂಧವುಂಟೆ, ಜೀವಕ್ಕಲ್ಲದೆ ? 
ಭೇರಿಗೆ ಬಂಧವುಂಟೆ, ನಾದಕ್ಕಲ್ಲದೆ? 
ಇಂತೀ ಅಳಿವುಳಿವ ಎರಡ ವಿಚಾರಿಸುವಲ್ಲಿ , 
ಜೀವ ನಾನಾ ಭವಂಗಳಲ್ಲಿ ಬಪ್ಪುದ ಕಂಡು, ಮತ್ತಿನ್ನಾರನೂ ಕೇಳಲೇತಕ್ಕೆ ? 
ನಾದ ಸ್ಕೂಲಸೂಕ್ಷ್ಮಿಂಗಳಲ್ಲಿ ಹೊರಳಿ ಮರಳುತ್ತಿಹುದಕಂಡು, 
ಆರಡಿಗೊಳಲೇಕೆ ? 
ಇಂತಿವ ಶ್ರುತದಲ್ಲಿ ಕೇಳಿ, ದೃಷ್ಟದಲ್ಲಿ ಕಂಡು, ಅನುಮಾನದಲ್ಲಿ ಅರಿದ ಮತ್ತೆ, 
ಲಿಂಗಕ್ಕೆ ಪ್ರಾಣವೋ , ಪ್ರಾಣಕ್ಕೆ ಲಿಂಗವೋ ಎಂಬುದ ಪ್ರಮಾಣಿಸಿದಲ್ಲಿ , 
ಐಕ್ಯಾನುಭಾವ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೪೬ || 
೧೬೬೫ 
ಕಾಯ ಸಮಾಧಿಯನೊಲ್ಲೆ, ನೆನಹು ಸಮಾಧಿಗೆ ನಿಲ್ಲೆ , 
ಕೈಲಾಸವೆಂಬ ಭವಸಾಗರವನೊಲ್ಲೆ. 
ನೀ ಎನ್ನ ಅಲ್ಲಿಗೆ ಇಲ್ಲಿಗೆ ಎಂದಳೆಯದೆ, 
ನಿನ್ನಲ್ಲಿಗೆಕೂಟಸ್ಥವ ಮಾಡು, ನಿಃಕಳಂಕ ಮಲ್ಲಿಕಾರ್ಜುನಾ. .. || ೨೪೭ | - 


೧೬೬೬ 
ಕಾಯಸೂತಕಿಗಳು ಗುರುವನರಿಯರಾಗಿ, 
ಭಾವಸೂತಕಿಗಳು ಲಿಂಗವನರಿಯರಾಗಿ , 
ತ್ರಿವಿಧಸೂತಕಿಗಳು ಜಂಗಮವನರಿಯರಾಗಿ, 
ತನುಶುದ್ಧವಾಗಿ ಗುರುವನರಿಯಬೇಕು. 
ಮನಶುದ್ಧವಾಗಿ ಲಿಂಗವನರಿಯಬೇಕು. 
ತ್ರಿವಿಧ ಮಲಶುದ್ಧವಾಗಿ ಜಂಗಮವನರಿಯಬೇಕು. 
ಇಂತೀ ಸ್ಟಲ ಕುಳಂಗಳ ಭಾವಿಸಿ, ತನಮನಧನ ನಿರತನಾಗಿ, 


ಮೋಳಿಗೆ ಮಾರಯ್ಯನವಚನ 


೫೫೧ 


ತ್ರಿವಿಧಕ್ಕೆ ತ್ರಿವಿಧವನಿತ್ತು , ತ್ರಿವಿಧಾಂಗ ಭರಿತನಾಗಿಪ್ಪ ನಿಜಲಿಂಗಾಂಗಿಗೆ 
ಇಹ ಪರವೆಂಬ ಉಭಯವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


| ೨೪೮ | 


೧೬೬೭ 
ಕಾಯ ಹಸಿದು ಓಗರವ ಬೇಡುವಾಗ, ಲಿಂಗಕ್ಕೆ ಅರ್ಪಿತವೆಲ್ಲಿಯಿತ್ತೊ ? 
ಮನ ತನುವ ಬಿಟ್ಟು ಸರ್ವವಿಕಾರದಲ್ಲಿ ಶ್ರಮಿಸುವಾಗ, ಸಾವಧಾನಿಗಳೆಂತಾದಿರೋ ? 
ಸ್ಕೂಲದಲ್ಲಿ ಹಿಡಿದು, ಸೂಕ್ಷ್ಮದಲ್ಲಿ ಮರೆದು, ಕಾರಣದಲ್ಲಿ ಏನೆಂದರಿಯದೆ, 
ಜಗದ ಉತ್ಪತ್ಯಕ್ಕೆ ಒಳಗಾಹವರ ಪ್ರಾಣಲಿಂಗಿಗಳೆಂಬೆನೆ ? ಎನ್ನೆನು. 
ಇಂತಿವರೆಲ್ಲರೂ ಡಾಗಿನ ಪಶುಗಳು, ವೇಷಧಾರಿಗಳು , 
ಶಾಸ್ತ್ರದ ಸಂತೆಯವರು, ಪುರಾಣದ ಪುಂಡರು, 
ತರ್ಕದ ಮರ್ಕಟರು, ಭವಸಾಗರದ ಬಾಲಕರು. 
ತತ್ವವನರಿಯದ ಮತ್ತರು. 
ಇಂತಿವರು ಕೆಟ್ಟ, (ಕೇಡ}ನೋಡಿಗುರುವಿನ] ಕೊರಳ ಕೊಯ್ದು, 
ಲಿಂಗದ ತಲೆಯೊಡೆಯಲಿಕ್ಕಿ , ಜಂಗಮದ ಸಂದ ಮುರಿದೆ. 
ದ್ವಂದ್ವವ ಹಿಂಗಿದೆ, ಸಂದನಳಿದೆ, ಸದಮಲಾನಂದ ಹಿಂಗಿದೆ. 
ಹೊಂದದ ಬಟ್ಟೆಯಲ್ಲಿ ಸಂದೆನಯ್ಯಾ , 
ಮಹಾದಾನಿ ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨ರ್೪ | 
೧೬೬೮ 
ಕಾಯ ಹೋಗಿಕರ್ಮವ ಮಾಡಿ, ಜೀವಕ್ಕೆ ಬಾಧೆಯ ತಂದಿತ್ತೆಂಬರು. 
ಆ ಜೀವವಿಲ್ಲದೆ ಕಾಯ ಹೋಗಿಕರ್ಮವ ಮಾಡುವಾಗ, 
ಅದಾವುದರ ಬಲುಹೋ ? 
ಕಾಯ ನಾನು, ಜೀವನೀನು, ನನಗೂ ನಿನಗೂ ಸಮ ಹುದುಗು. 
ಎನ್ನನೇಕೆ ಕಾಡಿದೆ ? ಗನ್ನತನವೆ ? ಹೇಳಾ ಚೆನ್ನ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೫೦ || 
೧೬೬೯ 
ಕಾಲಜ್ಞಾನ, ಕರ್ಮಜ್ಞಾನ, ಭಾವಜ್ಞಾನ ಭ್ರಮೆಯಳಿದು, 
ನಾ , ನೀನೆಂಬ ಮದ ಮತ್ಸರ ಮುರಿದು, 
ಭಕ್ತಿಜ್ಞಾನವೈರಾಗ್ಯವೆಂಬ ಸಂತೋಷವ ಮೆಟ್ಟಿನಿಂದು, 
ನಿಜವೆ ತಾನಾಗಿರ್ಪ ಪರಿಪೂರ್ಣಂಗೆ ಇಹ ಪರವೆಂಬ ಉಭಯದವನಲ್ಲ . 
ಇಂತೀ ಪರಂಜ್ಯೋತಿಪ್ರಕಾಶಂಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೫ || 


೫೫೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೬೭೦ 
ಕಾಳಗಕ್ಕೆ ಆಳಾಗಿ ಬಂದೆ. 
ಎನಗಿದಿರಾಗಿ ಕೈದುವ ಹಿಡಿವವರನಾರನೂ ಕಾಣೆ. 
ಅಗೆದು ನೋಡಿದೆ, ಮೊಗೆದು ನೋಡಿದೆ, ಎನಗೆ ಇದಿರಹವರಿಗೆ. 
ಎನ್ನ ದೇಹ ವಜ್ರಾಂಗಿಯೆ ? ಎನ್ನ ಕರ ಕಂಪಿಸುವ ಕೈದೆ ? 
ಎನ್ನ ಹೃದಯ ಬೆಳಗಿನೆದೆಗಿಚ್ಚೆ ? ನಿರ್ಭಿತಿ ನೀತಿಯೆ ? 
ಎನ್ನನೊಡಗೂಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೫೨|| 
೧೬೭೧ 
ಕಾಳಗದಲ್ಲಿ ಹೋದಮತ್ತೆ ಆಳುತನವೆನಗಿಲ್ಲ ಎಂದಡೆ, 
ಅವರು ಸೀಳದಿಪ್ಪರೆ ತನ್ನುದರವ? 
ಭಾಳಾಂಬಕನ ಭಕ್ತನಾಗಿ ಭಕ್ತಿಯ ತಾರಲಾರೆನೆಂದಡೆ, 
ಅದು ಬಾಲರ ಚಿತ್ತದ ಲೀಲೆಯಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೫೩ || 
- ೧೬೭೨ 

ಕಾಳರಾತ್ರಿಯೆಂಬ ಕತ್ತಲೆಯ ಮನೆಯ ಹೊಕ್ಕು, 
ಜಾಳಿಗೆಯ ಮುದ್ರೆಯನೊಡೆದನೆಂಬವನಂತೆ, 
ಸಭೆಯಲ್ಲಿರ್ದು ನಭವನಡರಿದೆನೆಂಬವನಂತೆ, 
ಗಡಿಗೆಯಲ್ಲಿ ಸಮುದ್ರವ ತುಂಬಿ ಅಡಗಿಸಿದೆನೆಂಬವನಂತೆ 
ಸರ್ವವನೊಡಗೂಡಿ ಹರಿದಾಡುತ್ತ , ಸಡಗರಿಸುತ್ತ , 
ಲಲನೆಯರೊಡಗೂಡುತ್ತ , ಕರಣಂಗಳಲ್ಲಿ ಬಡಿಹೋರಿಯಾಗುತ್ತ , 
ಲಿಂಗವನರಿದೆನೆಂಬ ಸುಗುಡರ ನೋಡಾ, 
ಜಾಗ್ರದಲ್ಲಿ , ಕನಸಿನಲ್ಲಿ ತಾ ಸತ್ತೆನೆಂದು ಎಚ್ಚತ್ತು ಅಳುವ ಕುಚಿತ್ತನಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೫೪ || 


- ೧೬೭೩ 
ಕಾಳಾಂಧರವೆಂಬ ಕಾಳರಕ್ಕಸಿಯ ಬಸುರಲ್ಲಿ , 
ಒಬ್ಬ ಭಾಳಲೋಚನ ಹುಟ್ಟಿದ. 
ಆತ ಕಾಲಸಂಹಾರ, ಕಲ್ಪಿತನಾಶನ. 
ಆತ ಕಾಳಾಂಧರ ರಕ್ಕಸಿಯ ಕೊಂದ. 
ತಾಯ ಕೊಂದ ನೋವಿಲ್ಲ , ಹೆತ್ತ ತಾಯ ಕೊಂದ ಅನಾಚಾರಿ. 
ನಿಃಕಳಂಕ ಮಲ್ಲಿಕಾರ್ಜುನ, ಕಟ್ಟುಮೆಟ್ಟಿನವನಲ್ಲ . 


| ೨೫೫ || 


ಮೋಳಿಗೆ ಮಾರಯ್ಯನ ವಚನ 


೫೫ . 


೧೬೭೪ 
ಕಾಳೆಮ್ಮೆಯ ಕರೆಯಲಾಗಿ, ಹಾಲುರೋಹಿತವಾಗಿ ಬಿದ್ದಿತ್ತು . 
ರೋಹಿತವಾದುದ ಕಂಡು, ಕರೆವ ಬಾಲೆ ಹಾಲಿಲ್ಲಾ ಎಂದಡೆ, 
ಮೇಲಿದ್ದಾತನೋಡಿ ಹಾಲನಳಿದು ಹೆಪ್ಪ ಬಿಡೆಂದ. 
ಶೋಣಿತವಳಿದು ಹೋಗಲಾಗಿ ಹೆಪ್ಪಾಯಿತ್ತು, 
ಅದು ಶೂಲಪಾಣಿಯ ಮರದ ಮಂತಿನಲ್ಲಿ , 
ಏನೂ ಇಲ್ಲದನೇಣುಹೂಡಿಕಡೆಯೆ , 
ಮಡಕೆಯ ಬಾಯಲ್ಲಿ ಕರಗಿತ್ತು ಬೆಣ್ಣೆ , ನಿಃಕಳಂಕ ಮಲ್ಲಿಕಾರ್ಜುನಾ. || ೨೫೬|| 

೧೬೭೫ 
ಕಿವಿಯ ಮುಚ್ಚಿ ಕಣ್ಣಿನಲ್ಲಿ ಕೇಳಿದಾಗ ಭಕ್ತಸ್ಥಲ. .. 
ಕಣ್ಣ ಮುಚ್ಚಿ ಕರ್ಣದಲ್ಲಿ ನೋಡಿದಾಗ ಮಾಹೇಶ್ವರಸ್ಥಲ. 
ಈ ಉಭಯ ಮುಚ್ಚಿ ನಾಸಿಕದೋಹರಿ ನಷ್ಟವಾದಲ್ಲಿ ಪ್ರಸಾದಿಸ್ಥಲ. 
ಆ ಸುಗುಣ ದುರ್ಗುಣವೆಂಬುದು ನಿಂದಲ್ಲಿ ಪ್ರಾಣಲಿಂಗಿಸ್ಥಲ. 
ಆ ಪ್ರಾಣ ಪರಿತೋಷಂಗಳಲ್ಲಿ ಪ್ರವರ್ತನ ನಿಂದಲ್ಲಿ ಶರಣಸ್ಥಲ. 
ಆ ಶರಣ ಆರೂಢ ಸಲೆ ಸಂದು ನಿಂದಲ್ಲಿ ಐಕ್ಯಸ್ಥಲ. 
ಐಕ್ಯವೆಂಬ ಕೂಟಸ್ಥ [ ೮] ನಿಂದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನನೆಂಬ ನಾಮಕ್ಕೆ ನಷ್ಟವಿಲ್ಲ . 
ಆ ನಾಮವುಳ್ಳನ್ನಕ್ಕ ಎನ್ನ ಬಿರಿದಿನ ಸಾರ ಸಾಯದು. 

| ೨೫೭ || 
೧೬೭೬ 
ಕೀಲಿಂಗೆ ಕೀಲ ಮಾಡಿಹೆನೆಂದಡೆ, ಆ ತರುವಿಂಗೆ ಕಡೆ ನಡು ಮೊದಲಿಲ್ಲ . 
ಸ್ಥಲವ ಹಿಡಿದು ಸ್ಥಲವನೆಯ್ದಿಹೆನೆಂದಡೆ, ಅದು ನಾಮ ರೂಪು. 
ಭಾವ ಹಿಡಿವಲ್ಲಿ , ಅರಿತು ಬಿಡುವಲ್ಲಿ , ಮರೆದಡೆ ಆತನೊಡಗೂಡಿಪ್ಪ , 
ನಿಃಕಳಂಕ ಮಲ್ಲಿಕಾರ್ಜುನ. 

| ೨೫೮ || 


೧೬೭೭ 
ಕೀಲಿನೊಳಗೊಂದು ಕೀಲ ಕಂಡೆ. 
ಆ ಕೀಲಿನೊಳಗೊಂದು ಸಕೀಲವ ಕಂಡು, ಸಕಲವನೆಲ್ಲವನರಿದೆ. 
ಆ ಅರಿವು ಮರವೆಗೊಳಗಾಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದ ಅರಿವಿನಲ್ಲಿ . 


| ೨೫೯ || 


೫೫೪. 


ಸಂಕೀರ್ಣ ವಚನಸಂಪುಟ : ಮೂರು 


೧೬೭೮ 


ಕೀಳು ಮೇಲನರಸುವುದಕ್ಕೆ ಕೋಳಿಯ ಕಾಳಗವೆ ? 
ಆ[ ಳು ] ಮೇಳದಲ್ಲಿ ಲೋಲಿತನಾಗಿಹಾಗ, ಸೂಳೆಯ ಮನೆಯ ಆಳೆ ? 
ಬಾಲರಾಳಿಯ ಜೂಜಿನಸೋಲುವೆಯೆ ? 
ಅವರ ಗಾಣದಲ್ಲಿ ಬಪ್ಪ ಸಾಲಿನ ಹೆಜ್ಜೆಯಂತೆ ಇನ್ನಾರಿಗೆ ಹೇಳುವೆ ? 
ಮೆಟ್ಟಿದ ಹೆಜ್ಜೆಯ ಮೆಟ್ಟುವ ಕಷ್ಟಜೀವಿಗಳಿಗೆ ಇನ್ನೆತ್ತಣ ಗತಿಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೨೬೦ || 


೧೬೭೯ 
ಕುಕ್ಕುಟನ ಗರ್ಭದಲ್ಲಿ ಒಂದು ಮಾರ್ಜಾಲ ಹುಟ್ಟಿ, 
ಹೆತ್ತ ತಾಯ ತಿಂದು, ತತ್ತಿಯ ಬಿಟ್ಟಿತ್ತು . 
ಈ ಗುಣ ಉಭಯದೃಷ್ಟವಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೬೧|| 

೧೬೮೦ 
ಕುರಿ ಕುನ್ನಿ ಮೊದಲಾಗಿರ್ದವುಒಡೆಯನ ಬಲ್ಲವು. 
ಅರ್ಚಿಸಿ ಪೂಜಿಸಿ ಭಾವಿಸಿ ಏಕೆ ಅರಿಯೊ ? 
ಅಯ್ಯಾ ಹೋಯಿತ್ತು ಭಕ್ತಿ , ಮಳಲ ಕೂಡಿದೆಣ್ಣೆಯಂತೆ. 
ಹೋಯಿತ್ತು ಪೂಜೆ, ಪುರೋಹಿತನ ಕೊಂದು ಪುರಾಣವಕೇಳಿದಂತೆ. 
ತಾ ಮಾಡುವ ಭಕ್ತಿಯ, ತಾ ಮಾಡುವ ಸತ್ಯವ, 
ತಾ ಮಾಡುವ ಸದಾಚಾರವನರಿಯದೆ, 
ಮಾಡುವ ಭಕ್ತ [ ನ] ಮನೆಯಲ್ಲಿ ಹೊಕ್ಕುಂಡ ಜಂಗಮಕ್ಕೆ ಏಳನೆಯ ಪಾತಕ . 
ಆ ಜಂಗಮಪ್ರಸಾದವ ಕೊಂಡ ಭಕ್ತಂಗೆ, 
ಹುಲಿ ಕವಿಲೆಯ ತಿಂದು, ಮಿಕ್ಕುದ ನರಿ ತಿಂದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೬೨|| 


೧೬೮೧ 
ಕುರುಡನ ಮುಂದೆ ಗುಣಮಣಿ ಇದ್ದಡೆ, 
ಅದ ಎಡಹುವನಲ್ಲದೆಕಾಣಲರಿಯ . 
ಸರ [ ಟ] ನ ಮುಂದೆ ಸತ್ಯವಿದ್ದಡೆ ನಿಶ್ಚಯಿಸಬಲ್ಲನೆ ? 
ಬರಡಿಯ ಕೈಯಲ್ಲಿ ಮಕ್ಕಳಿದ್ದಡ ತೊರೆವುದೆ ಮೊಲೆ ? 
ಅರಿವುಹೀನರಂಗದಲ್ಲಿ ಕುರುಹಿರಲಾಗಿ ಅರಿಯಬಲ್ಲರೆ ? 
ಇವು ಬರಿಯಮಾತಿನ ಸೊಲ್ಲೆಂದೆ. 
ಎನ್ನೊಡೆಯ ಕೈಯ ಗಡಿಗೆಯ ಬಿಡಿಸಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೬೩ || 


ಮೋಳಿಗೆ ಮಾರಯ್ಯನ ವಚನ 


೫೫೫ 


೧೬೮೨ 
ಕುರುಹಕೊಡುವಲ್ಲಿ ಗುರುವಾಗಿ, 
ವೇಷವ ತೊಟ್ಟು ತಿರುಗುವಲ್ಲಿ ಚರವಾಗಿ, 
ಭಾಷೆಯ ತೊಟ್ಟು ಮಾಡುವಲ್ಲಿ ಭಕ್ತನಾಗಿ, 
ಈ ತ್ರಿವಿಧದಾಟ ಇದರ ಭೇದ. 
ಘನಲಿಂಗವ ಕೂಡಿಹೆನೆಂಬ ಕೂಟದ ಭೇದ. 
ಎತ್ತ ಸುತ್ತಿ ಬಂದಡೂ ವಂಕದ ತಪ್ಪಲಿನಲ್ಲಿ ಹೋಗಬೇಕು. 
ಇದು ನಿಶ್ಚಯ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೬೪ || 
Deesa 
ಕುರುಹಡಗಿಯಲ್ಲದೆ ಒಂದನರಿಯಬಾರದು. 
ತಾನರಿದಲ್ಲಿಯಲ್ಲದೆ ಕುರುಹಿನ ಕುಲ ಕೆಡದು. 
ಅರಿಯದುದನರಿದಲ್ಲಿ ಮರೆದು, ಮರೆದುದನರಿದಲ್ಲಿ ಕಂಡು, 
ಉಭಯದತೋಟಿಯ ತೊಳಸಿ ನಿಂದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದ ಅಂಗ, ಕರತಲಾಮಲಕವಾಯಿತ್ತು . | ೨೬೫ || 

೧೬೮೪ 
ಕುರುಹವಿಡಿದು ಕಂಡೆಹೆನೆಂದಡೆ, ಪುಣ್ಯವ ಮಾಡಬೇಕೆಂಬರು. 
ಅರಿದು ಕಂಡೆಹೆನೆಂದಡೆ ಕಾಯದ ಕರಣಂಗಳ ಬಿಡಬೇಕೆಂಬರು. 
ಕೆಟ್ಟೆವಯ್ಯಾ , ಚಕ್ರದಂಡದಲ್ಲಿ ಸಿಕ್ಕಿದ ಮರ್ಕಟನಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೬೬ || 
೧೬೮೫ 
ಕುಲ ಛಲ ಪಿಷ್ಠ ನೈಷ್ಠಿಕತೆಯಿಂದ ದೃಷ್ಟಿಸಿಕೊಂಡಿರ್ಪ 
ಕಷ್ಟಮನುಜರಿಗೇಕೆ ನಿಜತತ್ವದ ಮಾತು ? 
ಅವರು ಎತ್ತಿ ಹೋರುವ ಮತ್ತತ್ವವೈಸೆ ನಿತ್ಯತ್ವವಿಲ್ಲ . 
ಇವರು ಭಕ್ತರು, ಜಂಗಮವೆಂದಡೆ ಮತ್ತೆ ಮತ್ತೆ ನರಕ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೬೭|| 
೧೬೮೬ 
ಕುಲಿಶ ಅಂಗುಲದೊಳಗಡಗಿದಡೆ, ಕುಟ್ಟದ ಬೆಟ್ಟವ ಹಿಟ್ಟುಗುಟ್ಟಿ ? 
ಶಿಲೆಯೊಳಗಡಗಿದ್ದ ಪಾವಕ ಉದಯಿಸಿ ಸುಡದೆ ಮಹಾರಣ್ಯವ ? 
ಚಿತ್ತುವಿನಲ್ಲಿ ಉದಯಿಸಿದ ಜ್ಞಾನ, ತನುವಿನ ಮೊತ್ತದೊಳಗಿಪ್ಪ 


೫೫೬ 


ಸಂಕೀರ್ಣ ವಚನಸಂಪುಟ : ಮೂರು 


ಕಚ್ಚೇಂದ್ರಿಯವ ನಷ್ಟವ ಮಾಡದೆ ? 
ಸರ್ಪದಷ್ಟವಾದಡೇನು ವಿಷ ಚಲನೆಯಾಗಿಯಲ್ಲದೆ ತನುವಿನ ಮರವೆಯಿಲ್ಲ . 
ಹೀಂಗೆ ಘಟಿಸಿಯಲ್ಲದೆ ಅಘಟಿತವಾಗಬಾರದು. 
ಇಂತಪ್ಪ ಪ್ರಕಾಶಿತಂಗೆ ನಮೋ ನಮೋ [ ಎಂಬೆನು), 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೬೮|| 
೧೬೮೭ 
ಕುಸುಮ ಗಂಧವ] ಉಪದೃಷ್ಟದಿಂದ ಹೊರೆವಂತೆ, 
ಕಿಸಲಯದ ಮೃತ, ಅದು ತನ್ನ ಎಸಳದಿಂದ ಬಂಧ ಬಿಡುವಂತೆ, 
ರಸಿಕರ ವಿವೇಕವ ಹೊಸ ನವನೀತದಲ್ಲಿ ನಿಶಿತ ಅಳಕವ ತೆಗೆದಂತೆ, 
ಆವಾವ ಸ್ಥಲವ ವೇಧಿಸಿದಲ್ಲಿ , ಭಾವಕ್ಕೆ ಭ್ರಮೆಯಿಲ್ಲದೆ, 
ಉಭಯಕ್ಕೆ ನೋವುಇಲ್ಲದೆ, ಭಾವ ನಿರ್ಭಾವವಾಗಬೇಕು. 
ಆತ ಷಟ್ಕಲವೇದಿ, ಉಭಯಸ್ಥಲಭರಿತ, ಸರ್ವಸ್ಥಲಸಂಪೂರ್ಣ, 
ಸರ್ವಭಾವ ಲೇಪ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ 
ಉಭಯಸ್ಟಲಲೇಪವಾದ ಶರಣ. 
ಶರಣ. 

|| ೨೬೯ || 
oceses 
ಕುಸುಮದಲ್ಲಿ ವಾಸನೆಯಿದ್ದಡೇನು ಅದು ಎಸೆಯದನ್ನಕ್ಕರ ? 
ಕುಶಲನಲ್ಲಿ ರಸಿಕವಿದ್ದಡೇನು ಅದು ಎಸಗದನ್ನಕ್ಕರ ? 
ಕುಟಿಲದ ವಸ್ತು ಕೈಯಲ್ಲಿದ್ದಡೇನು, ಅದು ಒಸೆದು ಪ್ರಾಣವ ಬೆರ[ ಸದನ್ನಕ್ಕರ ? 
ಇಂತೀ ಹುಸಿನುಸುಳ ಕಲಿತು ಬೆರಸಿದ ಲಿಂಗವನೆಂದಡೆ, 
ಕಟ್ಟೋಗರದ ಮೊಟ್ಟೆಯಂತೆ, ಬಿಟ್ಟ ಶಕಟದಂತೆ, 
ತೃಷೆಯ ಗಡಿಗೆಯಂತೆ, ಇದು ಸಹಜವಲ್ಲ ಲಿಂಗೈಕ್ಯರಿಗೆ 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೭೦ || 


೧೬೮೯ 
ಕುಸುಮದೊಳಗಣ ಗಂಧಹೋದ ಮತ್ತೆ , ಕುಸುಮವನಾರು ಬಲ್ಲರು ? 
ದರುಶನದಲ್ಲಿ ಜ್ಞಾನವಿಲ್ಲದ ಮತ್ತೆ , ದರುಶನವನಾರು ಬಲ್ಲರು ? 
ಮಾತು ಕಲಿತು ನುಡಿವರಲ್ಲಿ , ನಿರ್ಜಾತನ ನೆಲೆ ಇಲ್ಲದಲ್ಲಿ , ಮಾತನಾರು ಬಲ್ಲರು? 
ಇಷ್ಟನರಿಯದೆ ಇದ್ದಡೆ, ಇವರೆಲ್ಲರೂ ಭ್ರಾಂತುಯೋಗಿಗಳೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೭೧|| 


ಮೋಳಿಗೆ ಮಾರಯ್ಯನ ವಚನ 


೧೬೯೦ 
ಕೂಟಗೆಯ ಕೂಳನುಣ್ಣ ಬಂದವರೆಲ್ಲರೂ ಅಜಾತನ ನಿಲವ ಬಲ್ಲರೆ ? 
ಬೇಟದ ಕಣ್ಣಿನವರೆಲ್ಲರೂ ಸಕಳೇಶನ ಬಲ್ಲರೆ ? 
ಈಷಣತ್ರಯವಕೂಡುವರೆಲ್ಲರೂ ಪರದೇಶಿಗನಕೂಡಬಲ್ಲರೆ ? 
ಆಶೆಯೆಂಬ ಕೊಳದಲ್ಲಿದ್ದು , ನಿರಾಶೆಯ ನಿರ್ನಾಮವ ಬಲ್ಲರೆ ? 
ದೋಷದೂರ ನಿರ್ಜಾತನು ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೨೭೨ || 


೧೬೯೧ 
ಕೂಟದ ಲಕ್ಷಣವುಳ್ಳನ್ನಕ್ಕ ಐಕ್ಯಸ್ಥಲ. 
ಭಾವದ ಕಲ್ಪಿತಂಗಳುಳ್ಳನ್ನಕ್ಕ ಶರಣಸ್ಥಲ. 
ಕೊಂಡೆಹೆಕೊಟ್ಟಿಹನೆಂಬನ್ನಕ್ಕ ಪ್ರಾಣಲಿಂಗಿಸ್ಥಲ. 
ಉಂಡೆಹೆ ಕೊಟ್ಟೆಹೆನೆಂಬನ್ನಕ್ಕೆ ಪ್ರಸಾದಿಸ್ಥಲ. 
ಅರಿದೆಹೆ ಅರಿದೆಹೆನೆಂಬನ್ನಕ್ಕ ಮಾಹೇಶ್ವರಸ್ಥಲ. 
ಗುರುವಿಂಗೆ ತನು, ಲಿಂಗಕ್ಕೆ ಮನ, 
ಜಂಗಮಕ್ಕೆ ಧನವಕೊಟ್ಟೆಹೆನೆಂಬನ್ನಕ್ಕ ಭಕ್ತಸ್ಥಲ. 
ಇವ ನಿಶ್ಚಯಿಸಿ ನಿಜಐಕ್ಯವೆಂದರಿತಲ್ಲಿ , ಷಟ್ಟಲಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೨೭೩ || 


೧೬೯೨ 
ಕೂಟದಲ್ಲಿ ಸುಖಿಯಾದ ಮತ್ತೆ ಬೇಟಕೂಟವೇಕೆ ? 
ಕೂಟವ ಮಾಡಿದ ಮತ್ತೆ ವಸ್ತುವಿನಲ್ಲಿ ಕೂಡಿದೆನೆಂಬ ಅರಿವೇಕೆ ? 
ನಿತ್ಯಸುಖಿಯಾದ ಮತ್ತೆ ಒಚ್ಚಿ ಹೊತ್ತಿಂಗೊಂದು ಪರಿಯಾಗಲೇಕೆ ? 
ನಿಜನಿತ್ಯಘನದೊಳಗೈಕ್ಯನಾದಾತ ಭಕ್ತಿಮುಕ್ತಿಗೆ ದೂರ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೨೭೪ || 


೧೬೯೩ 
ಕೃತಯುಗಕ್ಕರಸು ಶೂಲಿ, ತ್ರೇತಾಯುಗಕ್ಕರಸು ರಘು. 
ದ್ವಾಪರಕ್ಕರಸು ಸರಸ್ವತೀಪತಿ, ಕಲಿಯುಗಕ್ಕರಸು ರಾಮ ರಾವಣ . 
ಇವರೊಳಗಾದ ಚಕ್ರವರ್ತಿಗಳು, ನರಕುಲಜಾತಿ, 
ಪುಣ್ಯಪಾಪವೆಂಬ ಅರಸುತನಕ್ಕೊಳಗಾದರಯ್ಯಾ , 
ಕೃತಯುಗದಲ್ಲಿ ಆ ಶೂಲಿ ಆಚಾರ್ಯನಾದ. 
ತ್ರೇತಾಯುಗದಲ್ಲಿ ಆ ರಘು ದಶಾವತಾರನಾದ. 
ದ್ವಾಪರಯುಗದಲ್ಲಿ ಆ ಬ್ರಹ್ಮ ಚತುರ್ಮುಖನಾದ. 


888888 


ಸಂಕೀರ್ಣ ವಚನಸಂಪುಟ : ಮೂರು 


ಕಲಿಯುಗದಲ್ಲಿ ಷಡರ್ಶನ ಪಲ್ಲವಿಸಿತ್ತು . 
ಈ ದೃಷ್ಟವ ಹಂಚಿಕೊಂಡರು . 
ದೃಷ್ಟವ ಕಾಬುದಕ್ಕೆ ಮಟ್ಟನಿರಿಸಿ ಪ್ರಳಯಗತರಾದರಯ್ಯ . 
ಮೂರರೊಳಗಲ್ಲದ, ಆರಕ್ಕತೀತನ ತೋರಲಿಲ್ಲದ 
ಘನವ ಮೀರಿ ನಿಂದವರಾರೋ ? 
ಸೂರೆಯೊಳು ಗಾರಾದವರಿಗೆ ಮೀರಲಿಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೭೫ || 
೧೬೯೪ 
ಕೃತಯುಗದಲ್ಲಿ ಕುಂಜರನೆಂಬ ಆನೆಯ ತಿಂದರು ವಿಪ್ರರು. 
ತ್ರೇತಾಯುಗದಲ್ಲಿ ಅಶ್ವನೆಂಬ ಕುದುರೆಯ ತಿಂದರು ವಿಪ್ರರು. 
ದ್ವಾಪಾರದಲ್ಲಿ ಮಹಿಷನೆಂಬಕೋಣನಂ ತಿಂದರು ವಿಪ್ರರು. 
ಕಲಿಯುಗದಲ್ಲಿ ಅಜನೆಂಬ ಹೋತತಿಂದರು ವಿಪ್ರರು. 
ಇಂತು ಅನಂತ ಯುಗಂಗಳಲ್ಲಿ ಅನಂತ ಪ್ರಾಣಿ ವಧೆಯಂ ಮಾಡಿದರು. 
ಇದಕ್ಕೆ ಕೊಟ್ಟು, ಸೆರಗು ಹಾಕಿದ ಮುಂಡಿಗೆಯು 
ಇದು ಯಥಾರ್ಥ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೭೬ || 
೧೬೯೫ 
ಕೆಚ್ಚಲಿನ ಹಾಲಲ್ಲಿ ತುಪ್ಪವಿಪ್ಪ ಭೇದವ ಬಲ್ಲಡೆ ಬಲ್ಲರೆಂಬೆ. 
ಬೆಂಕಿಯೊಳಗಣ ಬೇಗೆಯ ಬಲ್ಲಡೆ ಬಲ್ಲರೆಂಬೆ. 
ವಾಯುವಿನೊಳಗಿರ್ಪ ಸಂಚಾರವ ಬಲ್ಲಡೆ ಬಲ್ಲರೆಂಬೆ. 
ಬೀಜದೊಳಗಿರ್ಪ [ ರ] ಸಾಂಕುರ[ ವ] ಬಲ್ಲಡೆ ಬಲ್ಲರೆಂಬೆ. 
ಕಾಯದೊಳಗಿರ್ಪ ಪ್ರಾಣನ ನೆಲೆಯ ಬಲ್ಲಡೆ ಬಲ್ಲರೆಂಬೆ. 
ಚಂದನದೊಳಗಿಪ್ಪ ಗಂಧವ ಬಂಧಿಸಿ ಹಿಡಿಯಬಲ್ಲಡೆ. 
ಲಿಂಗವಿಪ್ಪೆಡೆಯ ಬಲ್ಲರೆಂಬೆ. 
ಶಿಲೆಯೊಳಗಿಪ್ಪ ಕುಲಹೀನನ ಬೆಳಗಿ ತೋರುವ 
[ ಆ ] ಮಲಿನ[ ರ] ಮುಖವ ಕಂಡು ಮತ್ತೆ ದಿಂಗು[ ವಿ] ಡಿಯಲೇಕೊ ? 
ದಿಂ [ ಗ ವಿಡಿದು ಭಂಡರಹ ಲಂಡರಿಗೇಕೆ ಲಿಂಗದ ಸುದ್ದಿ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೨೭೭ || 
೧೬೯೬ 
ಕೆರೆಯೊಳಗಣ ಮೊಸಳೆಯ ತಡಿಯ , ಉಡು ನುಂಗಿತ್ತು . 
[ ಆ] ಉಡುವ ದಡಿಯಲ್ಲಿಡಲಾಗಿ [ ಅದು ಆ] ಬಡಿಗೆಯ ನುಂಗಿ, 
ತನ್ನ ಬಳಗವನೊಡಗೂಡಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. || ೨೭೮|| 


CH 


ಮೋಳಿಗೆ ಮಾರಯ್ಯನ ವಚನ 


೫೫೯ 


೧೬೯೭ 
ಕೆಸರ ತೊಳೆವರಲ್ಲದೆ ಉದಕವ ತೊಳೆವರುಂಟೆ ಅಯ್ಯಾ ? 
ಕನ್ನಡಿಯ ಬೆಳಗುವರಲ್ಲದೆ ಮಣ್ಣ ಬೆಳಗುವರೆ ಅಯ್ಯಾ ? 
ಹಾಲಿಂಗಂತರವಲ್ಲದೆ ಕೀಳಿಂಗೆ ಮೇಲುಂಟೆ ಅಯ್ಯಾ ? 
ಕಾಳುಹೃದಯರಲ್ಲಿ ಪ್ರವೀಣರಿಗೆ ತೆರಪಿಲ್ಲ . 
ಅವರಿಗದೇ ಭಂಗ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೭೯ || 
೧೬೯೮ 
ಕೈಯಲ್ಲಿ ಕುರುಹ ಹಿಡಿದು, ಕಣ್ಣಿನಲ್ಲಿ ನೋಡಿ, 
ಆತ್ಮದಲ್ಲಿ ಅರಿದು, ತನ್ನ ತಾನೇ ತಿಳಿದು, 
ಕೈಯಲ್ಲಿದ್ದುದೇನು, ಕಣ್ಣಿನಲ್ಲಿ ನೋಡಿದುದೇನು, 
ಆತ್ಮನಿಂದ ಅರಿದುದೇನು, 
ಇಂತೀ ತ್ರಿವಿಧಗುಣವ ತಿಳಿಯಬೇಕಣ್ಣಾ . 
ಕೈಯಲ್ಲಿದ್ದುದು ಕಡದ ಲಿಂಗವೋ ? 
ಕಣ್ಣಿನಲ್ಲಿ ನೋಡಿದುದು ಬಣ್ಣದ ಲಿಂಗವೋ ? 
ಆತ್ಮನಿಂದ ಅರಿದುದು ಬಯಲ ಲಿಂಗವೋ ? 
ಕೈಗೂ ಕಣ್ಣಿಗೂ ಮನಕ್ಕೂ ಭಿನ್ನವಾಯಿತ್ತು. 
ಲಿಂಗಪ್ರಾಣಿ, ಪ್ರಾಣಲಿಂಗಿಗಳ ಇನ್ನಾರನೂ ಕಾಣೆ. 
ಭಾವಿಸಲಿಲ್ಲ , ಭ್ರಮೆಗೊಳಗಾಯಿತ್ತು . 
ಆದಿಯ ಶರಣರೆಲ್ಲಾ ಹೋದರಲ್ಲ ಹೊಲಬುಗೆಟ್ಟು , 
ನಾದಕ್ಕೊಳಗಾಯಿತ್ತು , ಆತ್ಮನ ಕಳೆಯದಿದವರಿನ್ನಾರನೂ ಕಾಣೆ. 
ಕಳಾತೀತ ಪರಂಜ್ಯೋತಿ ಪ್ರಕಾಶ ನೀನೇ , ನಿಃಕಳಂಕ ಮಲ್ಲಿಕಾರ್ಜುನಾ. || ೨೮೦ || 

೧೬೯೯ 
ಕೈಯಲ್ಲಿ ಹಿಡಿದಡೆ ಕಲ್ಲು ಸಿಕ್ಕಿತ್ತಲ್ಲದೆ, ಲಿಂಗವಿಲ್ಲಾ ಎಂದೆ. 
ಕಣ್ಣಿನಲ್ಲಿ ನೋಡಿಕಬಳೀಕರಿಸಿದೆನೆಂದಡೆ ಅದು ಕವುಳಿಕವೆಂಬೆ. 
ಮನದಲ್ಲಿ ನೆನೆದು ಘನದಲ್ಲಿ ನಿಂದಹೆನೆಂದಡೆ ಭವಕ್ಕೆ ಬೀಜವೆಂದೆ. 
ಕೈಗೂ ಕಣ್ಣಿಗೂ ಮನಕ್ಕೂ ಬಹಾಗ ತೊತ್ತಿನ ಕೂಸೆ ? 
ಕಂಡಕಂಡವರ ಅಪ್ಪಾ ಅಪ್ಪಾ ಎಂಬ ಇಂತೀ ಸುಚಿತರನರಿಯದೆ, 
ಉದ್ಯೋಗಿಸಿ ನುಡಿವ ಜಗದ ಭಂಡಕರನೊಲ್ಲೆನೆಂದ, 
ನಿಃಕಳಂಕ ಮಲ್ಲಿಕಾರ್ಜುನ . 

|| ೨೮೧ || 


೫೬೦ 


ಸಂಕೀರ್ಣ ವಚನಸಂಪುಟ :ಮೂರು 


೧೭೦೦ 
ಕೊಂಡ ಅನ್ನದಿಂದ ಅಜೀರ್ಣ ಬಂದಡೆ , 
ಆ ಅಜೀರ್ಣ ತನಗೊ , ಅಂಗಕ್ಕೊ ? 
ತನ್ನ ಅನುವ ತಾನರಿಯದೆ, ಬಂದುಂಬ ಜಂಗಮದಲ್ಲಿ 
ಅಂಗವನರಸುವ ಲಿಂಗದೂರರಿಗೇಕೆ ಜಂಗಮಭಕ್ತಿ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೨೮೨ | | 
೧೭೦೧ 
ಕೊಂದು ಕುಟ್ಟಿ ದಂಡವ ಕೊಂಬವಂಗೆ, 
ಅದು ಬಂದಿಕಾರತನವೊ , ಕೃಪೆಯೊ ? 
ಇದರಂದವ ತಿಳಿಯಬೇಕು. 
ಬಂದು ಉಂಡುಹೋಹ ಜಂಗಮಕ್ಕೆ , 
ಇದರ ಸಂದನರಿಯದಿರ್ದಡೆ, 
ಬಂಧದಲ್ಲಿ ಬಿದ್ದ ವಿಹಂಗನಂತೆ, 
ಇದರ ದಂದುಗವ ನೋಡಲಾರೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೦೨ 
ಕೊಟ್ಟ ದ್ರವ್ಯವನ್ನು ತಮ್ಮ ತಮ್ಮ ಲಿಂಗಕ್ಕೆ 
`ಸಮರ್ಪಣೆಯ ಮಾಡಿಕೊಂಡು, 
ತನು ಭೋಗಾದಿ ಭೋಗಂಗಳ ಭೋಗಿಸುತ್ತಿರ್ದರಲ್ಲಾ 
ಹೊನ್ನಪರಿಯಾಣಂಗಳಲ್ಲಿ . 
ಅನಂತಪರಿಯ ಗುಗ್ಗುಳ ಧೂಪ ದಶಾಂಗವೆಸೆಯಲು, 
ಭರದಿಂದ ನಡೆತಂದು ಶೂನ್ಯಸಿಂಹಾಸನದ ಮುಂದೆ ನಿಂದಿರ್ಪರು. 
ಪಂಚಮಹಾವಾದ್ಯ ಮೊಳಗುತ್ತಿರಲು, 
ಅವರವರ ಕೈಯ ನಿವಾಳಿಗಳನೀಸಿಕೊಂಡು, 
ನಾಗಾಯವ್ವಗಳು ನಿಃಕಳಂಕ ಮಲ್ಲಿಕಾರ್ಜುನ ಪ್ರಭುವಿಂಗೆ 
ಆರತಿಯನೆತ್ತುತಿರ್ದರಲ್ಲಾ . 

|| ೨೮೪ || 
೧೭೦೩ 
ಕೊರಳ ಕಟ್ಟಿದನೇಣು ತಿರುಗಲಾಗಿ, 
ತನ್ನ ಸುತ್ತಿ ತಾ ಬಿದ್ದುದಕ್ಕೆ ಕಟ್ಟಿದವನ ದುಷ್ಟನೆಂಬುದು ಕಷ್ಟವಲ್ಲವೆ ? 
ತನ್ನ ಭಕ್ತಿಯ ತಾನೊಪ್ಪಿ, ಅದರ ಚನ್ನನರಿಯದೆ, 


ಮೋಳಿಗೆ ಮಾರಯ್ಯನ ವಚನ 


೫೬೧ 


| ೨೮೫ || 


ಇದಿರಿನಲ್ಲಿ ಅನ್ಯಾಯವೆಂಬ ಕನ್ನಗಳ್ಳರನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೦೪ 
ಕೊರಳಿಗೆ ಒಂದು ನೇಣಿನಲ್ಲಿ ಸಂದೇಹ ಬಿಡದು. 
ಎರಡು ನೇಣಿನಲ್ಲಿ ಹಿಂಗಿ ಹೋಗದು, 
ಮೂರುನೇಣಿನಲ್ಲಿ ಮುಕ್ತಾಯವಾಗದು. 
ಹಲವುನೇಣಿನಲ್ಲಿ ಕಟ್ಟುವಡೆದುದು ಕೂಸು, 
ಅದಕ್ಕೆ ಒಲವರವೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೦೫ 
ಕೊಲ್ಲಬಾರದು ಎಂದು ಎಲ್ಲಕ್ಕೆ ಹೇಳಿ, 
ಮತ್ತೆ ಗೆಲ್ಲ ಸೋಲದ ಮಾತು. 
ಅಲ್ಲ ಅಹುದೆಂದು ಹೊರಲೇಕೆ ? 
ಅದೆಕೊಲ್ಲದಕೊಲೆ, ನಿಃಕಳಂಕ ಮಲ್ಲಿಕಾರ್ಜುನಾ, 


|| ೨೮೬ || 


| ೨೮೭ || 


೧೭೦೬ 


ಕೋಡಗ ಜೋಗಿನಾಡಿಸುವುದ ಕಂಡೆ. 
ಹಾವು ಹಾವಾಡಿಗನ ಗಾರುಡವನಿಕ್ಕಿ , 
ಹೇಳಿಗೆಯ ಬಂಧನದಲ್ಲಿ ಕೂಡಿ ಕಾಡುವುದ ಕಂಡೆ. 
ಉರಿಗೆಂಡ ತೃಣಕಂಜಿ, ಅಲ್ಲಿಯೆ ಅಡಗಿ ತನ್ನ ಉಷ್ಟವಿಲ್ಲದುದ ಕಂಡೆ. 
ಇಂತೀ ದೃಷ್ಟವ ಮರೆದು, ಇಷ್ಟವನರಿಯದ ವಿಶ್ವಾಸಹೀನರು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆಹೋದರು. 


|| ೨೮೮ || 


೧೭೦೭ 
ಕೋಡಗದಣಲಿನಲ್ಲಿ ಮೂರಗುಳ ಕಂಡೆ. 
ಒಂದಗುಳು ಚಪ್ಪೆಗಲ್ಲಿನಂದ, ಒಂದಗುಳು ಅಡ್ಡಗಲ್ಲಿನಂದ, 
ಒಂದಗುಳು ಊರ್ಧ್ವಗಲ್ಲಾಗಿ ನಿಂದಿಹುದು. 
ಆ ಕಲ್ಲಿನ ತುದಿಯಲ್ಲಿ ನಿಂದುಕೋಡಗನ ಕೊಂದೆ . 
ಚಪ್ಪೆಗಲ್ಲನಪ್ಪಳಿಸಿದೆ, ಅಡ್ಡಗಲ್ಲ ನಡಿಗೆಯನಿಕ್ಕಿ ಒಡೆದೆ. 
ನಿಂದ ಕಲ್ಲ ಸಂದೇಹವಿಲ್ಲದೆ ತಳ್ಳಿದೆ. 
ಅದರಂದವ ತಿಳಿ, ಲಿಂಗೈಕ್ಯನಾದಡೆ ಹೊಂದದ ಬಟ್ಟೆಯೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೨೮೯ || 


೫೬ ೨ 


ಸಂಕೀರ್ಣ ವಚನಸಂಪುಟ : ಮೂರು 


0200 
ಕೋಲ ಹಿಡಿದು ಆನೆಯನೇರಿದ ಮತ್ತೆ, ಅದು ಭಾವಿಸದು ನೋಡಾ. 
ಲೋಕಜ್ಞಾನವನರಿದು, ಭಾವಭ್ರಮೆಯಲ್ಲಿ ಚರಿಸಿದಡೆ, 
ಅರಿಯಬಾರದು ನೋಡಾ. 
ಅರಿದಲ್ಲಿ ಸಾಗುವನೊಡಲು, ತೆಪ್ಪದ ಮೇಲಿಪ್ಪ ಒಪ್ಪದವೊಲೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೯೦|| 
೧೭೦೯ 
- ಕೋಳುಹೋದಮತ್ತೆ ಕಾಳಗದ ಇರವೇಕೆ ? 
ಜಾಣನಾದ ಮತ್ತೆ ಕೇಳಲೇಕೆ ಆರುವನು ? 
ಜ್ಞಾನಿಯಾದ ಮತ್ತೆ ಬಾಳಲೇಕೆ ಭವದಲ್ಲಿ ? 
ಇದು ವೇಣುವಿನೊಳಗಣ ಕಿಚ್ಚಿನಂತಾಯಿತ್ತು. 
ಇದಕ್ಕೆ ಜಾಣತನವೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೯೧|| 
೧೭೧೦ 
ಕ್ರೀ ಆಚರಣೆ ಶುದ್ಧವಾದಲ್ಲಿ ಇಷ್ಟಲಿಂಗಪೂಜೆ. 
ರೂಪುರುಚಿ ಏಕವಾದಲ್ಲಿ ಪ್ರಾಣಲಿಂಗಪೂಜೆ. 
ರೂಪುನಿರೂಪೆಂಬ ಉಭಯವಳಿದಲ್ಲಿ ಐಕ್ಯನ ಅನುಭವ ತೃಪ್ತಿ. 
ಕೂಡುನ್ನಬರ ನೋಟ ಸುಖಿಯಾಗಿ, 
ಬೇಟದನೋಟಕೂಟದಲ್ಲಿ ಅಳಿದ ಮತ್ತೆ, 
ಉಭಯದೃಷ್ಟ ಏಕವಾಯಿತ್ತು . 
ಚರ ಅಚರವಾದಲ್ಲಿ ಉಭಯನಾಮರೂಪುನೀನೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೨೯೨ || 
೧೭ 
ಕೀವಂತಂಗೆ ಅಂಗ ಭವಿ, ನಿಃಕೀವಂತಂಗೆ ಮನ ಭವಿ, 
ವೇಷವ ಹೊತ್ತು ತಿರುಗವ ಜಂಗಮಕ್ಕೆ ಆಶೆ ಭವಿ . 
ಇನ್ನಾದೇವೆನಯ್ಯಾ ? 
ಹಿಡಿವ ಎಡೆ ಕಾದ ಮತ್ತೆ ಪಿಡಿವುದಿನ್ನಾವುದೋ ? 
ಆತ್ಮನು ಅಲಗಾದ ಮತ್ತೆ ಕೋಲುವ ಹಗೆ ಬೇರಿಲ್ಲವಾಗಿ, 
ಹೇಳುವ ಜ್ಞಾನಿ ಸಂಸಾರಿಯಾದ ಮತ್ತೆ, ಕೆಳೆಗೊಂಡವ ಕೆಟ್ಟ ನೋಡಾ. 
ಸಾಧನೆಯಿಂದ ಬಂದ ಒದಗು, ಕಳನೇರಿ ಕೈ ಮರೆದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೯೩ | 


ಮೋಳಿಗೆ ಮಾರಯ್ಯನ ವಚನ 


೫೬೩ 


೧೭೧೨ 
ಕ್ರೀವಂತಂಗೆ ಪಡಿಪುಚ್ಚಕ್ಕೆ ಬಂದಾಗವೆ ಆಚಾರಕ್ಕೆ ಭಂಗ. 
ಪಟುಭಟಂಗೆ ರಣಕ್ಕೆ ಹಂದೆಯಾದಲ್ಲಿಯೆ ಮಾತಿನ ಕೊರತೆ. 
ವಿರಾಗಿ ರಾಗಿಯಾದಲ್ಲಿಯೆ ಸಮತೆಯೆಂಬುದಕ್ಕೆ ಸಮಾಧಾನವಿಲ್ಲ . 
ವಿರಕ್ತನಾದಲ್ಲಿ ಸ್ತುತಿನಿಂದ್ಯಾದಿ ಕಂಗಳಲ್ಲಿ , 
ಅಂಗಭಾವ ನಿಂದಲ್ಲಿಯೆ ವಿರಕ್ತಿಯೆಂಬ ಸಂಗವಿಲ್ಲ . 
ಇಂತಿವರ ಸಂದನಳಿದಲ್ಲದೆ ಕ್ರೀ ಭಾವ ಜ್ಞಾನ ಒಂದೂ ಇಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೨೯೪ || 


೧೭೧೩ 
ಕ್ರೀಶುದ ವಾದವಂಗೆ ಭಾವಶುದ. 
ಭಾವಶುದ್ಧವಾದವಂಗೆ ಆತ್ಮಶುದ್ಧ . 
ಆತ್ಮಶುದ್ಧವಾದವಂಗೆ ಅರಿವು ಕರಿಗೊಂಡು ನಿಂದ ನಿಜವೆ, 
ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೨೯೫ || 
೧೭೧೪ 
ಕ್ರೂರ, ಮೃಗ, ಜಾರ , ಚೋರ, [ಸ]ಂದಣಿಗ, ಭಂಡ, ಚಾರ್ವಕ, 
ಸರ್ವಪಾತಕ, 
ಸುರಾಪಾನಭುಂಜಕ, ಪಣ್ಯಾಂಗನಾಸಂಗಿ, 
ಇಂತಿವರಲ್ಲಿ ತತ್ವಭಾವವ ಭಾವಿಸಿ ವ್ಯಕೀಕರಿಸಿದರೆ, 
ದೃಷ್ಟಿಯಲ್ಲಿ ಇದಿರಾಗಿ ಹೊತ್ತು ನುಡಿದಡೆ, 
[ ಆ] ಭಕ್ತಂಗೆ ಭಕ್ತಿಯಿಲ್ಲ, ಮುಕ್ತಂಗೆ ಮುಕ್ತಿಯಿಲ್ಲ, ಜ್ಞಾನಿಗೆ ಜ್ಞಾನವಿಲ್ಲ . 
ಸತಿಪತಿಸಂಯೋಗಸುಸಂಗವಲ್ಲದೆ, 
ದುಸ್ಸಂಗದಿಂದ, ವ್ಯಾಪಾರದಿಂದ ನುಡಿಯಬಹುದೆ ? 
ಬಲ್ಲವನಾದಹೆನೆಂದು ಅಲ್ಲಿಗಲ್ಲಿಗೆ ನುಡಿದಡೆ, 
ಆತ್ಮನಲ್ಲಿದ್ದುದೇ ದ್ರೋಹ, ನಿಃಕಳಂಕ ಮಲ್ಲಿಕಾರ್ಜುನಾ. | ೨೯೬ || 


೧೭೧೫ 


ಕ್ರೋಧವ ಬಿಟ್ಟಲ್ಲದೆ ಇಚ್ಛಾಶಕ್ತಿಯ ಹೊರಗಲ್ಲ . 
ಮೋಹವ ಬಿಟ್ಟಲ್ಲದೆ ಜ್ಞಾನಶಕ್ತಿಯ ಹೊರಗಲ್ಲ. 
ವ್ಯಾಪಾರ ಮುಂತಾದ ಸಕಲಕೃತ್ಯದ ತಾಪವ ಬಿಟ್ಟಲ್ಲದೆ 
ಕ್ರಿಯಾಶಕ್ತಿ ಹೊರಗಲ್ಲ . 


೫೬೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ಇಂತೀ ತ್ರಿವಿಧ ನಿರ್ಲಿಪವಾಗಿಯಲ್ಲದೆ ಲಿಂಗೈಕ್ಯವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೨೯೭|| 


೧೭೧೬ 


ಖ್ಯಾತಿಲಾಭಕ್ಕೆ ಮಾಡುವಾತನೆಂಬುದನರಿದು, 
ಭೂತಹಿತ ದಯಾ ದಾಕ್ಷಿಣ್ಯಕ್ಕೆ ಇಕ್ಕುವಾತನೆಂಬುದನರಿದು, 
ಮಹಿಮಾಸ್ಪದದಿಂದ ವೀರವೈರಾಗ್ಯಗಳಿಂದ ಇಕ್ಕುವಾತನೆಂಬುದನರಿದು, 
ಮಾಡಿಕೊಂಡ ಕೃತ್ಯಕ್ಕೆ ಬಿಟ್ಟಡೆ ನುಡಿದಿಹರೆಂದು 
ಗುತ್ತಿಗೆಯಲ್ಲಿ ಇಕ್ಕುವಾತನೆಂಬುದನರಿದು, 
ಅರ್ತಿ ತಪ್ಪದೆ, ಬಾಹ್ಯದ ಭಕ್ತಿ ತಪ್ಪದೆ, 
ಅರ್ಚನೆ ಪೂಜನೆಗಳಲ್ಲಿ ನಿತ್ಯನೇಮ ತಪ್ಪದೆ, 
ಸುಚಿತ್ರ ಧರ್ಮದಲ್ಲಿ ಮಾಡುವಾತನನರಿದು, 
ಇಂತೀ ವರ್ಮಧರ್ಮಂಗಳಲ್ಲಿ ಅರಿದು, 
ಸುಮ್ಮಾನದ ಸುಖತರದಲ್ಲಿ ಮಾಡುವ ಧರ್ಮಿಗನನರಿದು, 
ಆರಾರ ಭಾವದ ಕಲೆಯನರಿದು, ಗುಣವೆಂದು ಸಂಪಾದಿಸದೆ, 
ಅವಗುಣವೆಂದು ಭಾವದಲ್ಲಿ ಕಲೆಗೆ ನೋವ ತಾರದೆ, 
ಇಂತೀ ಸರ್ವಗುಣಸಂಪನ್ನನಾಗಿ ಪೂಜಿಸಿಕೊಂಬ ಗುರುವಿಂಗೆ, 
ಚರಿಸುವ ಜಂಗಮಕ್ಕೆ, ಉಪಾಧಿ ನಷ್ಟವಾದ ವಿರಕ್ತಂಗೆ, 
ಕೂಗಿಂದ ನಮೋ ನಮೋ ಎಂದು ಬದುಕಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ.|| ೨೯೮|| 


೧೭೧೭ 
ಗರಳವಿಲ್ಲದ ಉರಗಂಗೆ ಹಲಬರಂಜಿದರುಂಟೆ ? 
ಕೈದಿಲ್ಲದ ಭಟ ಗರ್ಜಿಸಿದಡೆ ಅಂಜಿದರುಂಟೆ ? 
ಇಷ್ಟ ಬಾಹ್ಯ ದೃಷ್ಟ ಮಾತನಾಡಿದಡೆ, 
ನೆಟ್ಟನೆ ಪ್ರಾಣಲಿಂಗಿಯಪ್ಪನೆ ? 
ಅದು ನಿಶ್ಚಯವಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೨೯೯ | | 


೧೭೧೮ 


- ಗಾಜಿನ ಗೋಡೆಯ ಸುಣ್ಣ ವೇಧಿಸಬಲ್ಲುದೆ ? 
ನಾಗರಹೆಡೆಯ ಚಿಕ್ಕೆರ ಬಲ್ಲುದೆ ? 
ಉರಿಯ ಪುತ್ಥಳಿಯ ಅರಗು ಮುಟ್ಟಿ ಅಪ್ಪಬಲ್ಲುದೆ ? 
ಲಿಂಗಮಯ ಸಿರಿವಂತರ ಅಂಗವ ಸಂಗಿಸಬಲ್ಲವೆ ಇಂದ್ರಿಯಂಗಳು, 


ಮೋಳಿಗೆ ಮಾರಯ್ಯನ ವಚನ 


೫೬೫ 


ಇಂತೀ ಗುಣವ ಹಿಂಗಿ, ಲಿಂಗವೆ ತಾನಾಗಿಪ್ಪ 
ನಿಃಕಳಂಕ ಮಲ್ಲಿಕಾರ್ಜುನನ ? 

|| ೩೦೦ || 
೧೭೧೯ 
ಗಾಣದಲ್ಲಿ ಸಿಲುಕಿದ ಎಳ್ಳು ,ನೋಯದ ಎಣ್ಣೆಯ ಬಿಡುವುದೆ ? 
ಕಾಯದಲ್ಲಿ ಸಿಲುಕಿದ ಜೀವ, ನೋಯದೆ ಕರಣಂಗಳ ಬಿಡುವನೆ ? 
ಭಾವದಲ್ಲಿ ಸಿಲುಕಿದ ಭ್ರಮೆ ,ನೋಯದೆ ವಿಕಾರವ ಬಿಡುವುದೆ ? 
ಇಂತಿವನರಿದಲ್ಲದೆ ಜ್ಞಾನಲೇಪವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೦೧|| 

೧೭೨೦ 
ಗಾರುಡವ ತಿಳಿದಡೆ ಹಾವಿನ ಸರಸವೆ ಲೇಸು. 
ಆಪ್ಯಾಯನವನರತಡೆ ಹಸುವಿನ ಸಂಗವೆ ಲೇಸು. 
ವಿಕಾರವರತಡೆ ಕಾಲವ್ಯಾಘ್ರನ ಸಂಭಾಷಣೆಯೆ ಲೇಸು. 
ನನ್ನನರಿತು, ನಿಮ್ಮ ಬೆರೆದಡೆ ನಿನಗೆ ಲೇಸು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೦೨ || 
೧೭೨೧. 
ಗಾಳಿಯಲೆದ್ದ ಧೂಳು, ತೃಣ ಎಲೆ ಮೊದಲಾದ 
ಬಹುವ್ಯಾಪಾರ, ಗಾಳಿಯ ಮುಟ್ಟಿದುದಿಲ್ಲ . 
ಶರಣನ ಸರ್ವೆಂದ್ರಿಯ , ಗಾಳಿಯ ಧೂಳಿನ ಪರಿಯಂತೆ, 
ಪಳುಕದ ಭಾಂಡ ಬಹುವರ್ಣದಂತೆ, 
ಮುಟ್ಟಿಯೂ ಮುಟ್ಟದಿರ್ಪ ಮಹಾಶರಣಂಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೦೩ || 
೧೭೨೨ 
ಗುಣವ ಕಂಡು ನೆನೆದೆಹೆನೆಂದಡೆ ಆ ನೆನಹು ನಿನ್ನ ಹಂಗು. 
ಅಂಗವ ಬಿಟ್ಟು ಕಂಡೆಹೆನೆಂದಡೆ, ಆ ದೇಹ ಕರಣಂಗಳ ಹಂಗು. 
ಅರಿಯಬಾರದು, ಅರಿಯದೆ ಇರಬಾರದು. 
ಈ ಉಭಯದ ಭೇದವ ಇನ್ನಾರಿಗೆ ಹೇಳುವೆ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೦೪ || 


೧೭೨೩ 


ಗುತ್ತಿಗೆಕಾರ ನುಡಿದಡೆ, ಅದ ಒಪ್ಪವಿಡಲರಿಯರು. 
ಹೊತ್ತುಹೊರಗೆಯವರು ನುಡಿದಡೆ, ತಪ್ಪನೊಪ್ಪವಿಡಬೇಕು. 


೬೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಮುಂದಣ ತಪ್ಪಿಗೆ ಈಡಾದ ಕಾರಣ , ಇದು ನಿಶ್ಚಯವೆಂದು ತಿಳಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

||೩೦೫|| 
- ೧೭೨೪ 
ಗುರುಜಂಗಮದ ಪಾದೋದಕವ ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ , 
ಆ ಲಿಂಗ ಮೊದಲೋ , ಗುರುಚರ ಮೊದಲೋ ? 
ಅನಾದಿಬೀಜ ಲಿಂಗ, ಆದಿಬೀಜ ಗುರುಚರ. 
ಇಂತೀ ಉಭಯವನರಿತಲ್ಲಿ , 
ಗುರುಚರಕ್ಕೆ ಲಿಂಗವೆ ಆದಿ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೦೬ || 

೧೭೨೫ 
ಗುರುಪೂಜಕರೆಲ್ಲರೂ ಬ್ರಹ್ಮನ ಪಾಶಕ್ಕೊಳಗಾದರು. 
ಲಿಂಗಪೂಜಕರೆಲ್ಲರೂ ವಿಷ್ಣುವಿನ ಪಾಶಕ್ಕೊಳಗಾದರು. 
ಜಂಗಮಪೂಜಕರೆಲ್ಲರೂ ರುದ್ರನ ಪಾಶಕ್ಕೊಳಗಾದರು. 
ಇಂತೀ ಮೂವರ ಹಂಗಿಗೆ ಸಿಲ್ಕಿ ಜ್ಞಾನಿಗಳೆಂತಾದಿರಯ್ಯಾ ? 
ಮುಟ್ಟಿ ಪೂಜಿಸುವದಕ್ಕೆ ರೂಪಿಲ್ಲದ ಲಿಂಗದ 
ದೃಷ್ಟವ ಕಂಡ ಪರಿಯಿನ್ನೆಂತೊ ? 
ಇದು ಮರ್ತ್ಯದಲ್ಲಿ ಮಾಡುವ ಅಭ್ಯಾಸವಲ್ಲದೆ ನಿಜವಲ್ಲ . 
ಅನಿತ್ಯವ ಬಿಟ್ಟ ನಿಜನಿಶ್ಚಯಂಗಲ್ಲದೆ, 
ಸುಚಿತ್ರ ನಿರ್ಮುಕ್ತ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಐಕ್ಯನಲ್ಲ . || ೩೦೭ || 

೧೭೨೬ 
ಗುರು ಭಕ್ತನಂಗ, ಲಿಂಗ ಮಹೇಶ್ವರನಂಗ, ಜಂಗಮ ಪ್ರಸಾದಿಯಂಗ. 
ಇಂತೀ ತ್ರಿವಿಧಸ್ಥಲಂಗಳಲ್ಲಿ ತ್ರಿವಿಧವಡಗಿ , 
ತ್ರಿವಿಧ ಇದಿರಿಟ್ಟು, ತ್ರಿವಿಧ ಐಕ್ಯವಾಗಿ, 
ಬೆಳಗಿಂಗೆ ಕಳೆದೋರಿ, ಕಳೆಗೆ ಕಾಂತಿ ಪ್ರಜ್ವಲಿಸುವಂತೆ, 
ಅರ್ಕನ ಕಿರಣದಂತೆ, ಸಾಕಾರ ರೂಪಿಂಗೆ ಉಭಯಚಕ್ಷುವಾಗಿ, 
ಬೆಳಗಿನಿಂದ ಬೆಳಗ ಕಂಡಂತೆ, 
ಸ್ಥಲವ ನೆಮ್ಮಿ , ಸ್ಥಲದಲ್ಲಿ ಒಲವರವಿಲ್ಲದೆನೋಡಲಿಕ್ಕೆ , 
ಸ್ಟಲಭರಿತಮೆಲ್ಲಿಯೂ ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೦೮|| 
- ೧೭೨೭ 

ಗುರುಭಕ್ತನಾದಡೆ ತನುವಿನಾಸೆಯ ಬಿಡಬೇಕು. 
ಲಿಂಗಭಕ್ತನಾದಡೆ ಮನದಾಸೆಯ ಬಿಡಬೇಕು. 


ಮೋಳಿಗೆ ಮಾರಯ್ಯನ ವಚನ 


೬೭ 


ಜಂಗಮಭಕ್ತನಾದಡೆ ಧನದಾಸೆಯ ಬಿಡಬೇಕು. 
ಗುರುವಿನ ಅನುವನರಿಯನಾಗಿ ಗುರು ಸಂಬಂಧಿಯಲ್ಲ. 
ಲಿಂಗದ ನಿಲವನರಿಯನಾಗಿ ಲಿಂಗಸಂಬಂಧಿಯಲ್ಲ . 
ಜಂಗಮದಲ್ಲಿ ನಿಜವನರಿಯನಾಗಿ ಜಂಗಮ ಸಂಬಂಧಿಯಲ್ಲ. 
ಇದು ಕಾರಣ, ಗುರುಲಿಂಗಜಂಗಮವನರಿಯಲೇ ಆಗದು, 
ನೆರೆ ಅರಿದಡೆ, ಅರಿಯಬೇಕು ನಿಃಕಳಂಕ ಮಲ್ಲಿಕಾರ್ಜುನಲ್ಲಿ . 
ಆ ಶರಣ ಉರಿಯುಂಡ ಕರ್ಪುರದಂತೆ. 


|| ೩೦೯|| 


|| ೩೧೦ || 


೧೭೨೮ 
ಗುರುಲಿಂಗಜಂಗಮಕ್ಕೆ ತನುಮನಧನವಂ ಸವೆಸಿ, 
ದೃಢಚಿತ್ತವಿಲ್ಲದೆ ಪೊಡವಿಯ ಜನಂಗಳು ಮೆಚ್ಚಬೇಕೆಂದು, 
ಮೃಡನ ಭಕ್ತರಿಗೆ ನೆರೆನಿಶ್ಚಟವುಂಟೆನಿಸಿಕೊಂಡೆಹೆನೆಂಬ 
ಧಾರುಣಿಯ ಚೋರರಿಗೆಲ್ಲಿಯದೊ ನಿಜಭಕ್ತಿ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೭೨೯ 
ಗುರುಲಿಂಗದ ಕುರುವಹುದಕ್ಕೆ ಕೆಟ್ಟ ದನವೆ ? 
ಅರಸಿಕೊಂಬುದಕ್ಕೆ ಓಡಿಹೋದತೊತ್ತೆ ? 
ದೃಷ್ಟದಲ್ಲಿ ಕಾಬುದಕ್ಕೆ ನೆಟ್ಟನೆ ಗೊತ್ತೆ ? 
ಈ ಸಂದೇಹದ ಅಚ್ಚುಗದಲ್ಲಿ ಬಿದ್ದು ಕೆಟ್ಟೆನಯ್ಯಾ , 
ಇದಕಿನ್ನೇನು ದೃಷ್ಟ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೧೧ || 


೧೭೩೦ 
ಗುರುವನರಿದವಂಗೆ ಗುರುವಿಲ್ಲ , ಲಿಂಗವನರಿದವಂಗೆ ಲಿಂಗವಿಲ್ಲ . 
ಜಂಗಮವನರಿದವಂಗೆ ಜಂಗಮವಿಲ್ಲ, ಪ್ರಸಾದವನರಿದವಂಗೆ ಪ್ರಸಾದವಿಲ್ಲ , 
ಪಾದೋದಕವನರಿದವಂಗೆ ಪಾದೋದಕವಿಲ್ಲ . 
ಇವೆಲ್ಲವನರಿದು ಮರೆದವಂಗೆ, 
ಅಲ್ಲಿಯೂ ಇಲ್ಲ , ಇಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ . 
ಮತ್ತೆ ಎಲ್ಲಾ ಎಡೆಯಲ್ಲಿಯೂ ತಾನೆ. 
ಲೀಲೆಗೆ ಹೊರಗೆಂದಡೆ ಕೇಡಿಲ್ಲದವನೆ, ನಿರ್ಭವ ನೀ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೧೨ || 


೫೬೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೭೩೧ 


ಗುರುವನರಿಯದ ಕಾರಣ ತನು ಸವೆಯಬೇಕೆಂಬರು. 
ಲಿಂಗವನರಿಯದ ಕಾರಣ ಮನ ಸವೆಯಬೇಕೆಂಬರು. 
ಜಂಗಮವನರಿಯದ ಕಾರಣ ಧನ ಸವೆಯಬೇಕೆಂಬರು. 
ಇಂತೀ ತ್ರಿವಿಧವನರಿಯದ ಕಾರಣ ಮಾಟಕೂಟಕ್ಕೆ 
ಮನೆಗಟ್ಟಿ ಮಾಡುತ್ತಿರ್ದರಯ್ಯಾ ಮಹಾಗಣಂಗಳು, ತಾವು ಸ್ವಇಚ್ಛಾಪರರಲ್ಲದೆ. 
ಬ್ರಹ್ಮನ ಹಂಗಿಂದ ಬಂದ ಗುರುವನರಿಯರಾಗಿ, 
ವಿಷ್ಣುವಿನ ಹಂಗಿಂದ ಬಂದ ಲಿಂಗವನರಿಯರಾಗಿ, 
ರುದ್ರನ ಹಂಗಿಂದ ಬಂದ ಜಂಗಮವನರಿಯರಾಗಿ, 
ಅಹಂಕಾರವ ಮರೆದಲ್ಲಿಯೆ ಗುರುವನರಿದವ, 
ಚಿತ್ರದ ಪ್ರಕೃತಿಯ ಹರಿದಲ್ಲಿಯೆ ಲಿಂಗವನರಿದವ, 
ಮಾಟಕೂಟದ ಅಲಸಿಕೆಯ ಮರೆದಾಗವೆ ಜಂಗಮವನರಿದವ. 
ಇಂತೀ ತ್ರಿವಿಧಸ್ಥಲನಿರತಂಗಲ್ಲದೆ ವರ್ಮವಿಲ್ಲಾ ಎಂದೆ. 
ಖ್ಯಾತಿ ಲಾಭಕ್ಕೆ ಮಾಡುವಾತನ ಭಕ್ತಿ , ಅಗ್ನಿಯಲ್ಲಿ ಬಿದ್ದ ಬಣ್ಣವನರಸುವಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೧೩ | | 


೧೭೩೨ 
ಗುರುವ ಭಾವಿಸಿದಲ್ಲಿ ಲಿಂಗವ ಮರೆಯಬೇಕು. 
ಲಿಂಗವ ಭಾವಿಸಿದಲ್ಲಿ ಜಂಗಮವ ಮರೆಯಬೇಕು. 
ಜಂಗಮವ ಭಾವಿಸಿದಲ್ಲಿ ಪ್ರಸಾದವ ಮರೆಯಬೇಕು. 
ಪ್ರಸಾದವ ಭಾವಿಸಿದಲ್ಲಿ ಪಾದೋದಕವ ಮರೆಯಬೇಕು. 
ಪಾದೋದಕವ ಭಾವಿಸಿದಲ್ಲಿ ಪ್ರಸನ್ನವನರಿಯಬೇಕು. 
ಅರಿದರಿದು [ ಮರೆವುದು ] ಮತ್ತೆ ಎಡೆಯ ಕುರುಹು . 
[ ಬೇಡುವವರ ಬಯಕೆ. 
ಎನ್ನೊಡೆಯನೆ ಒಡಗೂಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೩೧೪ || 


೧೭೩೩ 
ಗುರುವಾದಡೆ ಕಾಲಿಲ್ಲದಿರಬೇಕು. 
ಲಿಂಗವಾದಡೆ ಬಾಯಿಲ್ಲದಿರಬೇಕು. 
ಜಂಗಮವಾದಡೆ ಅಂಗವಿಲ್ಲದಿರಬೇಕು. 
ಈ ಮೂವರು ಮೂವರ ಹಂಗಿಗರಾದರು. 
ಏತರ ಹಂಗಿಲ್ಲದಾತ ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೧೫ || 


ಮೋಳಿಗೆ ಮಾರಯ್ಯನ ವಚನ 


೫೬೯ 


|| ೩೧೬|| 


| ೩೧೭ | | 


೧೭೩೪ 
ಗುರುವಿಂಗೆ ತನು , ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ. 
ಇಂತಿವಕೊಟ್ಟು ಮುಕ್ತಿಯ ಗಳಿಸಿಕೊಂಡೆಹೆನೆಂಬ 
ಮುಯ್ಯ ಬಂಧುಗಳಂತೆ , 
ಬಡ್ಡಿಯಾಸೆಗೆ ಕೊಟ್ಟ ಲುಬ್ದನಂತೆ , ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೩೫ 
ಗುರುವಿಂಗೆ ತನುವ ಕೊಟ್ಟಾಗವೆ ಬ್ರಹ್ಮನ ಬಲೆ. 
ಲಿಂಗಕ್ಕೆ ಮನವಕೊಟ್ಟಾಗ ವಿಷ್ಣುವಿನ ಬಲೆ. 
ಜಂಗಮಕ್ಕೆ ಧನವ ಕೊಟ್ಟಾಗವೆ ರುದ್ರನ ಬಲೆ. 
ಈ ಇದಿರಿಟ್ಟ ಭೇದ, 
ಸ್ಕೂಲಸೂಕ್ಷ್ಮ ಕಾರಣ ಮೂರುಮೂರಕ್ಕೊಡಲಾದ ಮತ್ತೆ , 
ಇದ ಸಾರಲೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೩೬ 
ಗುರುವಿಂಗೆ ತನುವಕೊಟ್ಟಿಹೆವೆಂದು 
ಗುರುವಿಂಗೆ ಭವಭಾರವ ಹೊರಿಸಲೇಕೆ ? 
ಲಿಂಗಕ್ಕೆ ಮನವ ಕೊಟ್ಟಿಹೆವೆಂದು ಬೆಂಬಳಿಯಲ್ಲಿ ತಿರುಗಲೇಕೊ ? 
ಜಂಗಮಕ್ಕೆ ಧನವ ಕೊಟ್ಟಿಹೆವೆಂದು ಪಾಶವ ತಪ್ಪಿಸಲೇಕೆ ? 
ಕೊಟ್ಟೆನೆಂಬುದು ಆಶಯೊ , ನಿರಾಶಯೊ ? 
ಕೊಡುವುದಕ್ಕೆ ತಾನಾರೆಂಬುದನರಿದು, 
ಇದಿರಿಟ್ಟು ಈಸಿಕೊಂಬವನಾರೆಂದರಿದು, 
ಮಾಡುವ ಭಕ್ತಿಗೆಕೇಡಿಲ್ಲದ ಪದವೆಂದರಿದು, 
ಕೊಟ್ಟವ ಭಕ್ತ , ಕೊಂಡವ ದೇವ. 
ಇದರ ಬಂಧ ಎನಗೊಂದೂ ಬೇಡ, ನಿಮ್ಮಲ್ಲಿ ಹಿಂಗದಂತಿರಿಸು. 
ಆನಂದಕ್ಕತೀತ, ಸ್ವಾನುಭಾವಾತ್ಮಕ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೩೭ 
ಗುರುವಿಲ್ಲವೆಂದೆ, ಶಿಕ್ಷೆಯೊಳಗಣ ನಿಳಯವನರಿಯನಾಗಿ, 
ಲಿಂಗವಿಲ್ಲವೆಂದೆ, ಜಂಗಮದ ತ್ರಿಕರಣವನರಿಯನಾಗಿ, 
ಜಂಗಮವಿಲ್ಲವೆಂದೆ, ಗುರುವಿನ ಅನಾದಿಸಂಸಿದ್ದಿಯನರಿಯನಾಗಿ, 
ಈ ತ್ರಿವಿಧವಿಲ್ಲವೆಂದೆ, ತನ್ನ ತಾನರಿಯನಾಗಿ, 


|| ೩೧೮|| 


೫೬೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ತನ್ನ ತಾನರಿದಲ್ಲಿಯೆ, ನೀಕಳಂಕ ಮಲ್ಲಿಕಾರ್ಜುನನ ಒಡಲುಗೊಂಡು, 
ಕುರುಹಾದ ಭೇದ. - 

|| ೩೧೯ || 
- ೧೭೩೮ 
ಗುರುವೆಂದಡೆ ತನು, ಲಿಂಗವೆಂದಡೆ ಆತ್ಮ , 
ಜಂಗಮವೆಂದಡೆ ಆತ್ಮನರಿವು. 
ತ್ರಿವಿಧದ ವ್ಯಾಪ್ತಿಯ ಕಳೆದುಳಿದ ಸಂಬಂಧವದು ನೀನೆ, 
ಅನುಪಮಲಿಂಗ, ನಿರವಯ , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೨೦ || 

೧೭೩೯ 
ಗುರುವೆಂದು ಪ್ರಮಾಣಿಸಿದಲ್ಲಿ , ಪ್ರತ್ಯುತ್ತರವಿಲ್ಲದೆ ನಿಗರ್ವಿಯಾಗಿರಬೇಕು. 
ಲಿಂಗವೆಂದು ಪ್ರಮಾಣಿಸಿದಲ್ಲಿ , ಸಂದೇಹವಿಲ್ಲದಿರಬೇಕು. 
ಜಂಗಮವೆಂದು ಪ್ರಮಾಣಿಸಿದಲ್ಲಿ , ತ್ರಿವಿಧದ ಹಂಗಿಲ್ಲದಿರಬೇಕು. 
ಇದರಂದ ಒಂದೂ ಇಲ್ಲದೆ ಭಕ್ತರಾದೆವೆಂಬ ಮಿಟ್ಟೆಯ ಭಂಡರ ನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೨೧|| 
೧೭೪೦ 
ಗುರುವೆಂಬೆನೆ, ಕಂಡಕಂಡವರಿಗೆ ಲಿಂಗವ ಕೊಟ್ಟು, ದ್ರವ್ಯಕ್ಕೆ ಹಂಗಿಗನಾದ. 
ಲಿಂಗವೆಂಬೆನೆ, ಸಂಸಾರಕ್ಕೆ ಅಂಗವ ಕೊಟ್ಟ. 
ಜಂಗಮವೆಂಬೆನೆ, ಕಂಡಕಂಡವರ ಅಂಗಳವ ಹೊಕ್ಕು , ಬಂಧನಕ್ಕೊಳಗಾದ. 
ಎನಗಿದರಂದವಾವುದೂ , ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ. ||೩೨೨ || 

೧೭೪೧ 
ಗುರುಶಿಷ್ಯ ಸಂಬಂಧ, ಕಮಠನ ಶಿಶುವಿನ ಕೂರ್ಮೆಯಂತಿರಬೇಕು. 
ಗುರುಶಿಷ್ಯ ಸಂಬಂಧ, ಬಿಳಿದ ಕಾರ್ಪಾಸದ ಪಾವಕನ ಸಂಗದಂತಿರಬೇಕು. 
ಗುರುಶಿಷ್ಯ ಸಂಬಂಧ, ಪಯದ ಅಪ್ಪುವಿನ ಸಂಗದಂತಿರಬೇಕು. 
ಗುರುಶಿಷ್ಯ ಸಂಬಂಧ, ಲೆಕ್ಕಣಿಕೆಯೊಳಡಗಿದ ಸುರೇಖೆಯಂತಿರಬೇಕು. 
ಹೀಂಗಲ್ಲದೆ ಹಸ್ತಮಸ್ತಕಸಂಯೋಗವ ಮಾಡಿದ ಗುರುವಿನ ಇರವು. 
ಒಡೆದ ಗಡಿಗೆಯಲ್ಲಿ ಸುಧೆಯ ತುಂಬಿ ಅದಿರಬೇಕೆಂದಡೆ, 
ಪಡಿಗೆ ತೆರಹಿಲ್ಲ ಎಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೨೩ || 


೧೭೪೨ 
ಗುರುಸೇವೆಯ ಮಾಡುವಲ್ಲಿ , ಉತ್ಪತ್ಯದ ಒಡಲೊಡೆಯಬೇಕು. 
ಲಿಂಗಪೂಜೆಯ ಮಾಡುವಲ್ಲಿ , 


ಮೋಳಿಗೆ ಮಾರಯ್ಯನ ವಚನ 


* ೭೧ 


ಸುಖದುಃಖ ಭೋಗಂಗಳ ಸಕಲದ ಬುಡಗಡೆಯಬೇಕು. 
ಜಂಗಮ ಪೂಜೆಯ ಮಾಡುವಲ್ಲಿ , 
ಚತುರ್ವಿಧಫಲಪದಂಗಳ ಭಾವ ನಷ್ಟವಾಗಬೇಕು. 
ತ್ರಿವಿಧವ ತ್ರಿವಿಧದಿಂದ ಕೂಡಿ, ಬೆಳಗಿಂಗೆ ಬೆಳಗೊಳಗಾದಂತೆ, 
ಪದ್ಮಲಭಾವ ಲೇಪವಾಯಿತ್ತು, ಪ್ರಾಣಲಿಂಗದ ಸಂಗವ ಮಾಡಲಾಗಿ, 
ಇಂತೀ ಗುಣವ ತಿಳಿದು ನೋಡಲಾಗಿ ಐಕ್ಯವಾಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ನಿಜಭಾವದ ಬೆಳಗು. 

|| ೩೨೪ || 


೧೭೪೩ 
ಗುರುಸ್ಥಲ ಭಕ್ತಿವಂಶಿಕ , ಲಿಂಗಸ್ಥಲ ಮಾಹೇಶ್ವರ ವಂಶಿಕ, 
ಜಂಗಮಸ್ಥಲ ಪ್ರಸಾದಿಯ ವಂಶಿಕ. 
ಪ್ರಾಣಲಿಂಗಿ ಶರಣ ಐಕ್ಯನೆಂಬೀ ತ್ರಿವಿಧ ಅನಾದಿಯ ಸೋಂಕು. 
ಅವುಪೂರ್ವಗತಿಗೆ ಬಂದು, ಉತ್ತರಗತಿಯನೆಸುವುದಕ್ಕೆ ಗೊತ್ತಾಗಿ, 
ನಿತ್ಯ ಅನಿತ್ಯವೆಂಬ ಉಭಯದ ಹೆಚ್ಚು ಕುಂದ ತಿಳಿವುದಕ್ಕೆ 
ದೃಷ್ಟವಕೊಟ್ಟೆಯಲ್ಲಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೨೫ || 
೧೭೪೪ 
ಗುರುಸ್ಥಲ ಮೂರಾಗಿ ನಡೆವ ಭೇದವನಾರೂ ಅರಿಯರಲ್ಲಾ. 
ಭವಿಗೆ ಲಿಂಗವಕೊಡುವಲ್ಲಿ , ಲಿಂಗವಂತಂಗೆ ಹರರೂಪ ಮಾಡುವಲ್ಲಿ , 
ಹರರೂಪಿಂಗೆ ಅರಿವ ಹೇಳುವಲ್ಲಿ , ತ್ರಿವಿಧ ಗುರುರೂಪಾಯಿತ್ತು . 
ಅಂಗಕ್ಕೆ ಲಿಂಗವಕೊಡುವಲ್ಲಿ , ಜಂಗಮಸ್ಥಲವ ಮಾಡುವಲ್ಲಿ , 
ಆತ್ಮಬೋಧನೆಯ ಹೇಳುವಲ್ಲಿ , ಲಿಂಗಕ್ಕೆ ಆಚಾರ, 
ಸಮಯಕ್ಕೆ ದರಿಸಿನ, ಆತ್ಮಕ್ಕೆ ಬೋಧೆ, 
ಇಂತಿವನಾಧರಿಸಿ ಮಾಡಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೨೬ || 

೧೭೪೫ 
ಗುರುಸ್ಥಲ ಲಿಂಗಸ್ಥಲ ಜಂಗಮಸ್ಥಲ. 
ಈ ತ್ರಿವಿಧಭೇದವ ವಿವರಿಸಿ ಹೇಳಹೆ ಕೇಳಿರಣ್ಣಾ . 
ಗುರುಸ್ಥಲ ವೇದಾಂತ, ಲಿಂಗಸ್ಥಲ ಸಿದ್ದಾಂತ, ಜಂಗಮಸ್ಥಲ ಪ್ರಸಿದ್ದಾಂತ. 
ಇಂತೀ ತ್ರಿವಿಧಭೇದ ಐಕ್ಯವಹ ತೆರ ಸಮರ್ಪಣವೆಂತಾದುದಣ್ಣಾ ? 
ಗುರುಲ ಸಂಗನಬಸವಣ್ಣನಾದ, ಲಿಂಗಸ್ಥಲ ಚೆನ್ನಬಸವಣ್ಣನಾದ. 
ಜಂಗಮಸ್ಥಲ ಪ್ರಭುವಾಗಿ ಬಂದ. ಬಂದ ಅಂದವ ತಿಳಿದು ನೋಡು. 


೫೭೨ 


ಸಂಕೀರ್ಣ ವಚನಸಂಪುಟ : ಮೂರು 


ಗುರುಲಿಂಗಜಂಗಮವೆಂಬ ಸಂದೇಹದಲ್ಲಿ ನಿಂದು, 
ಆನಂದಿಸುತ್ತಿರ್ಪ ಭಾವದ ಬಳಲಿಕೆಯ ಅಣ್ಣಗಳು ಕೇಳಿರೊ 
ಕಾಯ ಬಸವಣ್ಣನಾದ, ಜೀವ [ ಚೆನ್ನಬಸವಣ್ಣನಾದ. 
ಅದರ ಅರಿವು ಕಳೆ ಪರಿಪೂರ್ಣ ಪರಂಜ್ಯೋತಿಪ್ರಭುವಾದ. 
ಇಂತೀ ತ್ರಿವಿಧಭೇದವ ಕೊಟ್ಟು ಬಂದು, 
ಭಕ್ತಿ ಮುಕ್ತಿ ವಿರಕ್ತಿಯಿಂದ ಮಹಾಮನೆಯಲ್ಲಿ ಮಾಡಿ ಕೆಟ್ಟ ಬಸವಣ್ಣ . 
ಹೇಳಿ ಕೆಟ್ಟ ಚೆನ್ನಬಸವಣ್ಣ , 
ಉಂಡೆಹೆನೆಂದು ಗರ್ವದಲ್ಲಿ ಕುಳಿತು ಕೆಟ್ಟ ಪ್ರಭುದೇವರು. 
ಅಂತುಕದಲ್ಲಿರ್ದ ಸಂಗನಬಸವಣ್ಣ , ಸಂಕಲ್ಪದಲ್ಲಿರ್ದ ಚೆನ್ನಬಸವಣ್ಣ . 
ಸಂದೇಹದಂಗವ ತಾಳಿರ್ದ ಪ್ರಭುದೇವರು. 
ಇಂತಿವರಂಗದಲ್ಲಿ ಲಿಂಗವುಂಟೆಂಬೆನೆ, ಜ್ಞಾನಕ್ಕೆ ದೂರ. 
ಇಲ್ಲವೆಂಬೆನೆ ಸಮಯಕ್ಕೆ ದೂರ. 
ಇಂತೀ ಉಭಯದ ಸಂದನಳಿದರೆಂಬೆನೆ, ಪ್ರಭು ಸಂದೇಹಿಯಾದ. 
ಇವರೆಲ್ಲರೂ ಅಡುವ ಲಂದಣಗಿತ್ತಿಯ ಮನೆಯ ಉಂಬಳಿಕಾರರಾದರು. 
ಇದು ಸಂದೇಹವಿಲ್ಲ . ಗುರುವೆಂದಡೆ ಸರ್ವರಿಗೆ ಬೋಧೆಯ ಹೇಳಿ, 
ಕರ್ಮಕಾಂಡಿಯಾದ. 
ಲಿಂಗವೆಂದಡೆ ಯುಗಯುಗಂಗಳಿಗೊಳಗಾದ, ಪ್ರಳಯಕ್ಕರುಹನಾದ. 
ಪ್ರಭುದೇವರು ಜಂಗಮವೆಂಬೆನೆ ಗೆಲ್ಲ ಸೋಲಕ್ಕೆ ಹೋರಿ, 
ಕಾಯದೊಳು ನಾನಿಲ್ಲವೆಂದು ಚೌವಟಗೊಳಗಾದ. 
ಎಲ್ಲಿಯೂ ಕಾಣೆ, ಲೀಲೆಗೆ ಹೊರಗಾದವನ. 
ಭಕ್ತಿ ಮುಕ್ತಿ ವಿರಕ್ತಿ ಲೇಪವಾಗಿ, ನಾನೆನ್ನದೆ ಇದಿರೆನ್ನದೆ, 
ಜಗದಲ್ಲಿ ತಾನೇನೂ ಎನ್ನದಿರ್ಪುದೆ ತ್ರಿವಿಧ ಸಮರ್ಪಣ ಆಚಾರ. 
ಭಾವರಹಿತ ವಿಕಾರ, ನಿರುತ ಪರಿಪೂರ್ಣನಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೨೭ || 


೧೭೪೬ 
ಗುರುಸ್ಥಲವಾರು , ಲಿಂಗಸ್ಥಲ ಮೂರು, 
ಜಂಗಮಸ್ಥಲ ಒಂದೆಯೆಂದಲ್ಲಿ ಓಂಕಾರ ಬಿಂದು ಸಹಿತಾದಂತೆ. 
ಆರೋಹ ಅವರೋಹವಾಗಿ ನಿಂದು, ಏರಿದ ವಿಷ ಇಳಿದು ಸೋರುವಂತೆ. 
ಅದಾರ ಗುಣವೆಂದು ಪ್ರಣವದ ಬೇರನರಿತಲ್ಲಿ , 
ಸರ್ವಸ್ಥಲ ಜಾರಿ ಮೀರಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೨೮|| 


ಮೋಳಿಗೆ ಮಾರಯ್ಯನ ವಚನ 


೫೭೩ 


೧೭೪೭ 
ಗುರುಸ್ಥಲವೆಂದು ಬಂದೆ, ಆಚಾರ್ಯನಾಗಿ, 
ಲಿಂಗಸ್ಥಲವೆಂದು ಬಂದೆ, ಆರೋಹ ಅವರೋಹಂಗಳ ಪರಿಹರಿಸಿಹೆನೆಂದು. 
ಶರಣನಾಗಿ ಬಂದೆ, ಭಕ್ತಿಜ್ಞಾನ ವೈರಾಗ್ಯ 
ತ್ರಿವಿಧದ ಗೊತ್ತ ಮುಕ್ತಿಯ ಮಾಡಿಹೆನೆಂದು. 
ದುನ್ನೂರಕ್ಕೆ , ಕಲ್ಪತರುವಿಂಗೆ ಮತ್ತಾವ ವೃಕ್ಷಫಲಾದಿಗಳಿಗೆ ಅಪ್ಪುವೊಂದು, 
ಹಲವು ವೃಕ್ಷಂಗಳು ತಮ್ಮ ತಮ್ಮ ಸಶ್ಚಿತ್ತದ ಸವಿಯಾದಂತೆ, 
ನಾನಾ ಸ್ಥಲಕ್ಕೆ ದೇವನೊಬ್ಬನೆ. 
ಊರೊಳಗಾದಲ್ಲಿ ಅರಸು ಆಳಿನೊಳಗಾದಂತೆ ಆದೆಯಲ್ಲಾ. 
ಕ್ರೀಗೆ ತುತ್ತಾಗಿ ಸಿಕ್ಕಿದೆಯಲ್ಲಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೩೨೯ || 

೧೭೪೮ 
ಗೂಳಿಯಕೋಡಿನಲ್ಲಿ ನಾಡೆಲ್ಲ ಸಿಕ್ಕಿತ್ತು. 
ಗೂಳಿಯ ಕೊಲಬಾರದು, ನಾಡು ಕಾಡಕೂಡಿತ್ತು . 
ಈ ರೂಢಿಯೊಳಗಣ ಹೊಲನ ಮೇದು, ಆಡ ಬಂದೆಯೋ ? 
[ ಕಾ] ಡಿನ ನಾಡ ಬಿಟ್ಟು ರೂಢಿಯ [ ಮೊ ] ಹ ಬಿಡಬೇಡ. 
ನಿನ್ನ ಬೇಡಿಕೊಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೩೦ || 


೧೭೪೯ 


ಗೆಲ್ದಾಳೆಲ್ಲರು ಬಿಲ್ಲನೂರಿ ನಿಂದಿರಲಾಗಿ 
ಬಿಲ್ಲಿನ ಹೆದೆ[ ಹರಿದು] ಬಿಲ್ಲಿನ ಹೆದೆಯ ಕೊಪ್ಪು ಅಲ್ಲಿಗೆತೊಡಕು , 
ಮೆಲ್ಲಗೆ ಏರಿಸಿದಡೆ ಹೆದೆ ಅಲ್ಲಿಯೆ ಸಿಕ್ಕಿತ್ತು . 
ಆ ಹೆದೆಯನಿಳುಹುವರ ಕಾಣೆ. 
ಬಲ್ಲತನದಿಂದ ಬಿಲ್ಲು ಬೆರಗಾಯಿತ್ತು . 
ಬಿಲ್ಲ ಹಿಡಿದಾತ ಮರೆದೊರಗಿದ. 
ಮರದೊರಗಿದಾತನ ಕರೆಯಲಾಗಿ, 
ಬಿಲ್ಲಿನ ಹೆದೆ ಇಳಿಯಿತ್ತು , ಸೈವೆರಗು ಬಿಟ್ಟಿತ್ತು. 
ಅಂಬಿನ ಕಣೆ ಎಲ್ಲಿ ಹೋಯಿತ್ತೆಂದರಿಯೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೩೧ || 
೧೭೫೦ 
ಗೇಣಗಲದ ಹಳ್ಳ ಕುಡಿಯಿತ್ತು ಸಪ್ತಸಮುದ್ರದುದಕವ. 
ಗಾವುದ ಹಾದಿಯ ಊರು ಭುವನ ಹದಿನಾಲ್ಕು ಲೋಕವ ನುಂಗಿತ್ತು . 


೫೭೪ 


ಸಂಕೀರ್ಣ ವಚನಸಂಪುಟ : ಮೂರು 


ಮನೆಯೊಳಗಣ ಒರಳು ಜಂಬೂದ್ವೀಪ ನವಖಂಡ ಪೃಥ್ವಿಯ ನುಂಗಿತ್ತು . 
ನುಂಗಿದ ಮುಚ್ಚಳಿಗೆ ತೆರಹಿಲ್ಲದೆ ಮತ್ತೆ ಆ ಮನೆಯ ನುಂಗಿತ್ತು . 
ಇಂತೀ ಒಳಗಾದವನಲ್ಲ ಪತಂಗ ನುಂಗಿತ್ತು . 
ನುಂಗಿದ ಪತಂಗ ಹಿಂಗಿಯಾಡುತ್ತಿದ್ದಿತ್ತು . 
ಕಂಡಿತ್ತು ಬೆಂಕಿಯ ಬೆಳಗ, 
ಬಂದು ಸುಖಿಸಿಹೆನೆಂದು ಹೊಂದಿಹೋಯಿತ್ತು . 
ಇದರಂದವ ತಿಳಿ, ಲಿಂಗೈಕ್ಯನಾದಡೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೩೨ || 

೧೭೫೧ 
ಗ್ರಾಮ ಮಧ್ಯದೊಳಗೆ ದೇಗುಲ, ದೇಗುಲದೊಳಗೆ ಮೂವರ ಕಂಡೆ. 
ಒಬ್ಬನೆಡೆಯಾಡುತ್ತಿರ್ದ, ಒಬ್ಬ ನುಡಿಯುತ್ತಿರ್ದ, ಒಬ್ಬ ಅಳುತ್ತಿರ್ದ, 
ಬಂದು ನೋಡಲಾಗಿ ನಡೆವನ ಕಾಲ ನಡಗಿಸಿ, ನುಡಿವನ ಬಾಯ ಮುಚ್ಚಿ , 
ಅಳುವನ ಕಣ್ಣಿನಲ್ಲಿ ಬಣ್ಣಬಚ್ಚಣೆಯ ಮಣ್ಣ ತುಂಬಿ , 
ಈ ಮೂವರಡೆಯಾಟದಲ್ಲಿ ನೋಯಲಾರದೆ, 
ಅಂಜಿ ಅಲಸಿ ಹಿಂಗಿರ್ದ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೩೩ | 

೧೭೫೨ 
ಘಟತತ್ವ ಪೃಥ್ವಿಭೇದವಾಗಿ, ಆತ್ಮತತ್ವ ಅಪ್ಪುಭೇದವಾಗಿ, 
ತೇಜಸತ್ವ ಅರಿವುಭೇದವಾಗಿ, 
ಇಂತೀ ತ್ರಿವಿಧಭೇದ ವರ್ತುಳಗೋಮುಖ ಗೋಳಕಾಕಾರ ಕೂಡಿ ಲಿಂಗವಾದಲ್ಲಿ , 
ಈಶ್ವರತತ್ವ ವಾಯುಭೇದವಾಗಿ, ಸದಾಶಿವತತ್ವ ಆಕಾಶಭೇದವಾಗಿ, 
ಉಭಯ ಏಕವಾಗಿ, ಅಗ್ನಿತತ್ವ ಕೂಡಲಿಕ್ಕೆ ಆ ತ್ರಿವಿಧ ಏಕವಾಗಿ, 
ಅಪ್ಪುತತ್ವವಕೂಡಲಿಕ್ಕೆ ಆ ಚತುರ್ಭಾವ ಏಕವಾಗಿ, 
ಪೃಥ್ವಿತತ್ವ ಕೂಡಲಾಗಿ , ಉತ್ಪತ್ಯವಲ್ಲಿ ಅಡಗಿತ್ತು ? 
ಸ್ಥಿತಿಯಲ್ಲಿ ನಡೆಯಿತ್ತು ? ಲಯವೆಲ್ಲಿ ಸತ್ತಿತ್ತು ? 
ಲಿಂಗ ಮಧ್ಯ ಸಚರಾಚರವೆಂದಲ್ಲಿ , ಕಂಡು ಕಾಣೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೩೪ || 
೧೭೫೩ 
ಘಟದೊಳಗೆ ರಸವಿದ್ದು , ರಸದೊಳಗೆ ಘಟವಿದ್ದು, 
ಸಂಗಗುಣದಿಂದ ನೀರಾಗಿ. 
ಸಂಗ ಹಿಂಗಲಿಕೆ ಉಭಯದಂಗ ಒಂದಾದ ತೆರನಂತೆ, 
ಈ ಗುಣ ಲಿಂಗಾಂಗಿಯ ಸಂಗದ ವಿವರ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಕೂಡಿದ ಪರಮಸುಖಿಯಂಗ. || ೩೩೫ || 


ಮೋಳಿಗೆ ಮಾರಯ್ಯನ ವಚನ 


೫೭೫ 


೧೭೫೪ 
ಚಂದ್ರಕಾಂತಶಿಲೆಯನೊಂದು ಹಿಳಿದಲ್ಲಿ , ಬಿಂದು ಬಂದುದುಂಟೆ ? 
ಸುಗಂಧದ ನನೆಯ ತಂದು ಬಂಧಿಸಿದಲ್ಲಿ , ಆ ಸುವಾಸನೆ ಬಂದುದುಂಟೆ ? 
ಆ ಕಿರಣ ಪರುಷಶಿಲೆ ಸತಿಯಾಗಿ ಬೆರಸಿದಲ್ಲಿ , ಬಿಂದು ರೂಪಾಯಿತ್ತು. 
ರಿತುಕಾಲಕ್ಕೆ ಕುಸುಮ ಬಲಿಯಲಾಗಿ, ಸುವಾಸನೆಯೆಸಗಿತ್ತು . 
ಇಂತೀ ಉಭಯದಿಂದ ಅರಿವಲ್ಲಿ , ಸ್ಥಲಸ್ಥಲವ ನೆಮ್ಮಿ ನಿಃಸ್ಥಲವನರಿತಲ್ಲಿ , 
ದೃಷ್ಟದ ಇಷ್ಟ ಅಲ್ಲಿಯೇ ಲೇಪ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೩೬ || 

- ೧೭೫೫ 
ಚಂದ್ರಮಂಡಲದಲ್ಲಿ ನಿಂದಿರ್ಪ ಭೇದವು, ಅದರಂಗದ ನಿಲುವೆಂತುಟೊ ? 
ಅಂಗಮಂಡಲದಲ್ಲಿ ಲಿಂಗವಿಪ್ಪ ಭೇದವ, ಸಂಗೊಳಿಸುವ ಪರಿಯಿನ್ನೆಂತುಟೊ ? 
ಈ ಭಂಗಿತವ ಮಾಡುವ ಇಂದ್ರಿಯ ಕರಣಂಗಳಲ್ಲಿ ನಿಂದಿಹ ಪರಿಯಿನ್ನೆಂತುಟೊ ? 
ಈ ಭೇದ, ರಸಫಲದಂಗ, ಬಸವಣ್ಣ ಮೊದಲಾದ ಪ್ರಮಥರು ಬಲ್ಲರು. 
ಇದನಾನೇವೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೩೩೭ || 
೧೭೫೬ 
ಚಕ್ರಿಯ ಚಿತ್ರದಂತೆ, ಚಿತ್ರಜ್ಞನ ಕೈಯ ಲೆಕ್ಕಣಿಕೆಯಂತೆ, 
ಅಪ್ಪುವಿನ ಮಡುವಿನ ಮತ್ತ್ವದಪಥದಂತೆ , 
ಇಂತೀ ಭಕ್ತಿಜ್ಞಾನವೈರಾಗ್ಯ ನಿಃಪತಿಯಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ಹುಟ್ಟುಗೆಟ್ಟ , 

| ೩೩೮| 


೧೭೫೭ 


| ೩೩೯ || 


ಚಿತ್ತಶುದ್ಧವನರಿದು ನಡೆಯಬೇಕೆಂಬರು, 
ನಡೆದು ಹೊಡೆವಾಗ ಹೂಡಿದ ಬಂಡಿಯೆ , ಆಡುವ ವಿಧಾತನೆ ? 
ಈ ಭೇದವನರಿಯದೆ, 
ಗಾಜಿನ ಕುಪ್ಪಿಗೆಯಲ್ಲಿ ತೋರುವ ಪ್ರತಿಬಿಂಬದಂತೆ , 
ಅದ ಭೇದಿಸಿ ನೋಡಿ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೫೮ 
ಚಿತ್ತ ಶುದ್ದವಾದಲ್ಲಿಯೆ ಮಜ್ಜನದ ಮಂಡೆ. 
ಆಂಗದಾಪ್ಯಾಯನವರತಲ್ಲಿಯೆ ಎಂಬುದಕ್ಕೆ ಬಾಯಿ . 
ಸಂದುಸಂಶಯ ಹರಿದಲ್ಲಿಯೆ ಲಿಂಗದ ಸಂಸರ್ಗ. 
ಇದರಂದವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೪೦ || 


೫೭೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೭೫೯ 
ಚಿತ್ರದ ಹುಲಿ ಮನುಷ್ಯನಕಚ್ಚಬಲ್ಲುದೆ ? 
ಮರ್ತ್ಯದೊಳಗೆ ಈಶ್ವರನ ದರ್ಶನ ಹೊತ್ತವರಿಗೆಲ್ಲ ನಿತ್ಯತ್ವವುಂಟೆ ? 
ಇದರಜ್ಜೆಯ ಹೊರಲಾರದಿರ್ದಡೆ, ಮರ್ತ್ಯಕ್ಕೆ ಹೊರಗೆಂದ ನಿಚ್ಚಟ ಶರಣ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೪೧|| 
೧೭೬೦ 
ಚಿನ್ನದ ಕುರುಹ ಒರೆದಲ್ಲದೆ ಅರಿಯಬಾರದು. 
ಚಂದನದ ಗುಣವ ಮರ್ದನಂಗೈದಲ್ಲದೆ ಗಂಧವ ಕಾಣಬಾರದು. 
ಇಕ್ಷುದಂಡದ ಪರಿಯ ಬಂಧಿಸಿದಲ್ಲದೆ ವಿಶೇಷವ ಕಾಣಬಾರದು. 
ನಾನಾ ರಸ ಗಂಧಂಗಳ ಗುಣವ ಸವಿದಲ್ಲದೆ ಕಾಣಬಾರದು. 
ಕ್ಷೀರದ ಘಟ್ಟಿಯ ಮಥನದಿಂದಲ್ಲದೆ ರುಚಿಸಬಾರದು. 
ಮಹಾತ್ಮರ ಸಂಗ ಮಹಾನುಭಾವದಿಂದಲ್ಲದೆ ಕಾಣಬಾರದು. 
ಇದು ಕಾರಣ, ಮಾತು ಮಾತಿಂಗೆಲ್ಲಕ್ಕೂ ಮಹದನುವುಂಟೆ ? 
ಲಿಂಗವ ಸೋಂಕಿದ ಮನಕ್ಕೆ ಅಂಗ ಭಿನ್ನವಾವುದೆಂದಡೆ, 
ಶೇಷನ ಅವಸಾನದಂತಿರಬೇಕು, ತ್ರಾಸಿನ ವಾಸದ ಭಾಷಾಂಗದಂತಿರಬೇಕು. 
ಹೀಂಗಲ್ಲದೆ ಸರ್ವಾನುಭಾವಿಗಳೆಂತಾದಿರಣ್ಣಾ . 
ಕೊಲ್ಲದಕೋಲೆಯ , ಗೆಲ್ಲದ ಜೂಜವ, 
ಬಲ್ಲತನವಿಲ್ಲದ ಬರಿವಾಯ ಮಾತಿನ ಗೆಲ್ಲ ಸೋಲಕ್ಕೆ ಹೋರಿದಡೆ, 
ವಲ್ಲಭ ನಿಃಕಳಂಕ ಮಲ್ಲಿಕಾರ್ಜುನನವರನೊಲ್ಲನಾಗಿ, 

|| ೩೪೨ || 


೧೭೬೧ 
ಚಿನ್ನದಲ್ಲಿ ಮಾಡಿದ ರೂಪು, ಮಣ್ಣಿನಲ್ಲಿ ಮಾಡಿದ ರೂಪು, 
ಕಲ್ಲಿನಲ್ಲಿ ಮಾಡಿ ರೂಪುಪ್ರಳಯವಾಗಲು, 
ಸ್ಕೂಲವಳಿದಡೆ ಸೂಕ್ಷ್ಮಕ್ಕೆ ತರಬಹುದು. 
ಬಣ್ಣದರೂಪುಚೆನ್ನುತನ ಹರಿದಲ್ಲಿ , ಅದ ನನ್ನಿಯ ಮಾಡಬಹುದೆ ? 
ಅದು ತನ್ನಲ್ಲಿಯೆ ಲೇಪ, ಅದು ಭಿನ್ನಕ್ಕೆ ಬಾರದು. 
ಇವ ಚೆನ್ನಾಗಿ ಹೇಳಾ, ಅಭಿನ್ನಮೂರ್ತಿ ನಿಃಕಳಂಕ ಮಲ್ಲಿಕಾರ್ಜುನಾ. || ೩೪೩|| 


೧೭೬೨ 
ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, 
ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಹೊಂಗಳ ಪರಿಯಂತೆ, 


ಮೋಳಿಗೆ ಮಾರಯ್ಯನ ವಚನ 


೫೭೭ 


ಕಾಯದಲ್ಲಿ ಬೆಳಗಿ ತೋರುವ ಮಹದರಿವಿನ ಕೊನೆಯಲ್ಲಿ , 
ಪ್ರಜ್ವಲಿತ ಪ್ರಭಾಕರ ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ, 


| ೩೪೪ || 


೧೭೬೩ 


ಚೇತನವಳಿದು ಅಚೇತನವಸ್ತು ರೂಪಾಗಿ ಬಂದಿತ್ತದೇತಕ್ಕೆ ಎಂಬುದು ತಿಳಿದು, 
ಬಂಗಾರವ ಕಳೆದು ಬಣ್ಣವನೋಡಬಾರದು. 
ಕುಸುಮವ ಕಳೆದು ಗಂಧವ ಕಾಣಬಾರದು. 
ದರ್ಪಣದ ಘಟವ ಕಳೆದು ನೋಡಲಿಕ್ಕೆ ಪ್ರತಿಬಿಂಬಿಸುವುದೆ ? 
ಅಂಗವ ಕಳೆದು ಲಿಂಗವನರಿಯಬಾರದು. 
ಲಿಂಗವ ಕಳೆದು ಆತ್ಮನನರಿವ ಪರಿಯಿನ್ನೆಂತೊ ? 
ಆತ್ಮನ ಚೇತನವ ಬಿಟ್ಟು ಹಿತಜ್ಞಾನವರಿಯಬೇಕೆಂಬ 
ಅಜಾತರು ಕೇಳಿರೋ . 
ಅಂಗ ಕಳೆದು ಲಿಂಗವ ಕರೆಂಬುದು 
ಲಿಂಗವಳಿದು ಆತ್ಮನನರಿದೆನೆಂಬುದು, 
ಆತ್ಮನಳಿದು ಅರಿವನರಿದೆನೆಂಬುದು, ಅದೇತರ ಮರೆ ಹೇಳಾ. 
ತೃಷೆಯರತು ನೀರ ಕೊಳಬಹುದೆ ? 
ಆಪ್ಯಾಯನವನರತು ಓಗರವನುಣಬಹುದೆ ? 
ಸಯಿಲ್ಲದ ಲಿಂಗವನರಿಯಬಹುದೆ ? 
ಆ ಲಿಂಗಕ್ಕೆ ಅರ್ಚನೆ ಪೂಜನೆ ಹೀನವಾಗಿ ವಸ್ತುವನರಿತೆನೆಂಬ 
ನಿಶ್ಚಯವಂತರು ನೀವೇ ಬಲ್ಲಿರಿ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೪೫ || 

೧೭೬೪ 
ಜಂಗಮ ಸುಳಿದಡೆ ವಸಂತ ಗಾಳಿಯಂತೆ ಸುಳಿವ . 
ಬಿರುಗಾಳಿಯಂತೆ ಸುಳಿವನೆ ? ಸುಳಿಯ . 
ಜಂಗಮಸ್ಥಲವೆಂತೆಂದಡೆ, ಮಳಲೊಳಗಣ ಅಗ್ರಣಿಯಂತೆ. 
ಕಾಮ ,ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಕದಡ ಚೆಲ್ಲಿ , 
ತಿಳಿಯ ಕೊಳಬಲ್ಲಡೆ ಜಂಗಮವೆಂಬೆ. 
ಇಂತಲ್ಲದಿರ್ದಡೆ ಭೂತಪ್ರಾಣಿಯೆಂಬೆ ಕಾಣಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೪೬ || 


೧೭೬೫ 


ಜಂಗಮಕ್ಕೆ ಇಕ್ಕಿದಲ್ಲದೆ ಒಲ್ಲೆವೆಂಬ ಭಕ್ತರುಕೇಳಿರೊ . 
ಆ ಜಂಗಮ ಮುಂದೆ ಬಂದು ನಿಂದಿರಲು, 


೫೭೮ 


ಸಂಕೀರ್ಣ ವಚನಸಂಪುಟ : ಮೂರು 


ತಾ ಕುಳಿತಿದ್ದು , ಏನು ಬಂದಿರಯ್ಯಾ ಎಂದು, ಉದಾಸೀನ ಪಕ್ಷಿತನಾಗಿ, 
ಆಸನವ ತೋಲಗದೆ, ಲೇಸ ನುಡಿಯದೆ, 
ವಾಸಿವಟ್ಟಕ್ಕೆ ಕೂಳನಿಕ್ಕುವ ದಾತರಿಗೆಲ್ಲಿಯದೋ , ಜಂಗಮಲಿಂಗದ ಪೂಜೆ? 
ಮನವೊಲಿದು ಮಾಡುವ ಭಕ್ತನ ಸ್ಥಲ, .. 
ತಾ ಹೋಹಲ್ಲಿ , ಜಂಗಮ ಬಾಹಲ್ಲಿ ಇದಿರೇಳಬೇಕು. 
ಮಟ್ಟಡಿಯಂ ಕಳೆದು, ಬಟ್ಟೆಯಂತೊಲಗಿ, 
ಸಾಷ್ಟಾಂಗವೆರಗಿ, ಪ್ರತಿಶಬ್ದವಿಲ್ಲದೆ ಕೈಕೊಂಡು, 
ತ್ರಿಕರಣಶುದ್ಧನಾಗಿ ಕೊಡುವುದಕೊಟ್ಟು, ತನಗೆ ಬೇಕಾದುದ ಕೇಳಿಕೊಂಡು, 
ಭಾವಿಸಬಲ್ಲಡೆ, ಅದೇ ಸದ್ಭಕ್ತಿ , ಅದೇ ಜೀವನ್ಮುಕ್ತಿ. 
ಇಷ್ಟವನರಿಯದೆ, ಕಾಬವರ ಕಂಡು, ಮಾಡುವರ ನೋಡಿ ಮಾಡುವ ಮಾಟ , 
ರಾತಾಳದ ಕಂಭದ ಪಾಶದಂತೆ. 
ಆಶಕರನೊಲ್ಲೆನೆಂದ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೪೭ || 


೧೭೬೬ 


ಜಂಗಮಭಕ್ತಿಯ ಮಾಡಿಹೆನೆಂದು ಮಹಾಮನೆಯ ಕಟ್ಟಿದ ಮತ್ತೆ , 
ಹಗೆ ಕಪಟವಂ ತಾಳು , ಶಿವರೂಪಿನಲ್ಲಿ ಬಂದು ಇರಿದಡೆ, 
ಅಂಗವ ಕೊಡದಿದ್ದಡೆ ಭಕ್ತಂಗದೆ ಭಂಗ. 
ಕಪಟದಿಂದ ಸತಿಯ ಹಿಡಿದಡೆ, ಗದಕದಲ್ಲಿದ್ದೇನೆಂದಡೆ, ತನ್ನ ಸತ್ಯಕ್ಕೆ ಭಂಗ. 
ಆಶೆಯಿಂದ ಬಂದು, ವೇಷವ ತಾಳಿ, ರಾಶಿಯ ಹೊನ್ನ ಬೇಡಿದಡೆ, 
ಮನದಲ್ಲಿ ಆಶದೋರಿದಡೆ, ತಾ ಪೂಜಿಸುವ ಈಶ್ವರಂಗೆ ಭಂಗ. 
ಇದಿರಾಶೆಯ ಬಿಡದೆ ಮಾಡುವನ ಭಕ್ತಿ , 
ಕೂಸು ಸತ್ತು ಹೇತದ ನಾತ ಬಿಡದಂತೆ, 
ಅವರಿಗೇತಕ್ಕೊಲಿವ, ನಿಃಕಳಂಕ ಮಲ್ಲಿಕಾರ್ಜುನಾ 

|| ೩೪೮ || 


೧೭೬೭ 
ಜಂಗಮವೆಂದು ಮಾಡಿ ಪಂಜ್‌ಯಲ್ಲಿ ವಿಂಗಡಿಸಿ, 
ಲೆಕ್ಕವ ಮಾಡುವ ದಂಡದ ಮನೆಯಲ್ಲಿ ಕೂಳನುಂಬ ಜಂಗಮಕ್ಕೆ 
ಭಂಡುಗೆಲಿದು ಬೇಡಿ ತಂದ ಭಂಡನ ಎಂಜಲ ತಿಂದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೪೯ || 
೧೭೬೮ 
ಜಗದಲ್ಲಿ ಪರಿವೇಷ್ಟಿಸುವ ದೈವಜಾತಿಗಳ ಪರಿಪ್ರಕಾರವ ನೋಡಿರೆ. 
ಬ್ರಹ್ಮಮೂರ್ತಿಗುರುವಾದ, ವಿಷ್ಣುಮೂರ್ತಿ ಲಿಂಗವಾದ, 


ಮೋಳಿಗೆ ಮಾರಯ್ಯನ ವಚನ 


೫೭೯ 


ರುದ್ರಮೂರ್ತಿ ಜಂಗಮವಾದ. 
ಇಂತೀ ಮೂವರು ಬಂದ ಭವವನೋಡಾ. 
ಇಷ್ಟಲಿಂಗವಕೊಟ್ಟುಕಷ್ಟದ್ರವ್ಯಕ್ಕೆ ಕೈಯಾನುವ ಕಾರಣ , 
ಗುರುಬ್ರಹ್ಮನಕಲ್ಪಿತವ ತೊಡೆದುದಿಲ್ಲ . 
ಲಿಂಗ ಸರ್ವಾಂಗದಲ್ಲಿ ಸಂಬಂಧಿಸಿದ ಮತ್ತೆ , 
ಕಾಯದಲ್ಲಿ ಮೆಟ್ಟಿಸಿಕೊಂಬ ಕಾರಣ, ವಿಷ್ಣುವಿನ ಸ್ಥಿತಿ ಬಿಟ್ಟುದಿಲ್ಲ . 
ಜಂಗಮ ರುದ್ರನ ಪಾಶವ ಹೊತ್ತ ಕಾರಣ, ರುದ್ರನ ಲಯಕ್ಕೆ ಹೊರಗಾದುದಿಲ್ಲ . 
ಇಂತಿವರ ಗುರುವೆನಬಾರದು, ಲಿಂಗವೆನಬಾರದು, ಜಂಗಮವೆನಬಾರದು. 
ಪೂಜಿಸಿದಲ್ಲಿ ಮುಕ್ತಿಯಲ್ಲದೆ ನಿತ್ಯತ್ವವಿಲ್ಲ . 
ಸತ್ಯವನರಸಿ ಮಾಡುವ ಭಕ್ತ , ನಿತ್ಯಾನಿತ್ಯವ ವಿಚಾರಿಸಬೇಕು. 
ಸತ್ತು ಗುರುವೆಂಬುದ, ಚಿತ್ತು ಲಿಂಗವೆಂಬುದ, ಆನಂದ ಜಂಗಮವೆಂಬುದ 
[ ಅರಿದು), 
ಇಂತೀ ತ್ರಿಮೂರ್ತಿಯಾಗಬೇಕು. 
ತಾನೆ ಗುರುವಾದಡೆ ಬ್ರಹ್ಮಪಾಶವ ಹರಿಯಬೇಕು. 
ತಾನೆ ಲಿಂಗವಾದಡೆ ಶಕ್ತಿಪಾಶವ ನಿಶೆಸಬೇಕು. 
ತಾನೆ ಜಂಗಮವಾದಡೆ ರುದ್ರನ ಬಲೆಯ ಹರಿಯಬೇಕು. 
ಇಂತಿವರೊಳಗಾದವೆಲ್ಲವು ಪ್ರಳಯಕ್ಕೆ ಒಳಗು. 
ಗುರುವೆಂಬುದು ಬಿಂದು , ಲಿಂಗವೆಂಬುದು ಕಳೆ, 
ಜಂಗಮವೆಂಬುದು ಕಳಾತೀತ, ಜ್ಞಾನ ಜಂಗಮ . 
ಆ ವಸ್ತುವಿಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ . 
ಪಾಶಬದ್ಧನಲ್ಲ , ವೇಷಧಾರಿಯಲ್ಲ , ಗ್ರಾಸಕ್ಕೋಸ್ಕರವಾಗಿ ಭಾಷೆಯ ನುಡಿವನಲ್ಲ . 
ಈಶಲಾಂಛನವ ಹೊತ್ತು, ಕಾಸಿಂಗೆ ಕಾರ್ಪಣ್ಯಬಡುವನಲ್ಲ . 
ಮಹದಾಶ್ರಯವನಾಶ್ರಯಿಸಿದನಾಗಿ , ಮನೆಯ ತೂತಜ್ಞಾನಿಗಳ ಮೆಚ್ಚ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ನಿರ್ಲಿಪನಾದ ಶರಣ. 

|| ೩೫೦|| 


೧೭೬೯ 


ಜಗದಲ್ಲಿ ಸುಳಿವ ಗುರುಗಳ ಉಪದೇಶದಬೋಧೆಯ 
ಚೋರತನವ ಕಂಡು ಅಂಜಿದೆನಯ್ಯಾ . 
ಮನೆಯ ಕೂಡಿಕೊಂಡು ಅನ್ನವನಿಕ್ಕಿದಲ್ಲಿ 
ಸುಳಿವಚೋರರ ಕಂಡು ಗುರುವೆನಲಾರೆ. 
ಅದೆಂತೆಂದಡೆ : 
ಮಹತ್ತರವಪ್ಪ ಜ್ಯೋತಿರ್ಲಿಂಗವಕೈಯಲ್ಲಿ ಕೊಟ್ಟು, 


೫೮೦ 


ಸಂಕೀರ್ಣ ವಚನಸಂಪುಟ : ಮೂರು 


ಪಾತಕವಪ್ಪ ಫಲಭೋಗಂಗಳ ಕೈಯಲ್ಲಿ ಕೊಟ್ಟು, 
ಅಜಾತರೆಂದಡೆ ನಾಚಿದೆನಯ್ಯಾ . 
ಇಂತೀ ಭ್ರಾಂತರ ಕಂಡು ವಂದಿಸಲಾಗದು, 
ತನ್ನ ರೋಗಕ್ಕೆ ನಿರ್ವಾಹವ ಕಾಣದೆ, ಇದಿರ ರೋಗವ ಮಾಣಿಸಿಹೆನೆಂದು, 
ಮದ್ದಿನ ಚೀಲವ ಹೊತ್ತು ಸಾವ ಕದ್ದೆಹಕಾರನಂತೆ, 
ಕುದ್ರಜೀವಿಗೆಲ್ಲಿಯದು ಸುರುಸ್ಥಲ? 
ಸದ್ಗುರುವಾದಡೆ ಅವ ಬದ್ಧನಾಗಿರಬೇಕು. 
ತಂತ್ರದಲ್ಲಿ ಹೋಹ ಮಂತ್ರದಂತಿರಬೇಕು. 
ಮಂದಾರದಲ್ಲಿ ತೋರುವ ಸುಗಂಧದಂತಿರಬೇಕು. 
ಇಂತಿಪ್ಪ ಗುರುವಿಂಗಿಹವಿಲ್ಲ , ಪರವಿಲ್ಲ , ಭಾವಕ್ಕೆ ಭ್ರಮೆಯಿಲ್ಲ . 
ಆ ಗುರುವಿನ ಕೈಯಲ್ಲಿ ಬೋಧಿಸಿಕೊಂಡ ಶಿಷ್ಯಂಗೆ 
ತುಪ್ಪವನಿಕ್ಕಿದ ಚಿತ್ತೆಯಂತೆ ಸ್ಪಟಿಕವ [ ಸಾರಿ ] ದ [ ಒರತೆ ] ಯಂತೆ. 
ಹೀಂಗಲ್ಲದೆ, ಗುರುಶಿಷ್ಯ ಸಂಬಂಧವಾಗಬಾರದು. 
ಇದನರಿಯದಿರ್ದಡೆ ಅಂಧಕನ ಕೈಯ ಅಂಧಕ ಹಿಡಿದಂತೆ, 
ಪಂಗುಳ[ನಲ್ಲಿ ಚಂದವನರಸುವನಂತೆ , 
ಸ್ವಯಾನಂದಭರಿತ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೫೧ || 


೧೭೭೦ 


ಜನನ ಮರಣಕ್ಕೊಳಗಹ ಆತ್ಮನ ಪರಿಭವಕ್ಕೆ ಬರ್ಪುದು, 
ಇಲ್ಲವೆಂದು ನುಡಿವುತ್ತಿಹರು ಆಧ್ಯಾತ್ಮಯೋಗಿಗಳು. 
ಶರೀರದಲ್ಲಿ ಸೋಂಕಿದ ವ್ಯಾಧಿ ಆತ್ಮಂಗಲ್ಲದೆ ಶರೀರಕ್ಕುಂಟೆ ? 
ಘಟಕ್ಕೆ ನೋವಲ್ಲದೆ ಆತ್ಮಂಗೆ ನೋವೆಲ್ಲಿಯದೆಂಬುದು ಹುಸಿ. 
ಘಟದಲ್ಲಿ ತೋರುವ ಆತ್ಮನು ಘಟವ ಬಿಟ್ಟು , ಮತ್ತೆ ಘಟಕ್ಕೆ ಚೇತನಿಸಬಲ್ಲುದೆ ? 
ನಾನಾ ಸುಖಂಗಳ ಸುಖಿಸಬಲ್ಲುದೆ ? 
ಇದು ಕಾರಣ ,ಕ್ರೀಯೆವಿಡಿದು ಮಾಡುವಂಗೆ ಕರ್ಮಶೇಷವಿಲ್ಲ , 
ನಿಃಕ್ರೀಯಲ್ಲಿ ಚರಿಸುವಂಗೆ ನಾನಾ ಭವವುಂಟಾಗಿ, 
ಇಂತೀ ಆತ್ಮನಲ್ಲಿ ಪರಿಭವಕ್ಕೆ ಬರಬಾರದು. 
ಬಂದಡೆ ಅಳಿವುಉಳಿವನರಿಯಬೇಕು, ಅರಿಯಲಾಗಿ ಮರೆಯಬೇಕು. 
ಆ ಮರವೆ ತಾನೆ ತೆರಹಿಲ್ಲದರಿಕೆ ಕಾಣಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೫೨|| 

೧೭೭೧ 
ಜಪವೇಕೊ ಅಪ್ರಮಾಣಂಗೆ ? 
ತಪವೇಕೊ ಚತುರ್ವಿಧಪಥಕ್ಕೆ ಹೊರಗಾದಾತಂಗೆ ? 


ಮೋಳಿಗೆ ಮಾರಯ್ಯನ ವಚನ 


೫೮೧ 


ನೇಮವೇಕೊ ನಿತ್ಯತೃಪ್ತಂಗೆ ? 
ನಿತ್ಯವೇಕೋ ಅಷ್ಟವಿಧಾರ್ಚನೆಷೋಡಶೋಪಚಾರಭರಿತಂಗೆ ? 
ಜಪಕ್ಕೊಳಗಾದ ರುದ್ರ , ತಪಕ್ಕೊಳಗಾದ ವಿಷ್ಣು , 
ನೇಮಕ್ಕೊಳಗಾದ ಬ್ರಹ್ಮ , ನಿತ್ಯಕ್ಕೊಳಗಾದ ಈಶ್ವರ, 
ಉಪಚರಣೆಗೊಳಗಾದ ಸದಾಶಿವ. 
ಇಂತಿವರೆಲ್ಲರೂ ಸೃಷ್ಟಿಯ ಮೇಲಣ ತಪ್ಪಲಿಲ್ಲಿರ್ದರೇಕೆ, 
ಎಲ್ಲಾ ಬೆಟ್ಟವನೇರಿ ? 
ಇಂತಿವರ ಬಟ್ಟೆಯ ಮೆಟ್ಟದೆ ನಿಶ್ಚಯವಾದ ಶರಣ , 
ಇಹದವನಲ್ಲ , ಪರದವನಲ್ಲ . 
ಆ ಶರಣ ಉಡುವಲ್ಲಿಯೂ ತಾನೆ, ತೊಡುವಲ್ಲಿಯೂ ತಾನೆ, 
ಕೊಡುವಲ್ಲಿಯೂ ತಾನೆ, ಮುಟ್ಟುವಲ್ಲಿಯೂ ತಾನೆ, 
ತಟ್ಟುವಲ್ಲಿಯೂ ತಾನೆ ಬೇರೊಂದಿಲ್ಲವಾಗಿ, 
ಕ್ಷೀರವ ಕೂಡಿದ ಜಲವ ಛೇದಿಸಬಹುದೆ ಅಯ್ಯಾ ? 
ವಾರಿಧಿಯ ಕೂಡಿದ ಸಾರವ ಬೇರೆ ರುಚಿಸಲುಂಟೆ ಅಯಾ ? 
ಆರಡಿ ಕೊಂಡ ಗಂಧವ ಬೇರು ಮಾಡಿ ಮುಡಿಯಲಿಲ್ಲ . 
ತೋರಲಿಲ್ಲದರೂಪಿಂಗೆ ಆರಾಧಿಸುವುದಕ್ಕೆ ಬೇರೆ ಒಡಲಿಲ್ಲ . 
ಸಾಕಾರಕ್ಕೆ ಆರೈಕೆಯಿಲ್ಲದೆ ಸತ್ತು ರೂಪಾದಲ್ಲಿಯೆ, 
ಇ[ ಹದಲ್ಲಿ ಪರದಲ್ಲಿ ಪರಿಣಾಮಿಗಳಾಗಲಿ, 
ಇಂತಿವಕ್ಕೆ ದೂರವಾಗಿ ಬಾಳುಗೆಟ್ಟು ಜಾಳಾದೆ, 
ಹೇಳಹೆಸರಿಲ್ಲದಂತಾದೆನಯ್ಯಾ, ನಿಃಕಳಂಕ ಮಲ್ಲಿಕಾರ್ಜುನಾ, | ೩೫೩ || 

- ೧೭೭೨ 
ಜಲ ಅನಲ ಮಣ್ಣು ಕೂಡಿ ಬಲಿದ ಮತ್ತೆ ಜಲ ಅನಲನಿಗುಂಟೆ ? 
ಕ್ರೀವ್ಯಾಪಾರ ಜ್ಞಾನವಕೂಡಿದ ಮತ್ತೆ ಪ್ರಳಯ ಉಂಟೆ ? 
ಹಾಕಿದೆ ಮುಂಡಿಗೆಯ , ಶಿವನಾಣೆ , 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸತ್ಯವಂತರೆತ್ತಿರಣ್ಣಾ . 

|| ೩೫೪ || 
೧೭೭೩ 


ಜಲಮಣಿಯ ಬೆಗಡವನಿಕ್ಕಬಹುದೆ ? ಬಯಲ ಬಂಧಿಸಬಹುದೆ ? 
ಒಲುಮೆಯ ರಸಿಕಕ್ಕೆ ಸಲೆ ನಿಳಯವುಂಟೆ ? 
ಇದು ಸುಲಲಿತ, ಇದರ ಒಲುಮೆಯ ಹೇಳಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೫೫ || 


೫೮೨ 


ಸಂಕೀರ್ಣ ವಚನಸಂಪುಟ : ಮೂರು 


೧೭೭೪ 
ಜಾಗ್ರದಲ್ಲಿ ಕಾಬುದು ಬ್ರಹ್ಮನಿರವು. 
ಸ್ವಪ್ನದಲ್ಲಿ ಕಾಬುದು ವಿಷ್ಣುವಿನಿರವು. 
ಸುಷುಪ್ತಿಯಲ್ಲಿ ಕಾಬುದು ರುದ್ರನಿರವು. 
ಇಂತೀ ಗುಣವನರಿಯದೆ, 
ಪರಮನ ಇರವನರಿವ ಪರಿಯೆಂತೊ ? 
ಭ್ರಾಂತರ ಭ್ರಮೆಗೆ ದೂರ, ಶಾಂತರ ವಿಶ್ರಾಂತಿಯೆ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೫೬ || 


೧೭೭೫ 
ಜಾಲಗಾರನ ಡೋಣಿಯಂತೆ, ಬಳಸುವ ಹುಟ್ಟಿನಂತೆ, 
ಬೈಚಿಟ್ಟಿ ನೆಲೆಯಂತಿರ್ದಡೇನು ಭೋಗಿಸಲರಿಯನಾಗಿ, 
ಲಿಂಗವಂಗದ ಮೇಲಿದ್ದಡೆ ಮನ ಸಂಗವ ಮಾಡಬಲ್ಲುದೆ ? 
ಇವರಂಗವ ನೋಡಾ. 
ಕೆಳಗೆ ನಿಂದು ಚಪ್ಪರಿದಡೆತೊಟ್ಟು ಬಿಟ್ಟಿತ್ತೇ ಹಣ್ಣು ? 
ಅದರ ಒಲುಮೆ ಈ ಪರಿ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೫೭|| 

೧೭೭೬ 
ಜಿಹೈಯ ಲಂಪಟಕ್ಕಾಗಿ ಅನ್ಯರಬೋಧಿಸಲೇಕೆ ? 
ಗುಹ್ಯದ ವಿಷಯಕ್ಕಾಗಿ ಮನುಷ್ಯರೊಳು ದೈನ್ಯಬಡಲೇಕೆ? 
ಅಂಗದ ಇಂದ್ರಿಯಕ್ಕಾಗಿ ನಿಜಲಿಂಗವ ಹಿಂಗಲೇಕೆ ? 
ಮನುಷ್ಯರ ಹಂಗ ಬಿಟ್ಟು ನಿಜಾಂಗವಾದ ಮಹಾತ್ಮಂಗೆ ಇದಿರಿಡಲಿಲ್ಲ . 
ಇದಿರಿಂಗೆ ತಾನಿಲ್ಲ . 
ಉಭಯವಳಿದ ಮತ್ತೆ ಏನೂ ಇಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೫೮ || 

- ೧೭೭೭ 
- ಜೀವವ ಕಡಿದವಂಗಿಲ್ಲದ ಪಾಪ, ಕತ್ತಿಗುಂಟೆ ಎಲೆದೇವಾ ? 
ಎಚ್ಚವನಿದ್ದಂತೆ ಅಂಬಿಗೆ ಮುನಿವರೆ ? 
ಕೊಲಿಸಿದ ಅರಸಿದ್ದಂತೆ ಬಂಟಂಗೆ ಮುನಿವರೆ ? 
ಎಲೆ ದಿವ್ಯಜ್ಞಾನವೆ, 
ಎನ್ನೊಡೆಯ ನಿಃಕಳಂಕ ಮಲ್ಲಿಕಾರ್ಜುನನಿದ್ದಂತೆ, 
ಎನ್ನನೇಕೆ ಕಾಡಿದೆ ? 

|| ೩೫೯ || 


ಮೋಳಿಗೆ ಮಾರಯ್ಯನ ವಚನ 


mesa 


೧೭೭೮ 
ಜ್ಞಾತೃಚಕ್ಷುವಿನಿಂದ ಜಗದ ರೂಪಕಾಲಲ್ಲಿ , 
ಜ್ಞಾನಚಕ್ಷುವಿನಲ್ಲಿ ಕಾಬ ಸ್ವಪ್ನಗಳು, 
ಜೇಯಚಕ್ಷುವಿನಲ್ಲಿ ಕೂಡಿ ಕಾಬ ಸುಖಂಗಳು. 
ಇಂತೀ ತ್ರಿವಿಧ ದೃಷ್ಟಂಗಳ ಕಾಬುದೆಲ್ಲ ಜ್ಞಾತೃವಿನಲ್ಲಿ ಉಪದೃಷ್ಟ, 
ಜ್ಞಾನದಲ್ಲಿ ಸ್ವಪ್ನದೃಷ್ಟ , ಜೇಯದಲ್ಲಿ ಕೂಟದೃಷ್ಟವಾಗಿ ಕಾಬುದು 
ತನುತ್ರಯದ ಭೇದವೋ , ಆತ್ಮ ತ್ರಯದ ಭೇದವೋ ? 
ಆತ್ಮನೊಂದೆಂದಡೆ ಘಟ ಪರಿಕರಂಗಳಾಗಿತೋರುತ್ತಿಹವಾಗಿ, 
ಆತ್ಮನ ಏಕವೆನಬಾರದು. 
ಆತ್ಮನ ಹಲವೆಂದಡೆ, ಮೃದು ಕಠಿನ ಶೀತ ಉಷ್ಣಾದಿಗಳಲ್ಲಿ ಹೆಚ್ಚು ಕುಂದಿಲ್ಲದೆ, 
ಆತ್ಮಂಗೆ ಒಂದೆ ಭೇದವಾಗಿ ತೋರುತ್ತಿಹವಾಗಿ , ಆತ್ಮನ ಹಲವೆನಬಾರದು. 
ಇಂತೀ ಘಟಭೇದವನರಿತು, ಆತ್ಮನ ಸುಖದುಃಖವನರಿತು, 
ಭಕ್ತಿಗೆ, ಸತ್ಯ ವಿರಕ್ತಿಗೆ, ಮಲತ್ರಯದೂರ ಸರ್ವಜೀವಕ್ಕೆ 
ಹೆಚ್ಚು ಕುಂದಿಲ್ಲದೆ ನಿಶ್ಚಯವಾಗಿ ನಿಂದ 
ನಿಶ್ಚಿಂತನಂಗವೆ ಷಟ್ಕಲ. 
ಬ್ರಹ್ಮವೇ ಸರ್ವಸ್ಟಲಭರಿತ ಸರ್ವಾಂಗಲಿಂಗಿ, ಆತ 
ನಿಃಕಳಂಕ ಮಲ್ಲಿಕಾರ್ಜುನ ತಾನು ತಾನೆ. 

|| ೩೬೦ || 
೧೭೭೯ 


ಜ್ಞಾನಕ್ಕೆ ಲೇಪವಾದವನಿರವು, ತುಪ್ಪವ ನಂಬಿದ ಬತ್ತಿಯಂತೆ, 
ಕಾದಲೋಹದ ಜಲದಿರವಿನಂತೆ, ನಾದವ ನುಂಗಿದ ಬಯಲಿನಂತೆ, 
ಚೋದ್ಯವ ಕಂಡ ಕನಸಿನಂತೆ, 
ಇದಾರಿಗೆ ಭೇದಕ ? ಇದಶೋಧಿಸಬೇಕು. 
ಲಿಂಗದಾದಿಯ ಅಂತುವನರಿದಡೆ, ಗುಣಸಂಗಿಯಲ್ಲದೆ ಯೋಗಿಯಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೬೧|| 
೧೭೮೦ 
ಜ್ಞಾನದಲ್ಲಿ ಸುಳಿವ ಜಂಗಮಸ್ಥಲದ ಇರವುಹೇಗಿರಬೇಕೆಂದಡೆ: 
ಅಂಬುಧಿಯ ಕೂಡಿದ ಸಂ [ ಭೇದದತಿರಬೇಕು. 
ಮುಖ ಶಿರ ಬೋಳಾದಡೇನೊ , 
ಹುಸಿ ಕೊಲೆ ಕಳವು ಪಾರದ್ಘಾರ ಅತಿಕಾಂಕ್ಷೆಯ ಬಿಡದನ್ನಕ್ಕರ ? 
ಗಡ್ಡ ಜಡೆ ಕಂಥೆ ಲಾಂಛನವ ತೊಟ್ಟಿಹ ಬಹುರೂಪರಂತೆ, 


೫೮೪ 


ಸಂಕೀರ್ಣ ವಚನಸಂಪುಟ : ಮೂರು 


ಜಗದೊಳಗೆ ಸುಳಿವ ಬದ್ಧಕತನದಲ್ಲಿ 
ದ್ರವ್ಯಕ್ಕೆ ಗೊಡ್ಡೆ( ಯ ] ರ[ ನಿ] ರಿವ ದೊಡ್ಡ ಮುದ್ರೆಯ ಕಳ್ಳರು, 
ತುರುಬ ಚಿಮ್ಮುರಿಗಳ ಕಟ್ಟಿ, 
ನಿರಿಗುರುಳ ಬಾಲೆಯರ ಮುಂದೆ ತಿರುಗುತಿಪ್ಪ 
ಬರಿವಾಯ ಭುಂಜಕರುಗಳು ಅರಿವುಳ್ಳವರೆಂದು ಬೀಗಿ ಬೆರೆವುತಿಪ್ಪರು. 
ಅರಿವಿನ ಶುದ್ಧಿಯನರಿದ ಮಹಾತ್ಮಂಗೆ ಹಲುಬಲೇತಕ್ಕಯ್ಯಾ, 
ಮೊಲೆಯ ಕಾಣದ ಹಸುಳೆಯಂತೆ ? 
ಅರಿವಿನ ಶುದ್ದಿ ಕರಿಗೊಂಡವಂಗೆ, ನರಗುರಿಗಳ ಭವನವ ಕಾಯಲೇತಕ್ಕೆ ? 
ಅರಿವೆ ಅಂಗವಾದ ಲಿಂಗಾಂಗಿಗೆ 
ಬರುಬರ ಭ್ರಾಂತರ ನೆರೆ ಸಂಗವೇತಕ್ಕೆ ? 
ಇದು ಕಾರಣ, ತುರುಬೆಂಬುದಿಲ್ಲ , ಜಡೆಯೆಂಬುದಿಲ್ಲ , ಬೋಳೆಂಬುದಿಲ್ಲ . 
ಅರುಹು ಕುರುಹಿಂಗೆ ಸಿಕ್ಕದು, 
ಅರಿದುದು ಕುರುಹಿಂಗೆ ಸಿಕ್ಕದು, 
ಅರಿದುದು ಮರೆಯಲಾಗಿ, ಮರೆದುದು ಅರಿದುದಕ್ಕೆ ಕುರುಹಿಲ್ಲವಾಗಿ, 
ಇಂತೀ ಸಂಚಿತ ಪ್ರಾರಬ್ಧ ಆಗಾಮಿಗೆ ಹೊರಗಾದುದು, ಜ್ಞಾನ ಜಂಗಮಸ್ಥಲ. 
ಹೀಂಗಲ್ಲದೆ ಗೆಲ್ಲ ಸೋಲಕ್ಕೆ ಹೊರಿ ಬಲ್ಲವರಾದೆವೆಂಬವರ 
ವಲ್ಲಭ ನಿಃಕಳಂಕ ಮಲ್ಲಿಕಾರ್ಜುನಲಿಂಗನವರನೊಲ್ಲನಾಗಿ, || ೩೬೨ || 

- ೧೭೮೧ 
ಜ್ಞಾನಲಿಂಗದ ಆದಿ ಅಂತ್ಯವನರಿವಡೆ, 
ಈ ಗುಣ ಸಾಧಿಸಿಯಲ್ಲದೆ ಯೋಗಿಯಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೬೩ | 
೧೭೮೨ 
ಜ್ಞಾನವನರಿದೆನೆಂದು ಕಾಯವ ದಂಡಿಸಲೇಕೆ ? 
ನಾನೆಲ್ಲವನರಿದೆನೆಂದು ಸೊಲ್ಲುಸೊಲ್ಲಿಗೆಹೋರಲೇಕೆ ? 
ನಾನೆಲ್ಲವ ಕಳೆದುಳಿದೆನೆಂದು ಅಲ್ಲಿಗೆ ಹೊಕ್ಕು, 
ಬಲ್ಲೆನೆಂದು ಕಲ್ಲಿಗೆ ಸನ್ನೆಯ ಕೊಡುವನಲ್ಲಿರುವನಂತೆ, 
ಇಂತಿವರ ಬಲ್ಲತನ ಬರುಷರೆಹೋಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೬೪|| 
- ೧೭೮೩ 
ಜ್ಞಾನಾರೂಢನಾದಲ್ಲಿ ಮಾನವರಲ್ಲಿ ಅಶ್ರಯಿಸಲಾಗದು. 
ಮಾನವರಿಚ್ಛೆಯ ನುಡಿಯಲಾಗದು. 


ಮೋಳಿಗೆ ಮಾರಯ್ಯನ ವಚನ 


೫೮೫ 


|| ೩೬೫ || 


ಪೂಜೆಗೆ ಸಿಲ್ಕಿ ಬಾಧಿಸಿಕೊಳಲಾಗದು. 
ಸಾಧನೆಯ ಹೇಳಿ ಸಾವಂತೆ ಮಾಡಲಾಗದು. 
ಸಾವಧಾನದಿಂದ ಸೋಹೆಯ ತಿಳಿದು, 
ಏನೂ ಎನ್ನದಿಪ್ಪುದೆ ಲಿಂಗೈಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. 

೧೭೮೪ 
ಜ್ಞಾನಿ ತಾನಾದಡೆ ಮಾನವರ ಗುಣವೇನಾದಡೂ ಆಗಲಿ . 
ಭಾನುತೇಜಕ್ಕೆ ನಾನಾಗುಣವೆಲ್ಲವೂ ಸರಿ . 
ಬೀಸುವ ವಾಯುವಿಂಗೆ ಸುಗುಣ ದುರ್ಗುಣವಿಲ್ಲ . 
ಇದು ಅಜಾತನ ಒಲುಮೆ . 
ಮಿಕ್ಕಿನ ಮಾತಿನ ಮಕ್ಕಳಿಗಿಲ್ಲಯೆಂದೆ, ಜಗದೀಶನ ಒಲುಮೆ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೩೬೬ || 


೧೭೮೫ 


ಜ್ಞಾನಿಯ ಸಂಗ ನೇಕೆಯ ಶಿಶುವಿನಂತಿರಬೇಕು. 
ಜ್ಞಾನಿಯ ಸಂಗ ಭಾನುವಿನ ಉದಯದಂತಿರಬೇಕು. 
ಜ್ಞಾನಿಯ ಸಂಗ ಸೌಖ್ಯದ ಆಲಯದ ಠಾವಿನಂತಿರಬೇಕು. 
ಹೀಂಗಲ್ಲದೆ ಮಾತಿಂಗೆ ಮಾತಕಾಡವವರನೇನೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೩೬೭ || 
೧೭೮೬ 
ಜ್ಯೋತಿಯ ಬೆಳಗಿನ [ನೋಡಿ]ಜ್ಯೋತಿಯ ಪಟವ ಕಾಬಂತೆ, 
ಕಣ್ಣಿನಿಂದ ಕನ್ನಡಿಯ ನೋಡಿಕಣ್ಣ ಕಲೆಯ ಕಾಬಂತೆ, 
ತನ್ನಿಂದ ತಾ ನೋಡಿ ತನ್ನನರಿಯಬೇಕು. 
ತನ್ನನರಿಯದವ ನಿಮ್ಮನೆತ್ತಬಲ್ಲನೋ ? 
ತನ್ನನರಿವುದಕ್ಕೆ ದೃಷ್ಟವಕೈಯಲ್ಲಿ ಕೊಟ್ಟು 
ಕಾಣದುದಕ್ಕೆ ಚಿತ್ತವ ನೆನಹಿಂಗಿತ್ತ . 
ಚಿತ್ರ ಇಷ್ಟದಲ್ಲಿ ಅಷ್ಟೊತ್ತಿದ ಮತ್ತೆ ದೃಷ್ಟವ ಕಾಬುದಿನ್ನೇನೋ ? 
ಉರಿಯೊಳಗಣ ಕರ್ಪುರ, ಅನಿಲನೊಳಗಣ ಪಾವಕ, 
ಶಿಲೆಯುಂಡ ಎಣ್ಣೆ ಅಳತೆಗೆ ಉ ]ಂಟೇ ಅಯ್ಯಾ, 
ಲಿಂಗವ ಮೆಚ್ಚಿದ ಅಂಗಕ್ಕೆ ಜಗದ ಹಂಗಿಲ್ಲ . 
ಅನಂಗ, ಅತೀತ ನಿಃಕಳಂಕ ಮಲ್ಲಿಕಾರ್ಜುನಲಿಂಗವೇ 
ತಾನಾದ ಶರಣಂಗೆ. 

| ೩೬೮ || 


೫೮೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೭೮೭ 


ಡೊಂಬರ ಡೊಳ್ಳಧ್ವನಿ ಕೇಳಬಂದಿತ್ತು . 
ಪೌಜೆಂದು ಮುಂದೆ ಹರಿವನಂತೆ, 
ಅದರಂದವ ಕೇಳದೆ, ಹಿಂದು ಮುಂದೆ ತಿಳಿಯದೆ, 
ಕಂಡಕಂಡವರೊಳಗೆ ಬಂಧಕ್ಕೆ ಹೋರಿಯಾಡುವ ಬಂಧನಿಗೇಕೆ ಜ್ಞಾನ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

||೩೬೯ || 
೧೭೮೮ 
ತತ್ವಬ್ರಹ್ಮವನರಿವ ಹಿರಿಯರೆಲ್ಲರೂ 
ಕುತ್ತಿನ ಸುಖವ ಮೆಚ್ಚಿ , ಇಚ್ಛೆಯ ನುಡಿವುತ್ತಿಪ್ಪರುನೋಡಾ. 
ಚಿತ್ತವನರಿದಲ್ಲಿ ಕುಚಿತ್ರ ಬೋಧೆಯ ಹೇಳಲಾಗದು. 
ಆಳಾಗಿರ್ದು ಅರಸಾಗಬಹುದಲ್ಲದೆ, ಅರಸಾಗಿರ್ದು ಆಳಾಗಬಾರದು. 
ರೂಪಾಗಿರ್ದು ನಿರೂಪಾಗಬಹುದಲ್ಲದೆ, ನಿರೂಪಾಗಿರ್ದು ರೂಪಾಗಬಾರದು. 
ಇದು ಕಾರಣ , ನಾ ಸತ್ತೆನೆಂಬ ಹೆಣವಿಲ್ಲವಾಗಿ, 
ನಾ , ನೀನೆಂಬ ಉಭಯವ ಹಿಂಗಿಯಲ್ಲದೆ, ಪರಿಪೂರ್ಣವಾಗಬಾರದು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

- ||೩೭೦|| 
೧೭೮೯ 
ತತ್ವಬ್ರಹ್ಮವ ನುಡಿವ ಹಿರಿಯರೆಲ್ಲರೂ ಮೃತ್ಯುವಿನ ಬಾಯ ತುತ್ತಾದರು. 
ಇಹ ಪರ ಶುದ್ದಿಯ ಹೇಳುವ ಹಿರಿಯರೆಲ್ಲರೂ 
ಅನ್ನವನಿಕ್ಕಿ ಹೊನ್ನ ಕೊಡುವ ಅಣ್ಣಗಳ ಮನೆಯ ಎತ್ತುವಕೂಸಾದರು. 
ಇನ್ನಾರಿಗೆ ಹೇಳುವೆ, ಆರೂಢ ಶುದ್ದಿಯ , ನಿಃಕಳಂಕ ಮಲ್ಲಿಕಾರ್ಜುನಾ.|| ೩೭೧ || 


Ω2ο 
ತಥ್ಯವುಳ್ಳವಂಗೆ ತತ್ವದ ಮಾತು ನುಡಿದು, ಹೊತ್ತು ಹೋರಲೇಕೆ ? 
ಭಕ್ತಿಯುಳ್ಳವಂಗೆ ಕೃತ್ಯಕ್ಕೆ ಸಿಕ್ಕಿ ಸುಚಿತ್ತವನರಸಲೇಕೆ ? 
ಚಿತ್ತದ ಕಲೆಯ ಬಲ್ಲ ವಿರಕ್ತನೆನಿಸಿಕೊಂಬವಂಗೆ, 
ತ್ರಿವಿಧಕ್ಕೆ ಹೊತ್ತು ನಿತ್ತರಿಸಲೇಕೆ ? 
ಇವರೆಲ್ಲರ ಗುಣ, ಕತ್ತೆ ಹೊರೆಯ ಹೊತ್ತಿರ್ಪುದನರಿಯದೆ, 
ವಿಷಯಕ್ಕೆ ಹರಿವ ಅದರಚ್ಚಿಗದಂತಾಯಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೭೨ || 


ಮೋಳಿಗೆ ಮಾರಯ್ಯನ ವಚನ 


೫೮೭ 


೧೭೯೧ 
ತನ್ನಂಗವ ತಾ ಬಡಿದು, ಇದಿರಿನಲ್ಲಿ ನೋವಕೇಳುವನಂತೆ, 
ತನ್ನ ದ್ರವ್ಯ ತಾನಿಕ್ಕಿ , ಪರರುವ ಕೈಯಲ್ಲಿ ಜರೆಯಿಸಿಕೊಂಬವನಂತೆ. 
ವರ್ಮವನರಿಯದವನ ಸುಮ್ಮಾನ, ಹೆಮ್ಮೆಗೆ ಹುಯ್ಯಲಿನಲ್ಲಿ ಸಿಕ್ಕಿ , 
ತನ್ನ ತಾನರಿಸಿಕೊಂಡಂತಾಯಿತ್ತು, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೭೩ || 

೧೭೯೨ 
ತನ್ನ ತಾನರಿದು ಕಂಡೆಹೆನೆಂದಡೆ, ಆ ಚಿತ್ರ ಬಣ್ಣದ ಬಯಲು. 
ಇದಿರುವ ಕುಳಿತು ಕೇಳಿಕಂಡೆಹೆನೆಂದಡೆ, ಆ ಭಾವ ಭ್ರಮೆಗೊಳಗು. 
ಭಕ್ತಿಯಲ್ಲಿ ನಡೆವ ಭಕ್ತರಿಗಿನ್ನೆತ್ತಣ ಮುಕ್ತಿಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೩೭೪ || 
೧೭೯೩ 
ತನು ನಿರ್ವಾಣವೋ , ಮನ ನಿರ್ವಾಣಿ , ಭಾವ ನಿರ್ವಾಣವೊ ? 
ತ್ರಿವಿಧ ತನಗಿಲ್ಲದ ನಿರ್ವಾಣವೊ ? ಇದ ನಾ ನುಡಿಯಲಂಜುವೆ. 
ತೊಟ್ಟ ಘಟಧರ್ಮಕ್ಕೆ ಬೇಡದೆ, 
ಲೆಕ್ಕವಿಲ್ಲದೆ ಆಸೆ ಮನದೊಳಗೆ ಹೊಕ್ಕು ತಿರುಗಾಡುತ್ತ ? 
ಇಂತೀ ಚಿಕ್ಕಮಕ್ಕಳಿಗೆಲ್ಲಿಯದೊ ನಿರ್ವಾಣ, ಘಟ್ಟಿವಾಳಂಗಲ್ಲದೆ 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೩೭೫ || 
೧೭೯೪ 
ತನುವ ನೆಮ್ಮಿ ಕಾಬ ಮನವಿಲ್ಲ . 
ಮನವ ನೆಮ್ಮಿ ಕಾಬ ಅರಿವಿಲ್ಲ . 
ಅರಿವ ನೆಮ್ಮಿ ಕಾಬ ಕುರುಹಿಲ್ಲ . 
ಬರುದೊರೆಹೋಯಿತ್ತಲ್ಲ ಎನ್ನ ಬಾಲಲೀಲೆ. 
ಅಗಣಿತ ಅಗೋಚರವ ನೆರೆಯರಿವುದಕ್ಕೆ 
ಕುರುಹತೋರುವರ [ ನಾ ] ಕಾಣೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೭೬ || 


೧೭೯೫ 
ತನುವಿಗೆ ಕುರುಹು ಕೊಟ್ಟು, ಮನಕ್ಕೆ ಅರಿವ ಕೊಟ್ಟು, 
ಘನಕ್ಕೆ ವಿಶ್ರಾಂತಿಯ ಕೊಟ್ಟು, ಚರಿಸಾಡುವ ಪರಿಪೂರ್ಣಂಗೆ 
ನಮೋ ನಮೋ , ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೭೭ || 


೫೮೮ 


ಸಂಕೀರ್ಣ ವಚನಸಂಪುಟ : ಮೂರು 


೧೭೯೬ 
ತನುವಿಂಗೆ ಲಿಂಗ ಬಾಹಾಗ ಕಂಕುಳ ಕೂಸೆ? 
ಮನಕ್ಕೆ ಲಿಂಗ ಬಾಹಾಗ ತೊಂಡಿನ ದನವೆ ? 
ಕಂಡಕಂಡವರಂಗದಲ್ಲಿ ಹಿಂಗಿಹನೆಂದಡೆ, ಬಂಧುಗಳ ಮನೆಯ ಲಂದಣಗಾರನೆ ? 
ಇವರಂದದ ಮಾತು ಸಾಕು . 
ಲಿಂಗವಿಪ್ಪೆಡೆಯ ಹೇಳಿಕೆ ಕೇಳಿರಣ್ಣಾ . 
ಸುಖಿಯಲ್ಲದೆ ದುಃಖಿಯಲ್ಲದೆ, ಅ ಗಿಗೆ ಮನಗುಡದೆ, ಚೇಗೆಗೆ ದುಃಖಿತನಾಗದೆ, 
ಕಂಡಕಂಡವರಲ್ಲಿ ಭಂಡ ಗೆಲಿಯದೆ, 
ತೊಂಡಿನ ಜೀವದನದಂತೆ, ಬಂದು ಹೊಯ್ದವರನರಿಯದೆ, 
ಇವರಂದವನರಿಯ ಮತ್ತೆ ಉಭಯದ ಸಂದಳಿದು, 
ಒಂದೂ ಎನ್ನದಿಪ್ಪುದೆ ಲಿಂಗೈಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೭೮|| 


೧೭೯೭ 


ತನುವಿನ ಮೇಲಿಪ್ಪ ಲಿಂಗಕ್ಕೆ , ಅನವರತ ಬಿಡದೆ ನೆನಹಿರಬೇಕೆಂಬರು. 
ಅಂಗದ ಮೇಲಣ ಲಿಂಗವ, ಪ್ರಾಣಸಂಬಂಧವ ಮಾಡುವ ಪರಿ ಇನ್ನೆಂತೊ ? 
ಇದರಂದವನರಿಯದೆ ತ್ರಿಭಂಗಿಯಲ್ಲಿ ಸಿಕ್ಕಿ , 
ಬೆಂದವರಿಗೇಕೆ ಲಿಂಗದ ಸುದ್ದಿ , ನಿಃಕಳಂಕ ಮಲ್ಲಿಕಾರ್ಜುನಾ. || ೩೭೯ || 

೧೭೯೮ 
ತನುವಿನಾಶಯ ಬಿಟ್ಟು ಕಂಡೆಹೆನೆಂದಡೆ, ಗುರುವಿನ ಹಂಗು ಬಿಡಬೇಕು. 
ಮನಾದಾಶೆಯ ಬಿಟ್ಟು ಕಂಡೆಹೆನೆಂದಡೆ, ಲಿಂಗದ ಹಂಗು ಬಿಡಬೇಕು. 
ಸರ್ವವ್ಯಾಪಾರದ ಹಿಂಗಿ ಕಂಡೆಹೆನೆಂದಡೆ, ಜಂಗಮದ ಹಂಗು ಬಿಡಬೇಕು. 
ಒಂದ ಬಿಟ್ಟು , ಒಂದ ಕಂಡೆಹೆನೆಂದಡೆ, ಒಂದಕ್ಕೂ ನೆಲೆಯಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೮೦ || 
೧೭೯೯ 
ತನುವಿನಿಂದ ಕಂಡೆಹೆನೆಂದಡೆ ರೂಪಿನ ಜಡ. 
ಮನದಿಂದ ಕಂಡೆಹೆನೆಂದಡೆ ಕರಣಂಗಳ ಹೋಲ. 
ಘನದಿಂದ ಕಂಡೆಹೆನೆಂದಡೆ ನಿರಾಳದ ಬಯಲು. 
ಇನ್ನೇತರಿಂದ ಅರಿವಿನ ಈಡು ಎನಗೆ. 
ಅನಾಥರ ನಾಥಾ, ಕರುಣಿಸು, ನಿಃಕಳಂಕ ಮಲ್ಲಿಕಾರ್ಜುನಾ. | ೩೮೧|| 


ಮೋಳಿಗೆ ಮಾರಯ್ಯನ ವಚನ 


ROSE 


೧೮೦೦ 


ತಮದಲ್ಲಿ ಸ್ಟಾಣುವ ನಟಿಸಿದ ವ್ಯಾಧನಂತೆ ಅಂಜಲೇಕೋ ? 
ಅರಿದ ಮತ್ತೆ ಹೆದರಲೇಕೋ ? 
ಇದಿರಿಂಗರಿವ ಹೇಳುವ, ಮರೆದೊರಗುವನ ಕಂಡು 
ಒಡಗೊಡಲಂಜಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


||೩೮೨ || 


೧೮೦೧ . 
ತಮಂಧವೆಂಬ ಕೊಪ್ಪರಿಗೆಯಲ್ಲಿ , ತಾರಾಮಂಡಲದ ಉದಕವ ತುಂಬಿ, 
ಮಹಾಂಧಕಾರದಿಂದುರುಹಲಾಗಿ ದಾವಾನಳವೆದ್ದಿತ್ತು . 
ವಿಶ್ವಾಸಭಕ್ತಿಯೆಂಬ ಅಟ್ಟಕಳಿಯನಿಕ್ಕಿ , ಚಿತ್ತಶುದ್ಧದ ಕೈಯಲ್ಲಿ ಒರಸಲಾಗಿ , 
ರುದ್ರನ ಜಡೆಮಣ್ಣು ಬಿಟ್ಟಿತ್ತು, ಮಂದಿರಕ್ಕೊಳಗಾಯಿತ್ತು. 
ಮಣ್ಣ ಬಿಟ್ಟು ಮಂಡೆ ಚೆನ್ನಾಯಿತ್ತು. 
ಮಂಡೆಯ ಹತ್ತಿ ನೋಡಲಾಗಿ, ಮೂರು ಮಂಡಲ ಕಾಣಲಾಯಿತ್ತು . 
ಒಂದು ಮಂಡಲ, ಉಪದೇಶವ ಹೇಳುವ ಗುರುವಿನ ಬಾಯ ನುಂಗಿತ್ತು . 
ಮಧ್ಯಮಂಡಲ ಶುದ್ಧವೆಂದು ಕೊಟ್ಟ ಲಿಂಗವ ಗರ್ಭಿಕರಿಸಿತ್ತು . 
ಬಟ್ಟಬಯಲ ಕಟ್ಟಕಡೆಯ ಮಂಡಲ ಸುತ್ತಿತ್ತು . 
ಜಂಗಮವ ನಿಷ್ಠೆಯಿಂದ ಪೂಜಿಸುವ, ಭಕ್ತರ ಬಟ್ಟೆ ಹುಳು ಹತ್ತಿತ್ತು . 
ಆ ಬಟ್ಟೆಯ ಹೋಲಬುತಪ್ಪಿ ಸುತ್ತಿಯಾಡುತ್ತಿಹ 
ಸದ್ಭಕ್ತರಿಗಿನ್ನೆತ್ತಣ ಮುಕ್ತಿಯೊ , ನಿಃಕಳಂಕ ಮಲ್ಲಿಕಾರ್ಜುನಾ ? || ೩೮೩ || 

- ೧೮೦೨ 
ತರಬಾರದ ಠಾವಿನಲ್ಲಿ ಪರುಷರಸವಿದ್ದರೇನೋ ? 
ಹತ್ತಬಾರದ ಠಾವಿನಲ್ಲಿ ಸಂಜೀವನಫಳವಿದ್ದರೇನೋ ? 
ಲಿಂಗವನರಿಯದ ಠಾವಿನಲ್ಲಿ ವೇಷಯುಕ್ತರಿದ್ದರೇನೋ ? 
ಜಂಗಮವನರಿಯದ ಠಾವಿನಲ್ಲಿ 
ತ್ರಿವಿಧವಿಧ ಸಮೃದ್ಧಿಯಾಗಿದ್ದರೇನೋ ? 
ಆಪ್ಯಾಯನವಡಿಸಿದಲ್ಲಿ ಆಪ್ಯಾಯನ ಛೇದಿಸಿದಲ್ಲಿಯೆ 
ಸಂಜೀವನವೊಳಗಾಯಿತ್ತು . 
ಸಂಗದ ಭೇದದಿಂದ ಮಂಗಳದ ಬೆಳಗು. 
ನಿಜ ನೆಲೆಗೊಳಲಿಕೆ ಲಿಂಗವಾಯಿತ್ತು . 
ಅದು ಕಾರಣ , ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ 
ಆ ಶರಣ ಉರಿವುಂಡ ಕರ್ಪುರದಂತೆ . 

| ೩೮೪ || 


8960 


ಸಂಕೀರ್ಣ ವಚನಸಂಪುಟ : ಮೂರು 


೧೮೦೩ 
ತಲೆಯನಿತ್ತವಂಗೆ ನಯನದ ಹಂಗೇಕೆ? 
ಮನವನಿತ್ತವಂಗೆ ತನುವಿನ ಹಂಗೇಕೆ ? 
ಮೋಹವನಿತ್ತವರಿಗೆ ಅಪಮಾನದ ಹಂಗೇಕೆ ? 
ಇಂತೀ ಭೇದವನರಿದು ಕಳೆದುಳಿದವಂಗೆ, ಮಾತಿನ ನೀತಿ ಯಾಕೆ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೩೮೫|| 
೧೮೦೪ 
ತಲೆಯ ಹಿಡಿಯಲರಿಯದೆ ನಡುವ ಹಿಡಿದ ಮತ್ತೆ, 
ಕಚ್ಚದೆ ಸರ್ಪನೇನ ಮಾಡುವುದು ? 
ಹಗೆಯ ಕೊಲಹೋಗಿ, ಅವನ ಕಡುಗಲಿತನಕ್ಕಂಜಿ ಅಡಿಗೆರಗಿದಡೆ, 
ಅವ ಒಡಗೂಡಿ ಇರಿಯದೆ ಮಾಣ್ಣನೆ ? 
ಮೃಡನಡಿಯನರಿಯದೆ ನರಕದಲ್ಲಿ ಬೀಳುವ ಕುರಿಗಳಿಗೇಕೆ, ನೆರೆ ಅರಿವು? 
ಕರಿಗೊಂಡವಂಗಲ್ಲದ ಬರಿಮಾತಿಂಗುಂಟೆ, ನಿಃಕಳಂಕ ಮಲ್ಲಿಕಾರ್ಜುನಾ ? ||೩೮೬|| 

೧೮೦೫ 
ತಲೆಯಿಲ್ಲದೆ, ಹಾವುಕಚ್ಚಿ , ವಿಷ ಹತ್ತುವುದಕ್ಕೆ ಮೊದಲೆ ಜೀವ ಸತ್ತಿತ್ತು. 
ಜೀವ ಬಿದ್ದು , ಘಟದ ಬಂಧುಗಳೆಲ್ಲರೂ ಕೂಡಿಶೋಕವ ಮಾಡುತ್ತಿದ್ದ ಹರು. 
ಅವರೊಳಗೊಬ್ಬ ನಗುತ್ತಿದ್ದ ಹನು. 
ನಗುವನ ಕಂಡು ಒಬ್ಬ ಹೆಣನ ಬಾಯ ಹೊಯ್ದು, 
ಐವರ ಮೂಗಕೊಯ್ತು, ಐವತ್ತಿಬ್ಬರ ನಾಲಗೆಯ ಕೀಳುವುದ ಕಂಡಂಜಿ, 
ಹದಿನಾರುಮಂದಿ ಹಳುಹಾದರು, ಎಂಟು ಬಂಟರು ಕಂಟಕನಾಶವಾದರು. 
ಇಪ್ಪತೈದುಮಂದಿ ಸೊಪ್ಪಡಗಿದರು. 
ಇವರೆಲ್ಲರ ಕಳೆವನ್ನಕ್ಕರ ಕತ್ತಲೆ ಹರಿದು ಬೆಳಗಾಯಿತ್ತು, 
ಅಂಗೈಯೊಳಡಗಿದ ಬರಿಯ ಕಂಗಳಿಗೆ ತಂದೆ. 
ಕಂಗಳು ನುಂಗಿ ಹಿಂಗದಿರ್ದ, ನೀ ಸತ್ತೆ , ನಾ ಸಾಯೆ . 
ಸಾವವರ ಕಂಡು ಸಾವಧಾನಿಯಾಗಿರ್ದೆನಯ್ಯಾ . 
ಆದ ಮತ್ತೆ ಆದರೆ ಆಗೆನೆಂಬುದಿಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನನ ಏನೆಂದು ಎನಲಿಲ್ಲವಾಗಿ, || ೩೮೭ || 

೧೮೦೬ 
ತಲೆಯಿಲ್ಲದೆ ಕಾಲು ನಡೆಯಬಲ್ಲುದೆ ? 
ಕುಕ್ಷಿಯಿಲ್ಲದಿರೆ ಬಾಯಿ ಉಣ್ಣಬಲ್ಲುದೆ ? 


ಮೋಳಿಗೆ ಮಾರಯ್ಯನ ವಚನ 


೫೯೧ 


ಆತ್ಮನಿಲ್ಲದಿರೆ ಕರಚರಣಾದಿಗಳಿಗೆ ಏತರ ಹೊಲಬು ? 
ನಿನ್ನ ಭಕ್ತಿಯ ಬೆಳೆ ಎನಗೆ ಸತ್ಯದ ಹಾದಿ. 
ಇದು ನಿಶ್ಚಯ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೩೮೮ || 


೧೮೦೭ 


ತಾಗಿದ ಮತ್ತೆ ಬಾಗುವರೆಂಬುದನೆಲ್ಲರೂ ಬಲ್ಲರು. 
ಸೋಂಕಿದ ಮತ್ತೆ ಅರ್ಪಿತವೆಂಬುದನೆಲ್ಲರೂ ಬಲ್ಲರು. 
ಅರ್ಪಿತ ಅನರ್ಪಿತವೆಂಬುದನ್ನು ಮುಂದಕ್ಕೆ ಮುನ್ನವರಿದು, 
ಭೇದಿಸುವ ಅರ್ಪಿತ ಅವಧಾನಿಗೆ ಬಿಡುಮುಡಿ ಇಲ್ಲವೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೮೯ || 
besoes 
ತಾ ನಡೆಯಲರಿದೆ, ಮೊನೆಯ ಮೆಟ್ಟಿ ಬಯ್ದವನಂತೆ, 
ತನ್ನ ಇಷ್ಟವ ತಾನರಿಯದೆ, ಕೊಟ್ಟವನ ಕಷ್ಟವ ಮಾಡುವನಂತೆ, 
ಈ ದೃಷ್ಟವನರಿಯದ, ಮೆಟ್ಟಿದ ಹೆಜ್ಜೆಯ ಮೆಟ್ಟುವ ಗಾಣದ ಎತ್ತಿನ ತೆರದಂತೆ, 
ಇವರಿಗೆ ಇಷ್ಟದ ಶುದ್ದಿ ಯಾಕೋ , ನಿಃಕಳಂಕ ಮಲ್ಲಿಕಾರ್ಜುನಾ ? | ೩೯೦ || 

೧೮೦೯ 
ತಾನರಿಯದಿರ್ದಡೆ, ಅರಿವ ಮುಖ ಬೇಕು, ದೃಷ್ಟಿಗೆ ಪ್ರತಿಬಿಂಬದಂತೆ. 
ಮರೆದಡೆ, ಅರಿಯೆಂದು ಹೇಳಿದಡೆ, ಇದು ಕೊರತೆಯೇ ? 
ನೆರೆ ಬಲ್ಲವರಿಗೆ ಅದು ತೆರಪಿನ ಹೃದಯ , ಅರಿವಿನಾಗರ. 
ಮಿಥ್ಯವನಳಿದು ತಥ್ಯ ಕರಿಗೊಂಡಡೆ, ಲಿಂಗದಲ್ಲಿ ಅಷ್ಟೋತ್ತಿದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೯೧ | 
- ೧೮೧೦ 
ತಾನಳಿದ ಮತ್ತೆ ತಾನಾದುದ ಕಂಡೆ, 
ತಾನಾಗಿ ಮತ್ತೆ ಅಳಿದುದ ಕಂಡೆ, 
ಏನೂ ಇಲ್ಲದೆನೀನಾಗಿ ಮತ್ತೆ ನಾನಾದುದ ಕಂಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ನಿಶ್ಚಿಂತನಾಗಿ, 

|| ೩೯೨ || 


೧೮ 
ತಾನು ಹೊಳೆಯಲ್ಲಿ ಮುಳುಗಿ ಹೋಗುತ್ಯ , ಈಸಬಲ್ಲವರ ಕಂಡೆನೆಂಬಂತೆ , 
ತಾ ನಾಶಕನಾಗಿ, ಇದಿರಿನಲ್ಲಿ ನಿರಾಶೆಯನರಸುವನಂತೆ, 
ತಾನಿದ್ದು ತನ್ನ ಕಾಣದೆ, ಕೆಟ್ಟುಹೋದಹೆನೆಂದು ಅರಸುವನಂತೆ. 


೫೯೨ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತೀ ಗುಣವುಳ್ಳನ್ನಕ್ಕ ಗುರುವಲ್ಲ . 
ಆ ಗುರುವಿನ ಬೆಂಬಳಿಯಿಂದಾದುದು ಲಿಂಗವಲ್ಲ . 
ಇದಕ್ಕೆ ಮುಂಡಿಗೆಯ ಹಾಕಿದೆ, ಎತ್ತುವ ಧೀರರನಾರುವ ಕಾಣೆ. 
ಸತ್ತ ಹೆಣನನೆತ್ತಿ ಅರ್ತಿಮಾಡುವನಂತೆ, 
ಸಚ್ಚಿದಾನಂದ, ನಿಃಕಳಂಕ ಮಲ್ಲಿಕಾರ್ಜುನವರುವ ಬಲ್ಲನಾಗಿ ಒಲ್ಲನು || ೩೯೩ || 

೧೮೧೨ 
ತಾನೇನೊಂದ ನೆನೆದು ಮಾಡಿ ಆಯಿತ್ತೆಂದಡೆ ತಾನೇನು ಬ್ರಹ್ಮನೆ ? 
ತಾನೊಬ್ಬರಿಗೆ ಕೊಟ್ಟು ಸುಖವಾಯಿತ್ತೆಂದಡೆ ತಾನೇನು ವಿಷ್ಣುವೆ ? 
ತಾನೊಬ್ಬರ ಕೊಂದು ಸತ್ತರೆಂದಡೆ ತಾನೇನು ರುದ್ರನೆ ? 
ಇಂತಿವನೇನೂ ಅರಿಯದೆ, ಆಹಂ ಬ್ರಹ್ಮವೆಂಬ ಭಾವಭ್ರಮಿತರಿಗೇಕೆ ಜ್ಞಾನ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೯೪|| 
೧೮೧೩ 
ತಾನೇ ಬಲ್ಲವನೆಂದು ಇಲ್ಲದ ಹುಸಿಯ ಹುಸಿವ, 
ಗೆಲ್ಲ ಗೂಳಿತನಕ್ಕೆ ವಲ್ಲಭನೆಂದು, ಇವರೆಲ್ಲರೂ ಅರಿಯರೆಂದು 
ಬಲ್ಲಹ ನಾನೆಂದು ನಿಲ್ಲದೆ ಹೋರುವ ಖುಲ್ಲರ ನೋಡಾ. 
ಕಳ್ಳರ ಹಾದಿಯೊಳಗಿಪ್ಪ ಅನುವಿನ ನೆರೆಮೊಂಡನಂತೆ, 
ಕೊಳ್ಳದ ಬೆಲೆಯ ಬೇಡಿ ಕಾಡುವ ಖುಲ್ಲನ ಬಲ್ಲತನದಂತೆ, 
ಇವರೆಲ್ಲರ ಹಿರಿಯರೆಂದಡೆ, ಕಲ್ಲಿಯೊಳಗಾದ ಮೃಗದಂತೆ, 
ಇವರೆಲ್ಲಕ್ಕೂ ಬಲ್ಲತನವೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೯೫ || 

| උපමා 
ತಾ ಮಾಡಿದೆನೆಂದಡೆ ತನ್ನ ಕೆಳಗಣದೆ, 
ಆಣವ ಮಾಯಿಕ ಕಾರ್ಮಿಕ ಕೊಡೆನೆಂದು ಮನಕ್ಕೆ ತೋರಿದಡೆ, 
ತನ್ನ ಕೆಳಗಣ ಬೇಡುಗವೆ, ಈ ಮೂರು. 
ಉಭಯಕ್ಕೆ ಒಡಲಿಲ್ಲ , ತನಗೆ ತೆರಹಿಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೩೯೬ || 
೧೮೧೫ 
ತಾವು ಬಲ್ಲವರಾದೆವೆಂದು ಗೆಲ್ಲಸೋಲಕ್ಕೆ ಹೋರುತಿಪ್ಪರು. 
ಇದೆಲ್ಲವನತಿಗಳೆದ ಮತ್ತೆ ಗೆಲ್ಲಸೋಲಕ್ಕೆ ಹೋರಲೇಕೋ ? 
ಗೆಲ್ಲುವಂಗೆ ಸೋಲುವದೆ ಧರ್ಮ, ಸೋತ ಮತ್ತೆ ಒಲವರವಿಲ್ಲವಾಗಿ, 


ಮೋಳಿಗೆ ಮಾರಯ್ಯನ ವಚನ 


Rea 


ಜಲನದಿಯಲ್ಲಿ ಹೋಹಬಲುಮರನಂತೆ, 
ಇವರ ನೆಲೆ ಇಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೯೭|| 
೧೮೧೬ 
ತಾವು ಸತ್ಯರೆಂದು ನುಡಿಯದಿಪ್ಪುದೆಶೀಲ. 
ತಾವು ಪ್ರತಿಗಳೆಂದು ಇದಿರಿಂಗೆ ಹೇಳದಿಹುದೆ ವ್ರತ. 
ಗುರುಲಿಂಗಜಂಗಮವ ದೂಷಿಸದಿಹುದೆ ವ್ರತ. 
ಸಹಪಂಜ್‌ಯಲ್ಲಿ ವಿಶೇಷವ ಕೊಳದಿಪ್ಪುದೆ ವ್ರತ. 
ಇಂತಪ್ಪ ವ್ರತಕ್ಕೆ ನಮೋ ನಮೋ ಎಂಬೆ. 
ಇಂತಲ್ಲದೆ ಜಗವ ಸಿಕ್ಕಿಸುವ ಬಹುಮುಖಿಗಳಿಗೆಲ್ಲಿಯದೊ ಮುಕ್ತಿ ? 
ಮಾತಿನಲ್ಲಿ ಭಕ್ತಿ , ಮನದಲ್ಲಿ ಕತ್ತರಿ, 
ಭಕ್ತಿಯಲ್ಲಿ ಬಲೆ, ಚಿತ್ರದಲ್ಲಿ ಕತ್ತಲೆಯಿಪ್ಪವರಿಗೆಲ್ಲಿಯದೊ ಭಕ್ತಿಶೀಲ ? 
ಇಂತಿವ ಬಲ್ಲೆನಾಗಿ ಭಕ್ತಿ ನನಗಿಲ್ಲ . 
ಇನ್ನೆತ್ತಣ ಮುಕ್ತಿಯೋ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೩೯೮|| 
೧೮೧೭ 
ತಿಲದ ಮರೆಯ ತೈಲವ ಅರೆದು ಕಾಬ ತೆರದಂತೆ, 
ಫಲದ ಮೆರಯ ರಸವ ಹಿಳಿದು ಕಾಬ ಸವಿವ ರುಚಿಯಂತೆ, 
ತೆರೆಯ ಮರೆಯ ರೂಪತೆಗೆದು ಕಾಬ ಸುಖದಂತೆ, 
ಇಷ್ಟದ ಮರೆಯಲ್ಲಿದ್ದ ದೃಷ್ಟವ, ಉಭಯವ ನಿಶ್ಚಿಯಿಸಿದಲ್ಲಿ 
ಅದು ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. || ೩೯೯ || 

೧೮೧೮ 
ತೃಣ ತ್ರಿಣಯನ ಹೆಡಗೈಯ ಕಟ್ಟಿತ್ತು . 
ಭಾವ ಕಾಲನ ಸಂಕಲೆಯನಿಕ್ಕಿತ್ತು. 
ಕುರುಹು ಅರಿವವರ ಕೈಯಲ್ಲಿ , 
ನೆರೆನಂಬಿ ಎಂದು ತೆರಪ ಹೇಳುತ್ತ , ಈ ಅರಿಕೆ ಇನ್ನಾವುದೊ ? 
ನುಡಿವಡೆ ಮಾತಿಂಗಗೋಚರ, ನಡೆವರಂಗಕ್ಕೆ ಅಗೋಚರ. 
ಇಂತಿವರೊಳಗೆ ಭಂಗಿತರಾಗಿ ಸಾವವರಿಗೇಕೆ 
ಲಿಂಗಾಂಗಸಂಯೋಗ, ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೪೦೦ || 
೧೮೧೯ 
ತೃಣವತಿಶುಷ್ಕವಾದ ಪರ್ಣ ತರುವ ಹಿಡಿದ ಅನಲನ ನಡುವೆ 
ಎಡಗೈಯ ಬಲ್ಲದೆ ? 


೫೯೪ 


ಸಂಕೀರ್ಣ ವಚನಸಂಪುಟ : ಮೂರು 


ನಿರ್ಮಲ ಸುಚಿತ್ರನ ಪರಮವಿರಕ್ತನ ಭಾವ , 
ವಸ್ತುವ ಮುಟ್ಟಿದಲ್ಲಿ , ತ್ರಿವಿಧಮಲಕ್ಕೆ ಸಿಕ್ಕುವನೆ ? 
ಅವು ತನ್ನೊಳಗಿರ್ದಡೂ ತಾನವರೊಳಗಿರ್ದಡೂ 
ಗಾಜಿನ ಕುಪ್ಪಿಗೆಯ ನೀರೆಣ್ಣೆಯಂತೆ, 
ಸ್ಪಟಿಕದ ಮಧ್ಯದಲ್ಲಿ ಬಹುವರ್ಣವಾದ ಹೊರೆಯ ತೋರಿ ಹಿಡಿವವನಂತೆ, 
ಅದು ಸ್ವಯವಲ್ಲ , ಇದು ಸ್ವಯವಲ್ಲದಿಪ್ಪ 
ಬಾಹ್ಯಕ್ರಿಯಾವರ್ತಕನ ಲಕ್ಷಣದ ಭಿತ್ತಿಯ ತೆರ 
ನಿಃಕಳಂಕ ಮಲ್ಲಿಕಾರ್ಜುನನ ಒಡಗೂಡಿದ ಪರಮವಿರಕ್ತನ ಭೇದ || ೪೦೧ || 

೧೮೨೦ 
ತೊಗಲ ಕೈಯಲ್ಲಿ ಶಿಲೆಯ ಲಿಂಗವ ಹಿಡಿದು, 
ಮಣ್ಣ ಪರಿಯಾಣದಲ್ಲಿ ಓಗರವನಿಕ್ಕಿ , ಲಿಂಗನೈವೇದ್ಯವತೋರಿದಡೆ, 
ಓಗರ ಸವೆದುದಿಲ್ಲ , ನೈವೇದ್ಯದ ರುಚಿಯನರಿದುದಿಲ್ಲ . 
ಒಳಗು ಶುದ್ಧವಿಲ್ಲದೆ ಮುಟ್ಟಿ ಅರ್ಪಿತವೆಂದಡೆ, 
ಮೆಚ್ಚುವರೆ ಪ್ರಾಣಲಿಂಗಿಸಂಬಂಧಿಗಳು. 
ಉಂಡವನು ಉಂಡಂತೆ ತೇಗುವ ಸಂದಳಿದು, 
ದ್ವಂದ್ವ ಹಿಂಗಿ ನಿಜವಾರೆಂಬುದ ವಿಚಾರಿಸಿ ಕೊಡುವುದಕ್ಕೆ ಮೊದಲೆ, 
ಕೊಂಡವರಾರು ಎಂಬುದ ಭಾವಿಸುವುದಕ್ಕೆ ಮೊದಲೆ, 
ಭಾವನೆಗೆ ಬಂದವರಾರೆಂದು ವಿಚಾರಿಸಿ, 
ಬೀಜ ನೆರೆ ಬಲಿದು ಪುನರಪಿ ಬಪ್ಪಂತೆ ಲಿಂಗ ತಾನಾಗಿ , 
ಸಂದೇಹವಿಲ್ಲದೆ ಸೋಂಕುವುದಕ್ಕೆ ಮುನ್ನವೆ ಅರ್ಪಿತ ನಿಂದಾಯಿತ್ತಾಗಿ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಪ್ರಾಣಲಿಂಗ ಸಮರ್ಪಣ. || ೪೦೨ || 

೧೮೨೧ 
ತೊಗಲಚೀಲದಲ್ಲಿ ಪರಶಿವನಿದ್ದಾನೆಂದು 
ಪೊಡವಿಯ ಮೃಡಭಕ್ತರೆಲ್ಲ ನುಡಿವುತಿಪ್ಪರು. 
ಇದ ನಾ ನುಡಿಯಲಂಜುವೆ. 
ಹಡಕಿಯ ಕೊಳಕಿನ ತೊಗಲ ಹೊದಿಕೆಯ ಹೊರೆಯೊಳಗೆ 
ಅರಸಿ ಕಂಡಿಹೆನೆಂಬ ಕುರುಕರನೋಡಾ. 
ಅರಿವಿಡೆ ತೆರಹಿಲ್ಲ , ಕುರುಹಿಡುವದಕ್ಕೆ ನೆರೆ ನಾಮವಿಲ್ಲ. 
ಅರಿದಡೆ ತಾನೇ , ಮರೆದಡೆ ಮಾಯೆ . 
ಇದಕ್ಕೆ ಬಿಡುಗಡೆಯಿಲ್ಲ . 


೫೯೫ 


|| ೪೦೩ || 


ಮೋಳಿಗೆ ಮಾರಯ್ಯನ ವಚನ | 

ಮೃಡನ ಮುಂಡಿಗೆಯ ಹಾಕಿದೆ, ಎತ್ತುವ ಕಡುಗಲಿಗಳ ಕಾಣೆ. 
ಎನ್ನೊಡೆಯಾ ಎನ್ನ ಬಿಡದಿರಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೮೨೨ 
ತೊಳೆದು ಕಂಡೆಹೆನೆಂದಡೆ ಅಂಗದವನಲ್ಲ . 
ಪೂಜಿಸಿ ಕಂಡೆಹೆನೆಂದಡೆ ಮಂಡೆಯವನಲ್ಲ . 
ಊಡಿಸಿ ಕಂಡೆಹೆನೆಂದಡೆ ಬಾಯವನಲ್ಲ . 
ಅವರು ಮೂವರು ನೆರಿಕೆಯೊಳಗಿರ್ದಡೆ, 
ಆ ನೆರಿಕೆಯ ಹೊರಗಿರ್ದು ಬರುಕಾಯನಾದೆಯಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೪೦೪ || 


೧೮೨೩ 
ತೊಳೆದುನೋಡಿಹೆನೆಂದಡೆ ಉದಕಕ್ಕೆ ಭೇದಿಸ. 
ಕಣ್ಣಿನಲ್ಲಿ ಒಸೆದು ನೋಡಿಹೆನೆಂದಡೆ ಶಿಲೆಯ ಮರೆಯೊಳಗಾದೆ. 
ಮನಸ್ಸಿನಲ್ಲಿ ನೆನೆದು ನೋಡಿಹೆನೆಂದಡೆ ಬಟ್ಟಬಯಲುನೊಳಕೊಂಡೆ. 
ಇನ್ನೇತರಿಂದರಿವೆ ? 
ಈ ಮನಸ್ಸಿನ ಸೂತಕವ ಬಿಡಿಸಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೪೦೫ || 


೧೮೨೪ 
ತೋಹಿನ ಶಬರನಂತೆ, ಲಾಗಿನ ವ್ಯಾಘ್ರನಂತೆ, 
ಆಡುವ ವಿಧಾಂತನಂತೆ, ಇಂತೀ ವೇಷ ಸಹಜವೆ ? 
ದೊರೆವನ್ನಬರ ಭಕ್ತ , ದೊರೆವನ್ನಬರ ವಿರಕ್ತ . 
ಇಂತೀ ಇವರಿರವ ಕಂಡು ಬೆರಸಿದೆನಾದಡೆ, 
ಎನಗೆ ಘೋರನರಕ , ನಿಮಗೆ ಎಕ್ಕಲ ತಪ್ಪದು. 
ಇದಕ್ಕೆ ಮುಂಡಿಗೆಯ ಹಾಕಿದೆ, ಎತ್ತಿ ಶುದ್ಧರಾಗಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೪೦೬ || 


೧೮೨೫ 


ತ್ರಿಕರಣ ಶುದ್ಧವಿಲ್ಲದವನ ಮಾಟ, ನೇಣು ಹರಿದವನಾಟ. 
ಭಯಭಕ್ತಿ ಇಲ್ಲದವನ ಕೈಯ ದ್ರವ್ಯಕ್ಕೆ 
ಆಶಯ ಮಾಡುವ ಭವಭಾರಿಗೆ, ಭವವೇ ಕಡೆ. 
ಅದಕ್ಕೆ ಏನೂ ಇಲ್ಲಾ ಎಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೪೦೭ || 


೫೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೮೨೬ 
ತ್ರಿಭುವನದಗ್ರದಲ್ಲಿ ಮೂವತ್ತಾರು ಲೋಕ. 
ಅದರ ಮಧ್ಯದಲ್ಲಿ ಇಪ್ಪತ್ತೈದು ಮಹಾಮೇರುವೆ. 
ಹದಿನಾರು ವರ್ತನದ ಕೊಂಡಿಗರು. 
ಲಘುವೆಂಬ ತಾರುಗದ, ಅದಕ್ಕೆ ಅಗುಳಿ ದಿವಾರಾತ್ರಿಯೆಂಬವೆರಡು. 
ಅಗುಳಿಯ ಸನ್ನರ್ಧವಾಗಿ ಬಲಿದವನ ನೋಡಾ. 
ಅವನ ನಖದ ಕೊನೆಯಲ್ಲಿ ಲಕ್ಷ ಅಲಕ್ಷವೆಂಬ ಭೇದ. 
ಆ ಭೇದವೆಂಬ , ಜರನಿರ್ಜರವೆಂಬ, ಅಹುದಲ್ಲವೆಂಬ, 
ಆಗುಚೇಗೆಯೆಂಬ, ಶಂಕೆ ಸಂತೋಷವೆಂಬ , 
ಕಾಂಕ್ಷೆ ನಿಃಕಾಂಕ್ಷೆಯೆಂಬ , ಜೀವ ಪರಮವೆಂಬ 
ಇಂತೀ ದ್ವಂದ್ವಂಗಳೆಲ್ಲ ದ್ವಾರಸಂಚಾರಕ್ಕವಧಿಯಾದವು. 
ಇದಕ್ಕಿಂದ ಮುನ್ನವೆ ಭುವನ ಕೆಟ್ಟಿತ್ತು . 
ಕೋಟೆಕೋಳುಹೋಯಿತ್ತು, ಹಿರಿಯರಸು ಸಿಕ್ಕಿದ, 
ಪ್ರಧಾನನ ತಲೆಹೋಯಿತ್ತು , ತಳವಾರನ ಕಣ್ಣು ಕಳೆಯಿತ್ತು . 
ಎಕ್ಕಟಿಗನ ಮಕ್ಕಳೆಲ್ಲರೂ ನಷ್ಟಸಂತಾನವಾದರು. 
ಸೃಷ್ಟಿಯೊಳಗೆಲ್ಲ ರಣಮಯವಾಯಿತ್ತು. 
ರಣಮಧ್ಯದಲ್ಲೊಂದು ವೃಕ್ಷವಕಂಡೆ, ಸತ್ತವನಿರ್ದ, ಇರ್ದವಸತ್ತ . 
ಇವರಿಬ್ಬರ ಮಧ್ಯದಲ್ಲೊಂದು ವೃಕ್ಷವ ಕಂಡೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೦೮ || 
- ೧೮೨೭ 
ದಂಡಕ್ಕಂಜಿ, ಜಂಗಮಕ್ಕೆ ಇಕ್ಕುವ 
ದೋಷಕ್ಕಂಜಿ ಧರ್ಮವ ಮಾಡುವ, [ ಬೇಡುವ] ಕಾಟಕ್ಕಂಜಿ, 
ತ್ರಿವಿಧವ ಕೊಡುವ ನಾಟರಿಗೇಕೊ ಸಬ್ಬಕ್ಕಿ ? 
ಜಗದ ಘಾತಕರ ಘಾತಿಸದೆ, ವಿಷಯವನರಿಯದೆ, 
ಆಶೆಯಲ್ಲಿ ಸುಳಿವ ಭ್ರಾಂತು ಮಾರಿಗಳನೇನೆಂದರಿಯದೆ, 
ವಸ್ತುವಿನಲ್ಲಿ ಓತಿರ್ಪ ಸಾತ್ವಿಕರನರಿದು ಸದ್ಭಕ್ತಿಯ ಮಾಡುವುದು . 
ಅರಿದುದಕ್ಕೆ ಇದೇ ಕುರುಹೆಂದು, ಮರೆಯೊಳಡಗಿ ಮೊರೆಯಿಡುತ್ತಿದ್ದೇನೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

- || ೪೦೯ || 
೧೮೨೮ 
ದಯವೆ ಭಕ್ತಿಗೆ ಬೀಜ, ಭಕ್ತಿಯೆ ಮುಕ್ತಿಗೆ ಬೀಜ. 
ಮುಕ್ತಿಯೆ ಸತ್ಯಕ್ಕೆ ಬೀಜ, ಸತ್ಯವೆ ಫಲಕ್ಕೆ ಬೀಜ. 


ಮೋಳಿಗೆ ಮಾರಯ್ಯನ ವಚನ 


೫೯೭ 


ಫಲವೆ ಭವಕ್ಕೆ ಬೀಜ. 
ಇಂತೀ ಭೇದವ ಭೇದಿಸಿ ಶ್ರುತಿಸ್ಮತಿತತ್ವಂಗಳಿಂದ 
ಬೇಡಿದವರಿಗೆ ಬಯಕೆಯ ಕೊಟ್ಟು, ಬೇಡದವರಿಗೆ ನಿಜವನಿತ್ತು , 
ಲೇಸು ಕಷ್ಟವೆಂಬುದ ಸಂಪಾದಿಸದೆ, 
ಉಭಯದ ತೆರನ ಸಂದನರಿದಿಪ್ಪ ಲಿಂಗಾಂಗಿಗೆ 
ಆತನಂಗಕ್ಕಿನ್ನಾವುದು ಸರಿ, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೧೦ || 

೧೮೨೯ 
ದಳ್ಳುರಿಯಲ್ಲಿಗೆ ಹೋದಡೆ, ಮೆಲ್ಲನೆ ಮುಟ್ಟುವುದೆ ಅಯ್ಯಾ ? 
ಬಲ್ಲವ ಗೆಲ್ಲ ಸೋಲಕ್ಕೆ ಹೋರಿದಡೆ, ಕಲ್ಲುಹೃದಯಿ ಬಲ್ಲನೆ ಬಲ್ಲವನಿರವ ? 
ಇದೆಲ್ಲಕ್ಕೂ ಸಾಧ್ಯವಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


೧೮೩೦ 
ದೀಕ್ಷಾಗುರು ಶಿಕ್ಷಾಗುರು ಮೋಕ್ಷಗುರುವಾದಲ್ಲಿ , 
ತ್ರಿವಿಧ ಕಾರಣಂಗಳನರಿತು, 
ಕರ್ಮ ಕ್ರೀ ಆಚಾರ ಸಂಬಂಧವ ಸಂಬಂಧಿಸಿ, 
ಮಾಡುವಲ್ಲಿ ದೀಕ್ಷಾಗುರು. 
ಆ ಕ್ರೀ ತಪ್ಪಿದಲ್ಲಿ ಬಂಧನವ ಮಾಡುವಲ್ಲಿ ಶಿಕ್ಷಾಗುರು. 
ಇಷ್ಟ ಕಾಮ್ಮ ಮೋಕ್ಷಂಗಳ ಗೊತ್ತ ಕೆಡಿಸಿ, ನಿಶ್ಚಯಿಸಿ ಮಾಡುವುದು ಮೋಕ್ಷಗುರು. 
ಇಂತೀ ಭೇದದ ಆಗನರಿತು, ಭಾಗೀರಥಿಯಂತೆ ಆಗಬಲ್ಲಡೆ, 
ಪರಮಗುರು ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೧೨ || 
೧೮೩೧ 
ದೀಪದ ಕೊನೆಯ ಮೊನೆಯ ಮೇಲಿದ್ದುದು, ತಮವೋ , ಬೆಳಗೋ ? 
ಮನದ ಕೊನೆಯ ಮೇಲಿದ್ದುದು, ಅರಿವೂ , ಮರವೆಯೋ ? 
ಬೀಜದ ಕೊನೆಯ ಮೊನೆಯ ಮೇಲಿದ್ದುದು, 
ಮುಂದಕ್ಕದು ಬೀಜವೋ , ಸಂದೇಹವೋ ? 
ಅರಿವುದಕ್ಕೆ ತೆರಹಿಲ್ಲ , ಮರೆವುದಕ್ಕೆ ಒಡಲಿಲ್ಲ . 
ಅದರ ಹೂ ಮುಡಿಯಲ್ಲಿದ್ದು ಬಿಡುಗಡೆಯಾದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೧೩ || 
೧೮೩೨ 
ದೀರ್ಘಕ್ಕೆ ದೀರ್ಘವದಿಸಿ, ಸಾಗಿಸಿ ಮುರಿವನಂತೆ, 
ನಾದಕ್ಕೆ ಸುನಾದವನೈದಿಸಿ, ಭೇದಿಸಿ ಕಾಬವನಂತೆ, 


Bees 


ಸಂಕೀರ್ಣ ವಚನ ಸಂಪುಟ : ಮೂರು 


ನಿನ್ನೊಡನೈದಿ ನಿನ್ನ ಕಂಡ ಮತ್ತೆ ಎನಗಿನ್ನೇತರ ಸಾಧನ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 


೧೮೩೩ 


ದೇಶ ಮಾತಿನ ಬಿನ್ನಾಣಿಗಳಿಗೆ ಗ್ರಾಸ ಉಂಟಲ್ಲದೆ ನಿಜವಿಲ್ಲ . 
ಇಂತೀ ಉಭಯವನತಿಗಳೆದ ನಿರತಿಶಯ ಲಿಂಗಾಂಗಿಗೆ ಗ್ರಾಸದಾಸೆ ಇಲ್ಲ . 
ಸರ್ವಸುಖದಾಲಯದ ಪಾಶದ ಕಟ್ಟಿಲ್ಲ. 
ಅವರವರ ಕಂಡಲ್ಲಿಯೇ ಸುಖ . 
ನಿಧಾನಿಸಿ ಕೂಡಿದಲ್ಲಿಯೇ ತೃಪ್ತಿ . 
ಆತ ತ್ರಿವಿಧಮಲದ ಹಂಗಿನವನಲ್ಲ . 
ಗ್ರಾಮ ನಿಳಯ ಬಂಧಂಗಳಿಲ್ಲ . 
ಮಾತಿನ ರಚನೆಯ ಪಾಶವನೋಲ್ಲ. 
ಆತ ಸರ್ವಾಂಗಲಿಂಗ ಸನ್ಮತ, 
ನಿಃಕಳಂಕ ಮಲ್ಲಿಕಾರ್ಜುನನ ಒಡಗೂಡಿದ ಪರಮವಿರಕ್ತನ ಭೇದ || ೪೧೫ || 


೧೮೩೪ 


- ದೇವರು ಹುಟ್ಟುವಾಗ ಮಾಯೆ ಕವಳೀಕರಿಸಿ ಬಂ [ ದುದೆ]ಂಬರು. 
ಅದು ಬಣ್ಣ ಬಚ್ಚಣಿಕೆಯ ಮಾತು. 
ದೇವಪದವಾದ ಬಳಿಕ ಮತ್ತೆ ದೇವರಿಗುಂಟೆ ಮೂರುಕುಲ ? 
ಅವ ಬೇಡಿದವರಿಗೀವ ಭಾವಜ್ಞನಾಗಿ, 
ಭಾವಕ್ಕೆ ಹೊರಗಾದಾತಂಗೆ ಲೀಲೆಯುಂಟೆ ? 
ಆ ಗುಣ ಚಿಪ್ಪು ಮುತ್ತಿನ ತೆರ. 
ಕಸ್ತೂರಿ ಶುಕ್ಕದ ತೆರ, ಕದಳಿ ಕರ್ಪುರದ ತೆರ. 
ಬಂದುದಕ್ಕೆ ಸಂದೇಹವ ಮಾಡಲಿಲ್ಲ . 
ನಿರಂಗ ನಿರುತ ಸುಸಂಗ ನಿಃಕಳಂಕ ಮಲ್ಲಿಕಾರ್ಜುನಾ, 
ಇದರಂಗವ ಹೇಳಾ. 

೧೮೩೫ 
ದೇಹದ ಕಲೆಯನರಿವನ್ನಬರ ಇಷ್ಟಲಿಂಗ ಸಂಬಂಧಿಯಲ್ಲ . 
ಭಾವದ ಭ್ರಮೆ ಉಳ್ಳನ್ನಕ್ಕ ಭಾವಲಿಂಗ ಸಂಬಂಧಿಯಲ್ಲ . 
ಪ್ರಾಣ ಪ್ರಳಯವನರಿವನ್ನಬರ ಪ್ರಾಣಲಿಂಗ ಸಂಬಂಧಿಯಲ್ಲ. 
ಭಾವ ಇಷ್ಟದಲ್ಲಿ ನಿಂದು, ಇಷ್ಟಕ್ಕೆ ಭಾವ ಚೇತನವಾಗಿ 
ರಜ್ಜು ತೈಲವ ಆಗ್ನಿಗೆ ಛೇದಿಸಿಕೊಡುವಂತೆ, 


| ೪೧೬ || 


ಮೋಳಿಗೆ ಮಾರಯ್ಯನ ವಚನ 


೫೯೯ 


ಇಷ್ಟಭಾವದ ಸತ್ವ , ಆ ಉಭಯನಾಧರಿಸಿ ನಿಂದ ಒಡಲು ಸದ್ಭಾವವಂತನ ಕ್ರೀ . 
ಈ ಮೂರು ಏಕವಾಗಿ ವೇಧಿಸಿ, ಉದಯಿಸಿತೋರುವ ಬೆಳಗು, 
ಆ ಕಳೆಯನೊಳಕೊಂಡಲ್ಲಿ , ಪ್ರಾಣಲಿಂಗಸಂಬಂಧ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೧೭ || 
೧೮೩೬ 
ದ್ರವ್ಯದ ಸಂಗದಿಂದ ಅರಸಿಕೊಂಬ ಅಪ್ಪು , 
ದ್ರವ್ಯವ ಕಳೆದುಳಿದು ಅರಸಿಕೊಂಬುದೆ ? 
ಅಂಗದಲ್ಲಿ ದ್ವಂದ್ವವಾದ ಆತ್ಮಬಂಧಕ್ಕೆ ಈಡಪ್ಪುದಲ್ಲದೆ 
ನಿರಂಗವ ಬಂಧಿಸಬಹುದೆ ? 
ಆ ನೀರು ಸಾರವಕೊಟ್ಟ ದ್ರವ್ಯಕ್ಕೆ 
ಮತ್ತೆ ತುಷಾರವಾಗಿ ಸಾರವನೆಯ್ದಿದಂತೆ, 
ವಸ್ತು ತ್ರಿವಿಧನಾಗಿ , ನಿತ್ಯಾನಿತ್ಯವ ಹೊತ್ತಾಡಿ ಭಕ್ತಿ ಕಾರಣವಾಗಿ , 
ಭಕ್ತಿ ಮುಕ್ತಿಯಾಗಿ, ಮುಕ್ತಿ ನಿಶ್ಚಯವಾದಲ್ಲಿ , ಪ್ರಾಣಲಿಂಗಸಂಬಂಧ. 
ಪ್ರಾಣ ಪ್ರಣವದಲ್ಲಿ ಲೇಪವಾದ ಮತ್ತೆ ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೧೮ || 
೧೮೩೭ 
ದ್ವೇಷವಿಲ್ಲದ ಭಕ್ತ , ಆಶೆಯಿಲ್ಲದ ವಿರಕ್ತ , 
ಸಂಸಾರಪಾಶವಿಲ್ಲದ ಗುರು. 
ಇಂತೀ ಮೂವರು ಈಶ್ವರ[ ನ] ರೂಪವಲ್ಲ . 
ಸದಾಶಿವಮೂರ್ತಿಗಿಂದ ನಿಃಕಳೆಯಾದ, 
ನಿಃಕಳಂಕ ಮಲ್ಲಿಕಾರ್ಜುನನು. 

|| ೪೧೯ || 
೧೮೩೮ | 
ಧರೆ ನೀರಕುಡಿದಲ್ಲಿ , ಉರಿ ಶಿಲೆ ಮರನ ಸುಡುವಲ್ಲಿ , 
ಜಲ ಉರಿ ನಿಲುವುದಕ್ಕೆ ಒಡಲುಂಟೆ ? 
ನೆರೆ ಅರಿದ ಅರಿವು ಮರೆದು ಮತ್ತೆ ಬೇರೊಬ್ಬ ಅರಿವನುಂಟೆ ? 
ಆ ತರ ದರಿಸಿನವನರಿದಲ್ಲಿ , ಪ್ರಾಣಲಿಂಗಸಂಬಂಧ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೨೦ || 
೧೮೩೯ 
ಧರೆಯ ಮೇಲಣ ಮರದಲ್ಲಿ , ಹಿರಿದಿಹ ಕೊಂಬಿನ ತುದಿಯಲ್ಲಿ , 
ಅರಿಬಿರಿದಿನ ಪಕ್ಷಿ ಬಂದಿತ್ತು ನೋಡಾ. 


00 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಪಕ್ಷಿಯ ವರ್ಣ , ಹಾರುವ ರಟ್ಟೆ ಕೆಂಪು,ತೋರಿಹ ರಟ್ಟೆ ಕಪ್ಪು , 
ಮೀರಿಹ ರಟ್ಟೆಯ ತುಟ್ಟತುದಿಯಲ್ಲಿ ನಾನಾ ವರ್ಣದ ಬಣ್ಣ . 
ಆ ಹಕ್ಕಿಯ ಗಳದಲ್ಲಿ ಹೇಮವರ್ಣ , ಆ ಹಕ್ಕಿಯ ತುದಿಯಲ್ಲಿ ಧವಳವರ್ಣ . 
ಆ ಹಕ್ಕಿಯ ಹಾರುವ ರಟ್ಟೆಯ ಕಳೆದು, ತೋರಿಹ ರಟ್ಟೆಯ ಮುರಿದು, 
ಮೀರಿಹ ರಟ್ಟೆಯಲ್ಲಿ ಬೆಂದು, ಕೊರಳಿನ ಹಳದಿ, [ ಹಾರಿ), ಕೊಕ್ಕಿನ ಬೆನ್ನು 
ನಿಃಪತಿಯಾಗಿ, ನಿಃಕಳಂಕ ಮಲ್ಲಿಕಾರ್ಜುನ ಸತ್ತ . 

|| ೪೨೧|| 
೧೮೪೦ 
ಧರೆ ಸಲಿಲ ಅನಲ ಅನಿಲ ಆಕಾಶ ಮುಂತಾದ ಭೇದಂಗಳ ಕಲ್ಪಿಸುವಲ್ಲಿ , 
ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವಮೂರ್ತಿಗಳು 
ಕುರುಹುಗೊಂಬಲ್ಲಿ , ನಾದಬಿಂದುಕಳೆ ಲಕ್ಷಿಸುವಲ್ಲಿ , 
ಆ ಪರಶಿವತತ್ವದ ಅಂಗ ಗುರುರೂಪಾಗಿ, ಆ ಪರತತ್ವದ ಅಂಗ ಲಿಂಗವಾಗಿ, 
ಆ ಪರತತ್ವದ ಅಂಗ ಜಂಗಮವಾಗಿ , ಆ ಜಂಗಮ ಲಿಂಗದಲ್ಲಿ ಲೀಯವಾಗಿ, 
ಆ ಲಿಂಗ ಗುರುವಿನಲ್ಲಿ ಲೀಯವಾಗಿ, ಆ ಗುರು ಉಭಯಸ್ಥಲವ ಗರ್ಭಿಕರಿಸಿ, 
ಗುರುವೆಂಬ ಭಾವ ತನಗಿಲ್ಲದೆ 
ತರು ಫಲವ ಹೊತ್ತಂತೆ , ಫಲ ರಸವ ಇಂಬಿಟ್ಟುಕೊಂಡಂತೆ, 
ಅಂಗಕ್ಕೆ ಆತ್ಮತೇಜವರತು, ಭಾವಕ್ಕೆ ಭೀಷ್ಮ ನಿಂದು, 
ಮನ ಮಹವನೊಡಗೂಡಿದಲ್ಲಿ , 
ಆತ ಸದ್ಗುರುಮೂರ್ತಿಯ ಕರದಲ್ಲಿ ಬಂದ ಲಿಂಗ, 
ಕರ್ಣದಲ್ಲಿ ಹೇಳಿದ ಮಂತ್ರ , ಕಪಾಲವ ಮುಟ್ಟಿದ ತಂತ್ರ . 
ಆದು ಸದ್ಗುರು ಕಾರುಣ್ಯ , ಆ ಶಿಷ್ಯಂಗೆ ಜೀವನ್ಮುಕ್ತಿ . 
ಇದು ಆಚಾರ್ಯಮತ, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೨೨|| 

೧೮೪೧ 
ಧಾನ್ಯವಹೊಯ್ದಿದ್ದ ಘಟ, ಅಳತೆಗೆ ಬಪ್ಪುದೆ, ಆ ಧಾನ್ಯವಲ್ಲದೆ ? 
ಘಟ ಕರ್ಮವನುಂಬುದೆ, ಆತ್ಮನಲ್ಲದೆ ? 
ಹೆಪ್ಪಿಗೆ ರುಚಿ ಉಂಟೆ, ಮಧುರಕ್ಕಲ್ಲದೆ ? 
ಅವು ಒಂದೊಂದಡೆಯಿಪ್ಪ ಸ್ವಸ್ಥಾನವಲ್ಲವೆ ? 
ಆ ಸ್ವಸ್ಥಾನವ ನಿಶ್ಚಿಯಿಸಿ ಅರಿದಲ್ಲಿ ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೨೩ || 
೧೮೪೨ 
ನಡುನೀರ ಮಧ್ಯದಲ್ಲಿ ಅಗತ್ಯದಜ್ಯೋತಿಉರಿವುತ್ತಿದೆ. 
ಅಗಲದೆನೋಡಲಿಕ್ಕೆ ನೀರಿನ ಮೇಲೆಉರಿವುತ್ತಿಪುದು. 


ಮೋಳಿಗೆ ಮಾರಯ್ಯನ ವಚನ 


೬೦೧ 


|| ೪೨೪|| 


ಹೊದ್ದಿ ನೋಡಲಿಕ್ಕೆ ನೀರಿನೊಳಗೆ ಮುಳುಗಿ ಉರಿವುಪುದು. 
ಅದುಜ್ಯೋತಿಯ ಗುಣವೋ , ತನ್ನ ಭ್ರಾಂತನ ಗುಣವೋ ? 
ಎಂಬುದ ತಿಳಿದಡೆ, ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಬಲ್ಲವ. 

೧೮೪೩ 
ನರಸುರ ಚೌರಾಸಿಗಳಿಗೆಲ್ಲಾ ನೀನಿತ್ತಲ್ಲದಿಲ್ಲ ನೋಡಯ್ಯಾ . 
ಬೊಮ್ಮ ಹರಿ ಸುರರಿಗೆಲ್ಲಾ ನೀನಿತ್ತಲ್ಲದಿಲ್ಲ ನೋಡಯ್ಯಾ. 
ನೀನಿದ್ದ ಶಿವಭಕ್ತರನು ಬಡವರೆಂಬ ಬಡಮತಿಗಳನೇನೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೪೨೫ || 


೧೮೪೪ - 
ನಾಣ್ಯವ ಹೊದ್ದಡೆ ಬೇಲಿಯ ಮೇಲೆ ಸಿಲ್ಕಿಸಿ ಸೀಳಬಹುದೆ ? 
ಭಾಳಾಂಬಕನ ಬಲ್ಲಡೆ ಕಾಳುಮರ್ತ್ಯರಲ್ಲಿ ಸತ್ಯವ ಹೇಳಬಹುದೆ ? 
ಇದು ಸತ್ಯದ ಆಳುತನಕ್ಕೆ ಭಂಗ. 
ಜಾಣನಾಗಿರಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೪೨೬ || 


೧೮೪೫ 
ನಾ ತಪ್ಪಿ ನುಡಿದಡೆ ಒಪ್ಪವಿಟ್ಟುಕೊಳ್ಳಿರಣ್ಣಾ . 
ಕಣ್ಣಿನಲ್ಲಿ ಕಸ ಹೊಕ್ಕಡೆ ಕೈ ಹಗೆಯೆ ಅಯ್ಯಾ ? 
ಇದು ಬಣ್ಣಗಾರಿಕೆಯಲ್ಲ , ಸನ್ನರ್ಧರಿರವು, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೪೨೭ || 


೧೮೪೬ 
ನಾನರಿತು, ನಿನ್ನ ಕುರಿತೆಹೆನೆಂದಡೆ ನಿನಗೆ ಭಿನ್ನವಾದೆ. 
ನಿನ್ನನರಿತು, ಎನ್ನನರಿದಿಹೆನೆಂದಡೆ ಪ್ರತಿರೂಪನಾದೆ. 
ನಾನಿನ್ನೇತರಿಂದರಿವೆ ? 
ಅರಿವುದಕ್ಕೆ ಮೊದಲೆ ಅಪ್ರಮಾಣನಾದೆ. 
ನಾಮ ರೂಪಿಗೆ ಬಂದು ಒಡಲಾದೆ . 
ಒಡಲವಿಡಿದು ಕಂಡೆಹೆನೆಂದಡೆ ಅಗೋಚರ . 
ಒಡಲು ಹರಿದು ಕಂಡೆಹೆನೆಂದಡೆ ನಿರವಯಾಂಗ . 
ಇನ್ನೇವೆನಿನ್ನೇವೆ, ಸನ್ನರ್ಧ ಎನಗನ್ಯಭಿನ್ನನಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೪೨೮ || 


೬೦೨ 


ಸಂಕೀರ್ಣ ವಚನ ಸಂಪುಟ : ಮೂರು 


೧೮೪೭ 
ನಾನರಿದು ಕಂಡೆಹೆನೆಂದಡೆ ಸ್ವತಂತ್ರಿಯಲ್ಲ . 
ನಿನ್ನ ಭೇದಿಸಿ ಕಂಡೆಹೆನೆಂದಡೆ ವಿಶ್ವಾಸಿಯಲ್ಲ. 
ಈ ಉಭಯದ ತೆರನ ಹೇಳಾ. 
ಚಿತ್ತಶುದ್ಧವಾಗಿ ಕಂಡೆಹೆನೆಂದಡೆ, 
ಆ ಚಿತ್ತವ ಪ್ರಕೃತಿಗೊಳಗುಮಾಡಿದೆ. 
ನಿನ್ನನರಿದು ಭೇದಿಸಿ ಕಂಡೆಹೆನೆಂದಡೆ, 
ಅವರ ಮನದ ಧರ್ಮಕ್ಕೊಳಗಾದೆ. 
ಅಂಧಕ ಅಂಧಕನ ಕೈ ಹಿಡಿದಡೆ, 
ಅವರೆಲ್ಲಿಗೆ ಹೋಗುವರು, ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೮೪೮ 
ನಾನರಿದು ಬಲ್ಲೆನೆಂದು ನುಡಿಯಲೇಕೆ ? 
ಸರಿಗುಡುಗನಾಡುವ ಬಾಲಕರಂತೆ, 
ನಾನೊಡವೆರಸಿ ಹೋಗಿಕೆಡಹಿದೆನೆಂಬತೆ, 
ಅರಿವಿಗೇಕೆ ಗೆಲ್ಲಸೋಲ? 
ಆಕಾಶವ ನೋಡವುದಕ್ಕೆ ತಳ್ಳು ನೂಕೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೪೨೯ || 


|| ೪೩೦ || 


೧೮೪೯ 
ನಾನರಿಯದಿರ್ದಡೆ ಜ್ಞಾನಿಗಳ ಸಂಭಾಷಣೆಯನರಸುತ್ತಿದ್ದೇನೆ. 
ಕಲಿಗಳೊಂದಿಗೆ ಹಂದೆ ಹೋಹಂತೆ, 
ಹೊಳೆಯಲ್ಲಿ ಹೋಹನ ಉಡಿಯ ಹಿಡಿದು ಹೋಹಂತ, 
ಅಂಧಕ ದೃಷ್ಟಿಯವನೊಡನೆ ನಡೆವಂತೆ, 
ಆನು ನಿಮ್ಮ ಶರಣರ ಬೆಂಬಳಿವಿಡಿದೆಯ್ಯುವೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೮೫೦ 
ನಾನಾ ಚಿಹ್ನವಿಚ್ಛಿಹ್ನಂಗಳು ತಲೆದೋರದೆ, 
ನಾನಾ ವೇಷ ಪಾಶ ರೋಷದೋಷ ನಾಶವಾಗಿ, 
ವಿಮಲಾಂಗವಾಗಿಪ್ಪುದು ಶಿವಲಿಂಗಸ್ಥಲ. 
ಫಲಭೋಗಭೋಜ್ಯಂಗಳು ನಿವೃತ್ತಿಯಾಗಿ, 
ಕಾಮ ಲೋಭಮೋಹ ಮದ ಮತ್ಸರಂಗಳಲ್ಲಿ ನಿರತನಾಗಿ , 


|| ೪೩೧|| 


ಮೋಳಿಗೆ ಮಾರಯ್ಯನ ವಚನ 


೬೦೩ 


ಹಸಿವುಕ್ರೋಧತೃಷೆ ವ್ಯಸನಂಗಳಲ್ಲಿ ಅಲಕ್ಷಿತನಾಗಿ, 
ಪಾಶಬದ್ಧ ವಿರಹಿತನಾಗಿ, ಗುಣ ಅವಗುಣವ ವಿಚಾರಿಸದೆ, 
ಋಣಾತುರಿಯ, ಮುಕ್ಕಾತುರಿಯ, ಸ್ವಇಚ್ಛಾತುರಿಯಂಗಳಲ್ಲಿ 
ಉಂಬ ಠಾವಿನಲ್ಲಿ ಬದ್ದನಾಗದೆ, 
ಸ್ತುತಿಯಲ್ಲಿ ನಿಲ್ಲದೆ, ನಿಂದೆಯಲ್ಲಿ ಓಡದೆ, ಆ ಉಭಯವ ಒಂದೂ ಅರಿಯದೆ, 
ಸರ್ವಾಂಗಮುಖ ಜಂಗಮವಾಗಿ, 
ಗುರುಲಿಂಗ ಉಭಯಸ್ಥಲ ಗರ್ಭಿಕರಿಸಿ ನಿಂದ, 
ಪರಮವಿರಕ್ತನ ಪಾದಾಂಬುಜವೆ ಮಜ್ಜನವಾಗಿ , ಪ್ರಸಾದವೆ ಸಂಜೀವನವಾಗಿ , 
ಆತನ ನಿಜಸ್ವರೂಪವೆ ಎನ್ನ ಕಂಗಳು ತುಂಬಿ, ಹಿಂಗದಿದ್ದಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೩೨ || 


೧೮೫೧ 
ನಾನಾ ಯೋನಿಯಲ್ಲಿ ತಿರುಗಿ ಬಂದನಾಗಿ ಗುರುವಲ್ಲ . 
ನಾನಾ ಶಿಲೆಯಲ್ಲಿ ರೂಹಿಟ್ಟು ಬಂದುದಾಗಿ ಲಿಂಗವಲ್ಲ . 
ನಾನಾ ಯಾಚಕ ವಿಕಾರದಿಂದ ತಿರುಗುವನಾಗಿ ಜಂಗಮವಲ್ಲ . 
ಜನನರಹಿತ ಗುರು, ಅವತಾರರಹಿತ ಲಿಂಗ, ಮರಣರಹಿತ ಜಂಗಮ . 
ಹೀಗಲ್ಲದೆ ತ್ರಿವಿಧವ ಕಳೆಯಬಾರದು. 
ತ್ರಿವಿಧಕ್ಕೆ ತ್ರಿವಿಧವನಿತ್ತು , ಗುರುವಿನ ಹಂಗ ಮರೆಯಬೇಕು. 
ತ್ರಿವಿಧಕ್ಕೆ ತ್ರಿವಿಧವನಿತ್ತು , ಲಿಂಗದ ಹಂಗ ಮರೆಯಬೇಕು. 
ತ್ರಿವಿಧಕ್ಕೆ ತ್ರಿವಿಧವನಿತ್ತು , ಜಂಗಮದ ಹಂಗ ಮರೆಯಬೇಕು. 
ಮೂರರೊಳಗಾದ ಆರು ಕೊಟ್ಟು, ಐದನಿರಿಸಿಕೊಂಡು, 
ಇಪ್ಪತೈದರ ಲೆಕ್ಕದಲ್ಲಿರಿಸಿ, ಐವತ್ತೊಂದು ಬಿಂದುವಿನಲ್ಲಿ ಹೊಂದಿಸಿ, 
ಓಂಕಾರವಪ್ಪ ಪ್ರಣಮವ ಪರಿಣಾಮಿಸಿ, 
ವ್ಯಾಪಾರದ ಲತೆಯ ಬಳ್ಳಿಯ ಬೇರ ಕಿತ್ತು . 
ಪರ್ವಿ ಪ್ರಕಾರದಿಂದ ಉರ್ವಿಯ ಸುಮುತ್ತಿ ಬೆಳೆದ 
ಚಿತ್ರ ಬಿದಿರಿನ ನಡುವಿದ್ದ ಹುತ್ತದ ಬಹುಮುಖದ ಸರ್ಪನ ಹಿಡಿದು , 
ಕಾಳೊರಗನಂ ಬೇರು ಮಾಡಿ, 
ಲೀಲೆಗೆ ಹೊರಗಾಗಿ ಭಾಳಲೋಚನನಂ ಕೀಳುಮಾಡಿ, 
ಬಾಲೆಯರ ಬಣ್ಣಕ್ಕೆ ಸೋಲದೆ, ಕಾಳುಶರೀರವೆಂಬ ಒತ್ತರಂಗೊಳ್ಳದೆ, 
ಗತಿ ಮತಿ ಗುಣ ಸಂಸರ್ಗ ವಿಪಿನ ಕಂಟಕಕ್ಕೊಳಗಾಗದೆ, 
ಪಿಂಡಪ್ರಾಣದ ವಾಯುಸಂಚಾರಕ್ಕೀಡುಮಾಡದೆ, 
ಅರಿದೆನೆಂಬುದಕ್ಕೆ ಕುರುಹಿಲ್ಲದೆ, ಕುರುಹಿಗೆ ಅವಧಿಗೊಡಲಿಲ್ಲದೆ, 


೬೦೪ 


ಸಂಕೀರ್ಣ ವಚನಸಂಪುಟ : ಮೂರು 


ಹುಸಿ ಮಸಿಯ ಮಣಿಮಾಡದಲ್ಲಿ ಒರಗದೆ, 
ಪರಿಣಾಮವೇ ಪಥ್ಯವಾಗಿ, ಅಂತರಂಗಶುದ್ದಿ ಪರಿಪೂರ್ಣವಾಗಿ ನಿಂದು, 
ಸಂಸಾರಕ್ಕೆ ಸಿಕ್ಕದೆ, ನಿಂದ ನಿಜ ತಾನಾಗಿ ಲಿಂಗೈಕ್ಯವು. 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ 
ಸರ್ವಾಂಗದಲ್ಲಿ ನಿರ್ಲಿಪವಾದುದೇ ] ಶರಣಸ್ಥಲ. 

|| ೪೩೩ || 


೧೮೫೨ 


ನಾನಾ ವರ್ಣವ ನೀರುಂಡು, 
ಆ ವರ್ಣ ನೀರೆರಡಿಲ್ಲದೆ ಅವಗವಿಸಿದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗನೊಡಗೂಡಿರಬೇಕು. 

|| ೪೩೪|| 
೧೮೫೩ 
ನಾನಾ ಸಾರಂಗಳ ಸವಿಯ , ಆ ಸಾರ ಅರಿಯಬಲ್ಲುದೇ , 
ಸವಿಸ್ತಾರವ ಬಲ್ಲವನಲ್ಲದೆ ? 
ನಾನಾ ಘಟಪಟವ ಆ ಘಟಪಟಂಗಳು ಬಲ್ಲವೆ, ಇದಿರಿಟ್ಟವಲ್ಲದೆ ? 
ತಾ ನೋಡುವಲ್ಲಿ ನಾನಾ ಛಾಯಂಗಳು ದರ್ಪಣದಲ್ಲಿ ಒಪ್ಪುವಂತೆ, 
ಆ ದರ್ಪಣಕ್ಕೆ ತನ್ನ ಮುಖಕ್ಕೆ ದೃಷ್ಟವುಂಟೆ ? 
ಆ ನೆನಹಿಂಗೆ ಇಷ್ಟ, ಆ ಇಷ್ಟಕ್ಕೆ ಈ ಗುಣದೃಷ್ಟ, 
ಇಂತೀ ಪ್ರಾಣಲಿಂಗಿಯ ಕೂಟ, ಮೇಲೆ ಐಕ್ಯಾನುಭಾವಿಯ ಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದೊಳಗಿನಾಟ. 

|| ೪೩೫ || 
೧೮೫೪ 
ನಾನಾ ಸ್ಥಲಂಗಳ ಮಾತಿನ ಮಾಲೆಯಲ್ಲಿ , 
ನಿತ್ಯ ಅನಿತ್ಯವೆಂಬ ಮಾತ ಬಣ್ಣಿಸಿ ನುಡಿವಲ್ಲಿ , ಅದೇತರ ಸ್ವಲ ? 
ಕಾಮದಲ್ಲಿ ಕಂದಿ ,ಕ್ರೋಧದಲ್ಲಿ ಬೆಂದು, 
ನಾನಾ ಲೋಭಮೋಹಂಗಳಲ್ಲಿ ಸಲೆಸಂದು ಸಾವು , 
ಭಾವದ ಭ್ರಮೆಯಡಗದೆ, ಜೀವವಿಕಾರ ಹಿಂಗದೆ, 
ಕೂರಲಗಿನ ಒಪ್ಪದಂತೆ, ಕಣ್ಣಿಗೆ ನೋಟ, ಘಟ ಅಸುವಿಂಗೆ ಓಟ. 
ಆ ಅಸಿಯ ಘಾತಕತನದಂತೆ, ಇವರ ಭಾವಕ್ಕೆ ಭಕ್ತರೆನಲಾರೆ, 
ಜ್ಞಾನಕ್ಕೆ ಗುರುವೆನಲಾರೆ, ಸದ್ಭಾವಕ್ಕೆ ಜಂಗಮವೆನಲಾರೆ . 
ಎಂದಡೆ ಎನಗದು ಬಂಧನವಲ್ಲ , ಅದು ಕಾಯ ಜೀವದ ಭೇದ. 
ಅದು ಸ್ಟಾಣು ರಜ್ಜು , ಎಣ್ಣೆ ಉರಿಯೋಗದ ಕೂಟ. 
ಆ ಗುಣ ಒಂದೂ ತೋರದೆ, ಬೆಳಗೆಂಬ ನಾಮವಡಗಿತ್ತು . 


ಮೋಳಿಗೆ ಮಾರಯ್ಯನ ವಚನ 


೬ಂ 


* 


ಇಂತೀ ಉಭಯ ಭಿನ್ನವಾದಲ್ಲಿ , 
ಎನ್ನ ಮರವೆ ನಿನ್ನ ಕೇಡು, ನಿನ್ನ ಮಲ ಎನ್ನ ಕೇಡು. 
ಅದು ದೃಕ್ಕು ಬೊಂಬೆಯಂತೆ, 
ನಿಶ್ಚಯವಾದಲ್ಲಿ ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೮೫೫ 
ನಾನಾ ಸೃಲಂಗಳ ಹೊಲಬಿನಹೊಲನ ವಿಚಾರಿಸುವಲ್ಲಿ 
ಸುಖದುಃಖವೆಂಬ ಉಭಯವುಂಟು. 
ತಾನರಿದಲ್ಲಿ , ನಡೆನುಡಿ ಸಿದ್ಧಾಂತವಾದ , ಇಹಪರಸುಖ . 
ಭಾವಕ ಪರಿಭ್ರಮಣದಿಂದ, ಯಾಚಕ ಮಾತುಗಂಟತನದಿಂದ , 
ವಸುಭಾವದ ನಿಹಿತವನರಿಯದೆ, ವಾಗ್ವಾದಕ್ಕೆ , 

ಗೆ ಲಕ್ಕೆ ಹೊರುವಲ್ಲಿ, 
ಇಹಪರ ಉಭಯದಲಿಗೆ ದುಃಖ . 
ಇಂತೀ ಸೃಲಂಗಳ ಗರ್ಭಿಕರಿಸಿ , ಆರುಸ್ಥಲವ ಅಲ್ಲಾ ಎನ್ನದೆ, 
ಮೂರುಸ್ಥಲ ಇಲ್ಲಾ ಎನ್ನದೆ, ಬೇರೊಂದು ಸೃಲವುಂಟೆಂದು ಊರಲಕ್ಕೆ ದೂರದೆ, 
ಆರಾರ ಅರಿವಿನಲ್ಲಿ , ಆರಾರ ಸೃಲಂಗಳ , ಆರಾರ ಕ್ರೀ ನೇಮಂಗಳ ಇಪ್ಪ 
ವಿಶ್ವಾಸಕ್ಕೆ ತಪ್ಪದಿಪ್ಪ ಆ ವಸ್ತುವ, 
ಬೇರೊಂದು ಲಕ್ಷಿಸಿ, ಕಟ್ಟಗೊತ್ತಿಂಗೆ ತರವಲ್ಲ . 
ದೃಷ್ಟವಲ್ಲಾ ಎಂದು ಇದಿರಿಂಗೆ ಹೇಳಲಿಲ್ಲ . 
ತನ್ನ ಭಾವ ನಿಶ್ಚಯವಾದಲ್ಲಿ , ನಿಃಕಳಂಕ ಮಲ್ಲಿಕಾರ್ಜುನ ಹುಟ್ಟುಗೆಟ್ಟ || ೪೩. ೭ || 

೧೮೫೬ 
ನಾನು ನೀನೆಂಬ ಉಭಯವ ಭೇದಿಸಿ ಹೊರಲೇಕೆ, 
ವಸ್ಸು ತಾನಾದ ಮತ್ತೆ ? 
ಇಷ್ಟವನರಿಯದೆ ಆತ್ಮತೇಜಕ್ಕೆ , ಮಾತಿನ ಘಾತಕಕ್ಕೆ , 
ತಮ್ಮ ಪ್ರಖ್ಯಾತದ ಧಾತು ಕುಂದಿತೆಂದು 
ಮಾತಿಗೆ ಮಾತ ನುಡಿದು, ಗೆಡ್ಡೆಹೆನೆಂಬ ಪಾಷಂಡಿಗಳಿಗೇಕೆ 
ಸುಚಿತ್ಯ ಸಮ್ಮಜ್ಞಾನ, ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೮೫೭ 
ನಾನೆಂಬುದನರಿದಲ್ಲಿಯೇ ಅರಿವನೊಳಕೊಂಡುದು. 
ಆ ಅರಿವು ಐಕ್ಯವಾದಲ್ಲಿಯೇ ಗುರುವ ಭಾವಿಸಲಿಲ್ಲ . 
ಆ ಗುರು ಐಕ್ಯವಾದಲ್ಲಿಯೆ ಲಿಂಗವನರಿದುದು. 
ಆ ಜಂಗಮ ಐಕ್ಯವಾದಲ್ಲಿಯೆ ತ್ರಿವಿಧವ ಮರೆದುದು. 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಲಿಂಗ ಐಕ್ಯವಾದಲ್ಲಿಯೆ ಜಂಗಮವ ಮರೆದುದು. 
ತ್ರಿವಿಧವ ಮರೆದಲ್ಲಿಯೆ ತನ್ನ ಮರೆದುದು. 
ತನ್ನ ಮರೆದಲ್ಲಿಯೆ ಇದಿರಿಟ್ಟುದನರಿದುದು. 
ಮತ್ತೆ ಅರಿದು ಮರೆಯಲಿಲ್ಲ , ಮರದು ಅರಿಯಲಿಲ್ಲ . 
ತೆರಹಿಲ್ಲವಾಗಿ ಭಾವಿಸಿ ಕಂಡೆಹೆನೆಂಬ ಭ್ರಮೆಯೆಲ್ಲಿಯದೊ ? 
ಪೂಜಿಸಿ ಕಂಡೆಹೆನೆಂಬ ಕ್ರೀ ಎಲ್ಲಿಯದೊ ? 
ಹೂಬಲಿದು ಕಾಯಾಗಬೇಕಲ್ಲದೆ ಕಾಯಿ ಬಲಿದು ಹೂವಾಗಬಲ್ಲುದೆ ? 
ಹಣ್ಣು ಬಲಿದು ಬಣ್ಣವಹುದಕ್ಕೆ ಮೊದಲೆ, ಕೊಂಬು ಮುರಿಯಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಐಕ್ಯವಾದ ಶರಣಂಗೆ. 

| ೪೩೯ || 


೧೮೫೮ . 


ನಾನೇಕೆ ಬಂದೆ ಸುಖವ ಬಿಟ್ಟು ? 
ಬಂದುದಕ್ಕೆ ಒಂದೂ ಆದುದಿಲ್ಲ . 
ಸಂಸಾರದಲ್ಲಿ ಸುಖಿಯಲ್ಲ , ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ . 
ಸಿಕ್ಕಿದೆ ಅರ್ತಿಗಾರಿಕೆಯೆಂಬ ಭಕ್ತಿಯಲ್ಲಿ . 
ದಾಸಿಯ ಕೂಸಿನಂತೆ ಒಡವೆಗಾಸಮಾಡಿ, 
ಗಾಸಿಯಾದೆ ಮನೆಯೊಡೆಯನಕೈಯಲ್ಲಿ . 
ಈ ಭಾಷೆ ಇನ್ನೇಸು ಕಾಲ, ನಿಃಕಳಂಕ ಮಲ್ಲಿಕಾರ್ಜುನಾ ? || ೪೪೦ || 

೧೮೫೯ 
ನಾ ಬಾಹಾಗ ಎನ್ನ ಗುರು ಮೂರು ರತ್ನವ ಕೊಟ್ಟ . 
ಅವ ನಾನೊಲ್ಲದೆ ಒಂದ ಬ್ರಹ್ಮಂಗೆ ಕೊಟ್ಟೆ. 
ಒಂದ ವಿಷ್ಣುವಿಗೆಕೊಟ್ಟೆ, ಒಂದ ರುದ್ರಂಗೆಕೊಟ್ಟೆ. . 
ಆ ಕೊಟ್ಟುದನು ಬ್ರಹ್ಮ ಬೆಗಡವನಿಕ್ಕಿ ಪವಣಿಸಿ ಕಟ್ಟಿದ. 
ಅದ ವಿಷ್ಣು ಕುಂದಣದಲ್ಲಿ ಕೀಲಿಸಿ ಮುಂಗೈಯಲ್ಲಿಕ್ಕಿದ. 
ಮತ್ತೊಂದವನಾ ರುದ್ರನೊಡೆದು ಬೆಳಗ ಬಯಲು ಮಾಡಿದ. 
ಇಂತೀ ಮೂವರು ರತ್ನದ ಹಂಗಿಗರಾದರು . 
ಅವರ ಹಂಗನೂಲ್ಲದ ಸಂದೇಹ ಬಿಡಲಾರದೆ, 
ಬಂದ ಬಂದ ಯೋನಿಯಲ್ಲಿ ಸಂದಿಲ್ಲದೆ ತಿರುಗಲಾರದೆ, ನೊಂದೆನಯ್ಯಾ . 
ಬ್ರಹ್ಮನ ಬಲೆಯಲ್ಲಿ ಸಿಲುಕಿ , ವಿಷ್ಣುವಿನ ಬಂಧನದಲ್ಲಿ ಕಟ್ಟುವಡೆದು, 
ರುದ್ರನ ಹಣೆಗಿಚ್ಚಿನಲ್ಲಿ ಉರಿಯಲಾರದೆ, ಹಾರಿದೆನಯ್ಯಾ ಕೇಡಿಲ್ಲದ ಪದವ. 
ಗುರುವಿನ ಹಂಗ ಬಿಟ್ಟೆ , ಅಡಿಗಡಿಗೆ ಏಳಲಾರದೆ. 


ಮೋಳಿಗೆ ಮಾರಯ್ಯನ ವಚನ 


೬೦೭ 


ಲಿಂಗದ ಹಂಗ ಬಿಟ್ಟೆ , ಮಜ್ಜನಕ್ಕೆರೆದ ಹಾವಸೆಗಾರದೆ. 
ಜಂಗಮದ ಹಂಗ ಬಿಟ್ಟೆ, ಸಂದೇಹದಲ್ಲಿ ಸಾಯಲಾರದೆ. 
ಇವರಂದ ಒಂದೂ ಚಂದವಿಲ್ಲ . 
ಅಭಂಗ ನಿರ್ಲಿಪ, ನಿಃಕಳಂಕ ಮಲ್ಲಿಕಾರ್ಜುನಂಗೆ. 


|| ೪೪೦ || 


೧೮೬೦ 
ನಾರಿ ಸುತ್ತನಾರೈಕೆಗೊಂಬವನ ಬೇರಿನ ಬಿಲ್ಲ ನುಂಗಿತ್ತು . 
ಬಿಲ್ಲಿನ ಬಾಗಿನಲ್ಲಿ ಇವರೆಲ್ಲರೂ ಸಿಕ್ಕಿದರು. 
ಬಿಲ್ಲಿನ ನಾರಿಯನಿಲಿ ಬಂದು ಕಡಿಯಲಾಗಿ, 
ನಾರಿ ಜಾರಿತ್ತು , ಬಿಲ್ಲು ಮುರಿಯಿತ್ತು. 
ಬಿಲ್ಲಿನೊಳಗಾಡುವ ಜೊಲ್ಲೆ ಹಸರವೆಲ್ಲಿಯೂ ಇಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೪೨ || 
೧೮೬೧ 
ನಾಲ್ಕು ಯುಗವುಕೂಡಿ ಇಪ್ಪತ್ತೊಂದುವೇಳೆ ತಿರುಗಿದಡೆ, 
ಇಂದ್ರಂಗೆ ಮರಣ, ಬ್ರಹ್ಮಂಗೊಂದು ದಿನ. 
ಅಂಥಾ ಬ್ರಹ್ಮರು ಸಹಸ್ರ ಕೂಡಿದಡೆ, ವಿಷ್ಣುವಿಂಗೆ ಪರಮಾಯು. 
ಅಂಥಾ ವಿಷ್ಟು ಕೋಟಿಕೂಡಿದಡೆ ರುದ್ರಂಗೊಂದು ಜಾವ. 
ಅಂಥಾ ರುದ್ರರು ಏಕದಶಕೋಟಿಕೂಡಿದಡೆ, ಈಶ್ವರಂಗೆ ಎರಡು ಜಾವ. 
ಅಂಥಾ ಈಶ್ವರರು ದ್ವಾದಶರು ಕೂಡಿದಡೆ, ಸದಾಶಿವಂಗೊಂದು ಜಾವ. 
ಅಂಥಾ ಸದಾಶಿವರು ಒಂದುಕೋಟಿಕೂಡಿದಡೆ, ಮಹಾಪ್ರಳಯವಹುದು. 
ಅಂಥಾ ಪ್ರಳಯ ಹದಿನೆಂಟು ಕೂಡಿದಡೆ, ಮಹಾ ಅಂಧಕಾರವಹುದು. 
ಅಂಥಾ ಅಂಧಕಾರ ಸಂದಿಲ್ಲದೆ ತಿರುಗುವಲ್ಲಿ , ಬಯಲು ಬರಿದಹುದು. 
ಅಲ್ಲಿಂದಾಚೆ ನೀವೆ ಬಲ್ಲಿರಿ, ನಾನರಿಯೆ . 
ಸೊಲ್ಲಿಂಗತನಪ್ರಮಾಣನಗೋಚರ ಘನವು, 
ನಿಃಕಳಂಕ ಮಲ್ಲಿಕಾರ್ಜುನ. 

| ೪೪೩ || 
೧೮೬೨ 
ನಿನಗೆ ಮಜ್ಜನವ ಮಾಡುವಲ್ಲಿ , ನಾ ಮಲದೇಹಿ, ನೀ ನಿರ್ಮಲದೇಹಿ. 
ನಿನಗೆ ಪೂಜೆಯ ಮಾಡುವಲ್ಲಿ , ನಾ ಕರ್ಮಜೀವಿ, ನೀ ಪುಣ್ಯಜೀವಿ. 
ನಿನಗೆ ಗಂಧವ ಹೂಸುವಲ್ಲಿ , ನಾ ದುರ್ಗುಣ ಜೀವಿ, ನೀ ಸುಗಂಧ ಭಾವಿ . 
ನಿನಗೆ ಅಕ್ಷತೆಯನಿಕ್ಕುವಲ್ಲಿ , ನಾ ಲಕ್ಷಿತ, ನೀ ಅಲಕ್ಷಿತ. 
ನಿನಗೆ ಧೂಪವನಿಕ್ಕುವಲ್ಲಿ , ನಾ ಭಾವಿತ, ನೀ ನಿರ್ಭಾವಿತ. 


does 


ಸಂಕೀರ್ಣ ವಚನಸಂಪುಟ : ಮೂರು 


ನಿನಗೆ ದೀಪವನೆತ್ತುವಲ್ಲಿ , ನಾ ಜ್ಯೋತಿ, ನೀ ಬೆಳಗು. . 
ಇಂತೀ ಭಾವಂಗಳಲ್ಲಿ ಭಾವಿಸಿ ಕಂಡೆಹೆನೆಂದಡೆ, 
ಭಾವಕ್ಕೆ ಅಗೋಚರನಾಗಿಪ್ಪ . 
ನಿನ್ನನರಿವುದಕ್ಕೆ ತೆರನಾವುದೆಂದಡೆ, ಗುರುವಿಂಗೆ ತನು, ನಿನಗೆ ಮನ, 
ಜಂಗಮಕ್ಕೆ ಧನ, ತ್ರಿವಿಧಕ್ಕೆ ತ್ರಿವಿಧವನಿತ್ತು , 
ದಗ್ಗಪಟದಂತೆ ರೂಪಿಗೆ ಹೊದ್ದಿಗೆಯಾಗಿ, 
ಕಲ್ಲಿಗೆ ಹೊದ್ದ ದಿಪ್ಪ ಲಿಂಗ ಸದ್ಭಕ್ತನ ಸ್ಥಲ. 
ಆ ಭಕ್ತನಲ್ಲಿ ತಪ್ಪದಿಪ್ಪೆ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೪೪ || 


೧೮೬೩ 


ನಿನ್ನ ಇರವು, ನಿನ್ನನರಿವಿನ ಇರವು ಮೃತ್ತಿಕೆಯ ಚಕ್ರದಂತೆ, 
ನಿನ್ನನರಿವಿನ ಇರವು ತರುಸಾರದ ಹೇಮದಾಶ್ರಯದಂತೆ, 
ನಿನ್ನನರಿವಿನ ಇರವುಲೋಹದವಯ ಸಂಗದಂತೆ, 
ಇದಾರಿಗೂ ಅಸಾಧ್ಯ ನೋಡಾ. 
ಅಸಮಾಕ್ಷ ಅನಾಮಯ ನೀನೇ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೪೫ || 

೧೮೬೪ 
ನಿನ್ನನರಿತು ಅರಿದೆನೆಂದಡೆ, 
ನಾ ಕುದಕೊಮ್ಮೆ , ನೀ ಮದ್ದಿನ ಗುಳಿಗೆ, 
ನಿನ್ನನರಿತು ನೆರೆದಿಹೆನೆಂದಡೆ, ನೀ ಹೆಣ್ಣು , ನಾ ಗಂಡು. 
ಸಾಕು , ಬಲ್ಲಹರ ಮಾತು ಬಿಡು, 
ನಿನ್ನದು ನೀತಿಯಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. .. || ೪೪೬ || 

೧೮೬೫ 
ನಿನ್ನನರಿವುದಕ್ಕೆ ಹೊನ್ನು ಹೆಣ್ಣು ಮಣ್ಣೆಂಬ 
ಸನ್ನೆಯ ತೊರೆಯ ಹಾಯಬೇಕು. 
ಆ ಮೂರನರಿವಲ್ಲಿ , ಮರೆದು ಹಿಡಿವಲ್ಲಿ , ಅರಿದು ಬಿಡುವಲ್ಲಿ , 
ಆ ಉಭಯದ ಒಡಲು ಹರಿದು, ತೋರಿಕೆ ನಷ್ಟವಾಗಿ ನಿಂದವಂಗಲ್ಲದೆ, 
ನಿನ್ನ ಚರಣದ ಬಾಗಿಲ ಬಾದಳವನೇರಬಾರದು. 
ಅದಕ್ಕೆ ಸನ್ನೆಗಟ್ಟಿಗೆಯೆ ಚೆನ್ನ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೪೭ || 

೧೮೬೬ 
ನಿನ್ನಿಂದ ನಾ ಭವಸಾಗರವ ಗೆದ್ದೆಹೆನೆಂದಡೆ, 
ಭಕ್ತರಿಗೆ ನೀನೇರುವ ಹರುಗೋಲವೆ ? 


ಮೋಳಿಗೆ ಮಾರಯ್ಯನ ವಚನ 


೬೦೯ 


ನಿನ್ನ ಮರೆಯಲ್ಲಿ ಇದ್ದೆಹೆನೆಂದಡೆ, ಕರದಲ್ಲಿ ] [ಕಡ್ಡಾ] ಯವೆ ? 
ಚಿನ್ಮಯ ನೀನಾಗಿ, ತನ್ಮಯ ನಾನಾಗಿ ಭಿನ್ನಭಾವಿಯಾದಲ್ಲಿ , 
ನೀನಾರು, ನಾನಾರು ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೪೪೮|| 
೧೮೬೭ 
ನಿಮಿತ್ತ ಶುಭಸೂಚನೆಯ ಬಿನ್ನಪವನವಧರಿಸು. 
ಅತಿಥಿಯ ಮಸ್ತಕ ತಾಗಿ, 
ಶೂನ್ಯಸಿಂಹಾಸನದ ಫಳಹರಂಗಳೆಲ್ಲವೂ ಅಲ್ಲಾಡುವುದ ಕಂಡೆನಯ್ಯಾ . 
ಮುತ್ತಿನಾರತಿಯ ಮುಂದೆ ಹಿಡಿದುಕೊಂಡು, 
ಮುಕ್ತಿವನಿತೆಯರು ನಿತ್ಯನಿರಂಜನಂಗೆ ನಿವಾಳಿಸುವುದ ಕಂಡೆನಯ್ಯಾ . 
ಇದರಿಂದ, ನಿಃಕಳಂಕ ಮಲ್ಲಿಕಾರ್ಜುನದೇವರು ಬಾರದಿರ್ದಡೆ, 
ನೀನಾದಂತೆ ಅಹೆನು, ಕಟ್ಟು ಗುಡಿಯ ಸಂಗನಬಸವಣ್ಣಾ . 

| ೪೪೯ || 
೧೮೬೮ 
ನಿರ್ಘಟದಲ್ಲಿ ಘಟ ಹುಟ್ಟಿ , ಪ್ರಕಟಿಸುವುದ ಕಂಡೆ. 
ನಿರ್ವಿಕಳತೆಯಲ್ಲಿ ವಿಕಳತೆ ಹುಟ್ಟಿ , ಉಭಯಗತಿಗೆಟ್ಟವರ ಕಂಡೆ . 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆ ಹೋದವರ ಕಂಡೆ]. ||೪೫೦ || 

೧೮೬೯ 
ನಿರವಯಲಿಂಗ ಲೀಲೆಗೆರೂಪಾಯಿತ್ತೆಂದು ನುಡಿವರು, 
ಬಯಲು ರೂಪಾದ ಪರಿಯಿನ್ನೆಂತೊ ? 
ಮೊದಲುಗೆಟ್ಟು ಲಾಭನರಸುವ ಪರಿಯಿನ್ನೆಂತೊ ? 
ರೂಪಿಂಗೆ ಬಂದುದು ನಿರೂಪವಾದ ಮತ್ತೆ ? ರೂಪಿಂಗೆ ಈಡಪ್ಪುದೆ? 
ಇದು ಕಾರಣ , ತಮ್ಮಲ್ಲಿರ್ದ ಜ್ಞಾನವ ತಾನರಿಯದೆ, 
ತಾವು ಹಿಡಿದಿರ್ದ ಲಿಂಗದ ಆದಿ, ಅಳಿ ಉಳಿವ ಉಭಯವ ಭೇದಿಸಲರಿಯದೆ, 
ಜ್ಞಾನವ ಸಾಧಿಸಲರಿಯದೆ, ಸಾಧ್ಯರೆಂತಾದಿರೊ ? 
ಆ ಸಾಧ್ಯ , ನಿರುಪಮ ನಿರವಯ ಪರಂಜ್ಯೋತಿಲಿಂಗವ 
ಕುರುಹಿಡುವ ಪರಿಯಿನ್ನೆಂತೊ ? 
ಕುರುಹಿನ ಮರೆಯೊಳಗಿಪ್ಪ ವಸ್ತುವ ಕಾಬ ತರ ಇನ್ನಾವುದೊ ? 
ಇವೆಲ್ಲವೂ ಮರವೆಯ ಮಾತಲ್ಲದೆ, ಬರಿಯ ಹೋರಟೆಗೆ ಬಲ್ಲವರಲ್ಲವೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೫೧ || 


೬೧೦ 


ಸಂಕೀರ್ಣ ವಚನಸಂಪುಟ : ಮೂರು 


೧೮೭೦ 
ನಿರುಪಾಧಿಭಕ್ತಂಗೆ ನಿರಂಜನ ಜಂಗಮ , ನಿರವಯ ಅಭೇದ್ಯ ಲಿಂಗ, 
ಆ ಲಿಂಗದ ಸ್ವರೂಪವು ಜಂಗಮ , ಆ ಜಂಗಮವೆ ಲಿಂಗ, 
ಆ ಲಿಂಗಜಂಗಮವ ಹೃತ್ಕಮಲ ಮಧ್ಯದಲ್ಲಿ 
ನಿಜಾನಂದಸ್ವರೂಪನಾಗಿ ಇಂಬಿಟ್ಟುಕೊಂಡಿಪ್ಪ ಮಹಾಭಕ್ತಂಗೆ 
ನಮೋ ನಮೋ , ನಿಃಕಳಂಕ ಮಲ್ಲಿಕಾರ್ಜುನಾ. . 

- || ೪೫೨|| 
೧೮೭೧ 
ನಿಶ್ಚಟ ಭಾಷೆಯ ನುಡಿದ ಮತ್ತೆ , ರಣದಲ್ಲಿ ವಾಸಿಗೆ ಸಾಯಲೇಬೇಕು. 
ಈಶಲಾಂಛನವ ಹೊತ್ತು ಮತ್ತೆ , ಸತ್ಯದ ವಾಸಿಗೆ ಸಾಯದ 
ವೇಷಧಾರಿಗಳವರೇತಕ್ಕೆ ಬಾತೇ , ನಿಃಕಳಂಕ ಮಲ್ಲಿಕಾರ್ಜುನಾ ? | ೪೫೩ || 


೧೮೭೨ 
ನಿಷ್ಠೆಯ ಹರಿದು ಭಕ್ತಿಯೆಂಬ ತೂರ್ಯದಲ್ಲಿ ಸಿಲ್ಕಿ ಸಾಯದೆ, 
ವಿರಕ್ತಿಯಿಂದ ಕರಿಗೊಂಡು ಮಾಡುವ ಸದಾನಂದನ ಇರವು 
ಹೇಗಿರಬೇಕೆಂದಡೆ : 
ಬಂದುದನೊಲ್ಲೆನ್ನದೆ, ಬಾರದುದಕ್ಕೆ ಬಯಸದೆ, ಮಾಟದಲ್ಲಿ ಮನ ಸಂದೇಹಿಸದೆ, 
ಜಗದಲ್ಲಿ ಸುಳಿವ ಆಟದವರ ನೋಡುತ್ತ , 
ಉಣಬಂದವರಿಗಿಕ್ಕಿ , ಬೇಡ ಬಂದವರಿಗೆ ಕೊಟ್ಟು, 
ಆರೂಢರನರಿದುಶೋಧಿಸಿ ಮಾಡುವುದು. 
ನಿಷ್ಪತ್ತಿ ನಿರವಯ ಭಕ್ತನ ಯುಕ್ತಿ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೫೪ || 

- ೧೮೭೩ 
ನೀತಿಗೆ ನೀತಿ, ಜಾತಿಗೆ ಜಾತಿ ಭೇದವನರಿದು, 
ಕೂಟಕ್ಕೆ ಕೂಟ,ಕ್ಷೀರಕ್ಕೆ ಕ್ಷೀರಕೂಡಿದಂತಿರಬೇಕು. 
ವಾರಿಯ ವಾರಿ ಕೂಡಿದಂತಿರಬೇಕು. 
ಇದು ಜ್ಞಾನಿಗಳ ಮಹಾಪ್ರಕಾಶದಕೂಟದ ಸುಖ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೮೭೪ 


ನೀನೊಳ್ಳಿಹನೆಂಬೆನೆ ಮನಧರ್ಮವನರಸಿಹೆ . 
ನಾನೊಳ್ಳಿಹನೆಂಬೆನೆ ನೀನೆಲ್ಲಿದ್ದಹನೆಂದರಸಿಹೆ. 
ಕೈದು ಕೈದು ಹಳಚಿದಲ್ಲಿ ಅಲಸಿದುದುಂಟೆ ? 


ಮೋಳಿಗೆ ಮಾರಯ್ಯನ ವಚನ 


೬೧೧ 


ಆ ಅಲಸಿ ಅಸುವಿಂಗಲ್ಲದೆ ಈ ದೆಶೆಯ ಹೇಳಾ, 
ಕುಶಲ ತನ್ಮಯ ನಿಃಕಳಂಕ ಮಲ್ಲಿಕಾರ್ಜುನಾ. . 

|| ೪೫೬ || 
೧೮೭೫ 
ನೀರುಕೂಡಿ[ ದ] ಕ್ಷೀರ ಬೆಂದಲ್ಲದೆ ಮತ್ತಾ 
ನೀರು ಸಾರವರತು ಹೊತ್ತದೆ ಉಳಿದ ಉಳುಮೆಯೆಂತೋ ? 
ಇಕ್ಷುವಿನ ಸಾರ ಅಪ್ಪುವಿನ ಕೂಟದಿಂದ ಪಕ್ವವಾಗಿ, 
ಮತ್ತೆ ಉಳಿದುದು ಸಕ್ಕರೆಯಾದಂತೆ, 
ಎಣ್ಣೆ ನೀರ ಕೂಡಿ ಬೆಂದು, ಬಿನ್ನಾಣದಿ ಮೇಲೇರಿ, 
ಆ ಉಭಯಕ್ಕೆ ಅನ್ಯವಿಲ್ಲದೆ ಬೇರೆಯಾದಂತೆ, 
ಇಂತೀ ಸ್ಥಲವನೆ , ನಿಃಸ್ವಲವಾಗಬೇಕು. 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಪಟ್ಟಲಸಂಪೂರ್ಣ. 

|| ೪೫೭ || 
- ೧೮೭೬ 

ನೀರ ನೆಳಲಿನಲ್ಲಿ ಒಂದು ಆರವೆ ಹುಟ್ಟಿತ್ತು : 
ಅದು ಬೇರಿಲ್ಲದೆ, ಆ ಮರನ ಮೀರುವ ಕೊಂಬಿಲ್ಲದೆ, 
ಕೊಂಬ ಮೀರುವ ಎಲೆಯಿಲ್ಲದೆ, ಎಲೆಯ ಮೀರುವ ಹೂವಿಲ್ಲದೆ, 
ಹೂವ ಮೀರುವ ಕಾಯಿಯಿಲ್ಲದೆ, 
ಇದು ಚೆನ್ನಾಗಿ ತಿಳಿದುನೋಡಿ. 
ಆ ನೀರು ಬೇರ ನುಂಗಿ , ಬೇರು ವೃಕ್ಷವ ನುಂಗಿ, 
ಪರ್ಣ ಕುಸುಮವ ಕೊಂಡು, ಕುಸುಮ ಕಾಯವ ಕೊಂಡು, 
ಕಾಯಿ ಹಣ್ಣನು ಮೆದ್ದ ಭಾವವಳಿಯಿತ್ತು. 
ಇದನಾರು ಬಲ್ಲರು ? ನಿಃಕಳಂಕ ಮಲ್ಲಿಕಾರ್ಜುನಾ, ನೀನೆ ಬಲ್ಲೆ . || ೪೫೮ || 

೧೮೭೭ 
ನೀರ ಹೊಳೆಯಲ್ಲಿ ಹೋಗುತ್ತಿರಲಾಗಿ , ಅಲ್ಲಿ ಒಬ್ಬ ಸತ್ಯು , ಬೇವುತ್ತಿರ್ದ. 
ತಲೆ ಕಾಲು ಬೇಯದು, ಕೈ ಮುರುಟದು, 
ಕಪಾಲ ಸಿಡಿಯದು, ಕೂದಲು ಉಳಿಯಿತ್ತು . 
ಆಕೂದಲ ಮೊನೆಯಲ್ಲಿ ಮೂರುಲೋಕಎಡೆಯಾಡುತ್ತದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೫೯ || 
೧೮೭೮ 
ನೀರಿನ ಮೇಲಣ ತೆಪ್ಪ ಒಪ್ಪವಾಗಿ ಹೋಹುದು 
ತೆಪ್ಪದ ಗುಣವೋ , ಅಪ್ಪುವಿನ ಗುಣವೋ ? ಮೇಲಿದ್ದು ಒತ್ತುವನ ಗುಣವೋ ? 


೬೧೨ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತೀ ಭೇದವ ಭೇದಿಸಿ, ನೀರ ಬಟ್ಟೆಯಲ್ಲಿ ಹೋಹವನ ಯುಕ್ತಿ . 
ಇಷ್ಟದ ಪೂಜೆ, ದೃಷ್ಟದ ನಿಷ್ಟೆ, 
ನಿಷ್ಠೆಯ ಶ್ರದ್ದೆಯ ಸದಮಲದಲ್ಲಿ ತೊಳಗಿ ಬೆಳಗುವ ಬೆಳಗು. 
ಆ ಕಳೆಯೆನ್ನಲ್ಲಿ ಕಾಂತಿ ಕಳೆದೋರೆ, 
ಕರಣಂಗಳ ವೇಷದ ಪಾಶ ಹರಿಗು, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೬೦ || 

೧೮೭೯ 
* ನೀರು ನೆನೆದುದ ಕಂಡೆ. 
ಹೆಚ್ಚದ ಕುಂದದ ವಾರುಧಿ, ವಾರುಣಿಸಿ ಸೋರಿಹೋದುದ ಕಂಡ. 
ಇಂತಿವನಾರಯ್ತು ನೋಡಲಾಗಿ, 
ನೀರು ನೆನೆದುದಿಲ್ಲ , ವಾರುಧಿ ಸೋರಿದುದಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಯೆ ಲೀಯವಾಗಬಲ್ಲಡೆ. || ೪೬೧ || 

- ೧೮೮೦ 
ನೀರು ನೇಣು ಭೂಮಿಯ ತಡಿಯ ಕುಂಭ ಮುಂತಾಗಿ ಬಂದಲ್ಲದೆ, 
ಪಾತಾಳ ಜಲವೆಲ್ಲದು ಧರೆಗೆ. 
ಭಕ್ತಿ ಜ್ಞಾನ ವೈರಾಗ್ಯಂಗಳೆಂಬವು, - 
ಒತ್ತಿ ಬೆಳೆದ ಶರೀರದ ಪೃಥ್ವಿಯ ಪಜ್ಯ ಲ್ಲಿ 
ಹೊಯ್ದ ಉದಕ ಸಾರಾಯವಾಯಿತ್ತು . 
ಸಸಿಗೆ ಸಸಿ ಬೆಳೆದು,ಕೊಯ್ದು ಒಕ್ಕಿ ಒಯ್ದ ಮತ್ತೆ 
ಬಾವಿ ಬಿದ್ದಿತ್ತು , ನೇಣು ಹರಿಯಿತ್ತು, ಕುಂಭ ಒಡೆಯಿತ್ತು, 
ಭೂಮಿ ಹಾಳಾಯಿತ್ತು, ಅಳೆವವ ಸತ್ಯ . 
ಆ ಬತ್ರ ಸಿಕ್ಕಿತ್ತು ಅರಮನೆಯಲ್ಲಿ. 
ಸಿಕ್ಕಿದ ಬತ್ತವನುಂಡು ಮತ್ತರಾದರು, ಮರ್ತ್ಯದವರೆಲ್ಲರೂ ತುತ್ತ ನುಂಗಿದರು. 
ಇತ್ತಲಿದ್ದು ಬದುಕಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೬೨ || 
೧೮೮೧ 
* ನೀರು ಪ್ರಳಯವಾದಲ್ಲಿ ತೋಡಲುಂಟೆ ಬಾವಿಯ ? 
ಆರನರಿತು, ಮೂರ ತಿಳಿದು, ಬೇರೊಂದು ಇದೆಯೆಂದು ಲಕ್ಷಿಸಿದಲ್ಲಿ , 
ಆ ಲಕ್ಷ ನಿರ್ಲಕ್ಷ್ಯವಾಗಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೬೩ || 

೧೮೮೨ 
ನೀರೆಂತು ನೆನೆವುದೆಂದು ಬೆಸಗೊಂಡರೆ, ಹೇಳಬಹುದೆ ಅಯ್ಯಾ ? 
ನಿರಾಳ ನಿರ್ಮಾಯ ಪರಶಿವನಲ್ಲಿ ಐಕ್ಯವಾದ ನಿಜಲಿಂಗೈಕ್ಯನ 
ಉಪಮಿಸಲುಂಟೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೪೬೪ || 


ಮೋಳಿಗೆ ಮಾರಯ್ಯನ ವಚನ 


೬೧೩ 


೧೮೮೩ 
ನೀರೊಳಗಣ ಶಿಲೆಯ ಒಡೆಯರುಗಳೆಲ್ಲರೂ ಕೂಡಿ, 
ಅದ ಊರಿನೆನೆಯಿತ್ತೆಂದಡೆ, ಅದು ಸಾರಾಯವಾಯಿತ್ತೆ ? 
ಮೀರಿದ ಶರಣರೆಲ್ಲರೂ ಕೂಡಿ, 
ಗುರು ಕೊಟ್ಟ ಲಿಂಗವ ಸೇರುವ ಸಾರಾಯವ ಬಲ್ಲರೆ ? 
ಹುತ್ತವ ಬಡಿದಡೆ ಹಾವು ಸತ್ತುದುಂಟೆ ? 
ಇದು ನಿಶ್ಚಯವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೬೫|| 
උතe 
ನೂಲೆಳೆಯ ಗಾತ್ರದ ಮರದಲ್ಲಿ , ಬೆಟ್ಟದ ತೋರದ ಕಾಯಿ ಫಲವಾಯಿತ್ತು. 
ಅದು ಹಣ್ಣಾಗದು, ನೋಡಿರಯ್ಯಾ ಇನ್ನೆಂತೊ ? 
ಏರಬಾರದು ಮರನ, ಕೊಯ್ದು ಹಿಡಿಯಬಾರದು ಕಾಯ. 
ಈ ಭೇದವನರಿದು ಮರನನೇರದೆ, ಕಾಯ ಮುಟ್ಟದೆ, 
ಹಣ್ಣಿನ ರುಚಿಯ ಚೆನ್ನಾಗಿ ಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ತನ್ನಲ್ಲಿ ನಿರ್ಲೆಪಸಂಬಂಧಿ. || ೪೬೬ || 

- ೧೮೮೫ . 
ನೆಟ್ಟ ಲಿಂಗವ ಪ್ರತಿಷ್ಠೆಯೆಂಬರು. 
ಹುಟ್ಟಿದ ಲಿಂಗವ ಸ್ವಯಂಭುವೆಂಬರು. 
ಈ ಉಭಯದಲ್ಲಿ , ಸ್ವಯಂಭು ಪ್ರತಿಷ್ಠೆಯನರಿವುರ್ದವರ ಕಂಡು, 
ಮರ್ತ್ಯದ ಮಹಾಜನಂಗಳು ಹೊತ್ತುಹೊರಲೇಕೆ ? 
ಎನಗೆ ಇಷ್ಟವ ಕೊಟ್ಟ ಗುರು, ಬಟ್ಟೆಯ ಹೇಳಿದುದಿಲ್ಲ . 
ಪೃಥ್ವಿಯೊಳಗಣ ಮುತ್ತರದ ಅಚ್ಚಿಗವ ಬಿಡಿಸಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೬೭ || 
೧೮೮೬ 
ನೆಲ ತಳವಾರನಾದಡೆ, ಕಳ್ಳಂಗೆ ಹೊಗಲೆಡೆಯುಂಟೆ ? 
ಸರ್ವಾಂಗಲಿಂಗಿಗೆ ಅನರ್ಪಿತವುಂಟೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೪೬೮ || 
೧೮೮೭ 
ನೇಮಕ್ಕೊಳಗಾದ ಬ್ರಹ್ಮ , ತಪಕ್ಕೊಳಗಾದ ವಿಷ್ಟು . 
ಜಪಕ್ಕೊಳಗಾದ ರುದ್ರ, ನಿತ್ಯಕ್ಕೊಳಗಾದ ಈಶ್ವರ. 
ಉಪಚಾರಕ್ಕೊಳಗಾದ ಸದಾಶಿವ, ಶೂನ್ಯಕ್ಕೊಳಗಾದ ಪರಮೇಶ್ವರ. 
ಇಂತಿವರೆಲ್ಲರೂ ಪ್ರಳಯಕ್ಕೊಳಗಾದರು , ನಿಃಕಳಂಕ ಮಲ್ಲಿಕಾರ್ಜುನಾ. | ೪೬೯ || 


೬೧೪ 


ಸಂಕೀರ್ಣ ವಚನ ಸಂಪುಟ : ಮೂರು 


೧೮೮೮ 
ನೇಮವ ಮಾಡುವರೆಲ್ಲರೂ ಬ್ರಹ್ಮಪಾಶಕ್ಕೊಳಗಾದರು. 
ನಿತ್ಯವ ಮಾಡುವರೆಲ್ಲರು ವಿಷ್ಣು ಪಾಶಕ್ಕೊಳಗಾದರು. 
ಜಪವ ಮಾಡುವರೆಲ್ಲರು ರುದ್ರಪಾಶಕ್ಕೊಳಗಾದರು. 
ತಪವ ಮಾಡುವರೆಲ್ಲರು ರತಿಪಾಶಕ್ಕೊಳಗಾದರು. 
ಇಂತಿವು ಮೊದಲಾದ ನಾನಾ ಕೃತ್ಯವ ಮಾಡುವ 
ಸಂಕಲ್ಪಜೀವಿಗಳೆಲ್ಲರು ನಾನಾ ಯೋನಿಸಂಭವದಲ್ಲಿ ಬರ್ಪುದಕ್ಕೆ 
ತಮ್ಮ ತಾವೇ ಲಕ್ಷವಿಟ್ಟುಕೊಂಡರು. 
ಅಲಕ್ಷ ಅತೀತ ಅನಾಮಯ ಅಮಲ ಅದ್ವಂದ್ವ 
ಕಾಲಭೇದಚ್ಛೇದನಕುಠಾರ ನಾನಾ ಶಾಸ್ತ್ರ ನಿರ್ಲಿಪ 
ಸಕಲ ಕೃತ್ಯ ಹೇತುದಾವಾನಲ ನಿಃಕಾರಣಮೂರ್ತಿ ಸಹಜಭರಿತಂಗೆ 
ಹಿಡಿಯಲ್ಲಿಲ್ಲಾಗಿ ಬಿಡಲಿಲ್ಲ , ಅರಿಯಲಿಲ್ಲಾಗಿ ಅರಿದೆನೆಂಬ ತೆರನಿಲ್ಲ . 
ಮತ್ತೆ ಕುರುಹಿನಿಂದ ಕಂಡ ಅರಿಕೆ ಇನ್ನೇಕೆ? | 
ಸಿಪ್ಪೆಯ ಕಳೆದು, ಸುಭಿಕ್ಷವ ಸೇವಿಸಿ, ಬಿತ್ತನುಳಿದೆ, 
ನಿತ್ಯವ ಪರಿದು, ಅನಿತ್ಯವ ಕಳೆದು, 
ಮತ್ತೇನು ಎನ್ನದಿರ್ಪುದೆ ಲಿಂಗೈಕ್ಯವು, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೭೦|| 

೧೮೮೯ 
ಪಂಚಭೌತಿಕದಿಂದ ಬಂದ ತನುವಿನಲ್ಲಿ , ಪಂಚಮುಖವನರಿವುದೆ ದೃಷ್ಟ. 
ಸಂಚಿತವ ಹರಿದ ವಸ್ತುವನರಿವುದಕ್ಕೆ , ಸಂಚಾರ ಹಿಂಗಿ ಅರಿವುದೆ ದೃಷ್ಟ. 
ಈ ಉಭಯಸಂಚವನರಿದು ಮುಂಚಬಲ್ಲಡೆ, ಆತನೆ ಲಿಂಗೈಕ್ಯ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೭೧ || 
೧೮೯೦ 
ಪಂಚಮುಖದ ಗಿರಿಯ ಗಹ್ವರದಲ್ಲಿ , 
ಮುಂಚಿದರೆದುವ ಹುಲಿಗಳ ಕಂಡೆ. 
ಆ ಹುಲಿಯೊಂದಕ್ಕೆ ಐದು ಬಾಯಿ . 
ಆ ಬಾಯೊಳಗೆ ಹೊಕ್ಕು ಹುಲಿಯ ಕುಲಗೆಡಿಸಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯಬಲ್ಲಡೆ. 

|| ೪೭೨ || 
೧೮೯೧ 
ಪಟ ಬಾಲಸರವುಕೂಡಿರ್ದಡೇನು ? 
ಸೂತ್ರ ಕಿಂಚಿತ್ತು ತಪ್ಪಿದಡೆ ಖೇಚರತ್ವದಲ್ಲಿ ಆಡಲರಿಯದಂತೆ, 


ಮೋಳಿಗೆ ಮಾರಯ್ಯನ ವಚನ 


೬೫ 


ಹೊರಗಣ ಮಾತಿನಿಂ ಗುರುವೆಂದು ಶರಣೆಂದಡೇನಾಯಿತು ? 
ಕೈಯಲ್ಲಿ ಲಿಂಗವ ಹಿಡಿದುಕೊಂಡು, ಕಣ್ಣಿನಲ್ಲಿ ನೋಡಿ, 
ಮನಮುಟ್ಟದಿರ್ದಡೇನಾಯಿತ್ತು ? 
ಖ್ಯಾತಿ ಲಾಭಕ್ಕೆ ಜಂಗಮಕ್ಕೆ ಧನವಕೊಟ್ಟಡೇನಾಯಿತ್ತು ? 
ಇದು, ಉಸಿರ ಹಿಡಿದಡೆ, ದ್ವಾರಂಗಳೆಲ್ಲವೂ ಮುಚ್ಚುವ ತೆರನಂತೆ, 
ಮಹಾಘನವನರಿದಲ್ಲಿಯೆ ತ್ರಿವಿಧವೂ ಸಮರ್ಪಣ. 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸ್ಟಲನಿರ್ದೆಶ. 

| ೪೭೩ || 
೧೮೯೨ 
ಪಯವಕೂಡಿದ ನೀರಿನಂತೆ, ಮಧುರವಕೂಡಿದ ಅಂಬಸಿಯಂತೆ, 
ತೈಲವಕೂಡಿದ ಉದಕದಂತೆ, 
ನೋಡಿಏರ ಕಾಸಲಿಕ್ಕೆ ಅಲ್ಲಿಯೆ ಅರತಂತೆ, ಸ್ಟಲ ಬೇರಾಗಲಿಲ್ಲ . 
ಆ ಅರಿವುಸ್ಟಲಂಗಳನರಿತು, ಉಭಯ ತಲೆದೋರದಿದ್ದಲ್ಲಿಯೆ 
ನಿಃಕಳಂಕ ಮಲ್ಲಿಕಾರ್ಜುನನು ಷಡುಸ್ಥಲ ಸಂಪೂರ್ಣನು. | ೪೭೪ || 

೧೮೯೩ 
ಪರಬ್ರಹ್ಮವ ನುಡಿಯುತ್ತ , ಪರದ್ರವ್ಯವಕೈಯಾಂತು ಬೇಡುತ್ತ , 
ಮಾತಿನಲ್ಲಿ ಶೂನ್ಯತನ , ಮನದಲ್ಲಿ ಆಶಯೆಂಬ ತೊರೆ 
ಹಾಯಬಾರದೆ ಹರಿವುತ್ತಿದೆ. 
ಮತ್ತೆಂತಯ್ಯ ಪರಬ್ರಹ್ಮದ ಮಾತು ? 
ಇದು ಎನಗೆ ಹೇಸಿಕೆಯಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೭.೫ || 

೧೮೯೪ 
ಪರರ ಕಾಡಿ ಬೇಡಿ ಮಾಡೆಹೆನೆಂಬ ಮೋಡಿಏತಕ್ಕೆ ? 
ಕಾಡಸೊಪ್ಪಾದಡೇನು, ಬೇಡದೆ ಉಂಬ ಆರೂಢಂಗೆ 
ಮೂರಡಿಗೊಮ್ಮೆ ನಮೋ ನಮೋ ಎಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ.|| ೪೭೬|| 

೧೮೯೫ 
ಪರುಷದ ಪುತ್ಥಳಿಯ ಇರವಿನಂತೆ, ಪೃಥ್ವಿಯ ನುಂಗಿದ ಉದಕದಂತೆ, 
ಅನಲ ನುಂಗಿದ ತಿಲದಂತೆ, ವರುಣನ ಕಿರಣ ಕೊಂಡ ದ್ರವದಂತೆ, 
ಇನ್ನೇನನುಪಮಿಸುವೆ ? ಇನ್ನಾರಿಗೆ ಹೇಳುವೆ ? 
ನೋಡುವದಕ್ಕೆ ಕಣ್ಣಿಲ್ಲ , ಕೇಳುವದಕ್ಕೆ ಕಿವಿಯಿಲ್ಲ , 
ಕೀರ್ತಿಸುವದಕ್ಕೆ ಬಾಯಿಲ್ಲ , ಏನೂ ಎಂಬುದಕ್ಕೆ ತೆರಪಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವು. 

| ೪೭೭ || 


೬೧೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೮೯೬ 
ಪಾದತೀರ್ಥವ ಕೊಂಡಲ್ಲಿ ಬ್ರಹ್ಮಂಗೆ ಹೊರಗು. 
ಪ್ರಸಾದವ ಕೊಂಡಲ್ಲಿ ವಿಷ್ಣುವಿಂಗೆ ಹೊರಗು. 
ಮಹದ ಒಳಗನರಿದಲ್ಲಿ ರುದ್ರಂಗೆ ಹೊರಗು. 
ಇಂತೀ ಭಾವಭೇದವನರಿಯದೆ, 
ಹುತ್ತವ ಬಡಿದಡೆ ಸರ್ಪ ಸಾಯಬಲ್ಲುದೆ ? 
ಭಕ್ತರೆಂದಡೆ ಶಿವನೊಪ್ಪುಗೊಂಬನೆ, ನಿಶ್ಚಟರನಲ್ಲದೆ ? 
ನಿಃಕಳಂಕ ಮಲ್ಲಿಕಾರ್ಜುನನವರ ಬಲ್ಲನಾಗಿ ಒಲ್ಲನು. || ೪೭೮ || 

೧೮೯೭ 
ಪಾದೋಕದದಿಂದ ಪದಂ ನಾಸ್ತಿಯಾಗಿರಬೇಕು. 
ಲಿಂಗೋದಕದಿಂದ ಅಂಗ ಮಂಗಳಮಯವಾಗಬೇಕು. 
ಪ್ರಸಾದೋದಕದಿಂದ ಆತ್ಮಭಾವಕ್ಕೆ ಬೀಜವಿಲ್ಲದಿರಬೇಕು. 
ಒಂದನಳಿದು, ಒಂದ ಕಂಡೆಹೆನೆಂದಡೆ, 
ತಾವು ತಾವು ನಿಂದಲ್ಲಿಯೆ ನಿರುತರು. 
ಎನಗಾ ಉಭಯದ ಬಂಧವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೭೯ || 

೧೮೯೮ . 
ಪಾದೋದಕ ಪ್ರಸಾದೋದಕ ಲಿಂಗೋದಕಗಳಲ್ಲಿ , 
ಕೊಂಬ ಕೊಡುವ ಇಂಬಿಡುವ ಭೇದವನರಿಯಬೇಕು. 
ಪಾದೋದಕವ ಲಿಂಗಕ್ಕೆ ಮಜ್ಜನಕ್ಕೆರೆಯಲಿಲ್ಲ . 
ಪ್ರಸಾದೋದಕವ ಸೂಸಲಿಲ್ಲ , ಲಿಂಗೋದಕವ ತನ್ನಂಗಕ್ಕೆ ಕೊಳಲಿಲ್ಲ . 
ಅದೆಂತೆಂದಡೆ: 
ಪಾದಕ್ಕೂ ಲಿಂಗಕ್ಕೂ ಸಂಬಂಧವಿಲ್ಲವಾಗಿ, 
ಆ ಪ್ರಸಾದೋದಕಕ್ಕೂ ಆತ್ಮಕ್ಕೂ ಸಂಬಂಧವಿಲ್ಲವಾಗಿ, 
ಆ ಲಿಂಗೋದಕಕ್ಕೂ ಲಿಂಗಕ್ಕೂ ಸಂಬಂಧವಿಲ್ಲವಾಗಿ, 
ಇಂತೀ ತ್ರಿವಿಧಂಗಳಲ್ಲಿ ಕೊಡಬಲ್ಲಡೆ, ಕೊಳಬಲ್ಲಡೆ, 
ಆದಿ ಆಧಾರವನರಿತು, ಅನಾದಿ ಪೂರ್ವಯುಕ್ತವ ತಿಳಿದು, 
ಗುರುವಾರು ಲಿಂಗವಾರು ಜಂಗಮವಾರೆಂಬುದ ತಿಳಿದು, 
ಪೂರ್ವಉತ್ತರಂಗಳಲ್ಲಿ ನಿಶ್ಚಯಿಸಿ, 
ಪಾದೋದಕವಾರಿಗೆ, ಪ್ರಸಾದೋದಕವಾರಿಗೆ ಲಿಂಗೋದಕವಾರಿಗೆಂಬುದನರಿತು, 
ಮರಕ್ಕೆ ನೀರನೆರೆದಲ್ಲಿ ಬೇರಿಗೋ , ಮೇಲಣ ಕೊಂಬಿಗೋ ? 
ಎಂಬ ಭೇದವ ಕಂಡು, 


ಮೋಳಿಗೆ ಮಾರಯ್ಯನ ವಚನ 


೬೧೭ 


ಗುರುಲಿಂಗಜಂಗಮ ಮೂರೊಂದೆನಬೇಕು. 
ಹೀಗಲ್ಲದೆ ಕಾಬವರ ಕಂಡು ಏಗೆಯು ಮಾಡಿದಡೆ, 
ಅದು ಭವಭಾರಕ್ಕೊಳಗು, ನಿಃಕಳಂಕ ಮಲ್ಲಿಕಾರ್ಜುನಾ. || ೪೮೦ || 

೧೮೯೯ 
ಪಾದೋದಕ ಮಂಡೆಗೆ ಮಜ್ಜನ, ಪ್ರಸಾದೋದಕ ಜಿಹ್ವಗೆ ಭಾಜನ. 
ಲಿಂಗೋದಕ ಅಂಗಕ್ಕೆ ಲೇಪನ. 
ಈ ಮೂರು ಮುನ್ನಿನ ಅನಾದಿಯ ಲಿಂಗ ಸೋಂಕು. 
ಆದಿಯಿಂದ ನೀವೆ ಬಲ್ಲಿರಿ, ನಾನರಿಯೆ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

. .. || ೪೮೧ || 
೧೯೦೦ 
ಪಾಪ ಪುಣ್ಯವಿಲ್ಲವೆಂದು ನುಡಿವ ಕಾಕರ ಮಾತ ಕೇಳಲಾಗದು. 
ಅವರು ಇದಿರಿಗೆ ನಿರಾಶಯ ಹೇಳಿ, 
ತಾವು ಆಶಯೆಂಬ ಪಾಶದಲ್ಲಿ ಕಟ್ಟುವಡೆವ ವೇಷಧಾರಿಗಳ ಕಂಡು, 
ನಾಚಿತ್ತೆನ್ನ ಮನ, ನಿಃಕಳಂಕ ಮಲ್ಲಿಕಾರ್ಜುನಾ. - || ೪೮೨ || 

೧೯೦೧ 
ಪಾಪ ಪುಣ್ಯವೆಂದು ಹೇಳುವಕೂಪರಪ್ಪ ಭಕ್ತರುಕೇಳಿರಣ್ಣಾ , 
ಎನಗೆ ನಾ ಕಾಣದೆ ನಿಂದಿಸುವವನಲ್ಲ , ಕಂಡು ನುಡಿವವಲ್ಲ . 
ಅಂದಗಾರಿಕೆಯಲ್ಲಿ ನುಡಿವವನಲ್ಲ . 
ಉಂಬಾಗ ಜಂಗಮವೆಂದು, ಸಂಜೆಗೆ ಕಳ್ಳನೆಂದು ಹಿಂಗಿ ನುಡಿವನವನಲ್ಲ . 
ವಂದಿಸಿ ನಿಂದಿಸುವ ಸಂದೇಹದವನಲ್ಲ . 
ಎನಗೆ ಅಂದಂದಿಗೆ ನೂರಿಪ್ಪತ್ತು ಸಂದಿತ್ತು . 
ಎನ್ನ ನಿನ್ನ ಬಂಧವ ಹೇಳಿರಣ್ಣಾ . 
ದ್ವಿತೀಯ ಶಂಭು ಬಸವಣ್ಣ ಮೊದಲಾದ ಅಸಂಖ್ಯಾತ ಪ್ರಮಥಗಣಂಗಳು, 
ನೀವುಹೋದಹೊಲಬಿನ ಹಾದಿಯಲ್ಲಿದೆ ಎನಗೊಂದು ಹಾದಿಯಿಲ್ಲ . 
ಬೊಂಬೆಗೆ ಸ್ವತಂತ್ರವಿಲ್ಲ , ಆಡಿಸುವಸೂತ್ರಧಾರಿಗಲ್ಲದೆ. 
ಇದರಲ್ಲಿ ಹುದುಗಿದ, ಇಪ್ಪತೈದರಲ್ಲಿ ಕೂಡಿದ, 
ಒಂದರಲ್ಲಿ ಉಳಿದ, ನಿಜಸಂದಿಯಲ್ಲಿ ನಿಂದು ವಂದನೆಯ ಮಾಡುತ್ತ ಇದ್ದೇನೆ. 
ಇದರಂದವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೪೮೩ || 
೧೯೦೨ 
ಪಿಂಡ ಪಿಂಡಸ್ಥಲ, ಭಾವ ಭಾವಸ್ಥಲ, ಜ್ಞಾನ ಜ್ಞಾನಸ್ಥಲ. 
ಒಂದು ಕೆಂಡದ ಬುಡದಲ್ಲಿ ನಾನಾ ಉರಿ, 


೬೧೮ 


ಸಂಕೀರ್ಣ ವಚನ ಸಂಪುಟ : ಮೂರು 


ದಿಕ್ಕುದಿಕ್ಕಿನಲ್ಲಿ ಹತ್ತಿ ಬೇವುದ ಕಂಡು ಲಕ್ಷಿಸಿದ ಮತ್ತೆ, 
ಒಂದು ಮೂರಾಗಿ, ಮೂರು ಆರಾಗಿ, 
ಇಂತೀ ನಾನಾ ಭೇದಂಗಳ ತಾ ಕಂಡ ಮತ್ತೆ, 
ಬಾಗಿಲವಳಿ ಹೊಳಹಿನಂತೆ ಎನ್ನುವುದು ಒಂದೇ ದಾರಿ. 
ಆ ಭೇದವನರಿತಲ್ಲಿ , ಅಭೇದ್ಯಮೂರ್ತಿ, 
ಏಕಛತ್ರಕ್ಕೆ ನೀವೆ ಅರಸು, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೮೪|| 
೧೯೦೩ 
ಪಿಂಡ ಪಿಂಡಸ್ಥಲವಾದಲ್ಲಿ ಆತ್ಮನೆರಡುಂಟೆ ? 
ಕರಚರಣ ಅವಯವಾದಿಗಳು ಹಲವಲ್ಲದೆ, ಆತ್ಮ ಹಲವುಂಟೆ ? 
ಅದು ಏಕರೂಪು ವರುಣನ ಕಿರಣದಂತೆ. 
ನಿನ್ನ ನೀ ತಿಳಿ, ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ . . 

|| ೪೮೫ || 
೧೯೦೪ 
ಪುಷ್ಪಗಂಧದಂತೆ ಪ್ರಾಣಲಿಂಗಭಾವ. 
ನೀರು ಗಂಧದಂತೆ ಇಷ್ಟಲಿಂಗಭಾವ. 
ಇಂತೀ ನಾಲ್ಕರ ಯೋಗಕೂಡಿದಲ್ಲಿ ಶರಣಸ್ಥಲಭಾವ. 
ಇಂತೀ ಐದರ ಭಾವವ ಅವಗವಿಸಿ ನಿಂದುದು, 
ಐಕ್ಯಸ್ಥಲಂಗೆ ಅವಧಿಗೊಡಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೮೬ | | 

೧೯೦೫ 
ಪೂಜಿಸುವಲ್ಲಿ ಹೂ ನೀರು ಮುಂತಾದ ಷೋಡಶ ಉಪಚರಿಯಕ್ಕೆ ನಿಲ್ಲ . 
ವೇದದ ಕಡೆ, ಶಾಸ್ತ್ರದ ಮೊದಲು, ಪುರಾಣದ ಸುದ್ದಿಯ ಸುಮ್ಮಾನಂಗಳಲ್ಲಿ 
ವಚನದ ರಚನೆಗೆ ನಿಲ್ಲ , ಮಹಾಜ್ಞಾನಿಗಳಲ್ಲಿಯಲ್ಲದೆ. 
ಘಟದಲ್ಲಿ ವೈಭವ, ಆತ್ಮನಲ್ಲಿ ವಿರೋಧ, ಆಚಾರದಲ್ಲಿ ಕರ್ಕಶ. 
ಇಂತೀ ನಿಹಿತಾಚಾರಂಗಳಲ್ಲಿ ನಿರತನಾಗಿ, 
ಕಾಯಕ ಕರ್ಮ, ಜೀವನ ಭಾವ, ಜ್ಞಾನದ ಒಳಗನರಿಯಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೮೭ || 
೧೯೦೬ 
ಪೂಜೆಯ ಮಾಡುವಲ್ಲಿ , ಪುಣ್ಯವನರಿಯದೆ ಮಾಡಬೇಕು. 
ಹೆಣ್ಣು ಹೊನ್ನು ಮಣ್ಣು ಕೊಡುವಲ್ಲಿ , ಹಮ್ಮುಬಿಮ್ಮಿಲ್ಲದಿರಬೇಕು. 
ಎರಡು ತಲೆದೋರದೆ, ಒಂದು ನಾಮ ನಷ್ಟವಾಗಿ, 
ಇಂತಿವ ಕಳೆದುಳಿದ ಮತ್ತೆ ಹೋದಹೋಲಬಿಲ್ಲ . 
ಕೊಟ್ಟು ಕೊಂಡೆಹೆನೆಂಬ ಕೊಳುಮಿಡಿಯಿಲ್ಲ, ನಿಃಕಳಂಕ ಮಲ್ಲಿಕಾರ್ಜುನಾ ||೪೮೮|| 


ಮೋಳಿಗೆ ಮಾರಯ್ಯನ ವಚನ 


೬ರ್೧ 


೧೯೦೭ 
ಪೂಜೆಯಲ್ಲಿ ಮುಕ್ತನೆಂದು ಜ್ಞಾನವ ಮರೆಯಲಿಲ್ಲ. 
ಜ್ಞಾನವನರಿತೆನೆಂದು ಪೂಜೆಯ ಬಿಡಲಿಲ್ಲ . 
[ ಈ ಉಭಯದ] ಭೇದ, ಬೆಳಗಿನಲ್ಲಿ ಉದಯಿಸಿದ ಕಳೆಯಂತೆ , 
ಆ ಕಳೆ ಬೆಳಗನೊಳಕೊಂಡಂತೆ, 
ಉಭಯವಿರಹಿತವಾದಲ್ಲಿ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೮೯ || 
೧೯೦೮ 
ಪೂಜೆಯಿಂದ ತಾ ಪೂಜ್ಯವಂತನಾದಹೆನೆಂದು ಮಾಡುವನ ಇರವು, 
ಹೊಲತಿ ತನ್ನ ಹೊಲೆಯ ಮರೆದು, 
ಶುದ್ದ ನೀರ ಮಿಂದೆನೆಂದು ಕೆಲಬರ ಮುಟ್ಟುವಂತೆ, 
ಆ ವಿಧಿ ನಿಮಗಾಯಿತ್ತು . 
ತ್ರಿಕರಣಶುದ್ಧವಿಲ್ಲದ ಪೂಜೆ[ ಯುವರು 
ಕೆಟ್ಟ ಕೇಡಿಂಗೆ ಇನ್ನೇವೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೪೯೦ || 
೧೯೦೯ 
ಪೂರ್ವತತ್ವ ಬಿಟ್ಟುದು ಭಕ್ತಸ್ಥಲ, 
ಮಧ್ಯದ ಭಾವವ ಬಿಟ್ಟುದು ಮಾಹೇಶ್ವರಸ್ಥಲ. 
ತ್ರಿವಿಧದಕೂಟವ ಬಿಟ್ಟುದು ಪ್ರಸಾದಿಸ್ಥಲ. 
ಗಮನ ನಿರ್ಗಮನವ ಬಿಟ್ಟುದು ಪ್ರಾಣಲಿಂಗಿಸ್ಥಲ. 
ಶ್ರುತದಲ್ಲಿ ಕೇಳಿ ಕೇಳದಂತೆ, ದೃಷ್ಟದಲ್ಲಿ ಕಂಡು ಕಾಣದಂತೆ, 
ಅನುಮಾನದಲ್ಲಿ ಅರಿದು ಅರಿಯದಂತೆ ಇದ್ದುದು ಶರಣಸ್ಥಲ . 
ವಿರಳ ಅವಿರಳವೆಂಬ ಸುಳುಹು ಸೂಕ್ಷಂಗಳು ನಿಂದಲ್ಲಿ ಐಕ್ಯಸ್ಥಲ. 
ಇಂತೀ ಸ್ಥಲಂಗಳಲ್ಲಿ ಸ್ವೀಕರಿಸಿ, ಆರೋಪಿಸಿ, 
ಪೂರ್ವಕಕ್ಷೆಯ ಕಂಡು, ಮಧ್ಯದ ಕಕ್ಷೆಯಲ್ಲಿ ನಿಂದು, 
ಉತ್ತರರಕ್ಷೆಯ ಕೂಡಿದಲ್ಲಿ , 
ಆರುಸ್ಥಲದ ಸೋಂಕಿಲ್ಲ , ಮೂರುಸ್ಥಲದ ಮುಟ್ಟಿಲ್ಲ . 
ಬೇರೊಂದು ಸ್ಥಲವೆಂದು ಲಕ್ಷಿಸುವುದಕ್ಕೆ ಗೊತ್ತಿಲ್ಲ . 
ಅದು ಉರಿಯ ಬುಡ ತುದಿಯಂತೆ ಕತ್ತುವುದು ಪೂರ್ವವಾಗಿ, 
ಮೇಲೆ ಹತ್ತಿ ಉರಿವುದು ಉತ್ತರವಾಗಿ, 
ಆ ಉಭಯದಗೊತ್ತು ನಿಂದಲ್ಲಿ , ಸ್ಥಲ ನಿಶ್ಚಲವಾಯಿತ್ತು. 
ನಿಃಕಳಂಕ ಮಲ್ಲಿಕಾರ್ಜುನ ದೃಷ್ಟಕ್ಕೆ ಗೋಚರವಾದನು. 


೬೨೦ 


ಸಂಕೀರ್ಣ ವಚನಸಂಪುಟ : ಮೂರು 


೧೯೧೦ 
ಪೂರ್ವಧಾತುವಿನ ಮೋಹ, ಉತ್ತರಧಾತುವಿನ ನಿರ್ಮೊಹ, 
ಉಭಯದ ಕಕ್ಷೆಯ ತಿಳಿದು ಅರಿದಲ್ಲಿ , 
ಅರಿದು ಮರದಲ್ಲಿ , ಮತ್ತೇತರ ದರಿಸಿನ ? 
ಇಂತೀ ಗುಣವ ಸಂದೇಹಕ್ಕೆ ಇಕ್ಕಿ , ಬೇರೊಂದರಲ್ಲಿ ನಿಂದು ಕಂಡೆಹೆನೆಂದಡೆ, 
ಉಭಯಲಿಂಗದಂಗ ಒಂದೂ ಇಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೪೯೨|| 


ಪೂರ್ವವನಳಿದು ಪುನರ್ಜಾತನ ಮಾಡಿದೆವೆಂಬಿರಿ. 
ಪೂರ್ವವನಳಿದುದಕ್ಕೆ ಭವ ಹಿಂಗಬೇಕು. 
ಪುನರ್ಜಾತನಾದ ಮತ್ತೆ ಪುನರಪಿ ಇಲ್ಲದಿರಬೇಕು. 
ಹೀಂಗಲ್ಲದೆ ಗುರುಕರಜಾತನಾಗಬಾರದು. 
ತಾನರಿದು ಸರ್ವೆಂದ್ರಿಯವ ಮರೆದು, ಅಳಿವು ಉಳಿವುಉಭಯವ ಪರಿದ 
ಸುಖನಿಶ್ಚಯ ಜ್ಯೋತಿರ್ಮಯ ಪ್ರಕಾಶಂಗೆ, 
ಪಿಂಡದ ಜನ್ಮವ ಕಳೆದುಳಿಯಬೇಕು. 
ಹೀಂಗಲ್ಲದೆ ಗುರುಸ್ಥಲ ಇಲ್ಲ . 
[ ತ್ರಿವಿಧಕ್ಕೋಲು), ಅದಾರಿಗೆ ದೃಷ್ಟ ? 
ಇನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. . 

|| ೪೯೩ || 
೧೯೧೨ 
ಪೃಥ್ವಿ, ಅಪ್ಪು , ಅಗ್ನಿಯ ಘಟ. 
ವಾಯು ಆಕಾಶ, ಅಗ್ನಿಯ ಪ್ರಾಣ. 
ಆ ಅಗ್ನಿ ಜಗದ ಜೀವ. 
ಇಂತೀ ಪಂಚತತ್ವವ ಧರಿಸಿ, ಉರಿಲಿಂಗವಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೧೩ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಂಗಳು ತಲೆದೋರುವುದಕ್ಕೆ ಮುನ್ನವೆ, 
ಯುಗಜುಗಂಗಳು ಪ್ರಮಾಣಿಸುವುದಕ್ಕೆ ಮುನ್ನವೆ, 
ನಾಲ್ಕು ವೇದ ಹದಿನಾರುಶಾಸ್ತ್ರ ಇಪ್ಪತ್ತೆಂಟು ದಿವ್ಯಪುರಾಣಂಗಳು 
ಕುರುಹುಗೊಳ್ಳುವುದಕ್ಕೆ ಮುನ್ನವೆ, 
ನಿರಾಳ ಸುರಾಳವೆಂಬ ಬಯಲು ಅವಗವಿಸುವುದಕ್ಕೆ ಮುನ್ನವೆ, 
ಬ್ರಹ್ಮಾಂಡವೆಲ್ಲಿ ಆಯಿತ್ತು ? ವಿಷ್ಣುವಿನ ಚೇತನ ಎಲ್ಲಿ ಹುಟ್ಟಿತ್ತು ? 


ಮೋಳಿಗೆ ಮಾರಯ್ಯನ ವಚನ 


೬೨೧ 


ಮಹಾರುದ್ರನ ದ್ವೇಷ ಎಲ್ಲಿ ಹುಟ್ಟಿ , ಎಲ್ಲಿ ಅಡಗಿತ್ತು ಹೇಳಾ ? 
ನಾದಬಿಂದುಕಳಿಗೆ ಅತೀತವಪ್ಪ ಲಿಂಗವ ಭೇದಿಸಿ ವೇಧಿಸಲರಿಯದೆ, 
ಭಾವಭ್ರಮೆಯಿಂದ ನಾನಾ ಸಂದೇಹಕ್ಕೆ ಒಳಗಾಗಿ, 
ಜೀವ ಪರಮನ ನೆಲೆಯ ಕಂಡೆಹೆನೆಂದು ಆವಾವ ಠಾವಿನಲ್ಲಿ ಕರ್ಕಶಗೊಂಬವಂಗೆ, 
ಪ್ರಾಣಲಿಂಗಿಯೆಂಬ ಭಾವ ಒಂದೂ ಇಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೯೧೪ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶದಿಂದ 
ಹೊಂದುವ, ಹುಟ್ಟುವ ದೇಹದ ಅಂದಗಾರಿಕೆಯಲ್ಲಿ ಬಂದುದನರಿಯ . 
ಬಂದಂತೆ ಹಿಂಗಿತೆಂದು ಇರು. 
ಮುಂದಣ ನಿಜಲಿಂಗವನರಿಯಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೪೯೬ || 


೧೯೧೫ 
- ಪೃಥ್ವಿ ಅಪ್ಪು ತೇಜ ವಾಯು ಆಕಾಶವೆಂಬ 
ಪಂಚಭೌತಿಕದ ಜಗದುತ್ಪತ್ಯವೆಂಬುದು ಹುಸಿಮಾತು. 
ನಾನೆಂಬುದೆ ಐದು, ಆ ಐದರಿಂದ ಒದಗಿದ ಜಗ, 
ಲಯವಾದ ಮತ್ತೆ ಜಗವಿಲ್ಲವಾಗಿ, 
ತನ್ನ ಗುಣವೆ ಪೃಥ್ವಿ , ತನ್ನ ಗುಣವೆ ಅಪ್ಪು , 
ತನ್ನ ಗುಣವೆ ವಾಯು, ತನ್ನ ಗುಣವೆ ಆಕಾಶ, 
ತನ್ನಿಂದನ್ಯವಪ್ಪುದೊಂದಿಲ್ಲವಾಗಿ, 
ಅದಕ್ಕೆ ದೃಷ್ಟ : ಮರ್ಕಟ ದರ್ಪಣಸ್ಥಾನವೆಂದರಿವುದು. 
ಆ ಉಚಿತ ಬೀಜಕ್ಕುಚಿತವಪ್ಪುದೆ ಅದಕ್ಕೆ ದೃಷ್ಟ . 
ಪರುಷದ ಗಿರಿಯಲ್ಲಿ ಕಬ್ಬುನದ ಮೊರಡಿಯುಂಟೆ ? 
ಕ್ಷೀರ ಜಲಧಿಯಲ್ಲಿ ಕಾರಜಲ ಸ್ಟಾಪ್ಯವುಂಟೆ ? 
ಕಲ್ಪದ್ರುಮದಗ್ರದಲ್ಲಿ ದತ್ತೂರದ ಫಲವುಂಟೆ ? 
ನೆರೆ ಸತ್ಯನಲ್ಲಿ ಹಾ ]ರುವ ಮನದವನು]ಂಟೆ ? 
ಇಂತಿವನರಿದು ನಿಃಶಬ್ಬನಾದ ಮಹಾತ್ಮಂಗೆ 
ಗುರುವೆಂದರರು, ಲಿಂಗವೆಂದರು, ಜಂಗಮವೆಂದರು. 
ಸ್ಥಾವರವೊಂದಾದಡೆ, ಶಾಖೆಯ ಲಕ್ಷ್ಯದ ತೆರನಂತೆ. 
ಅದಕ್ಕೆ ಪರಿಯಾಯ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣೆ . 
ಇಂತೀ ಷಟ್‌ಸ್ಥಲದ ಎಲ್ಲಾ ಬೆಳಗಿನ ಕಳೆಯನೊಳಕೊಂಡಿಪ್ಪ ಮಹಾತ್ಮನಂ 


೬೨೨ 


ಸಂಕೀರ್ಣ ವಚನಸಂಪುಟ : ಮೂರು 


ಶಿವಭೌತಿಕವೆಂದರಿಯದೆ, ಬೀಗವ ತೆಗೆದಲ್ಲಿಯೆ ಕಂಡಿತ್ತು , 
[ಆಭರಣದ ಇರವು, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೪೯೭|| 
೧೯೧೬ 
ಪೃಥ್ವಿ ಅಪ್ಪುವಿನ ಸಂಗದಲ್ಲಿ , ಅನಲ ಅನಿಲವೆಂಬ ಪುತ್ಥಳಿ ಹುಟ್ಟಿತ್ತು. 
ಆ ಪುತ್ಥಳಿಯ ಗರ್ಭದಲ್ಲಿ , ಆಕಾಶ ಮಹದಾಕಾಶವೆಂಬ ಕುರುಹುದೋರಿತ್ತು . 
ಅದು ನಾದಪೀಠ ಬಿಂದುಲಿಂಗ ಕಳೆ ವಸ್ತುವಾಗಿ, ಹೊಳಹುದೋರುತ್ತದೆ. 
ಆ ಹೊಳಹು ಆರುಮೂರಾದ ಭೇದವ ತಿಳಿದು, 
ಮೂರು ಏಕವಾದಲ್ಲಿ , ಐಕ್ಯವನರಿತಲ್ಲಿ , ನಾದಬಿಂದುಕಳೆಭೇದವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

* || ೪೯೮ || 


|| ೪೯೯ || 


೧೯೧೭ 
ಪೃಥ್ವಿಗೆ ಹಲವು ತೆರ, ಅಪ್ಪುವಿಗೆ ನಾನಾ ಸಾರ. 
ಅಗ್ನಿಗೆ ಹಲವು ಘಟಕುಧೆ, ವಾಯುವಿಗೆ ನಾನಾ ರೂಪುಸಂಚಾರ. 
ಆಕಾಶಕ್ಕೆ ಬಹುವರ್ಣ ಚೇತನ, 
ಇಂತೀ ದೃಕ್ಕಿಂಗೆ ಲಕ್ಷ್ಯವಿದ್ದಂತೆ ಲಕ್ಷಿಸಿ, 
ಕಂಡಂತೆ ಕಂಡು, ಸದ್ಗುಣ ಆರೆಂದಂತೆಯೆಂದಡೆಂದು, 
ಮನಕ್ಕೆ ಕುರುಹುದೋರದೆ, ತನ್ನ ತಾನರಿದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ಭಿನ್ನರೂಪನಲ್ಲ . 

೧೯೧೮ 
ಪೃಥ್ವಿಯ ಅಂಗ ಭಕ್ತನಾದಲ್ಲಿ , 
ಸರ್ವಸಮಾಧಾನಿಯಾಗಿ ಭೂತಹಿತನಾಗಿರಬೇಕು. 
ಅಪ್ಪುವಿನ ಅಂಗ ಮಾಹೇಶ್ವರನಾದಲ್ಲಿ , 
ಮಲ ನಿರ್ಮಲವೆನ್ನದೆ ಇರಬೇಕು. 
ತೇಜದ ಅಂಗ ಪ್ರಸಾದಿಯಾದಲ್ಲಿ , 
ಜಿಗುಪ್ಪೆ ಚಿಕಿತ್ಸೆಯನರಿಯದಿರಬೇಕು. 
ವಾಯುವಿನ ಅಂಗ ಪ್ರಾಣಲಿಂಗಿಯಾದಲ್ಲಿ , 
ಸುಗುಣ ದುರ್ಗುಣಂಗಳನರಿಯದಿರಬೇಕು. 
ಆಕಾಶದ ಅಂಗ ಶರಣನಾದಲ್ಲಿ , 
ಲೇಖ ಅಲೇಖಂಗಳನರಿಯದಿರಬೇಕು. 
ಮಹದಾಕಾಶದಂತೆ ಐಕ್ಯನಾದಲ್ಲಿ , 
ಸುರಾಳ ನಿರಾಳಂಗಳನರಿಯದಿರಬೇಕು. 


ಮೋಳಿಗೆ ಮಾರಯ್ಯನ ವಚನ 


೬ ೨೩ 


ಇಂತೀ ಷಟ್ಟಲವ ಒಂದ ನೆಮ್ಮಿ , ಒಂದ ವೇಧಿಸಬೇಕು. 
ವೇಧಿಸುವನ್ನು ವಿರಳವಾಗಿ, ವೇಧಿಸಿ ನಿಂದಲ್ಲಿ ಅವಿರಳನಾಗಿ, 
ತತ್ವಮಸಿಯೆಂಬ ಭಿತ್ತಿಯ ಮಟ್ಟದೆ, ನಿಶ್ಚಿಂತನಾಗಿರಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೦೦ || 
೧೯೧೯ 
ಪೃಥ್ವಿಯಂಗ ಭಕ್ತನಲ್ಲ , ಅಪ್ಪುವಿನಂಗ ಮಹೇಶ್ವರನಲ್ಲ , 
ಅಗ್ನಿಯಂಗ ಪ್ರಸಾದಿಯಲ್ಲ , ವಾಯುವಂಗ ಪ್ರಾಣಲಿಂಗಿಯಲ್ಲ , 
ಆಕಾಶದಂಗ ಶರಣನಲ್ಲ . 
ಇಂತೀ ಪಂಚತತ್ವವ ಮೆಟ್ಟಿ ನೋಡಿಕೂಡಿಹೆನೆಂಬುದು ಐಕ್ಯನಲ್ಲ . 
ಅದೆಂತೆಂದಡೆ: 
ಆ ಪೃಥ್ವಿ ಅಪ್ಪುವಿನ ಪ್ರಳಯಕ್ಕೊಳಗು, 
ಆ ಅಪ್ಪು ಅಗ್ನಿಯ ಆಪೋಶನಕ್ಕೆ ಒಡಲು. 
ಆ ಅಗ್ನಿ ವಾಯುವಿನ ಭಾವಕ್ಕೊಳಗು, ಆ ವಾಯು ಆಕಾಶದ ಅವಧಿಗೊಡಲು. 
ಇಂತೀ ಪಂಚತಂಗಳಲ್ಲಿ ಬೆರಸಿ, 
ಕೂಡಿಹೆನೆಂಬ ಷಲವ ನಾನರಿಯೆ. 
ಅದು ನಿಮ್ಮ ಭಾವ, ನಿಮ್ಮಲ್ಲಿಯೆ ಆರರ ಹೊಳಹು. 
ಅದು ನಿಮ್ಮ ಲೀಲಾಭಾವ, ನಿಃಕಳಂಕ ಮಲ್ಲಿಕಾರ್ಜುನಾ. | ೫೦೧ || 


೧೯೨೦ 
ಪೃಥ್ವಿಯ ಗುಣವ ಅಪ್ಪು ನುಂಗಿತ್ತಾಗಿ, ಪೃಥ್ವಿಯ ಗುಣವಿಲ್ಲ . 
ಅಪ್ಪುವಿನ ಗುಣವ ಅನಲ ನುಂಗಿತ್ತಾಗಿ, ಅಪ್ಪುವಿನ ಗುಣವಿಲ್ಲ . 
ಅನಲನ ಗುಣವ ಅನಿಲ ನುಂಗಿತ್ತಾಗಿ, ಅನಲನ ಗುಣವಿಲ್ಲ . 
ಅನಿಲನ ಗುಣವ ಆಕಾಶ ನುಂಗಿತ್ತಾಗಿ, ಅನಿಲನ ಗುಣವಿಲ್ಲ 
ಅನಿಲನ ಗುಣವ ತನ್ನನೆ ನುಂಗಿತ್ತಾಗಿ, ಆಕಾಶದ ಗುಣವಿಲ್ಲ . 
ಆಕಾಶದ ಗುಣವ ತನ್ನ ತನ್ನನೆ ನುಂಗಿತ್ತಾಗಿ, ಆಕಾಶದ ಗುಣವಿಲ್ಲ. 
ಇದು ಕಾರಣ, ಐದರ ಗುಣದಲ್ಲಿ ಅರ್ಪಿಸಿ, 
ಮುಕ್ತಿಯ ಕಂಡೆಹೆನೆಂಬ ನಿಷ್ಠೆ ನಿನಗೆಲ್ಲಿಯದೊ ? 
ಹೊಯ್ದಿರಿಸಿದ ಹೊಯ್ದಲದಂತೆ ಭೋಗಿಸಿಹೆನೆಂದಡೆ ಕರ್ತೃತ್ವವಿಲ್ಲ . 
ದರುಶನವ ಹೊತ್ತು ಹೊತ್ತು ತಿರುಗುವುದಕ್ಕಲ್ಲದೆ, ಜ್ಞಾನಕ್ಕೆ ಸಂಬಂಧಿಗಳಲ್ಲ . 
ಐದರ ಗುಣವಡಗಿ , ಮೂರರ ಗುಣ ಮುಗಿದು, 
ಆರರ ಗುಣ ಹಾರಿ , ಎಂಟರ ಗುಣದ ನೆ]ಂಟತನವ ಬಂಧಿಸಿ, 


೬ ೨೪. 


ಸಂಕೀರ್ಣ ವಚನಸಂಪುಟ : ಮೂರು 


ತೋರುವುದಕ್ಕೆ ಮುನ್ನವೆ ಮನ ಜಾರಿ ನಿಂದ ಮತ್ತೆ ಮೀರಲಿಲ್ಲವಾಗಿ , 
ಸ್ವಯ ಚರ ಪರ ತ್ರಿವಿಧವನರಿದು ಹೊರಗಾಗಿ , 
ಮೂರು ಮಾಟದ ಬೆಡಗನರಿದು ವಿಚಾರಿಸದೆ, 
ಉದರ ಘಾತಕತನಕ್ಕೆ ಹೊಟ್ಟೆಹೊರಕರೆಲ್ಲ ಜಂಗಮವೆ? ಅಂತಲ್ಲ , ನಿಲ್ಲಿರಣ್ಣಾ . 
ನೀವೆ ಲಿಂಗ ಜಂಗಮವಾಗಬಲ್ಲಡೆ ನಾನೆಂಬುದ ವಿಚಾರಿಸಿಕೊಳ್ಳಿರಣ್ಣಾ . 
ನೀವುಪೂಜೆಯ ಮಾಡಿಸಿಕೊಂಬುದಕ್ಕೆ ವಿವರ : 
ಪೂಜೆಯ ಮಾಡುವ ಭಕ್ತಂಗೆ, ಭಾರಣೆಯ ವಿದ್ಯವ ಹೊತ್ತ 
ವಿಧಾತೃನಂತಿರಬೇಕು. 
ಜಲವ ನಂಬಿದ ಜಲಚರದಂತಿರಬೇಕು, ಆಡುವ ಪಶುವಿನ ಲಾಗಿನಂತಿರಬೇಕು. 
ಇಂತಿವನೆಲ್ಲವಂ ಕಳೆದುಳಿದು, ಆ ಚರಲಿಂಗಮೂರ್ತಿ ತಾನಾಗಿ ನಿಂದಾತನೆ 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೦೨ || 


\ 


- ೧೯೨೧ . 
ಪೃಥ್ವಿಯ ಪೃಥ್ವಿ ಎಲ್ಲಿಪುದು ? 
ಅಪ್ಪುವಿನ ಅಪ್ಪು ಎಲ್ಲಿಪುದು ? 
ತೇಜದ ತೇಜ ಎಲ್ಲಿಪುದು ? 
ವಾಯುವಿನ ವಾಯು ಎಲ್ಲಿಪುದು ? 
ಆಕಾಶದ ಆಕಾಶ ಎಲ್ಲಿಪುದು ? 
ಇಂತೀ ಭೇದಂಗಳನರಿವುದಕ್ಕೆ ದೃಷ್ಟ, 
ಆತ್ಮಕ್ಕೆ ಆತ್ಮನ ಪ್ರತಿರೂಪ ಕಂಡಲ್ಲಿ . 
ಇಂತೀ ಇವಕ್ಕೆ ಉಭಯನಾಮವುಂಟು. 
ಪೃಥ್ವಿಗೆ ಆಧರಣೆ ಒಂದೇಮಯ. 
ಅಪ್ಪುವಿಗೆ ಸರ್ವಸಾರ ಒಂದೇ ಭೇದ. 
ತೇಜಕ್ಕೆ ಉಷ್ಣ ಹಲವು ಪರಿಯಿಲ್ಲ. 
ವಾಯುವಿಂಗೆ ಸಂಚಾರ ಕಡೆ ನಡು ಮೊದಲಿಲ್ಲ . 
ಇಂತಿವ ತಿಳಿದಡೆ ಒಂದೇ ಭೇದ, 
ಹೊಲಬನರಿದಡೆ ಹಲವು ಭೇದವುಂಟು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೨೨ 
ಪೃಥ್ವಿಯಿಂದ ಅಪ್ಪು , ಅಪ್ಪುವಿನಿಂದ ಪೃಥ್ವಿ . 
ಅಗ್ನಿಯಿಂದ ವಾಯು, ವಾಯುವಿನಿಂದ ಅಗ್ನಿ , 


| ೫೦೩|| 


ಮೋಳಿಗೆ ಮಾರಯ್ಯನ ವಚನ 


ಆಕಾಶದಿಂದ ಮಹದಾಕಾಶ, ಮಹದಾಕಾಶದಿಂದ ಆಕಾಶ. 
ನಿನ್ನಿಂದ ನಾ , ನನ್ನಿಂದ ನೀ , ನಾ ನೀನೆಂಬ ಭಾವ ಲೀಲೆವುಳ್ಳನ್ನಕ್ಕ . 
ಮತ್ತೆ ತಿಳಿದು ನೋಡಲಿಕ್ಕೆ ಮತ್ತೆಯೂ ಪರಿಪೂರ್ಣ ನೀನೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೫೦೪ || 


೧೯೨೩ 
ಪೃಥ್ವಿಯೊಳಗಿದ್ದು ಸಾಯದಿರಬೇಕು, 
ಅಪ್ಪುವಿನೊಳಗಿದ್ದು ಚರಿಸದಿರಬೇಕು. 
ತೇಜದೊಳಗಿದ್ದು ಬೇಯದಿರಬೇಕು, 
ವಾಯುವಿನೊಳಗಿದ್ದು ಸಂಚರಿಸದಿರಬೇಕು. 
ಆಕಾಶದೊಳಗಿದ್ದು ಬಹುವರ್ಣಕ್ಕೆ ಅಲೇಖವಾಗಿರಬೇಕು. 
ಸಕಲಸುಖಭೋಗಂಗಳಲ್ಲಿದ್ದು , 
ವಿರಾಗಿಯಾಗಿರಬಲ್ಲಡೆ ಆರುಸ್ಥಲ ಒಂದಾಯಿತ್ತು. 
ಒಂದರಲ್ಲಿ ಪಂಚವಿಂಶತಿತತ್ವ ಸಂದನಳಿದವು. 
ನಾಮ ರೂಪುಕ್ರೀಯೆಂಬ ಭಾವದ್ವಂದ್ವವಳಿದು, 

ಯಾವದಂದವಳಿದು, 
ನಿಜ ಒಂದೆಯೆಂಬುದಕ್ಕೆ ತೆರಪಿಲ್ಲದೆ ಶರಣನಾದೆಯಲ್ಲಾ . 
ಶರಣ ಸನ್ಮತನಾಗಿ ಐಕ್ಯನಾದೆಯಲ್ಲಾ , ನಿಃಕಳಂಕ ಮಲ್ಲಿಕಾರ್ಜುನಾ. | ೫೦೫ | 

೧೯೨೪ 
ಪೃಥ್ವಿಶೂನ್ಯ ಅಪ್ಪು ಶೂನ್ಯ ತೇಜಶೂನ್ಯ ವಾಯುಶೂನ್ಯ ಆಕಾಶಶೂನ್ಯ. 
ಇಂತೀ ಪಂಚಭೌತಿಕ ಶೂನ್ಯದ ಗುಣದ ವಿವರದ ಪರಿಭೇದದ ದೇವರ, 
ಸದ್ಯೋಜಾತ ಮುಖದಲ್ಲಿ ಉದಕ ಉರಿದು ಬೆಂಕಿ ನುಂಗಿತ್ತ ಕಂಡೆ, 
ನಿಧಾನ ನೆಲನ ನುಂಗಿತ್ತ ಕಂಡೆ. 
ಮಡಕೆ ಕರಗಿ ಬೆಣ್ಣೆ ಉಳಿಯಿತ್ತು ನೋಡಾ. 
ಉಳಿದುದಮಣಿಸಲುಂಟೆ ಅಯ್ಯಾ ? 
ಬೀಜದೊಳಗಣ ವೃಕ್ಷ ಗಾಳಿಗೆ ಉರುಳಿ ಬೀಳುವ ತೆರನುಂಟೆ ? 
ಶಿಲೆಯೊಳಗಣ ಪಾವಕ ಸುಡಬಲ್ಲುದೆ ಅಯ್ಯಾ ? 
ಜೀವ ಸತ್ತು , ಕಾಯವಳಿದ ಮತ್ತೆ 
ಕಾಯ ಸತ್ತು , ಜೀವಉಳಿದ ಮತ್ತೆ ಕಾಬುದಿನ್ನೇನೋ ? 
ಕಾಯದ ಗುಣದಿಂದ ಜೀವವ ಮರೆದು ಕಾಬುದಿನ್ನೇನೊ ? 
ಜೀವಗುಣದಲ್ಲಿ ಕಾಯದ ಜೀವದ ಹಂಗಿನೊಳಗಿದ್ದು ಸಾವ ಲಿಂಗವ 
ದೇವರೆಂದು ಪೂಜಿಸುತಿಪ್ಪರು ನೋಡಾ. 


ಸಂಕೀರ್ಣ ವಚನಸಂಪುಟ : ಮೂರು 


ಕರ್ತಾರನ ಕಮ್ಮಟದಲ್ಲಿ 
ಚಿಕ್ಕ ಮಕ್ಕಳ ಕೈಯ ಇಕ್ಕುಗೋಳಿನೂಳಗಾಯಿತ್ತು ನೋಡಾ, 
ನಿತ್ಯತೃಪ್ತನೆಂಬ ಲಿಂಗ ಸಿಕ್ಕಿತ್ತಯ್ಯ . 
ಭವದಾಶಗೊಡಲಾಗಿ ನಿತೃತ್ವವನರಿಯದೆ, ಇಷ್ಟದೊಳಗೆ ಸಿಕ್ಕಿ ಕೆಟ್ಟರಲ್ಲ . 
ಜಗವೆಲ್ಲ ಕೆಟ್ಟ ಕೇಡನೋಡಾ, ತುಟ್ಟತುದಿಯಲ್ಲಿ ನಿಂದು ಬಿಟ್ಟೆನಯ್ಯಾ . 
ಮರ್ತ್ಸದ ಮಹಾಗಣಂಗಳ ಕಟ್ಟಿಗೆಯ ಹೊತ್ತು 
ಸತ್ತವರಿಗನ್ನತ್ತಣ ಮುಕ್ತಿಯೋ , ನೀಕಳಂಕ ಮಲ್ಲಿಕಾರ್ಜುನಾ ? | MO೬ || 

೧೯೨೫ 
ಪ್ರಭುದೇವರು ಬಂದ ( ಬರವಿನ ವೃದ್ಧಿಗೆ] ಅವಧಿಯಿಲ್ಲ . 
ಕಲ್ಪನತ್ತಿದವರ ಕೂಡಗಲ್ಲಸೊಲಕ್ಕೆ ಹೋರಿಯಾಡಿ, 
ಬಲ್ಲವೆಂದು ಗೆಲ್ಲಗೂಳಿಗಳ ಕೂಡಬಲ್ಲತನಕ್ಕೆ ನೆಲೆಗೊಟ್ಟು, 
ಒಳ್ಳಹವರ ಗುಣವನರಸಹನಂದು, ಎಲ್ಲಾ ಠಾವಿನಲ್ಲಿ ತಿರುಗಿಬಂದು 
ಅಟ್ಟ ಉGಟದಲ್ಲಿ ನಿನ್ನೆ ಯ ತೋರಿಹನೆಂದು, 
ಕಷ್ಟಗುಣವಾದ[ ಬೇಟ] ವ ಹೊಕ್ಕೆನೆಂಬ ಕಷ್ಟಗುಣ ಬಿಡದು. 
ಭಾವದ ಕದಳಿಯಂ ಮರದು, ವಾಯದ ಕದಳಿಯಂ ಹೊಕ್ಕು, 
ಭಾವದ ಭ್ರಮೆಯಿಂದ ತಿರುಗಿ ಬಂದು, 
ಸಂಗನಬಸವಣ್ಣಂಗ ಸಂಗವಿಶೇಷವ ತೋರದೆ ( ಹ]ಂಗಿಸಿಕೊಟ್ಟೆಯಲ್ಲಾ, 
ಸಂಗಮೇಶ್ವರದೇವರೆಂಬ ಕಲ್ಲಿನ ಮನೆಯ 
ಕಲ್ಲಿನೊಳಗೆ ಹೊಕ್ಕು ವಲ್ಲಭನನರಿಯದೆ, 
ಪ್ರಭು ಮೊದಲಾಗಿ ಇವರೆಲ್ಲರು ಕಟ್ಟರಲ್ಲಾ . 
ನಮಗ ಬಲ್ಲ ತನವ ತೋರಿದ ಎನ್ನ ವಲ್ಲಭನೀನ 
ಚನ್ನಬಸವಣ್ಣ , ಸಂಗನಬಸವಣ್ಣಂಗ, 
ಪ್ರಮಥಗಣಂಗಳು ಮೊದಲಾದವರಿಗ, ಎನಗೆ, 
ನೀಕಳಂಕ ಮಲ್ಲಿಕಾರ್ಜುನಂಗ, ನಿನ್ನಿಂದ ಭವವಿರಹಿತನಾದ. | ೫೦ | 


೧೯೨೬ 
ಪ್ರಮಾಣಿಸಿ ಅವಧರಿಸಿ ಮಾಡುವಂಗ, 
ಮಾಡುವ ದ್ರವ್ಯಕ್ಕೆ ಹೇಗೆಂದು ಮನಗುಂದದಿರಬೇಕು. 
ನೀಡಿದ ಮತ್ತೆ ನಿಜವಸ್ತುವಿನಲ್ಲಿರಬೇಕು. 
ಕೂಡಿದ ಮತ್ತೆ, ಹಿಂದಣ ಹಂಗ ಹರಿದು, ಸಂದಳಿದು 
ಅಂದಂದಿಗೆ ಬಂದುದ ಕಂಡು, ಬಾರದುದಕ್ಕೆ ಭ್ರಮೆಯಿಲ್ಲದಿರಬೇಕು. 


ಮೋಳಿಗೆ ಮಾರಯ್ಯನ ವಚನ 


೬೨೭ 


ಇಂತೀ ಸ್ಥಲ, ಭಕ್ತಂಗೆ. 
ಮುಕ್ತಿಯನರಸಿ ಇಪ್ಪವಂಗೆ ಇದೇ ಸತ್ಯಸಮರ್ಪಣ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಸದ್ಯಕಿ ನಿರ್ಲೆಪ. 

|| ೫೦೮ || 
೧೯೨೭ 
ಪ್ರಾಣಲಿಂಗಸಂಬಂಧಿಗಳೆಂಬ ಭಾವದ ಭ್ರಮೆಯಿಂದ ಬಳಲುತ್ತಿಪ್ಪ 
ಜ್ಞಾನಿಗಳು, 
ನೀವುಕೇಳಿರೋ , ಲಿಂಗಪ್ರಾಣವೋ ? ಪ್ರಾಣಲಿಂಗವೋ ? 
ಸಂಗದ ಗುಣವೋ ? ಎಂಬುದನರಿದಾಗದೆ, 
ಲಿಂಗ ಅಂಗ, ಅಂಗ ಲಿಂಗ ಉಭಯದ ಸಂದ ಹರಿದಾಗವೆ ಪ್ರಾಣಲಿಂಗ. 
ಪ್ರಾಣನ ಪ್ರಕೃತಿಯ ಭಾವಿಸದಿದ್ದಾಗವೆ, ಪರಮಪ್ರಕಾಶ . 
ಇಪ್ಪರಿಂದ ನಾನರಿಯೆ , ನೀನಾಡಿಸುವ ಬೊಂಬೆ ನಾನು. 
ನನ್ನ ಭಾವದ ಭ್ರಮೆಯ ಬಿಡಿಸಿ, ನಿರ್ಭಾವಕ್ಕೆ ನೆಲೆಗೊಳ್ಳಯ್ಯಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೦೯ || 
೧೯೨೮ 
ಪ್ರಾಣಲಿಂಗಿಗಳೆಂದು ನುಡಿವ ನಾಚಿಕೆಯಿಂದ ಅಣ್ಣಗಳು ಭಾವಿಸಿರಯ್ಯಾ. 
ತನು ಸೋಂಕುವುದಕ್ಕೆ ಮೊದಲೆ, ಮನ ಸೋಂಕಿಲ್ಲಾ. 
ತನು ಹಿಂಗಿ ಅರ್ಪಿಸುವ ಠಾವಿನ್ನೆಯದೋ ? 
ಅಂಗವರಿದು ಮನವರಿದುದಿಲ್ಲ . ಅಂಗಲಿಂಗ ಅರ್ಪಿತವೆಂತಾಯಿತೊ ? 
ಇಂತೀ ಭಂಗಿತರ ಕಂಡು ಹಿಂಗಿದೆನಯ್ಯಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೯೨೯ 


ಪ್ರಾಣಲಿಂಗಿಗಳೆಂದು ನುಡಿವುತಿಪ್ಪ ಅಣ್ಣಗಳು ನೀವುಕೇಳಿರೆ. 
ಲಿಂಗಕ್ಕೆ ಪ್ರಾಣ ಮೊದಲೋ ? ಪ್ರಾಣಕ್ಕೆ ಲಿಂಗ ಮೊದಲೋ ? 
ಈ ಉಭಯವ ವಿಚಾರಿಸಿಕೊಂಡು ನುಡಿಯಿರಣ್ಣಾ . 
ವಾಯು ಗಂಧವ ಸೋಂಕಿತೊ ? ಗಂಧ ವಾಯುವ ಸೋಂಕಿತೋ ? 
ಲಿಂಗವ ಮನವರಿಯಿತೋ ? ಮನವ ಲಿಂಗವರಿಯಿತೋ ? 
ಕಾಯದಿಂದ ಸೋಂಕಿದ ಸುಖವ ಮನದಿಂದರಿದವರಾರೂ ? 
ಮನದಲ್ಲಿ ಮುಟ್ಟಿದ ಗುಣವ ತನುವಿನಿಂದರಿದವರಾರೋ ? 
ಇಂತೀ ಉಭಯವನರಿದಡೆ ಪ್ರಾಣಲಿಂಗಿಗಳೆಂಬೆ. 
ಉರಿ ಸೋಂಕಿದ ಕರ್ಪುರಕ್ಕೆ ನಿಲುವುದಕ್ಕೆ ನೆಲೆವನೆಯಿನ್ನಾವುದೋ ? 


೬೨೮ 


ಸಂಕೀರ್ಣ ವಚನಸಂಪುಟ : ಮೂರು 


ಭ್ರಮರ ಸೋಂಕಿದ ಸುವಾಸನೆಗೆ ಕಡೆ ನಡು ಮೊದಲಾವುದೊ ? 
ಧೂಳುಕೊಂಡ ಜಲಕ್ಕೆ ನೆಲೆಯಿನ್ನಾವುದೋ ? 
ಲಿಂಗ ಸೋಂಕಿದ ಮನಕ್ಕೆ , ಲಿಂಗನವರಿವುದಕ್ಕೆ ನೆಲೆಗೊಂಬ ಠಾವಿನ್ನಾವುದೊ ? 
ಇಂತೀ ಗುಣಂಗಳೆಲ್ಲ ಕಳೆದುಳಿದ ಮಹಾತ್ಮಂಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೧೧ || 
೧೯೩೦ 
ಪ್ರಾಣಲಿಂಗಿಯ ಯೋಗಸಂಬಂಧವೆಂತುಟೆಂದಡೆ : 
ಫಲರಸ ವರುಣನ ಕಿರಣ ಕೊಂಡಂತಿರಬೇಕು. 
ಪಯದೊಳಗಣ ನವನೀತದಂತಿರಬೇಕು. ವಾಯುವಿನ ಗಂಧದ ತೆರದಂತಿರಬೇಕು. 
ದೃಷ್ಟಿಯ ಚಿತ್ರದಂತಿರಬೇಕು. ಅಪ್ಪುವಿನ ಮೆಚ್ಚಿಕೆಯಂತಿರಬೇಕು. 
ಹೀಂಗೆ ಲಿಂಗದಲ್ಲಿ ಒಪ್ಪವಿಟ್ಟ ಶರಣಂಗೆ 
ಅರ್ಚನೆಯ ಮಾಡಿದರೂ ಸರಿ , ಅರ್ಪಣದಲ್ಲಿ ಒಪ್ಪವಿಟ್ಟಡೂ ಸರಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

- || ೫೧೨ || 
೧೯೩೧ 
ಫಲದ ಸವಿಯ ವೃಕ್ಷವರಿದಡೆ, ಕೊಡುವುದೆ ಇದಿರಿಂಗೆ ? 
ಅನ್ನದ ಸವಿಯ ಕುಡಿಕೆಯರಿದಡೆ, ಮಿಗುವುದೆ ಇದಿರಿಂಗೆ ? 
ಲಿಂಗಸಂಗಿಯಾದಡೆ, ಕಂಡಕಂಡವರಲ್ಲಿ ಉಲಿವನೆ ? 
ನಿಸ್ತರಂಗವನೈದಿದ ಮಂಗಲೋತ್ತರದಂತೆ ಇದರ ಸಂಗವು. 
ಲಿಂಗೈಕ್ಯವು ಹೀಂಗಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. * 

|| ೫೧೩ || 


೧೯೩೨ 
ಬಂದ ಪದಾರ್ಥವ ಸವಿದು ಚಪ್ಪರಿದು, 
ಆಹಾ ಲಿಂಗಕ್ಕೆ ಅರ್ಪಿತವಾಯಿತ್ತೆಂದು ಕಂಗಳ ಮುಚ್ಚಿ , ಅಂಗವ ತೂಗಿ, 
ಮಹಾಲಿಂಗವೆ ನೀನೇ ಬಲ್ಲೆ ಎಂದು ಕಂಡವರು ಕೇಳುವಂತೆ, 
ಹಿಂಗದ ಲಿಂಗಾಂಗಿ ಇವನೆಂದು ವಂದಿಸಿಕೊಳ್ಳಬೇಕೆಂದು, 
ಅಂದಗಾರಿಕೆಯಲ್ಲಿ ನಡೆವ ಭಂಡರಿಗೆಲ್ಲಿಯದೋ ಲಿಂಗಾರ್ಪಿತ ? 
ಲಿಂಗಕ್ಕೆ ಸಂದ ಸವಿಯ , 
ಹಿಂದೆ ಮುಂದೆ ಇದ್ದವರು ಕೇಳುವಂತೆ ಲಿಂಗಾರ್ಪಿತವುಂಟೆ ? 
ಭ್ರಮರ ಕೊಂಡ ಕುಸುಮದಂತೆ, ವರುಣ ಕೊಂಡ ಕಿರಣದಂತೆ, 
ವಾರಿ ಕೊಂಡ ಸಾರದಂತೆ, ತನ್ನಲ್ಲಿಯೇ ಲೇಪ ಅರ್ಪಿತ ಅವಧಾನಿಗೆ. 


ಮೋಳಿಗೆ ಮಾರಯ್ಯನ ವಚನ 


೬೨೯ 


ಹೀಂಗಲ್ಲದೆ ಕೀಲಿನೊಳಗಿಪ್ಪ ಕೀಲಿಗನಂತೆ, 
ಇನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೧೪ || 
೧೯೩೩ 
ಬಂದ ಬಟ್ಟೆಯಂ ಮರೆದು, ಪೂರ್ವಾಶ್ರಯವನಳಿದು, 
ಭೋಗಭೋಜ್ಯಂಗಳಂ ಪರಿದು, ಪರಕ್ಕೆ ಪರಾಲ್ಮುಖನಾಗಿ, 
ವಿರಳವಿಲ್ಲದೆ ಅವಿರಳನಾಗಿ, ಬಿಡುಮುಡಿಯಲ್ಲಿ ನಿಂದ ನಿರುತಂಗೆ 
ನಮೋ ನಮೋ , ನಿಃಕಳಂಕ ಮಲ್ಲಿಕಾರ್ಜುನಾ, 

|| ೫೧೫ | 
* ೧೯೩೪ 
ಬಂದ ಲಂದಣಗಿತ್ತಿಯರೆಲ್ಲರೂ ಓಗರವನುಂಡು ಹೋದರಲ್ಲದೆ, 
ಮದುವಳಿಗನ ಕಂಡುಹೋದುದಿಲ್ಲ . 
ನಿಬ್ಬಣ್ಣಕ್ಕೆ ಬಂದವರೆಲ್ಲರೂ ಅಪ್ಪಿಹೋದರು ಹೊಲೆನೀರ ಮಿಂದು. 
ಮದುವಣಿಗನ ಮುಂದೆ [ ಒಬ್ಬು ಳಿಕೆ [ ಯಿಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೧೬ || 
- ೧೯೩೫ 
ಬ ಎಂಬಲ್ಲಿ ಬಳಿಸಂದೆನು. 
ಸ ಎಂಬಲ್ಲಿ ಸಯವಾದೆನು. 
ವ ಎಂಬಲ್ಲಿ ನಿರವಯವಾದೆನು. 
ನಿಃಕಳಂಕ ಮಲ್ಲಿಕಾರ್ಜುನಾ, 
ಬಸವಣ್ಣನ ನಿಜಪದದಲ್ಲಿ ಸಂದಿಲ್ಲದೆ ಬೆರಸಿ, 
ನಮೋ ನಮೋ ಎಂಬ ಹಂಗಳಿದುಳಿದೆನು. 

| ೫೧೭ || 


೧೯೩೬ 


ಬಡವಂಗೆ ನಿಧಾನ ಕಡವರ ಕೈಸಾರಿತ್ತಯ್ಯಾ . 
ಕಾಣಬಾರದ ಬಯಲು ರೂಪುಗೊಂಡಿತ್ತಯ್ಯಾ. 
ನಿರಾಳ ನಿರ್ಣಯದ ಮೇಲೆ ನಿಂದಿತ್ತಯ್ಯಾ. 
ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ, 
ಮನೆಯ ಮಾಡಿಕೊಂಡಿಪ್ಪ ಪ್ರಭುವ ಕಂಡು, 
ಬದುಕಿದೆನು ಕಾಣಾ, ನಿಃಕಳಂಕ ಮಲ್ಲಿಕಾರ್ಜುನ. 

೧೯೩೭ 
ಬಧಿರನೊಂದಾಗಿ ಮದವಳಿಗಕೂಡಿದ. 
ಮದವಳಿಗನ ಹಿಂದುಗಡೆದು ಕಳಶ ಕನ್ನಡಿ 


|| ೫೧೮ || 


೬೩೦ 


ಸಂಕೀರ್ಣ ವಚನಸಂಪುಟ : ಮೂರು 


ಮದವಳಿಗನ ಮುಂದೆ ಸಾಯುವೆಡೆ), 
ಮೂದೇವರು ಮುಂದೆ ಅಳುತ್ತಿಪ್ಪುದ ಕಂಡೆ. 
ಶಕುನ ಹೊಲ್ಲಾ ಎಂದು ಮದವಳಿಗೆ ತಿರುಗಿದ. 
ಮದುವೆ ಉಳಿಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೧೯ || 


೧೯೩೮ 
ಬಯಲು ಬತ್ತಲೆಯಾದಡೆ ಹೊದಿಸುವರಿನ್ನಾರೊ ? 
ಏರಿ ನೀರ ಕುಡಿದಡೆ ಬಿಡಿಸುವರಿನ್ನಾರೊ ? 
ಮಹಾಮೇರು ನಡೆದಡೆ ಪಥಕಿಂಬುಗೊಡುವರಿನ್ನಾರೂ ? 
ಅರಿದವ ಮರೆದವನಾದಡೆ, ಅರಿಕೆಯ ಹೇಳುವರಿನ್ನಾರೊ ? 
ನಿಮ್ಮ ನಿಜವನೀವೇ ಬಲ್ಲಿರಿ. 
ನಾನಂಜುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೨೦ || 


೧೯೩೯ 
ಬಯಲೊಳಗಣ ಬಯಲಿನಲ್ಲಿ ಒಂದು ಕಲ್ಪತರು ಹುಟ್ಟಿ , 
ಫಲವಿಲ್ಲದೆ ಬಂಜೆಮರನಾದುದ ಕಂಡೆ. 
ಇದ ತಿಳಿದುನೋಡಲಿಕ್ಕಾಗಿ ಬಯಲು ಬಯಲ ಕೂಡಿ, 
ಕಲ್ಪತರು ಫಲವು ಎಡಬಿಡವಿಲ್ಲದುದ ಕಂಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯಲಾಗಿ, 

೧೯೪೦ 
ಬಲ್ಲಂದಟ್ಟು ಅದೆಲ್ಲಿದ್ದರೂ ತನ್ನ ವೇದನೆಯ ಬಿಡದು. 
ಭಾವಜ್ಞರ ಮನೆಯ ಬಾಗಿಲಲ್ಲಿದ್ದರೂ , 
ಸ್ವಜಾತಿಯ ಗುಣವಲ್ಲದೆ ನೀತಿಯ ಗುಣವಿಲ್ಲ . 
ಇಂತಿವರುಗಳ ಮಾತೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೫೨೧ || 


|| ೫೨೨|| 


೧೯೪೧ 
ಬಲ್ಲವನಾದಡೆ ಕಲ್ಲಿಯಡಗಿದಂತಿರಬೇಕು. 
ಬಲ್ಲವರು ಬಂದಡೆ, ಆ ಕಲ್ಲಿಯೆಲ್ಲ ವನವಗವಿಸಿದಂತಿರಬೇಕು. 
ಇದೇ ಬಲ್ಲವರ ಬಲ್ಲತನ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೪೨ 
ಬಲ್ಲವರಾದಡೆ ಗೆಲ್ಲಸೋಲಕ್ಕೆ ಹೋರಲೇಕಯ್ಯಾ ? 
ಮಹದಲ್ಲಿ ಅನುವನರಿದವಂಗೆ ಹೋರಟೆಯೇಕಯ್ಯಾ ? 


|| ೫೨೩ || 


ಮೋಳಿಗೆ ಮಾರಯ್ಯನ ವಚನ 


೬೩೧ 


ಗೆಲ್ಲಗೂಳಿತನವಲ್ಲದೆ ಬಲ್ಲವರೆಂತಾದಿರಣ್ಣಾ ? 
ಅರಕೆಗೊಂಡವನೊಡಲು ನಂದಿಸಿದಡೀ ಪದ, 
ಕೊನೆಯ ಮೊನೆಯಂತೆ, ಶಿಶು ಕಂಡ ಕನಸಿನಂತೆ, 
ಪಶುವಿನ ಉದರದಲ್ಲಿ ಸೋಂಕಿದ ಶತವ್ಯಾಧಿಯಂತೆ, 
ಇದು ಲಿಂಗೈಕ್ಯವು. 
ಮುಟ್ಟಲಿಲ್ಲವಾಗಿ ಒಡಲಿಲ್ಲ , ಒಡಲಿಲ್ಲವಾಗಿ ನೀನೆನಲಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನ ತಾನೆಯಾಗಿ, 

| ೫೨೪ || 
೧೯೪೩ 
ಬಲ್ಲವರೆಂದು ಎಲ್ಲಕ್ಕೂ ಹೇಳಿ, ಅಲ್ಲಿ ಎಲ್ಲಿಯೂ ಬೋಧಿಸಬಲ್ಲವ 
ನಾನೆಂದು ನುಡಿವ ಕಲ್ಲೆದೆಯವನೆ ಕೇಳಾ. 
ಲಿಂಗವ ಕುರಿತಲ್ಲಿ ಒಳ್ಳಿತ್ತು , ಹೊಲೆಹವುಂಟೆ ? 
ಜಂಗಮವ ಕುರಿತಲ್ಲಿ ಒಳ್ಳಿತ್ತು , ಹೊಲೈಹವುಂಟೆ ? 
ಪ್ರಸಾದವ ಕುರಿತಲ್ಲಿ ಒಳ್ಳಿತ್ತು , ಹೊಲೆಹವುಂಟೆ ? 
ಸಾಮ್ಮಸಂಬಂಧಕ್ಕೆ ಕರ್ತೃಬೃತ್ಯತ್ವವಲ್ಲದೆ, 
ಜ್ಞಾನಾತೀತಂಗೆ ಸಾಮ್ಮಸಂಬಂಧವ ಭಾವಿಸಲಿಲ್ಲ . 
ಇಕ್ಕಿದ ಕರುವಿಂಗೆ ಲೆಪ್ಪಣವಲ್ಲದೆ, ಮನಸ್ಸಿನಲ್ಲಿ ಒಪ್ಪವುಂಟೆ ಅಯ್ಯಾ ? 
ಇದು ತಪ್ಪದು. 
ಕ್ರಿಯಾನಿರತವಾದ ಭಕ್ತಂಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೨೫ || 


ဂပူ 
ಬಲುಗೈಯನೊಡನೆ ಹಗೆವಡೆದು ಕೊಲೆಗಂಜಲೇಕೆ? 
ಭವಸಾಗರದ ಬಲೆಗೆ ಸಿಕ್ಕಿ , ನಿರ್ಗುಣದ ಒಲುಮೆಯ ಮಾತ ನಟಿಸಲೇಕೆ? 
ತ್ರಾಸಿಂಗೆ ಒಲವರವುಂಟೆ ? ಭಾಷೆಗೆ ನುಡಿ ಎರಡುಂಟೆ ? 
ಪರಮೇಶ್ವರನನರಿದವಂಗೆ ಜಗದಾಸೆಯ ಮುಖವಿಲ್ಲವೆಂದೆ. 
ಅವ ಈಷಣತ್ರಯಕ್ಕೆ ಹೊರಗೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೫೨೬ || 

೧೯೪೫ 
ಬಲೆ ಬಲ್ಲೆನೆಂದು ಎಲ್ಲರೊಳಗೆ ಗೆಲ್ಲಸೋಲವೇತಕ್ಕೆ ? 
ಬಲ್ಲತನ ಅಲ್ಲಿಯೇ ಉಳಿಯಿತ್ತು . 
ಮಿಥ ತದ್ಭವ ತಲೆಯಲ್ಲಿ ಹೊತ್ತು ಹೋರಬೇಡ. 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೨೭ | 


೬೩೨ 


ಸಂಕೀರ್ಣ ವಚನ ಸಂಪುಟ : ಮೂರು 


೧೯೪೬ 


ಬಸವಣ್ಣ ಮೊದಲಾದ ಮಹಾಭಕ್ತರೆಲ್ಲರೂ ಕಂಡರಯ್ಯಾ , 
ಮಹಾ ಕೈಲಾಸವೆಂಬ ಬೆಳ್ಳಿಯ ಬೆಟ್ಟವನೇರಿ, 
ಒಳ್ಳೆಯ ಪದದಲ್ಲಿ ತಲ್ಲೀಯರಾದಿಹೆವೆಂದು, ಬಲ್ಲತನವ ಮಚ್ಚಿ ಇರಲಾಗಿ , 
ಆ ಬೆಳ್ಳಿಯ ಬೆಟ್ಟ ಕಲ್ಲೋಲವಾಗಲಾಗಿ, 
ಅಲ್ಲಿ ರ್ದವರನೆಲ್ಲಿಯೂ ಕಾಣೆ, ಇವರಿಗಿನ್ನೆಲ್ಲಿಯ ಮುಕ್ತಿ ? 
ಜಲ್ಲೆಯನಡರ್ದು ಎಲ್ಲೆಯ ಪಾಯಿಸುವನಂತೆ, 
ಇವರೆಲ್ಲರೂ ಬಲ್ಲಹರೆ , ಬಲ್ಲಹ ಚೆನ್ನಬಸವಣ್ಣನಲ್ಲದೆ ? 
ಇವರೆಲ್ಲರನೊಲ್ಲೆನೆಂದೆ, 
ಬಲ್ಲರ ಬಲ್ಲಹನೆ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೨೮ || 


೧೯೪೭ 
ಬಳ್ಳಿ ಮರನ ಸುತ್ತಿ , ಅದು ಸಾಲದೆ ಮತ್ತೊಂದಕ್ಕೆ ಅಲ್ಲಾಡುವಂತೆ, 
ನಿಲ್ಲದು ಮನಕ್ರೀಯಲ್ಲಿ , ಸಲ್ಲದು ಮನ ನಿಶ್ಚಯದಲ್ಲಿ . 
ಬೆಲ್ಲವ ಮೆಲಿದಕೋಡಗದಂತೆ, ಕಲ್ಲಿನೊಳಗಾದಮದಂತೆ, 
ಅಲ್ಲಿಗೆ ಹೊಲಬು ಕಾಣದೆ, ಇಲ್ಲಿಗೆ ನೆಲೆಯ ಕಾಣದೆ, ತಲ್ಲಣಗೊಳ್ಳುತ್ತಿದ್ದೇನೆ. 
ಎನ್ನ ಭಾವದಲ್ಲಿ ನೀನಿರು, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೨೯ || 
೧೯೪೮ 
ಬಾಯ ಮುಚ್ಚಿ, ಹೊಟ್ಟೆ ತುಂಬ ಉಂಬವರನಾರನೂ ಕಾಣೆ. 
ಕಣ್ಣ ಮುಚ್ಚಿ , ಬಣ್ಣ ಸುಣ್ಣವನರಿವವರನಾರನೂ ಕಾಣೆ. 
ಕರ್ಣವ ಮುಚ್ಚಿ, ಚೆನ್ನಾಗಿಕೇಳುವ ಅಣ್ಣಗಳನಾರನೂ ಕಾಣೆ. 
ಪ್ರಸನ್ನ ಎನಗಿನ್ನಾವುದೋ , ನಿಃಕಳಂಕ ಮಲ್ಲಿಕಾರ್ಜುನಾ ? || ೩೦ || 

೧೯೪೯ 
ಬಾಲಲೀಲೆಯಲ್ಲಿ ಕಟ್ಟಿದ ಲಿಂಗವನೇನೆಂದರಿಯದಿರ್ದಲ್ಲಿ, 
ಜ್ಞಾನಭಾವ ತಲೆದೋರಿದಲ್ಲಿ ಇದೇನೆಂದರಿಯಬೇಕು. 
ಮಕ್ಕಳ ಮದುವೆಯ ಚಿಕ್ಕಂದು ಮಾಡಿದಡೆ, 
ಯೌವನದೊರೆ, ಆ ವಿಷಯಕ್ಕೆ ಹೊಕ್ಕು, 
ಹೋರಟೆಗೊಂಬುದ ಮರೆದಡೆ, [ ಇಷ್ಟವ ಮರೆ] ಯಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೩೧ || 


ಮೋಳಿಗೆ ಮಾರಯ್ಯನ ವಚನ 


೧೯೫೦ 


ಬಾವಿಯ ಓರೆಯ ಮೆಟ್ಟಿ ಜಾರಿಬಿದ್ದವರಾರೊ ? 
ಮೀರಿತ್ತು ಬಾವಿಯ ನೀರು. 
ತೋರಲಿಲ್ಲದಂತೆ ಮುಸುಕಿ ಮುಳುಗಿ ಹೋಹಾಗ , 
ಮೂರಡಿಯ ಕಪ್ಪೆಯ ಮರಿ ಬಂದು, ತೋರಲಿಲ್ಲದಂತೆ ನುಂಗಿತ್ತು , 
ಬಾವಿಯ ಓರೆಯ ಜಾರಿಬಿದ್ದಾತನ . 
ಇನ್ನಾರಿಗೆ ಹೇಳುವೆ, ಮೀರಿದ ಘನವ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೩.೨ || 


೧೯೫೧ 


ಬಿಂದು ನಾದವ ನುಂಗಿತ್ತೆಂಬರು, ನಾದ ಬಿಂದುವ ನುಂಗಿತ್ತೆಂಬರು. 
ಕಳೆ ಬಿಂದುವ ನುಂಗಿತ್ತೆಂಬರು, ಬಿಂದು ಕಳೆಯ ನುಂಗಿತ್ತೆಂಬರು. 
ಈ ಮೂರರ ಅಂದವ ಅತೀತ ತಿಂದಿತ್ತು , ತಿಂದವನ ತಿಂದ ಅಂದವ ನೋಡಾ. 
ಇದಕ್ಕೊಂದೂ ಇಲ್ಲಾ ಎಂದೆ, 
ಸಂದನಳಿದ ನಿಃಕಳಂಕ ಮಲ್ಲಿಕಾರ್ಜುನಾ. . 

|| ೫೩೩ || 
೧೯೫೨ 
ಬಿದ್ದ ಬೀಜ, ಇಕ್ಕಿದ ಸಸಿ ಮುಂತಾದವಕ್ಕೆ 
ಬೇರು ಬಿಟ್ಟಲ್ಲದೆ ಮೊಳೆಗೆ ಅಂಕುರವಿಲ್ಲ . 

* ಎಬ್ಬದಮೊಳಗೆ ಅಂಕುರವಿಲ್ಲ . 
ಸಸಿಗೆ ಹೊಸಬೇರು ಬಿಟ್ಟಿಲ್ಲದೆ ಎಲೆದೋರದು. 
ಚಿತ್ತ ವಸ್ತುವಿನಲ್ಲಿ ನಿಂದಲ್ಲದೆ ನಾನಾ ಸ್ಟಲಂಗಳ ವಿವರವ ಮುಟ್ಟದು. 
ಸಸಿ ಬಲಿದು ಹೊಸಸುಳಿ ತೋರಿದಲ್ಲಿಯಲ್ಲದೆ ಆ ತುಷಪರ್ಣ ಬಿಡದು. 
ಅಂಗಕ್ಕೆ ಕ್ರೀ , ಆತ್ಮಂಗೆ ಅರಿವುಉಭಯಸಂಬಂಧವಾಗಿಯಲ್ಲದೆ, 
ಲಿಂಗವೆಂಬ ಕುರುಹಿಲ್ಲ . 
ಆ ಕುರುಹು ಉಭಯವ ನೆಮ್ಮಿನಿಂದುದು ಭಕ್ತಸ್ಥಲ. 
ಆ ಭಕ್ತಿ ತ್ರಿವಿಧವ ನೆಮ್ಮಿ ನಿಂದುದು ಮಾಹೇಶ್ವರಸ್ಥಲ. 
ಆ ಮಾಹೇಶ್ವರಸ್ಥಲ ಮೂರ ಮೆಟ್ಟಿ ಆರ ಕಂಡುದು ಪ್ರಸಾದಿಸ್ಥಲ. 
ಆರಡಗಿ ಬೇರೆ ಒಂದೆಯೆಂದಲ್ಲಿ ಪ್ರಾಣಲಿಂಗಿಸ್ಥಲ. 
ಒಂದೆಂಬುದು ನಿಂದು ಸಂದನಳಿದಲ್ಲಿ ಶರಣಸ್ಥಲ. 
ಶರಣನ ಆಯಿದುಗೂಡಿಪ್ರಮಾಣ ನಷ್ಟವಾದಲ್ಲಿ ಐಕ್ಯಸ್ಥಲ. 
ಇಂತೀ ಷಡ್ಯಾವ ಸ್ಥಲಂಗಳು ಆಕಾಶವ ನೆಮ್ಮಿ , ಮಹದಾಕಾಶದೊಳಗಾಯಿತ್ತು. 
ಅದು ಭಾವವಿಲ್ಲದ ಬ್ರಹ್ಮ , ನಿಃಕಳಂಕ ಮಲ್ಲಿಕಾರ್ಜುನಾ. 


೬೩೪ 


ಸಂಕೀರ್ಣ ವಚನಸಂಪುಟ : ಮೂರು 


|| ೫೩೫ || 


೧೯೫೩ 
ಬೀಜದ ಮೊಳೆಯ ಮುರಿದ ಮತ್ತೆ, ಅದು ಸಾಗಬಲ್ಲುದೆ ? 
ಸುನಾದದ ಭೇದವನರಿದ ಮತ್ತೆ, ಅದು ವೇಧಿಸಬಲ್ಲುದೆ ? 
ಆದಿಯವರೆಲ್ಲರೂ ಹೋದರು ಹೊಲಬುಗೆಟ್ಟು . 
ಎನಗಿನ್ನಾದವರಾರೋ , 
ಭೇದಕ್ಕತೀತ, ಚೋದ್ಯಮಯ ನಿಃಕಳಂಕ ಮಲ್ಲಿಕಾರ್ಜುನಾ ? 

೧೯೫೪ 
ಬೀಜದಲ್ಲಿ ಅಂಕುರವಿದ್ದಂತೆ ಏಕಡಗಿದೆ ? 
ಮತ್ತೆ ಮೊಳೆದೋರಿಹಲವುರೂಪಿಗೆ ಕಡೆಯಾದೆ. 
ಇರಿಸಿದಲ್ಲಿ ಏಕಗುಣ, ಬಿತ್ತಿದಲ್ಲಿ ಹಲವುಗುಣದಂತಾದೆ. 
ಉಭಯದ ಹೊಲಬ ತಿಳಿದು, 
ಪೂರ್ವ ಉತ್ತರವೆಂಬ ಉಭಯದ ಗೊತ್ತ ಮುಟ್ಟದೆ, 
ನಿಶ್ಚಯವಾಗಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೩೬|| 


೧೯೫೫ 


ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ? 
ರತ್ನದೊಳಗಣ ಉರಿ ಹೊತ್ತಬಲ್ಲುದೆ ? 
ಭಿತ್ತಿಯ ಮೇಲಣ ಚಿತ್ರ ಬಟ್ಟೆಯಲ್ಲಿ ನಡೆಯಬಲ್ಲುದೆ ? 
ಇದರಚ್ಚುಗವ ಕಂಡು ಮತ್ತೆ ಹಿರಿಯರೆಂದಡೆ, 
ಅದತ್ತಣ [ ಭೀತಿ] ಎನಗೆ, ನಿಃಕಳಂಕ ಮಲ್ಲಿಕಾರ್ಜುನಾ ? || ೫೩೭|| 

೧೯೫೬ 
ಬೀಜ ಹುಟ್ಟುವಲ್ಲಿ ಒಂದೆ ಗುಣ. 
ನಿಂದಲ್ಲಿ ನಾನಾ ಪ್ರಕಾರಗಳಿಂದ 
ಭೂಮಿಯಲ್ಲಿ ಪ್ರವೇಶಿಸಿಕೊಂಡಿಪ್ಪ ತೆರದಂತೆ, 
ಆ ಮೂಲಮೇಲಂಕುರಿಸಿದ ಮತ್ತೆ 
ಐದುಗುಣದಲ್ಲಿ ಶಾಖೆವಡೆಯಿತ್ತು, 
ಮೂರುಗುಣದಲ್ಲಿ ಎಲೆಯಂಕುರಿಸಿತ್ತು , 
ಎಂಟುಗುಣದಲ್ಲಿ ಕುಸುಮ ಬಲಿಯಿತ್ತು, 
ಉದುರಿ ಹರಳು ನಿಂದಿತ್ತು . 
ನವಗುಣದಲ್ಲಿ ಆ ರಸ ಬಲಿಯಿತ್ತು , ಷೋಡಶದಲ್ಲಿ ತೊಟ್ಟು ಬಿಟ್ಟಿತ್ತು. 


ಮೋಳಿಗೆ ಮಾರಯ್ಯನ ವಚನ | 


೬೩೫ 


ಪಂಚವಿಂಶತಿಯಲ್ಲಿ ಸವಿದ ರುಚಿ ನಿಂದಿತ್ತು , ಶತಕದಲ್ಲಿ ಮರ[ ನಾ ] ಯಿತ್ತು . 
ವೃಕ್ಷದ ಬೇರು ಕಡಿಯಿತ್ತು, ಮರ ಬಿದ್ದಿತ್ತು , ಕೊಂಬು ಹಂಗ ಬಿಟ್ಟಿತ್ತು , 
ಕೊಂಬಿನೊಳಗಣ ಕೋಡಗ ಬಂಧುಗಳನೊಡಗೂಡಿ, 
ಸಂದೇಹವಿಲ್ಲವಾಗಿ, ಶ್ರುತ ದೃಷ್ಟ ಅನುಮಾನದಲ್ಲಿ ತಿಳಿಯಿರಣ್ಣಾ . 
ಬ್ರಹ್ಮನ ಉತ್ಪತ್ತಿ , ವಿಷ್ಣುವಿನ ಸ್ಥಿತಿ, ರುದ್ರನ ಲಯ. 
ಇಂತೀ ಮೂವರ ಹಂಗಿಂದ ಬಂದ ದೇಹಕ್ಕೆ ಕಟ್ಟುವ ದೃಷ್ಟವನೋಡಾ. 
ಒಮ್ಮೆಗೆಕಾರುಕನಲ್ಲಿ , ಇಮ್ಮೆಗೆ ಹರದಿಗನಲ್ಲಿ , 
ತ್ರಿವಿಧಕ್ಕೆ ಮಮ್ಮಾರಿನಲ್ಲಿ ಆದಿಯ ಹೆಣ್ಣಿನ ತೆರದಂತೆ, 
ಅವರ ಕಂಡು ಆಹಾ ಅ[ ದ]ಲ್ಲವೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೩೮|| 

೧೯೫೭ 
ಬೆಂಕಿಗೆ ಶೈತ್ಯ ಕೊಂಡು, ಉದಕಕ್ಕೆ ಉರಿ ಹುಟ್ಟಿ 
ಮತ್ತುದಕವನರಸುವುದ ಕಂಡೆ. 
ಮಡಕೆ ನಿಂದುರಿದು, ಅಕ್ಕಿ ಉಳಿಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಮರೆಯಲಾಗಿ , 

|| ೫೩೯ || 


- 


೧೯೫೮ 


ಬೆಟ್ಟದ ಮೇಲಣ ಗುಂಡು, ಬೆಟ್ಟವ ನುಂಗಿತ್ತು . 
ಸೃಷ್ಟಿಯ ಮೇಲಣ ಜಗ, ಪೃಥ್ವಿಯ ನುಂಗಿತ್ತು . 
ಹಸುವಿನ ಗರ್ಭದ ವತ್ಸ , ಹಸುವ ನುಂಗಿತ್ತು . 
ಹೆಸರಿಡುವುದಿನ್ನೇನೊ ? 
ಕಣೋಳಗಣ ಎರಳೆ ಬಣ್ಣವ ನುಂಗಿದ ಮತ್ತೆ 
ಬಣ್ಣಿಸಿ ಪೂಜಿಸಿಕೊಂಬುದಿನ್ನೇನೊ ? 
ಕಣ್ಣಾವಗಾಲದ ಹೊಳೆಯಲ್ಲಿ ಮುಳುಗಿ ಚೆನ್ನುಗೆಟ್ಟಿರಲ್ಲಾ . 
ಅಣ್ಣಗಳೆಲ್ಲರೂ ಮುಕ್ಕಣ್ಣನ ಪೂಜಿಸಿ ಮೂರುಬಟ್ಟೆಯ ಸುತ್ತಿ , 
ಊರ ಹೊಕ್ಕು ಆರೈದಿರಯ್ಯಾ , ನೀವಾರಾಧಿಸುವ ಲಿಂಗವ. 
ಆ ಲಿಂಗದಲ್ಲಿ ಲೀಯವಾದರೆ ಸಂಗಕ್ಕೆ ಒಳಗಾದರು. 
ನಮ್ಮ ನಿಂಗಿ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ದಿಕ್ಕುಗೆಟ್ಟೆನಯ್ಯಾ. | ೫೪೦|| 

೧೯೫೯ 
ಬೆಣ್ಣೆಯ ಮಡಕೆಯಲ್ಲಿ ಕಿಚ್ಚು ತುಂಬಿ , ಉರಿವುತ್ತಿದ್ದುದ ಕಂಡೆ. 
ಕಿಚ್ಚು ಕರಗಿ, ಬೆಣ್ಣೆ ಉಳಿಯಿತ್ತು . 
ಉಳಿದ ಉಳುಮೆಯ ಒಡಗೂಡಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ [ ಅ ]. 

|| ೫೪೧ || 


೬೩. ೬ 


ಸಂಕೀರ್ಣ ವಚನಸಂಪುಟ : ಮೂರು 


. ೧೯೬೦ 

ಬೆಲ್ಲದಗೋಟುಕುಖ್ಯವಾದಡೇನು, 
ಅದರ ಸಿಹಿಯೆಲ್ಲಕ್ಕೂ ಗುಡ್ಡನೆ ? 
ಮುಕುರದ ಸಾಕಾರ ಚಿಕ್ಕದಾದಡೇನು, 
ಅದರ ಪ್ರತಿಬಿಂಬ ಚಿಕ್ಕದೆ ಅಯ್ಯಾ ? 
ಸಕಲರೊಳು ತನು ಕೂಡಿರ್ದಡೇನು, 
ವಿಕಳನಾಗದಿರ್ದಡೆ ಸಾಲದೆ ? 
ಆತನಿರವು ಮೃತರದಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೪೨ || 
೧೯೬೧ 
ಬೆಲ್ಲದ ದಂಟು ಅದೆಲ್ಲಿದ್ದರೂ , 
ತನ್ನ ನೇಯ ಪಲ್ಲಟದಲ್ಲಿದ್ದರೂ 
ನರಪ್ರಕೃತಿ ಭಾವಜ್ಞರ ಮನೆಯ ಬಾಗಿಲಲ್ಲಿದ್ದರೂ 
ವಿಜಾತಿಗುಣವಲ್ಲದೆ ನೀತಿಗುಣವಿಲ್ಲ . 
ಅವರುಗಳಲೇತಕ್ಕೆ ಬಾತ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೪೩ | 
೧೯೬೨ 
ಬೆಳಗಿಂಗೆ ಬೆಳಗಿನಿತ್ತಡೆನೋಡಬಲ್ಲವರಾರು ? 
ಸವಿಗೆ ಸ್ವಾದವನಿತ್ತಡೆ ರುಚಿಸಬಲ್ಲವರಾರು ? 
ಜ್ಞಾನಕ್ಕೆ ಜ್ಞಾನವ ಹೇಳಿದಡೆ ಕೇಳಬಲ್ಲವರಾರು ? 
ಕರ್ತ ನೀನಾಗಿ, ನೃತ್ಯ ನಾನಾಗಿ ಇದರಚ್ಚುಗವ ಬಿಡಿಸಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೪೪ | | 
೧೯೬೩ 
ಬೆಳಗಿನಲ್ಲಿದ್ದು ಬೆಳಗ ಕಾಬುದು ತಾನೊ , ಇದಿರೊ ? 
ಇಷ್ಟದ ಮರೆಯಲ್ಲಿರ್ದ ದೃಷ್ಟವ ಕಂಡೆಹೆನೆಂದಡೆ, 
ಕಾಬುದು, ಕಾಣಿಸಿಕೊಂಬುದು ಅದನೇನೆಂದರಿಯಬೇಕು. 
ಅರಿದಲ್ಲದೆ ಇಷ್ಟ ಪ್ರಾಣ ಸಮರ್ಪಣವಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ||೫೪೫|| 


೧೯೬೪ 


ಬೇಟದಲ್ಲಿ ಸುಖಿಯಾದ ಮತ್ತೆ ಕೂಟದ ಆಟವೇಕೆ ? 
ಜಂಗಮದಲ್ಲಿ ಕೂಟಕೂಡಿದ ಮತ್ತೆ, ವಸ್ತುವಿನಲ್ಲಿ ಕೂಡಿಹೆನೆಂಬ ಆತುರವೇಕೆ? 
ನಿತ್ಯಸುಖಿಯಾದ ಮತ್ತೆ ಬಜ್ಯೋತಿಗೊಂದು ಪರಿಯಾಗಲೇಕೊ ? 


ಮೋಳಿಗೆ ಮಾರಯ್ಯನ ವಚನ 


೬೩೭ 


ಈ ಸಚ್ಚಿದಾನಂದನವರಿದಡೆ, ಭಕ್ತಿ ಮುಕ್ತಿಗೆ ದೂರ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೪೬ || 


೧೯೬೫ 
ಬೇಡ ಬಿಲ್ಲ ಹಿಡಿದು, ರೂಢಿಯಲ್ಲಿ ತಿರುಗಾಡುತ್ತಿರಲಾಗಿ, 
ಬೇಡನ ಬಿಲ್ಲ ಬೇಡಿ ಕಾಡಿಹರೆಲ್ಲರು. 
ಆ ಬಿಲ್ಲು ರೂಢಿಯದಲ್ಲ , ಇನ್ನಾರುಕೊಟ್ಟರೂ . 
ಕೊಟ್ಟವರ ಕೊಂಡು, ಕೊಡದವರ ಹಿಂಗಿ, 
ಬಟ್ಟೆಯ ಹಂಗಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೪೭ || 
೧೯೬೬ 
ಬೇರು ಒಣಗಿದಲ್ಲಿ ಅಂಕುರವುಂಟೆ ? 
ಆರನರಿಯದೆಮೂರಪ್ರಮಾಣಿಸದೆ, 
ಮೀರಿ ಇಪ್ಪಾತನ ಭೇದವನರಿಯದೆ, 
ಮತ್ತೆ ತೋರಿಕೆಗೆ ಇನ್ನಾವುದು ಹೇಳಾ ? 
ಯುಗ ಪ್ರಮಾಣಿಸುವುದಕ್ಕೆ ಮುನ್ನ , 
ಆಚೆಯಲ್ಲಿ ನಾನರಿಯೆ , ಈಚೆಯಲ್ಲಿ ನಾ ಬಲ್ಲ ಇಷ್ಟ , 
ಆವ ಸ್ಥಲದಲ್ಲಿಯೂ ಸ್ಟಲಭರಿತನಾಗಿ, 
ಹಿಡಿವಲ್ಲಿ ಶ್ರೀ ಶುದ್ಧವಾಗಿ, ಅರಿವಲ್ಲಿ ಆತ್ಮಶುದ್ಧವಾಗಿ, 
ಇಂತೀ ಉಭಯದ ಒಡಲನರಿದು ಒಡಗೂಡಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯಬಲ್ಲಡೆ. 

|| ೫೪೮ || 
೧೯೬೭ 
ಬೋಧನೆಯ ಬೋಧಿಸಿ ಉಂಬವರೆಲ್ಲರೂ ಸಾಧಾರಣಕ್ಕೆ ಈಡಾದರು. 
ನಿರ್ಬೋಧೆಯ ಹೇಳುವ ಹಿರಿಯರೂ ಬಾಗಿಲ ಕಾಯ್ದುದಕ್ಕೊಳಗಾದರು. 
ಈಜಲರಿಯದವನೊಂದಾಗಿ ಹೊಳೆಯ ಹಾಯ್ದು , 
ಪ್ರಾಣಕ್ಕೆ ಆಸೆ ಮಾಡುವನಂತೆ, 
ಇಷ್ಟವನರಿಯದವರ ಮಾತ ಕೇಳಿ, 
ತಾ ಮುಕ್ತನಾದೆಹೆನೆಂಬ ಧೂರ್ತರ ನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೪೯ || 
೧೯೬೮ 
ಬ್ರಹ್ಮನ ಉತ್ಪತ್ಯವ ಕಳೆದಲ್ಲದೆ ಲಿಂಗಕ್ಕೆ ಮಜ್ಜನವೆರೆಯಲಾಗದು. 
ವಿಷ್ಣುವಿನ ಸ್ಥಿತಿಯನರಿದಲ್ಲದೆ ಲಿಂಗಕ್ಕೆ ನೈವೇದ್ಯವ ತೋರಲಾಗದು. 


೬೩೮ 


ಸಂಕೀರ್ಣ ವಚನಸಂಪುಟ : ಮೂರು 


ರುದ್ರನ ಲಯವ ಹಿಂಗಿಯಲ್ಲದೆ ಲಿಂಗಸಂಗಿಯಾಗಬಾರದು. 
ಮಾತಿನ ಗೆಲ್ಲಸೋಲಕ್ಕೆ ಹಿರಿಯರಾದಿರಲ್ಲದೆ ಬಲ್ಲವರಾದುದಿಲ್ಲ . 
ಭಕ್ತರೆಂಬವರು ಉಂಟು, ಇಲ್ಲವೆಂಬ ಸಂದೇಹದಲ್ಲಿ ಸಂಕಲ್ಪಜೀವಿಗಳಾದರು. 
ಇಂತೀ ದ್ವಯದ ಅವಧಿಯನರಿಯದ ಭಕ್ತರೆಂತಾದಿರಪ್ಪಾ . 
ಇಂತೀ ಉಭಯದ ತೆರನನರಿಯದ ಜಂಗಮವೆಂತಾದಿರಣ್ಣಾ . 
ಆಜ್ಞೆಯೊಳಡಗದ ಹೆಂಡತಿಗೆ ಗಂಡನಾದಂತೆ ಇದಕ್ಕಿನ್ನೇವೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೫೫೦ || 
೧೯೬೯ 
ಬ್ರಹ್ಮನ ಕಲ್ಪಿತವ ಕಳೆಯನಾಗಿ, ಗುರು ಲಿಂಗವಕೊಟ್ಟುದು ಹುಸಿ. 
ಆ ಲಿಂಗ ಬಂದು ತನುವನಿಂಬುಗೊಳ್ಳದಾಗಿ, ವಿಷ್ಣುವಿನ ಸ್ಥಿತಿ ಬಿಟ್ಟುದು ಹುಸಿ. 
ಆ ವಿಷ್ಣುವಿನ ಹಂಗಿನಲ್ಲಿ ಉಂಡುಹೋಹಕಾರಣ , ಜಂಗಮದ ಮಾಟ ಹುಸಿ. 
ಇದು ಕಾರಣ , ರುದ್ರನ ಹಂಗಿನಲ್ಲಿ ಜಗವೆಲ್ಲ ಲಯವಾಗುತ್ತಿರ್ಪ ಕಾರಣ, 
ಪ್ರಾಣಲಿಂಗಿಗಳೆಂಬುದು ಹುಸಿ. 
ಇಂತಿವುನಿರ್ಲಿಪವಾಗಿಯಲ್ಲದ ಸಹಜಭರಿತನಲ್ಲ , ಇಹ ಪರಕ್ಕೆ ಸಲ್ಲ . 
ಸೊಲ್ಲಿಗಭೇದ್ಯ ನಿಃಕಳಂಕ ಮಲ್ಲಿಕಾರ್ಜನ ಬಲ್ಲರ ಬಲ್ಲಹ. | ೫೫೧|| 


೧೯೭೦ 


ಬ್ರಹ್ಮನ ಡಾಗು ಬೆನ್ನಮೇಲೆ, ವಿಷ್ಣುವಿನ ಡಾಗು ಕೈಯ ಮೇಲೆ. 
ರುದ್ರನ ಹಾಗು ತಲೆಯ ಮೇಲೆ. 
ಇಂತೀ ಡಾಗಿನ ಪಶುಗಳಿಗೇಕೆ ಅನಾಗತನ ಸುದ್ದಿ ? 
ಇದು ನಿಮಗೆ ಸಾಧಿಸದೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೫೨|| 


- ೧೯೭೧ 
ಭಂಡವ ತುಂಬಿದ ಹಸುಬೆ, ಕೊಂಡವನ ನುಂಗಿತ್ತು . 
ಆ ಚೀಲದ ಮದ್ದು, ನುಂಗಿದವನ ಖಂಡವನೊಡೆದು, 
ದಿಂಡುಗೆಡಹಿತ್ತು ತನುವ. 
ಆ ಖಂಡವ ಕೊಂಡುಹೋಗಿಉಂಡವ ಸತ್ಯ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೫೩ || 


೧೯೭೨ 
ಭಕ್ತಂಗೆ ಪೃಥ್ವಿಯಂಗವಾಗಿ, ಮಾಹೇಶ್ವರಂಗೆ ಅಪ್ಪುವಂಗವಾಗಿ, 
ಪ್ರಸಾದಿಗೆ ಅಗ್ನಿಯಂಗವಾಗಿ, ಪ್ರಾಣಲಿಂಗಿಗೆ ಪವನನಂಗವಾಗಿ, 


ಮೋಳಿಗೆ ಮಾರಯ್ಯನ ವಚನ 


೬೩೯ 


ಶರಣಂಗೆ ಆಕಾಶವಂಗವಾಗಿ, ಐಕ್ಯಂಗೆ ಮಹಾಬೆಳಗೆ ಅಂಗವಾದಲ್ಲಿ , 
ಪಂಚತತ್ವ ಕೂಡಿ ಒಂದರಲ್ಲಿ ಎನ್ನುವಲ್ಲಿ , ಷಡುಸ್ಥಲ ರೂಪಾಯಿತ್ತು. 
ಆರುವರ್ಣಕ್ಕೆ ಅಪ್ಪು ಅರಸಾದಂತೆ, 
ಏಕಛತ್ರ ಮಹಾರಾಜ ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


೫೫೪ || 


- ೧೯೭೩ 
ಭಕ್ತಂಗೆ ಬೀಜರೂಪು, ಮಾಹೇಶ್ವರಂಗೆ ಅಂಕುರರೂಪು, 
ಪ್ರಸಾದಿಗೆ ಸಸಿರೂಪು, ಪ್ರಾಣಲಿಂಗಿಗೆ ಫಲರೂಪು, 
ಶರಣಂಗೆ ಆ ಕೆಯ್ಯ ಕೊಯ್ಯರೂಪು, 
ಐಕ್ಯಂಗೆ ಆ ಹುಲ್ಲ ಒಕ್ಕಿ , ಮೆಟ್ಟಿಸಿ ತೂರುವಾಗ, 
ಹೊಟ್ಟ ಕಳೆದು, ಭತ್ತ ನಿಂದು, ಹುಲ್ಲು ಹೊರೆಗಟ್ಟಿತ್ತು . 
ಒಕ್ಕಿದ ಮೇಟಿಕಿತ್ತಿತ್ತು . 
ಹುಲ್ಲು ಮೆದೆಗೆ ಹೋಯಿತ್ತು , ಹೊಟ್ಟುಗೋಡುಬಿದ್ದಿತ್ತು. 
ನಿಂದ ಭತ್ತ ಪುನರಪಿ ಬೀಜವಹುದಕ್ಕೆ ಮುನ್ನವೆ, 
ನಿಃಕಳಂಕ ಮಲ್ಲಿಕಾರ್ಜುನನೆಂಬ ಹಗೆಯದಲ್ಲಿ ಹೋಯಿತ್ತು. | ೫೫೫|| 

೧೯೭೪ 
ಭಕ್ತಂಗೆ ಭಕ್ತಿಯ ಲಕ್ಷಣವೆಂತೆಂದಡೆ : 
ಕಳ್ಳ ಹಾದರಿಗ ಹಾವಾಡಿಗ ಆರಾದಡೂ 
ಶಿವಲಾಂಛನವ ತಾಳಿ ಬಂದಲ್ಲಿ , ಶಿವನೆಂದೇ ಪ್ರಮಾಣಿಸುವುದು. 
ಮಾಡುವಾತನ ಭಕ್ತಿಯ ಲಕ್ಷಣ ವರ್ಮವನರಿದು, 
ಮಾಡುವ ಸದ್ಭಕ್ತನ ಇರವೆಂತೆಂದಡೆ : 
ಒರತೆಯ ಘಟದಲ್ಲಿ ತೋರುವ ಚಿತ್ರ , ಚಿತ್ರವಪ್ಪುದೆ? 
ಕತ್ತಲೆಯ ಮನೆಯಲ್ಲಿ ಒಪ್ಪುವ ಚಿತ್ತಾರದಂತೆ, 
ಚಿತ್ತಾರದಲ್ಲಿ ಅಡಗಿದ ನಿಶ್ಚಯದ ಲೆಕ್ಕಣಿಕೆಯಂತೆ, 
ಚಿತ್ತದೊಳಡಗಿದ ನಿಶ್ಚಯದಂತೆ ಹೀಗರಿದು ಮಾಡುವುದೇ ವರ್ಮಸ್ಥಲ, 
ಸಮೂಹದಲ್ಲಿ ಮಾಡುವುದೇ ಭಕ್ತಸ್ಥಲ. 
ಇಂತೀ ಉಭಯದಾವರ್ತವನರಿದಲ್ಲದೆ ಭಕ್ತನಲ್ಲ , ವಿರಕ್ತನಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


೧೯೭೫ 


ಭಕ್ಕಂಗೆ ಭಕ್ತಸ್ಥಲ, ಮಹೇಶ್ವರಂಗೆ ಮಾಹೇಶ್ವರಸ್ಥಲ, 
ಪ್ರಸಾದಿಗೆ ಪ್ರಸಾದಿಸ್ಥಲ, ಪ್ರಾಣಲಿಂಗಿಗೆ ಪ್ರಾಣಲಿಂಗಿಸ್ಥಲ, 


೬೪೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಶರಣಂಗೆ ಶರಣಸ್ಥಲ, ಐಕ್ಯಂಗೆ ಮಹದೈಕ್ಯಸ್ಥಲ. 
ಇಂತೀ ಈರಾರ ಭೇದಮಿಶ್ರಂಗಳು ಕೂಡಿ, ತತ್ವವೊಂದರಲ್ಲಿ ಎಮ್ಮೆ , 
ಆ ವಸ್ತುವಿಗೆ ಒಂದೆ ವಿಶ್ವಾಸದಲ್ಲಿ ಸಂಭವಿಸಿ ಲೇಪವಾಯಿತ್ತು. 
ಇಂತೀ ಗುಣಸ್ಥಲ ಲೇಪ ಐಕ್ಯ . 
ನಿಃಕಳಂಕ ಮಲ್ಲಿಕಾರ್ಜುನ ನಾಮವಡಗಿದ ನಿರ್ನಾಮಭೇದ. 


|| ೫೫೭|| 


೧೯೭೬ 


ಭಕ್ತಂಗೆ ವಿಶ್ವಾಸ ಗುರುವೆಂದು ಪ್ರಮಾಣಿಸಿದಲ್ಲಿ , 
ಪ್ರತ್ಯುತ್ತರವಿಲ್ಲದೆ ನಿಗರ್ವಿಯಾಗಿರಬೇಕು. 
ಲಿಂಗವೆಂದು ಪ್ರಮಾಣಿಸಿದಲ್ಲಿ , ಸಂದೇಹವಿಲ್ಲದಿರಬೇಕು. 
ಜಂಗಮವೆಂದು ಪ್ರಮಾಣಿಸಿದಲ್ಲಿ , ತ್ರಿವಿಧದ ಹಂಗಿಲ್ಲದಿರಬೇಕು. 
ಇದರಂದ ಒಂದೂ ಇಲ್ಲದೆ ಭಕ್ತರಾದೆವೆಂಬ 
ಮಿಟ್ಟೆಯಭಂಡರ ನೋಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೫೮|| 

೧೯೭೭ 
ಭಕ್ತಂಗೆ ಹೆಣ್ಣು ಬೇಡ, ಹೊನ್ನುಬೇಡ, ಮಣ್ಣು ಬೇಡವೆಂದು ಹೇಳಿ, 
ತಾ ಮುಟ್ಟುವನ್ನಬರ ಆ ಬೋಧೆಯ ಹುಸಿಯೆಂದ. " 
ತಾ ಮುಟ್ಟದೆ ತನ್ನ ಮುಟ್ಟಪ್ಪ ಭಕ್ತನ ತಟ್ಟದೆ, 
ಕರ್ಮಕ್ಕೆ ಕರ್ಮವನಿತ್ತು ತಾ ವರ್ಮಿಗನಾಗಬಲ್ಲಡೆ, 
ಹೊಳೆಯಲ್ಲಿ ಹಾಕಿದ ಸೋರೆಯಂತೆ, ಅನಿಲ ಕೊಂಡೊಯ್ದ ಎಲೆಯಂತೆ, 
ಯಾತಕ್ಕೂ ಹೊರಗಾಗಿ ಜಗದಾಸೆಯಿಲ್ಲದಿಪ್ಪ ವೇಷಕ್ಕೆ ಒಳಗಲ್ಲ . 
ಆತ ಜಗದೀಶನೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೭೮ 
ಭಕ್ಕದೇವನಿಗೆ ನೀರು ತಾವರೆಯ ತೆರನಂತೆ, 
ಭಕ್ತ ದೇವನಿಗೆಕ್ಷೀರನೀರಿನ ತೆರನಂತೆ, 
ನಿನಗೂ ನನಗೂ ಬೇರೊಂದೆಡೆಯುಂಟೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೫೬೦ || 
೧೯೭೯ 
ಭಕ್ತನ ಅಂಗಸ್ಥಲ, ಮಹೇಶ್ವರನ ಭಾವಸ್ಥಲ, 
ಪ್ರಸಾದಿಯ ಜ್ಞಾನಸ್ಥಲ, ಪ್ರಾಣಲಿಂಗಿಯ ಉಭಯಸ್ಥಲ, 
ಶರಣನ ಏಕಸ್ಥಲ, ಐಕ್ಯನಕೂಟಸ್ಥಲ. 


ಮೋಳಿಗೆ ಮಾರಯ್ಯನ ವಚನ 


೬೪೧ 


ಇಂತೀ ಆರುಸ್ಥಲವ ವೇಧಿಸಿ ನಿಂದಲ್ಲಿ , ಮಹದೈಶ್ಯ ಏಕಮೂರ್ತಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೮೦ 
ಭಕ್ತನಂಗ ಕಾಮ , ಮಹೇಶ್ವರನಂಗ ಲೋಭ, 
ಪ್ರಸಾದಿಯಂಗಕ್ರೋಧ, ಪ್ರಾಣಲಿಂಗಿಯಂಗ ಮೋಹ, 
ಶರಣನಂಗ ಮದ, ಐಕ್ಯನಂಗ ಮತ್ಸರ. 
ಇಂತೀ ಷಡ್ವಾವಸ್ಥಲಂಗಳಕೂಡುವಲ್ಲಿ , 
ಸ್ಕೂಲವ ಕೂಡಿದಂಗ ಭಕ್ತನಾಗಿ, 
ಸೂಕ್ಷ್ಮವಕೂಡಿದಂಗ ಮಾಹೇಶ್ವರನಾಗಿ, 
ಕಾರಣವ ಕೂಡಿದಂಗ ಪ್ರಸಾದಿಯಾಗಿ, 
ಇಂತೀ ಮೂರು ಭಕ್ತಿಸ್ವರೂಪವಾಗಿ, 
ಆ ಸ್ಕೂಲದ ಕಳೆ ಪ್ರಾಣಲಿಂಗಿಯಾಗಿ, ಆ ಸೂಕ್ಷ್ಮದಕಳೆ ಶರಣನಾಗಿ, 
ಆಕಾಶದ ಕಳೆ ಐಕ್ಯನಾಗಿ, ಏಕಮೂರ್ತಿ ಮೂರ್ತಿಯಾಗಿ, 
ಭಕ್ತಿಜ್ಞಾನವೈರಾಗ್ಯವೆಂಬುದನಾಧರಿಸಿದೆಯಲ್ಲಾ. 
ಅದು ನಿನ್ನ ಲೀಲಾಭಾವ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೬೨|| 
೧೯೮೧ 
ಭಕ್ತನ ತ್ರಿವಿಧ ಲಿಂಗಬೇದ, 
ಚಿಪ್ಪಿನ ಮುತ್ತಿನ ಅಪ್ಪುವಿನಂತೆ ಇದ್ದಿತ್ತು . 
ಆ ತ್ರಿವಿಧದ ಆದಿಯನರಿದಲ್ಲಿ ಭಕ್ತಸ್ಥಲ ಸಂಪೂರ್ಣ. 
ಮಾಹೇಶ್ವರನ ತ್ರಿವಿಧಲಿಂಗ ಭೇದ, 
ವಾರಿವಾಯುವಿನ ಸಂಗದ ಕಲ್ಲಿನ ಬೆಗಡದಂತೆ ಇದ್ದಿತ್ತು . 
ಪ್ರಸಾದಿಯ ತ್ರಿವಿಧಲಿಂಗದ ಭೇದ, 
ಉರಿಯ ತುದಿಯ ಮೇಲೆಎರೆದೆಣ್ಣೆಯ ಕೊಂಡು ಉರಿವ ಸರದಂತೆ ಇದ್ದಿತ್ತು . 
ಪ್ರಾಣಲಿಂಗಿಯ ತ್ರಿವಿಧಲಿಂಗದ ಭೇದ, 
ಹರಿವ ಅಪ್ಪುವಿನಲ್ಲಿ ಬರೆದ ಚಿತ್ತಾರದಂತೆ ಇದ್ದಿತ್ತು . 
ಶರಣನ ತ್ರಿವಿಧಲಿಂಗದ ಭೇದ, 
ವಜದ ಬೆಳಗಿನ ಕಳೆಯ ಹೊಳಹಿನಂತೆ ಇದ್ದಿತ್ತು . 
ಐಕ್ಯನ ತ್ರಿವಿಧವಡಗಿದ ಭಾವ, 
ಈ ಪೂರ್ವದ ಐದನವಗವಿಸಿ ಸ್ವಯವಾದುದು ಐಕ್ಯಾನುಭಾವ. 
ಇಂತೀ ಸ್ಥಲವನೆ , ನಿಃಸ್ಥಲವಾದಲ್ಲಿ ನಿಃಕಳಂಕನಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೫೬೩ || 


ಸಂಕೀರ್ಣ ವಚನ ಸಂಪುಟ : ಮೂರು 


೧೯೮೨ 


ಭಕ್ತನ ಭಕ್ತಿ , ಮಹೇಶ್ವರನ ಮಾಹೇಶ, ಪ್ರಸಾದಿಯ ಪ್ರಸಾದಿ, 
ಪ್ರಾಣಲಿಂಗಿಯ ಪ್ರಾಣಲಿಂಗಿ, ಶರಣನ ಶರಣ, ಐಕ್ಯನ ಐಕ್ಯವೆಂಬಲ್ಲಿ 
ದೃಷ್ಟವಾವುದು ಹೇಳಿರಣ್ಣಾ ? 
ಘಟ ಬಿದ್ದಲ್ಲಿ ಆತ್ಮನೆಲ್ಲಿ ಅಡಗಿತ್ತು ಎಂಬುದನರಿದಲ್ಲಿ , ಭಕ್ತನ ಭಕ್ತಸ್ಥಲ. 
ಕೆಚ್ಚಲಕೊಯಿದು ಹಿಕ್ಕಿದಲ್ಲಿ ಅಮೃತವಿಘ್ನಡೆಯ ಬಲ್ಲಡೆ, 
ಮಹೇಶ್ವರನ ಮಾಹೇಶ್ವರಸ್ಥಲ. 
ಇಂಗಗಳ ಕೆಡಿಸಿ ನಂದಿದಲ್ಲಿ ಆ ವಯ ಅಂಗವೆಲ್ಲಿ ಅಡಗಿತ್ತು 
ಎಂಬುದನರಿದಲ್ಲಿ , ಪ್ರಸಾದಿಯ ಪ್ರಸಾದಿಸ್ಥಲ. 
ರತ್ನದ ಶಿಲೆ ಒಡೆದು ಪುಡಿಯಾದಲ್ಲಿ ರತಿಯಲ್ಲಿ ಅಡಗಿತ್ತು 
ಎಂಬುದನರಿದಲ್ಲಿ , ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥಲ . 
ವಾಸನೆಯ ಕುಸುಮವ ಹೊಸೆದು ವಾಸನೆ ಹೋಗಿ, 
ಆ ಸುವಾಸನೆ ಅಡಗಿತ್ತೆಂಬುದನರಿದಲ್ಲಿ , ಶರಣನ ಶರಣಸ್ಥಲ. 
ಅನಲ ಆಹುತಿಗೊಂಡು ಬೇವಲ್ಲಿ ಆ ಭಾವವ ಭಾವಿಸಬಲ್ಲಡೆ, ಐಕ್ಯನ ಐಕ್ಯಸ್ಥಲ. 
ಇಂತೀ ಆರು ಸ್ಟಲದ ಭೇದವನರಿತು, ಮೂರು ಆರಾದ ಉಭಯವಕಂಡು, 
ಇಂತೀ ಆರರೊಳಗೆ ಆರಾದ ಭೇದವ ಭಾವಿಸಿ ತಿಳಿದು, 
ಮುಕುರದೊಳಗಣ ಬಿಂಬವ ಪ್ರತಿಬಿಂಬಿಸಿ ಕಾಬುದು, 
ಒಂದೋ , ಎರಡೋ ? ಎಂಬುದ ತಿಳಿದಲ್ಲಿ , ಸರ್ವಸ್ಥಲ ಸಂಪೂರ್ಣ. 
ಆತ ಸರ್ವಾಂಗಲಿಂಗಿ ಐಕ್ಯಾನುಭಾವಿ , ನಿಃಕಳಂಕ ಮಲ್ಲಿಕಾರ್ಜುನಾ. || ೫೬.೪ || 

೧೯೮೩ 
ಭಕ್ತನ ಭಕ್ತಸ್ಥಲದ ಮಹೇಶ್ವರನ ಭಾವ, ಧರೆಪಂಕಜಲದಂತೆ. 
ಮಹೇಶ್ವರನ ಮಹೇಶ್ವರನ ಪ್ರಸಾದಿಯ ಭಾವ , ತರುಗಂಧ ಅನಿಲದಂತೆ. 
ಪ್ರಸಾದಿಯ ಪ್ರಸಾದಿಯ ಪ್ರಾಣಲಿಂಗಿಯ ಭಾವ, 
ಮರೀಚಿಕಾಜಲದ ತೆರೆಯ ಹೊಳಹಿನ ಅರುಣನ ಕಿರಣ ಗ್ರಹಿಸಿಕೊಂಡಂತೆ. 
ಪ್ರಾಣಲಿಂಗಿಯ ಪ್ರಾಣಲಿಂಗಿಯ ಶರಣಸ್ಥಲದ ಭಾವ, ತಿಲ ತೈಲನೀರಿನಂತೆ. 
ಶರಣನ ಶರಣನ ಐಕ್ಯಸ್ಥಲದ ಭಾವ, 
ದರ್ಪಣದ ಬಿಂಬ ಬಿಂಬಿಸುವಉಭಯದೃಷ್ಟಿ ಏಕವಾದಂತೆ. 
ಐಕ್ಯನ ಮಹದೃಶ್ಯಭಾವ, ಮಿಂಚಿನ ಕುಡಿವೆಳಗಿನ 
ಸಂಚದ ಸಂಚಲದ ಸಂಚಾರ ಸಂಚಲಿಸುವ ಸರದಂತೆ. 
ಇಂತೀ ಸ್ಟಲ, ಭಾವಕ್ಕೆ ಭಾವ, ಜ್ಞಾನಕ್ಕೆ ಜ್ಞಾನ ವೇಧಿಸಿ ಭೇದಿಸುವಲ್ಲಿ , 
ದೃಕ್ಕು ದೃಶ್ಯಕ್ಕೆ ಒಡಲಿಲ್ಲದಿರಬೇಕು, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೬೫ || 


ಮೋಳಿಗೆ ಮಾರಯ್ಯನ ವಚನ 


೧೯೮೪ 
ಭಕ್ತನಾದ ಮತ್ತೆ ಬಂಧಗಳ ಬಿಡಬೇಕು. 
ವಿರಕ್ತನಾದ ಮತ್ತೆ ಧರಿತ್ರಿಯಲ್ಲಿ ಸುಖಕ್ಕೆ ಸಿಕ್ಕಿ ಮತ್ತನಾಗದಿರಬೇಕು. 
ಇಕ್ಕುವರ ಬಾಗಿಲ ಕಾಯದೆ, ಸುಚಿತ್ರದಿಂದ ಬಂದ ಭಿಕ್ಷವ ಕೊಂಡು, 
ಅನಿತ್ಯವ ಮರೆದು , ಸುಚಿತ್ರಾನಂದ ಭಕ್ತ ಜಂಗಮಕ್ಕೆ 
ನಿತ್ಯ ನಮೋ ನಮೋ , ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೮೫ 
ಭಕ್ತನಾದಲ್ಲಿ ಧರಿತ್ರಿಯಂತಿರಬೇಕು. 
ಮಾಹೇಶ್ವರನಾದ ಅಪ್ಪುವಿನಂತಿರಬೇಕು. 
ಪ್ರಸಾದಿಯಾದಲ್ಲಿ ವಹಿಯಂತಿರಬೇಕು. 
ಪ್ರಾಣಲಿಂಗಿಯಾದಲ್ಲಿ ಶುಕ್ಕಿಕೊಂಡ ವಿತದಂತಿರಬೇಕು. 
ಶರಣನಾದ ಉರಿಯುಂಡ ಕರ್ಪುರದಂತಿರಬೇಕು. 
ಐಕ್ಯನಾದಲ್ಲಿ ಹಸುಳೆ ಕಂಡ ಕನಸಿನಂತಿರಬೇಕು. 
ಹೀಂಗರಿದಡೆ ಆರರಲ್ಲಿ ಲೇಪ, ಮೂರರಲ್ಲಿ ಮುಕ್ತಿ . 
ಇದ ಮೀರಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

೯೮೬ 
ಭಕ್ತನಾದಲ್ಲಿ ಬ್ರಹ್ಮನ ಒಡಲೊಡೆಯಬೇಕು. 
ಮಾಹೇಶ್ವರನಾದಲ್ಲಿ ವಿಷ್ಣುವಿನ ಚೇತನಕ್ಕೆ ಸಿಕ್ಕದಿರಬೇಕು. 
ಪ್ರಸಾದಿಯಾದಿಯಲ್ಲಿ ರುದ್ರನ ಬಂಧಕ್ಕೆ ಹೊದ್ದದಿರಬೇಕು. 
ಪ್ರಾಣಲಿಂಗಿಯಾದಲ್ಲಿ ಈಶ್ವರನ ಗೊತ್ತ ಮಟ್ಟದಿರಬೇಕು. 
ಶರಣನಾದಲ್ಲಿ ಸದಾಶಿವಮೂರ್ತಿಯ ತಪ್ಪಲ ತಪ್ಪಿರಬೇಕು. 
ಐಕ್ಯನಾದಲ್ಲಿ ಪರಶಿವನೆಂಬ ಪ್ರಮಾಣು ನಷ್ಟವಾಗಿರಬೇಕು. 
ಇಂತೀ ಸೃಲಂಗಳ ನೆಮ್ಮಿ ತೆಪ್ಪವ ಹತ್ತಿ ಒತ್ತುವನಂತೆ, 
ತೆಪ್ಪವ ತಪ್ಪಲಿಗೆ ಸೇರಿದ ಮತ್ತೆ ಒತ್ತುವುದು ಹತ್ತುವುದು. 
ಆ ಹೊಳೆಕಾಲಿಂಗೆ ಹೋಲಬಾರದ ಮತ್ತೆ ಪೂರ್ವವಿತ್ರ ಉತ್ತರವ . 
ಉಭಯನಷ್ಟವಾದುದು, 
ಅತ್ಯಲೆ ತನ್ನಷ್ಟ ಮತ್ತೆ ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೮೭ 
ಭಕ್ತ ಮಾಹೇಶ್ವರ ಪ್ರಸಾದಿ ಇಂತೀ ತ್ರಿವಿಧವನರಿತು, 
ಆ ತ್ರಿವಿಧಸ್ಥಾನಂಗಳಲ್ಲಿ ಕಾಯ ಜೀವ ಭಾವ ಈ ತ್ರಿವಿಧವನರಿತು, 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೫೬೯ || 


ಕಾಯದಕರ್ಮವ ಕಳೆದು, ಜೀವದ ಭವವ ಹಿಂಗಿಸಿ, 
ಭಾವದ ಪ್ರಕೃತಿಯ ನಂದಿಸಿ, 
ಇಷ್ಟಲಿಂಗವ ದೃಷ್ಟದ ತನುವಿಂಗೆ ಪ್ರಮಾಣಿಸುವಲ್ಲಿ , 
ಅದು ಗುರುಸ್ಥಲಭಾವ, ಅಲ್ಲಿ ಮೂರುಸ್ಥಲ ಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

Oreses 
ಭಕ್ತ ಮಾಹೇಶ್ವರ ಪ್ರಸಾದಿ ಈ ಮೂರು ಭಕ್ತನಂಗ. 
ಪ್ರಾಣಲಿಂಗಿ ಶರಣ ಐಕ್ಯ ಈ ಮೂರುಜಂಗಮದಂಗ. 
ಮೂರಕ್ಕಾರು ಸತಿಪತಿಭೇದವನರಿವುದು. 
ಆ ಆರರ ಒದಗು ಇಪ್ಪತೈದರ ಬೀಜ. 
ಈ ಭೇದವನರಿದ ಮತ್ತೆ ನೂರೊಂದು ಆರರಲ್ಲಿ ಅಡಗಿ , 
ಆ ಆರು ಐದರಲ್ಲಿ ನಿಂದು, ಐದು ಮೂರರಲ್ಲಿ ನಿಂದು ಭೇದಿಸಿ, 
ಮೂರು ಒಂದರಲ್ಲಿ ನಿಂದು ಸಂದೇಹವಳಿಯಿತ್ತು . 
ಇಂತು ಎನ್ನ ಭ್ರಮೆ ಹಿಂಗಿತ್ತು . 
ಇಂತಿವರ ನಾನಾ ಸ್ಥಳ ಕುಳಂಗಳೆಲ್ಲವು ಆದಿಗತೀತವಾದ ಮತ್ತೆ 
ಭಾವದ ಗುರುವೆನಲೇಕೆ ? ಅವತಾರದ ಲಿಂಗವೆನಲೇಕೆ ? 
ಅರಿದು ಮರೆದವ ಜಂಗಮವೆನಲೇಕೆ ? 
ಇಂತಿವ ಕಂಡೂ ಕಾಣದ, ನಂಬಿಯೂ ನಂಬದ ಸಂದೇಹಿಗೇಕೆ, 
ಗುರು ಲಿಂಗ ಜಂಗಮ ? 
ಪ್ರಥಮ ಕ್ರಿಯೆಯಲ್ಲಿ ಮೋಸ, ಜ್ಞಾನಕ್ಕೆ ಲಾಭವೆ ? 
ಇದು ದೃಷ್ಟದ ದರ್ಪಣದ ಒಳಹೊರಗಿನಂತೆ ತಿಳಿದು ನೋಡೆ, 
ಉಭಯಸ್ಥಲವೈಕ್ಯ ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೭೦ || 


OE OSE 


ಭಕ್ತ ಮಾಹೇಶ್ವರಸ್ಥಲ ಏಕವಾದಲ್ಲಿ , 
ಶಿಲೆ ಬಿಂದುವಿನ ಚಂದ್ರನ ಬಿಂಬದಂತೆ ಇದ್ದಿತ್ತು. 
ಪ್ರಸಾದಿಯ ಪ್ರಾಣಲಿಂಗಿಯ ಸ್ಥಲ ಏಕವಾದಲ್ಲಿ , 
ಅರಗಿನ ಪುತ್ಥಳಿಯ ಅವಯವಂಗಳ ಉರಿ ಹರಿದು, ಪರಿಹರಿಸಿದಂತೆ ಇದ್ದಿತ್ತು. 
ಶರಣನ ಐಕ್ಯಸ್ಥಲದ ಭಾವ ಕರ್ಪುರವ ಅಗ್ನಿ ಆಹುತಿಯ ಕೊಂಡಂತೆ ಇದ್ದಿತ್ತು. 
ಇಂತೀ ಆರು ಮೂರರಲ್ಲಿ ಅಡಗಿನಿಂದ ಕೂಟಸ್ಥಲ. 
ಲೆಪ್ಪದ ಮೇಗಣ ಚಿತ್ರದ ದೃಕ್ಕಿನ ದೃಶ್ಯದಂತೆ ಇದ್ದಿತ್ತು. 


ಮೋಳಿಗೆ ಮಾರಯ್ಯನ ವಚನ 


ಇಂತೀ ತ್ರಿವಿಧಸ್ಥಲ ಏಕರೂಪವಾದಲ್ಲಿ , ಆಕಾಶದ ವರ್ಣದ ಬಹುರೂಪ 
ಗರ್ಭಿಕರಿಸಿದ ನಿರಾಕಾರದಂತೆ ಇದ್ದಿತ್ತು . 
ನಾಮವಿಲ್ಲದ ರೂಪು, ಭಾವವಿಲ್ಲದ ಮಾತು, 
ನೀ ನಾನೆಂಬ ಸ್ಥಲ ಅದೇನು ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೫೭೧ || 


೧೯೯೦ 
ಭಕ್ತ ( ತಾ ] ಮಾಡುವ ಕಾಯಕ, ತನಗೆಂದಡೆ ಗುರುವಿಂಗೆ ದೂರ, 
ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ, ತನ್ನ ಸುತರಿಗೆಂದಡೆ ಜಂಗಮಕ್ಕೆ ದೂರ. 
ತನ್ನ ಬಂಧುಗಳಿಗೆಂದಡೆ ಸಂಗನಬಸವಣ್ಣ ಮೊದಲಾದ 
ಶರಣ ಸಂಕುಳಕ್ಕೆಲ್ಲಕ್ಕೂ ದೂರ. 
ನನಗೂ ದೂರ, 
ಎನ್ನೋಳಗಾದ ನಿಃಕಳಂಕ ಮಲ್ಲಿಕಾರ್ಜುನ ನಿನಗೂ ದೂರ. | ೫೭೨|| 


೧೯೯೧ 


ಭಕ್ತರ ಪಾವನವ ಮಾಡಿಹೆನೆಂದು ಮೊತ್ತವಕೂಡಿ, 
ಚಿತ್ರಕ್ಕೆ ಬಂದಂತೆ ಕಂಡುದ ಬೇಡಿ, 
ಭಕ್ತರ ಭವವ ತೊಳೆದೆಹೆನೆಂದು ನಿಶ್ಚಯಿಸಿಕೊಂಡಿಪ್ಪ 
ಅಚ್ಚುಗದವರ ಕಂಡು ಬೆಚ್ಚಿದೆನಯ್ಯಾ , ನಿಃಕಳಂಕ ಮಲ್ಲಿಕಾರ್ಜುನಾ. | ೫೭೩ || 


೧೯೯೨ 


ಭಕ್ತರು ಭವಪಾಶದಲ್ಲಿದ್ದ ಹರಂದು 
ತೆಗೆವುದಕ್ಕೆ ಸುಳಿವ ಜಂಗಮದ ಇರವೆಂತೆಂದಡೆ : 
ಆಸೆಯೆಂಬ ಪಾಶವ ಹರಿದು, ಈಷಣತ್ರಯದದೋಷವ ತರಿದು, 
ತಾನೇತರಾಸೆಯಿಲ್ಲದೆ, 
ತನುವಿಂಗೆ ಶೀತೋಷ್ಟಾದಿ ಭೋಗಂಗಳೆಂಬ ಸುಖಂಗಳಂ ಮರೆದು, 
ಜಿ . ಗೆ ಮಧುರರಸ ನಾನಾ ಪರಿಕರಂಗಳಂ ಮರೆದು, 
ಭಕ್ತರಿಗೆ ಇಚ್ಛೆಯಂ ನುಡಿವ, ಕುಚಿತ್ತರಂ ಬಿಟ್ಟು ಚಿತ್ತಶುದ್ದನಾಗಿ , 
ಇದ ನಿಶ್ಚಯವೆಂದರಿದ ಮತ್ತೆ ಮೆಚ್ಚಲೇಕೊ , ನಾನಾ ಮೋಹಂಗಳ ? 
ವಿರಕ್ತಿಯಿಂದ ಸುಳಿವ ಜಂಗಮಕ್ಕೆ ಮತ್ತೆ ನರರೊಂದಾಗಿ ಸುತ್ತಿ ಬಳಲಲೇಕೊ ? 
ಇದು ಕಾರಣ, ವರ್ಮವನರಿಯದೆ ಮಾಡುವ ಭಕ್ತ ಕರ್ಮಕ್ಕೊಳಗಾದ. 
ಧರ್ಮವನರಿಯದೆ ತಿರುಗುವ ಜಂಗಮ ಬ್ರಹ್ಮನಿಗೊಳಗಾದ. 
ಇವರಿಬ್ಬರೂ ಕೆಟ್ಟ ಕೇಡನೋಡಿ ಬೆಚ್ಚಿದೆನಯ್ಯಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೭೪ || 


೬೪೬ 


ಸಂಕೀರ್ಣ ವಚನಸಂಪುಟ : ಮೂರು 


೧೯೯೩ 
ಭಕ್ತರೆಂಬವರೆಲ್ಲರೂ ಲೆಕ್ಕಕ್ಕೆ ಹಾಯ್ದು , 
ದೃಷ್ಟವಪ್ಪ ಜಂಗಮದಕೈಯಲೂ ಕಷ್ಟತನವಹ ಊಳಿಗವ ಕೊಂಡು, 
ಮತ್ತೆ ಜಂಗಮವೆಂದು ಪ್ರಸಾದವನಿಕ್ಕಿಸಿಕೊಂಡುಂಬ 
ಸಿಕ್ಕಿಸುಗಾರರ ನೋಡಾ. 
ಇಂತೀ ಹೊಟ್ಟೆಯ ಹೊರೆವ ಜಂಗಮಕ್ಕೆಯೂ 
ಠಕ್ಕಿಂದ ಮಾಡುವ ಭಕ್ತಂಗೆಯೂ 
ಹುಚ್ಚುಗೊಂಡ ನಾಯಿ ಒಡೆಯನ ತಿಂದು, 
ಅದರಲ್ಲಿ ಮಿಕ್ಕುದ ನರಿ ತಿಂದಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

೧೯೯೪ 
ಭಕ್ತಿ ಒಳಗಾದ ಕ್ರೀ , ಕ್ರೀಯೊಳಗಾದ ಆಚಾರ , 
ಆಚಾರದೊಳಗಾದ ಅನುವು, 
ಅನುವಿನೊಳಗಾದ ಭಾವಲಿಂಗವನರಿದು, 
ಉಭಯದ ಬೆಸುಗೆಯ ನಿಶ್ಚಯಿಸಿದಲ್ಲಿ , ಪ್ರಾಣಲಿಂಗ ಸಂಬಂಧ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೫೭೫ || 


|| ೫೭೬ || 


೧೯೯೫ 


ಭಕ್ತಿ ಜ್ಞಾನ ಕೀ ಮಾಡುವ ಮಾಟಂಗಳಲ್ಲಿ , 
ಚಿತ್ತಶುದ್ಧವಿಲ್ಲದ ಸತಿಯಾದಡೂ ಒಲ್ಲೆ , ಪುತ್ರ ಬಂಧುಗಳಾದಡೂ ಒಲ್ಲೆ . 
ಇಂತೀ ಇವನರಿತು ಕೂಡಿದನಾದಡೆ, ಎನ್ನ ಭಾವಕ್ಕೆ ಇದೆ ಭಂಗ. 
ಇದು ಪ್ರಸನ್ನವಪ್ಪ ಭಕ್ತಿಯ ಬೆಳೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೫೭೭|| 


೧೯೯೬ 
ಭಕ್ತಿ ಮಂದಿರದಲ್ಲಿ ಪೂಜಿಸಿಕೊಂಬ ಜಂಗಮವನೋಡಾ, ಅಯ್ಯಾ , 
ಜಂಗಮವೆಂಬುದಕ್ಕೆ ನಾಚರಯ್ಯಾ. 
ಭಕ್ತರ ಮಂದಿರಕ್ಕೆ ಹೂ ಕಾಯಿ ಹಣ್ಣು ಹುಲ್ಲು ಹೊರೆ ಬೊಕ್ಕಸ 
ಪಹರಿ ಪಾಡಿತನ ಬಾಗಿಲು ಮುಂತಾಗಿ ಶುಶೂಷೆಯಂ ಮಾಡಿ ಉಂಬಾಗ, 
ಒಡೆಯರೆನಿಸಿಕೊಂಬ ತುಡುಗುಣಿಗೆಲ್ಲಿಯದೊ , ನಿಜಜಂಗಮಸ್ಥಲ ? 
ಹೊಟ್ಟೆಯ ಕಕ್ಕುಲತೆಗೆ ಕಷ್ಟಜೀವವ ಹೊರೆವ 
ಹೆಬ್ಬೊಟ್ಟೆಯ ಡೊಂಬರ ಕಂಡು, ಬಟ್ಟಬಯಲಾದೆಯಾ, 
ನಿಃಕಳಂಕ ಮಲ್ಲಿಕಾರ್ಜುನಾ? 

| ೫೭೮ || 


ಮೋಳಿಗೆ ಮಾರಯ್ಯನ ವಚನ 


೬೪೭ 


೧೯೯೭ 
ಭಕ್ತಿಯಂ ಮಾಡಿ ವಸ್ತುವಂ ಕಾಣಬೇಕೆಂಬರು ಕರ್ಮಕಾಂಡಿಗಳು. 
ಭಕ್ತಿಯಿಲ್ಲದೆ ಚಿತ್ರದ ಗೊತ್ತನರಿಯಬೇಕೆಂಬರು ಆಧ್ಯಾತ್ಮಭಾವಕಾಂಡಿಗಳು. 
ದರ್ಪಣದಲ್ಲಿಪ್ಪ ಒಪ್ಪದ ಭೇದವ, 
ಅದರ ಇಷ್ಟವಿಲ್ಲದೆ ದೃಷ್ಟವ ಕಾಬ ಪರಿಯಿನ್ನೆಂತೊ ? 
ಮುಕುರದ ಅಂಗವಿದ್ದು , ಪ್ರಕೃತಿತನು ಮುಸುಕಿದಲ್ಲಿ , 
ಮುಖದ ಸುಖದ ಸುಖನೆಲೆಯ ವಿಚಾರಿಸಬಹುದೆ ? 
ಸಕಲವೆಂದಡೆ ಇಷ್ಟ , ನಿಷ್ಕಲವೆಂದಡೆ ಅದರ ಅಭೀಷ್ಟ, 
ಈ ಉಭಯದ ತಟ್ಟಿಗಾರದೆ, ಹೊತ್ತು ಹೊರುವರ 
ಮಾತಿನ ಕತ್ತಿಯ ಬಾಯಿಧಾರೆಯ ಗಾಯಕ್ಕೆ , 
ಇನ್ನೇತರ ಮದ್ದೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೭೯ || 
Ωεεας 
ಭಕ್ತಿಯಿಂದ ಮಾಡುವುದೆಲ್ಲವುಬ್ರಹ್ಮನ ಒಡಲು. 
ಜ್ಞಾನದಿಂದರಿದು ಮಾಡುವುದೆಲ್ಲವು ವಿಷ್ಣುವಿನ ಒಡಲು. 
ವೈರಾಗ್ಯ ತೋರಿ ಮಾಡುವುದೆಲ್ಲವುರುದ್ರನ ಒಡಲು. 
ಶ್ರದ್ದೆಯಿಂದ ಮಾಡುವ ಭಕ್ತಿ ಬ್ರಹ್ಮನಉತ್ಪತ್ಯಕ್ಕೆ ಈಡಾಯಿತ್ತು . 
ಧರ್ಮವ ಕುರಿತು ಮಾಡುವ ಭಕ್ತಿ ವಿಷ್ಣುವಿನ ಅವತಾರಕ್ಕೆ ಸಲೆ ಸಂದಿತ್ತು . 
ಬಯಕೆ ಹಿಂಗಿ ಮಾಡುವ ಭಕ್ತಿ ರುದ್ರನ ಆವೇಶಕ್ಕೊಳಗಾಗಿತ್ತು . 
ಇಂತೀ ಭಕ್ತಿ ಜ್ಞಾನ ವೈರಾಗ್ಯವೆಂಬವು, 
ಸಂದಿಲ್ಲದ ಸಂದೇಹದಲ್ಲಿ ಬರ್ಪುದು ತಪ್ಪದೆಂದು ಶರ್ವನ ಮುಂಡಿಗೆ ಹಾಕಿದೆ. 
ಎತ್ತಬಲ್ಲ ದೃಷ್ಟವಂತರು ಸರ್ಪನೇಳುವುದಕ್ಕೆ ಮೊದಲೆ ಎತ್ತಿರಣ್ಣಾ. 
ಎತ್ತಿ ಹೇಳಿಗೆಯ ಕೂಡಿ ಮುಚ್ಚಳವನಿಕ್ಕಿದ ಮತ್ತೆ , 
ಮುತ್ತೆರದ ಮುಕ್ತಿಯಿಲ್ಲಾ ಎಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ, | ೫೮೦ || 

೧೯೯೯ 
ಭಕ್ತಿಯುಳ್ಳನ್ನಕ್ಕ ಇಷ್ಟಲಿಂಗದ ಹಂಗು ಬೇಕು. 
ಆತ್ಮನುಳ್ಳನ್ನಕ್ಕ ಅರಿವೆಂಬುದ ವಿಚಾರಿಸಬೇಕು. 
ಮರ್ತ್ಯವೆಂಬುದು ನಾ ಬಲ್ಲನ್ನಕ್ಕ ಕರ್ಕಶದ ಜಗ. 
ಇದು ಕಾರಣದಲ್ಲಿ , ಕೈಲಾಸವೆಂಬ ಬಟ್ಟೆಯನರಸಬೇಕು. 
ಎನ್ನ ಸತ್ಯಕ್ಕೆ , ಎನ್ನ ಭಕ್ತಿಗೆ, ಎನ್ನ ಮನಕ್ಕೆ ಎನ್ನ ಮುಕ್ಯಂಗನೆ , 
ಎನ್ನ ನಿಶ್ಚಯಕ್ಕೆ ಒಂದು ಗೊತ್ತು ತೋರಾ. 
ನಿಕಳಂಕ ಮಲ್ಲಿಕಾರ್ಜುನ ಎಲ್ಲಿ ಇದ್ದಹನು ಹೇಳಾ ? 

| ೫೮೧ || 


ಸಂಕೀರ್ಣ ವಚನಸಂಪುಟ : ಮೂರು 


೨೦೦೦ 


ಭಕ್ತಿಯುಳ್ಳವಂಗೆ ನಿಷ್ಟುರದ ಮಾತೇಕೆಂಬರು 
ನಾಲ್ಕರ ಮುಕ್ತಿಯ ಭಕ್ತರು. 
ನಿಷ್ಠೆವಂತರಿಗೆ ಇದೇ ಭಕ್ತಿ , 
ಅನಿತ್ಯವನರಿದ ನಿಶ್ಚಟಂಗೆ ಮಿಥ್ಯವನಾರಾದಡೂ ನುಡಿಯಲಿ, 
ಸತ್ಯವಿದ್ದ ಮತ್ತೆ. 
ಕಲ್ಲಿನ ಮನೆಯಲ್ಲಿದ್ದವಂಗೆ ದಳ್ಳುರಿ ಬಿದ್ದಡೇನು ? 
ಇವರೆಲ್ಲರ ಬಲ್ಲತನಕ್ಕಂಜಿ ನಾನೊಳ್ಳಿಹನೆಂದಡೆ, 
ಆತನು ಎಲ್ಲಿಗೆ ಯೋಗ್ಯ, ನಿಃಕಳಂಕ ಮಲ್ಲಿಕಾರ್ಜುನಾ ? | ೫೮೨ || 

೨೦೦೧ 
ಭಕ್ತಿಯೆಂಬ ಪಾಶವ ಹೊತ್ತು ಮಾಡುವ ಭಕ್ತನ ಸತ್ಯ ಹೇಗೆಂದಡೆ : 
ಲಾಂಛನವ ಹೊತ್ತು ಜಂಗಮ ಮನೆಗೆ ಬಂದಡೆ, 
ಮುಯ್ಯಾಂತು ಅಡಿಗೆರಗಿ ಸಡಗರಿಸಿ, ಮೃಡನೆಂದು ಪ್ರಮಾಣಿಸಿ, 
ಮನದಲ್ಲಿ ಒಡಗೂಡಿ ಗುಡಿಕಟ್ಟಿ ಪುಳಕವೇರಿ, ಎರಡಿಲ್ಲದೆ ತ್ರಿವಿಧಕ್ಕೆ ಬಿಡಬೀಸಿ, 
ಒಡೆಯಂಗೆ ಒಡವೆಯಂ ಕೊಟ್ಟು, ಹಡೆವಡೆಯೊಳಗಿರ್ಪ ದೃಢಚಿತ್ತಂಗೆ 
ಬಿಡುವಿಲ್ಲದೆ ನಮೋ ನಮೋ ಎಂಬೆ), ನಿಃಕಳಂಕ ಮಲ್ಲಿಕಾರ್ಜುನಾ. || ೫೮೩ || 

೨೦೦೨ 
ಭಕ್ತಿಯೊಳಗಾದ ಕ್ರೀ ,ಕ್ರೀಯೊಳಗಾದ ಆಚಾರ, 
ಆಚಾರದೊಳಗಾದ ಅನುವು, ಅನುವಿನೊಳಗಾದ ಭಾವಲಿಂಗವನರಿದು, 
ಉಭಯದ ಬೆಸುಗೆಯ ನಿಶ್ಚಯಿಸಿದಲ್ಲಿ ಪ್ರಾಣಲಿಂಗಸಂಬಂಧ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೫೮೪ || 
೨೦೦೩ 
ಭಕ್ತಿಸೂತ್ರ ಬಸವಣ್ಣಂಗೆ, ಭಾವಸೂತ್ರ ಚೆನ್ನಬಸವಣ್ಣಂಗೆ, 
ಜ್ಞಾನಸೂತ್ರ ಪ್ರಭುದೇವಂಗೆ. 
ಇಂತೀ ಸೂಲತನು ಬಸವಣ್ಣಂಗೆ, ಸೂಕ್ಷ್ಮ ತನು ಚೆನ್ನಬಸವಣ್ಣಂಗೆ, 
ಕಾರಣತನು ಪ್ರಭುದೇವಂಗೆ. 
ಕಾಯ ಬಸವಣ್ಣನಾಗಿ, ಜೀವ ಚೆನ್ನಬಸವಣ್ಣನಾಗಿ, 
ಉಭಯದರಿವು ಪ್ರಭುದೇವರಾಗಿ, 
ಇಂತೀ ತ್ರಿವಿಧ ಪ್ರಸಾದ ಎನಗೆ ನಿಂದು, 


ಮೋಳಿಗೆ ಮಾರಯ್ಯನ ವಚನ ತಿಂಸ 


೬೪೯ 


ಎನ್ನ ಜನ್ಮ ವಾಸನೆ ಬಿಡದಿದೆ ನೋಡಾ. 
ಈ ವಾಸನೆ ನಿಃಕಳಂಕ ಮಲ್ಲಿಕಾರ್ಜುನ ನಷ್ಟವಾಗಿಯಲ್ಲದೆ, 
ಎನ್ನ ಭಾವ ನಷ್ಟವಿಲ್ಲ . ಸಾಲ ಪ ಡದರರಾಯರು ಈ 
ಕರಾದ ೨೦೦೪ರವಾಡಸದಿರಲು 

ಭಕ್ತಿಸ್ಥಲ ಅಳವಟ್ಟವಂಗೆ ಮಾಹೇಶ್ವರಸ್ಥಲವಿಲ್ಲ . - 
ಮಾಹೇಶ್ವರಸ್ಥಲ ಅಳವಟ್ಟವಂಗೆ ಪ್ರಸಾದಿಸ್ಥಲವಿಲ್ಲ . 
ಪ್ರಸಾದಿಸ್ಥಲ ಅಳವಟ್ಟವಂಗೆ ಪ್ರಾಣಲಿಂಗಿಸ್ಥಲವಿಲ್ಲ . 
ಪ್ರಾಣಲಿಂಗಿಸ್ಥಲ ಅಳವಟ್ಟವಂಗೆ ಶರಣಸ್ಥಲವಿಲ್ಲ. ಅದರಲ್ಲಿ 
ಶರಣಸ್ಥಲ ಅಳವಟ್ಟವಂಗೆ ಐಕ್ಯಸ್ಥಲವಿಲ್ಲ . 
ಐಕ್ಯಸ್ಥಲ ಅಳವಟ್ಟಂಗೆ ನಾನಾಸ್ಸಲ ನಿಶ್ಚಲವಾಯಿತ್ತು . ಆದರೆ 
ಸ್ಥಳಕ್ಕೆ ಕ್ರೀಯಾಗಿ, ನಿಃಸ್ಥಲಕ್ಕೆ ನಿರವಯವಾಗಿ, ರಂದು 
ನಿಜವಾದೆಯಲ್ಲಾ ನಿಃಕಳಂಕ ಮಲ್ಲಿಕಾರ್ಜುನಾ. ಅಂಬ 

| ೫೮೬ || 
೨೦೦೫ 
ಭಕ್ತಿಸ್ಥಲ ಬ್ರಹ್ಮನಾಶನ, ಮಾಹೇಶ್ವರಸ್ಥಲ ವಿಷ್ಣುನಾಶನ, 
ಪ್ರಸಾದಿಸ್ಥಲ ರುದ್ರನಾಶನ, ಪ್ರಾಣಲಿಂಗಿಸ್ಥಲ ಈಶ್ವರನಾಶನ, 
ಶರಣಸ್ಥಲ ಸದಾಶಿವನಾಶನ, ಐಕ್ಯಸ್ಥಲ ಪರಮವನ್ನು ಭಾವನಾಶನ... 
ಇಂತೀ ಸ್ಥಲಂಗಳನಾರೋಪಿಸುವಲ್ಲಿ , ಯಾವ 
ಪೂರ್ವವನಾಧರಿಸಿ, ಉತ್ತರವ ನಿರೀಕ್ಷಿಸಿ,.. 
ಮೇಲಣ ನಿಶ್ಚಯಪದವ ನಿಜವೆಂದು ನಿಶ್ಚಯಿಸಿದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನನ ಸ್ಥಲ ನಿಃಸ್ಥಲವನೆಯ್ದಿತ್ತು. 

| ೫೮೭ || 
೨೦೦೬ರಸಬಂಗಾರದಂತಾ 
ಭಕ್ತಿಸ್ಥಲ ಮಾಹೇಶ್ವರನ ನಿರ್ವಿಜ. ಅಂಥ 
ಆ ನಿರ್ವಿಜ, ಪ್ರಸಾದಿಯ ಪ್ರಣಮತಿ ದರದಲ್ಲಿ 
ಆ ಪ್ರಣಮ , ಪ್ರಾಣಲಿಂಗಿಯ ಎರಡಳಿದ ಅರಿವು, 
ಆ ಅರಿವು, ಶರಣನ ಪರಿಪೂರ್ಣಕಳೆಯುವ 
ಆ ಕಳೆ, ನಿಃಪತಿಯಾದಲ್ಲಿ ಐಕ್ಯನ ನಿರವಯ . 
ಆ ನಿರವಯವನ್ನು ಬೇರೊಂದೇಕೆ, ಕುರುಹುಗೊಂಡೆ ? 
ಅದು ನಿನ್ನದಲ್ಲ , ಎನ್ನ ಅಂಗಕ್ಕೋಸ್ಕರವಾಗಿರತರ 
ಲಿಂಗವಾದೆಯಲ್ಲಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

. | ೫೪೮ || 


ಈ 


೬೫೦ 


ಸಂಕೀರ್ಣ ವಚನ ಸಂಪುಟ : ಮೂರು 


೨೦೦೭ 
ಭಕ್ತಿಸ್ಥಲವಳವಟ್ಟಲ್ಲಿ , ಮಾಟಕೂಟವೆಂಬ ಕೋಟಲೆಯೇತಕ್ಕೆ ? 
ಮಾಹೇಶ್ವರಸ್ಥಲವಳವಟ್ಟಲ್ಲಿ , ಅಹುದು ಅಲ್ಲಾ ಎಂಬ ದುಃಖವೇತಕ್ಕೆ ? 
ಪ್ರಸಾದಿಸ್ಥಲವಳವಟ್ಟಲ್ಲಿ , ಉಂಡೆಹೆ ಉಟ್ಟೆಹೆನೆಂಬ ದಂದುಗವೇತಕ್ಕೆ ? 
ಪ್ರಾಣಲಿಂಗಿಸ್ಥಲವಳವಟ್ಟಲ್ಲಿ , ಜನನ ಮರಣವೆಂಬ ಕುರುಹೇತಕ್ಕೆ ? 
ಶರಣಸ್ಥಲವಳವಟ್ಟಲ್ಲಿ, ಸುಖದುಃಖ ಭೋಗಾಧಿಗಳಲ್ಲಿ ಹೊಡೆಗೆಡೆಯಲೇತಕ್ಕೆ ? 
ಐಕ್ಯಸ್ಥಲವಳವಟ್ಟಲ್ಲಿ , ನಾಮರೂಪಕ್ರೀಯೆಂದು ಭಾವವ ಲಕ್ಷಿಸಲೇತಕ್ಕೆ ? 
ಇಂತಿವು ಆರಂಕಣದ ಮನೆಯ ಬಾಡಿಗೆಯ ಹಿಡಿದು, . 
ಮೀರಿತು ಘನ ಕಿರಿದೆಂದು ಹೊಯಿದಾಡುವಂತೆ, 
ಈ ದೂರ ಇನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 
ಗಾರಾಗದ ಮುನ್ನವೆತೋರಿಕೆಯೇತಕ್ಕಡಗದು ? 

|| ೫೮೯ || 
೨೦೦೮ 
ಭಕ್ತಿಸ್ಥಲವಾರು, ಮಹೇಶ್ವರಸ್ಥಲವಾರು, ಪ್ರಸಾದಿಸ್ಥಲವಾರು, 
ಪ್ರಾಣಲಿಂಗಿಸ್ಥಲವಾರು, ಶರಣಸ್ಥಲವಾರು, ಐಕ್ಯನ ಐಕ್ಯ ಆರೆಂಬಲ್ಲಿ , 
ನೇತಿಗಳೆದು ಸ್ಥಲನಿಂದ ಮತ್ತೆ ಐಕ್ಯನ ಆರುಕೂಟವಾವುದಯ್ಯಾ ? 
ಅದು ದರ್ಪಣದ ಭಾವದೊಪ್ಪ. ಅದು ಭಾಗೀರಥಿಯ ಅಪ್ಪುವಿನ ಭೇದ. 
ಇದು ಆರ ಭಾವಕ್ಕೂ ತಪ್ಪದ ಸ್ಥಲ. 
ಸಂದೇಹವುಳ್ಳನ್ನಕ್ಕ ಷಟ್ಕಲ, ಸಂದೇಹ ನಿಂದು ಒಂದೆಂದಲ್ಲಿ ಏಕಸ್ಥಲ. 
ಏಕಸ್ಥಲ ಪ್ರತಿರೂಪಾಗಿ ಕರ್ತೃಭತ್ಯನೆಂಬ ಉಭಯರೂಪಾಯಿತ್ತು. 
ಉಭಯದರೂಪಿಂದ ಹಲವುಸಲ ಒಲವರವಾಯಿತ್ತು . 
ಆ ಹೋಲಬ ತಿಳಿದು, ಸಲೆ ವಸ್ತು ಒಂದೆಂದಲ್ಲಿ ಸ್ಥಲಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವೆಂಬ ಕುರುಹಡಗಿದಲ್ಲಿ . || ೫೯೦|| 

೨೦೦೯ 
ಭಗದಲೊಂದು ಬಕ ಹುಟ್ಟಿ , 
ಅರುಹಿರಿಯರೆಲ್ಲರ ಭಗದೊಳಗು ಮಾಡಿತ್ತು . 
ಆ ಭಗವನಾ ಬಕನನೊಂದು ಇರುಹೆಯ ಮರಿ, ನುಂಗಿತ್ತ ಕಂಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯಲಾಗಿ, 

|| ೫೯೧|| 
- ೨೦೧೦ 
ಭವಘೋರಕ್ಕಾರದ ಭವದಾಳಿಯ ತೊಡೆದೆನಯ್ಯಾ. 
ಬಡವನೆಂದು ನಿಮ್ಮವರು ನಿಧಾನವನೀವರಯ್ಯಾ . 
ನಾನು ಬಡವನಾದಡೆ, ನೀ ಬಡವನೆ ನಿಃಕಳಂಕ ಮಲ್ಲಿಕಾರ್ಜುನಾ? || ೫೯೨ || 


ಮೋಳಿಗೆ ಮಾರಯ್ಯನ ವಚನ 


೨೦೧೫ 
ಭವಾರಣ್ಯದಲ್ಲಿ ಒಂದು ವನಚರ ಹುಟ್ಟಿತ್ತು . 
ಅದಕ್ಕೆ ಮೂರು ಮುಖ ತಲೆದೋರಿ, 
ಆರು ಕೊಂಬಿನ ಹಣ್ಣ ಅರಸುತ್ತಿದ್ದಿತ್ತು . 
ಆರು ಮೂರರೊಳಗಡಗಿದುದನರಿಯದೆ, 
ಮೂರು ಒಂದರೊಳಗಾದುದನರಿಯದೆ, 
ಹಲವುಕೊಂಬೆಗೆ ಹಾರೈಸಿ, ಒಂದೂ ಹಣ್ಣ ಮೆಲಲರಿಯದೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆಹೋಯಿತ್ತು . 

೨೦೧೨ 
ಭಾವ ತ್ರಿವಿಧ, ನಿರ್ಭಾವ ತ್ರಿವಿಧ ದಂಪತಿ ಸಂಬಂಧವಾಗಿ, 
ಆರುಸ್ಥಲವಾಯಿತ್ತು. 
ನೃತ್ಯಸ್ಥಲ ಮೂರು, ಕರ್ತೃಸ್ಥಲ ಮೂರು, 
ಈರಾರು ಕೂಡಿನಡೆವಲ್ಲಿ ಲಕ್ಷವಾಯಿತ್ತು . 
ಲಕ್ಷ ಅಲಕ್ಷವನರಿತು, ಹಿಡಿವ ಬಿಡುವ ಭಾವವೊಡಗೂಡಿದಲ್ಲಿ , 
ಕಡೆ ನಡು ಮೊದಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 


| ೫೯೩ | 


|| ೫೯೪|| 


೨೦೧೩ 


ಭಾಳಾಂಬಕ ಬಲೆಗೆ ಸಿಲ್ಕಿದ, ಲೀಲಾಂಗ ಕಾಲಕ್ಕೊಳಗಾದ. 
ಪುಷೋದ್ಭವ ಹಿಡಿಗಟ್ಟಿಗೀಡಾದ. 
ಇವರ ಮೂವರ ದೇವರೆಂದಾರಾಧಿಸಿದಡೆ, 
ಜೇನಮಡಕೆಯಲ್ಲಿ ಸಿಕ್ಕಿದ ನೊಣದಂತಾದಿರಯ್ಯಾ . 
ಅಂಟಿಗೆ ಸಿಕ್ಕಿದ ವಿಹಂಗನಂತಾದಿರಣ್ಣಾ . . 
ಅಂಥವರ ಕಂಡು ಎನಗಂಜಿಕೆಯಾಯಿತ್ತಯ್ಯಾ. 
ಇವರ ಮೂವರ ಬಿಡಲಾರದೆ, ಭಾಳಾಂಬಕನ ಭಾಳದಲ್ಲಿ ಧರಿಸಿದೆ. 
ವಿಷ್ಣುವಿನ ಅಕ್ಷಿಯಲ್ಲಿ ಧರಿಸಿದೆ, ಬ್ರಹ್ಮನ ಬಾಯಲ್ಲಿ ಧರಿಸಿದೆ. 
ಇವರ ಮೂವರ ಕೊಂದ ಭೇದ. 
ಲಲಾಟದಲ್ಲಿದ್ದವನ ತಲೆಯ ಹೊಯ್ದೆ . 
ಅಕ್ಷಿಯಲ್ಲಿದ್ದವನ ಕುಕ್ಷಿಯಂಕುಕ್ಕಿದೆ. 
ಬಾಯಲ್ಲಿದ್ದವನ ಬಸುರ ಒಡೆಯ ಹೊಯ್ದೆ. 
ಹೊಯ್ಯಲಾಗಿ ಅವರು ಬದುಕಿದರು, ನಾ ಸತ್ತೆ . 
ಸತ್ತವನಿಗೆತ್ತಣ ಮುಕ್ತಿಯೋ , ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೫೯೫|| 


೬೫೨ 


ಸಂಕೀರ್ಣ ವಚನಸಂಪುಟ : ಮೂರು 


೨೦೧೪ 


ಭಿತ್ತಿಯ ಮೇಲಣ ಚಿತ್ರದ ಬೊಂಬೆಯ ಕೈಯಲ್ಲಿರರುಲ್ಲು 
ಹೊತ್ತುವ ದೀಪ ಇದ್ದಡೇನು, ಕತ್ತಲೆಯ ಬಿಡಿಸಬಲ್ಲುದೆ? ಕದಲಿ 
ನಿಷ್ಠೆ ಹೀನನಲ್ಲಿ ಇಷ್ಟಲಿಂಗ ಇರುತ್ತಿರಲಿಕ್ಕೆ ದೃಷ್ಟವ ಬಲ್ಲನೆ ? ಕಿ ರು 
ಭಕ್ತಿಹೀನಂಗೆ ನಿತ್ಯಾನಿತ್ಯವ ಹೇಳಲಿಕ್ಕೆ ನಿಶ್ಚಯಿಸಬಲ್ಲನೆ, ವರಾಯ ಗತಿ 
ನಿಃಕಳಂಕ ಮಲ್ಲಿಕಾರ್ಜುನಾ ? ಸರಕಾರರ್ದಗಳರಿದಂS || ೫೯೬|| 
ಅಂತಹ ದಂಟಿ ಸಿರಹ ಗಂಡಸಿ ಸಂಹ 

ಗಂಡಿನ ಇರುವಿಯಾ ಕರಣಕಾಸಿ 
ಭೂತಹಿತವುಳ್ಳನ್ನಕ್ಕ ಇಷ್ಟಲಿಂಗಪೂಜೆ. . 
ಸರ್ವರ ಚೇತನ ಭಾವವನರಿವನ್ನಕ್ಕ ಭಾವಲಿಂಗಪೂಜೆ. 
ಸರ್ವಜೀವಂಗಳಲ್ಲಿ ದಯವುಳ್ಳನ್ನಕ್ಕ ಪ್ರಾಣಲಿಂಗಪೂಜೆ. ಪಿ ರಾವು 
ಇಂತೀ ತ್ರಿವಿಧಭೇದಂಗಳಲ್ಲಿ ತ್ರಿವಿಧಾತ್ಮಭರಿತನಾಗಿ, ಅಸಲಿ 
ಕ್ರೀಯಲ್ಲಿ ತ್ರಿವಿಧ, ಭಾವದಲ್ಲಿ ತ್ರಿವಿಧ, ಜ್ಞಾನದಲ್ಲಿ ತ್ರಿವಿಧ ಅವತಾರ 
ತನ್ನ ತ್ರಿವಿಧವ ತಾನರಿದು, ಅನ್ಯಭಿನ್ನವಿಲ್ಲದೆ ನಿಂದುದು, ವಾಕ ರದ 

ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. ತರಾತ್ಮ೨ || ೫೯೭ || 
| | ಅಂಯಅ ಕಂತಿಕ ತಿರಡಿರವರಾವಕ 


ಭೂಮಿಯ ಮರೆಯ ಹೇಮ, ನಾನಾ ರತ್ನಮೂಲಿಕ ದ್ರವ್ಯಂಗಳಂತೆ, 
ಅಪ್ಪುವಿನ ಮರೆಯ ಷಡುವರ್ಣದ ಟಿಪ್ಪಣದಂತೆ, ಕುಂತಾದ 
ತೇಜದ ಮರೆಯ ನವಗುಣದ ಹೊಳಹಿನಂತೆ, ಗಟಗಟ ದ್ಯಾವಾಪಾಸ 
ವಾಯುವಿನ ಮರೆಯ ನಾನಾ ಸುಳುಹಿನಂತೆ, ಗಂರರಾದ ರಡಾರಣ? 
ಆಕಾಶ ವಿದ್ಯುಲ್ಲತೆಯ ಗರ್ಜನೆಯ ಮೊಳಗಿನಂತೆ. ಅಂಕದಡಾಡಿ 
ಇಂತೀ ತದ್ರೂಪಹೊದ್ದದಿಹವಾದ ಕಾರಣ,ಂಗಪಡಿ ಪ್ರೀತಿಸಿ ತಿಂ 
ಇಂತೀ ಆತ್ಮತತ್ವ ಭೇದದಲ್ಲಿ ಆಗುಚೇಗೆಯನರಿಯಬೇಕು. ಕರಡಿಧಂ 
ಆಕಾಶದ ಸೂರ್ಯ, ಹಲವುಕುಂಭದಲ್ಲಿ ತೋರುವವೊಲು, ಎಲಸ ರಣ? 
ಮರೆದಡೆ ಪ್ರತಿಷ್ಠೆ , ಅರಿದಡೆ ಸ್ವಯಂಭು, ಸಿರಿಧ ಅತಿ ರಾಡಿ 
ನಿಃಕಳಂಕ ಮಲ್ಲಿಕಾರ್ಜುನಾ. ವಾರ ದಂದರಡಯರರ್ಡ|| ೫೯೮|| 
೨೦೧೭ 

ಯಾರು ಯಾರಿಂದತಿವಲ 
ಭೂಮಿಯಲ್ಲಿ ಪೂಜಿಸಿಕೊಂಬ ಅರುಹಿರಿಯರೆಲ್ಲರೂ 
ವೇದ ಶಾಸ್ತ್ರ ಪುರಾಣ ಆಗಮ ಶ್ರುತಿಸ್ಮೃತಿ ತತ್ವದಿಂದ 
ಇದಿರಿಗೆ ಬೋಧಿಸಿ ಹೇಳುವ ಹಿರಿಯರೆಲ್ಲರೂ ಹಿರಿಯರಪ್ಪರೆ ? 


ಮೋಳಿಗೆ ಮಾರಯ್ಯನ ವಚನಗಿಸ 


೬೫೩ 


ನುಡಿದಂತೆ ನಡೆದು, ನಡೆದಂತೆ ನುಡಿದು,ಕತಾರವಾದ 
ನಡೆನುಡಿಸಿದ್ದಾಂತವಾಗಿಯಲ್ಲದೆ ಅರುಹಿರಿಯರಾಗಬಾರದು. She 
ಗೆಲ್ಲಸೊಲಕ್ಕೆ ಹೋರಿಬಲ್ಲಿದರಾದೆವೆಂದು ಸಾರುವ ಹು 
ತನ್ನಲ್ಲಿದ್ದ ಹುಸಿಯ ಹುಸಿವಕಲ್ಲೆದೆಯವನ ನೋಡಾ.. 
ಇವರೆಲ್ಲರ ಬಲ್ಲ ತನವ ಕಂಡು ನಿಲ್ಲದೆ ಹೋದ, ಮರ ಮುಂತಾದ 
ನಿಃಕಳಂಕ ಮಲ್ಲಿಕಾರ್ಜುನ ಮಾಡಿಸುವುದಾಗಾರ | ೫೯೯ || 

೨೦೧೮ ವಿವಾದ ಪರಿಹಾರ 


ಭೂಮಿಯ ಹಿಡಿದು ಉಳುತ್ತಿದ್ದೇನಯ್ಯಾ , ಕಡೆ ನಡು ಮೊದಲಿಲ್ಲದೆ. 
ಎನ್ನ ಸ್ವಾಮಿಯ ಬರವಿಂಗೆ ಇದಿರಾದವುಮೂರೆತ್ತು 
ಕಡೆಯ ಹೊಲದ ತವರಿನಲ್ಲಿ , ಮರ ತಾಗಿ, ವಾಹನದಟ್ಟ 
ನೇಗಿಲು ಮುರಿಯಿತ್ತು , ನೊಗ ಸೀಳಿತ್ತು , ಎತ್ತು ಸತ್ತವು. ಅದು 
ಎನಗಿನ್ನಾವುದು ದಿಕ್ಕು , ನಿಃಕಳಂಕ ಮಲ್ಲಿಕಾರ್ಜುನಾ.? ಕಾರಣ | ೬೦೦ || 
೨೦೧೯ 

Lರಸಾಹದಲಾದವರು 
ನೃತ್ಯನಾದಲ್ಲಿ ಕರ್ತೃವಿನಕೈಯ ಊಳಿಗವ ಕೊಂಬ 

ಅಂದರವಾದ 
ಭಕ್ತರ ಕಂಡು ನಾಚಿತ್ತೆನ್ನ ಮನ. 
ಆಳುವ ಅರಸಿನ ಕೈಯಲ್ಲಿ ಊಳಿಗವ ಕೊಂಬಂತೆ, 
ತೊತ್ತು ಒಡತಿಯ ಕೈಯಲ್ಲಿ ನೃತ್ಯತ್ವವ ಮಾಡಿಸಿಕೊಂಬಂತೆ, 
ಮೊದಲಿಗೆ ಮೋಸಲಾಭವನರಸಲುಂಟೆ ? 
ಅರ್ತಿಗಾರರೆಲ್ಲಕ್ಕೆ ನಿಶ್ಚಯದ ಭಕ್ತಿಯುಂಟೆ ? ರಸಸಾರಸು 
ಹೊತ್ತುಹೋಕರ ಭಕ್ಕರೆಂದಡೆ, ಒಪ್ಪುವರೆ ನಿಚ್ಚಟಶರಣರು ? ದn 
ಅಚ್ಚು ಮುರಿದ ಹಾರಕ್ಕೆ ಎತ್ತಿನ ಹಂಗೇಕೆಂದೆ,ಂತಸದಿಂದ 
ನಿಃಕಳಂಕ ಮಲ್ಲಿಕಾರ್ಜುನಾ. ಪರಿಹಾರ | ೬೦೧|| 

೨೦೨೦ರಲಾರವನ್ನು 
ನೃತ್ಯರೂಪೊಂದು ಭಕ್ತಿಸ್ಥಲ, ಕರ್ತೃರೂಪೊಂದು ವಸ್ತು . 
ಈ ಉಭಯ ಜಗದ ಹಾಹೆ ನಡೆಯಬೇಕಾದಲ್ಲಿ , 
ಮೂರು ಭಕ್ತಿಸ್ಥಲವಾಯಿತ್ತು. ಮೂರುಕರ್ತೃಸ್ಥಲವಾಯಿತ್ತು. 
ಭಕ್ತ ಮಾಹೇಶ್ವರ ಪ್ರಸಾದಿ, ಈ ತ್ರಿವಿಧಭಾವ ಭಕ್ತಿರೂಪು. 
ಪ್ರಾಣಲಿಂಗಿ ಶರಣ ಐಕ್ಯ , ಈ ತ್ರಿವಿಧ [ ಭಾವ] ಕರ್ತೃಸ್ವರೂಪು. 
ಇಂತೀ ಉಭಯಭೇದದಲ್ಲಿ , ವಸ್ತು ಮರ್ತ್ಯಕ್ಕೆ ಬಂದು, 


೬೫೪ 


ಸಂಕೀರ್ಣ ವಚನಸಂಪುಟ : ಮೂರು 


ಮುಂದೆ ಆಶ್ರಯವ ಕಟ್ಟಿದ ಕಾರಣ, 
ಭಕ್ತಿಗೆ ಬಸವಣ್ಣನಾಗಿ, ಆ ಭಕ್ತಿಯನೊಪ್ಪುಗೊಂಬುದಕ್ಕೆ 
ವಸ್ತು ಪ್ರಭುರೂಪಾಗಿ ಬಂದ ಕಾರಣದಲ್ಲಿ , 
ಉಭಯಸ್ಥಲಗೋಚರಿಸದೆಂದು ಷಟ್ಕಲವಾಯಿತ್ತು. 
ಆ ಸ್ಥಲದ ನಾಮ ರೂಪಿನಲ್ಲಿ ನಾನಾಸ್ಥಲ ಒಡಲಾಯಿತ್ತು. 
ಪೂರ್ವಗತಿಯಾದಲ್ಲಿ ಸ್ಥಲ, ಉತ್ತರಗತಿಯಾದಲ್ಲಿ ನಿಃಸ್ಥಲ 
ಉಭಯನಾಮರೂಪುಲೇಪವಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ ನಿರ್ಲಿಪವಾದನು . 

|| ೬೦೨| | 
೨೦೨೧ 
ಭೇರಿಯು ಈರಹವಾದಲ್ಲಿ ಅದಿರಲ್ಲದೆ ಸುನಾದವಿಲ್ಲ . 
ಪಾಷಾಣದ ಬೆಳಗು ಮೀರಿ[ ದ] ಲ್ಲದೆ ರತ್ನವಲ್ಲ . 
ಇಂತೀ ವರ್ಮಭೇದವೆಂತುಟೆಂದಡೆ, 
ಭೇರಿಯಿದ್ದಲ್ಲದೆ ನಾದಕ್ಕೆ ಸಾಕಾರವಿಲ್ಲ . 
ಪಾಷಾಣವಿದ್ದಲ್ಲದೆ ದೀಪ್ತಿಗೆತೋರಿಡಲಿಲ್ಲ . 
ಕ್ರಿಯಾಶುದ್ಧಾತ್ಮನಾಗಿಯಲ್ಲದೆ, 
ವಿರಕ್ತಿಯನರಿವುದಕ್ಕೊಡಲಿಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೦೩ || 

១១១ 
ಭೇರಿಯೊಳಗಣ ನಾದವ ಭೇದಿಸಬಲ್ಲಡೆ, 
ವಸ್ತುವ ಸಾಧಿಸಬಲ್ಲರೆಂಬೆ, ಅಭೇದ್ಯವ ಭೇದಿಸಬಲ್ಲರೆಂಬೆ. 
ಚೋದ್ಯದೊಳಗಳಣ ಸ್ವರೂಪವ ಸಾಗಿಸಿ ಬೋಧಿಸಬಲ್ಲಡೆ, 
ವಸ್ತುವ ಸಾಧಿಸಬಲ್ಲರೆಂಬೆ. 
ಇಂತಿವರಾಗುಹೋಗನರಿಯದೆ, 
ಜ್ಞಾನಕ್ಕೆ ನಾವೆ ಅರ್ಹರೆಂಬ ಕಾಳು ಮೂಳರ ನೋಡಿ, 
ಜಾಣನಾಗಿ ಅಡಗಿದೆಯಲ್ಲಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೬೦೪|| 

೨೦೨೩ 
ಮಂಜಿನ ಧರೆಯಲ್ಲಿ ಬಿಸಿಲ ಬೀಜ ಬಿದ್ದು , 
ಮರೀಚಕದ ಮಳೆ ಹೊಯ್ದಿತ್ತು. 
ಬೇರು ಬೀಳದೆ ಮೊಳೆ ಒಡೆಯಿತ್ತು . 
ಎಲೆದೋರುವುದಕ್ಕೆ ಮೊದಲೆ, 
ತಲೆಯಿಲ್ಲದ ಎರಳೆ ಬಂದು ಮೇವುತ್ತಿರಲಾಗಿ, 


ಮೋಳಿಗೆ ಮಾರಯ್ಯನ ವಚನ 


ಅಂಜನಸಿದ್ದ ಬಂದು ನೋಡುತ್ತಿರ್ದ, 
ಅದು ನಿರಂಗವಾಯಿತ್ತು, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೦೫ || 
೨೦೨೪ 
ಮಂಜಿನ ಮಡಿಕೆಯ ನೀರಿನಂತೆ, 
ಮರೀಚಿಕಾಜಲದ ಹೊಳಹಿನಂತೆ, 
ಅಂಬುಧಿ ತುಂಬಿದಲ್ಲಿ ಕುಡಿವ ವಡಬಾನಳನಂತೆ, 
ಕಲ್ಲಿಗೆ ಸಂಭ್ರಮಿಸಿ ಹೂಸಿದ ನವನೀತದಂತೆ, 
ಮತ್ತವಕ್ಕೆ ಸಂದುಸಂಶಯವುಂಟೆ ? 
ಕ್ರೀಯಲ್ಲಿದ್ದು ಕ್ರೀಯನೀಂಟಿ, ಭಾವದಲ್ಲಿದ್ದು ಭಾವವನೀಂಟಿ, 
ಜ್ಞಾನದಲ್ಲಿದ್ದು ಜ್ಞಾನವನೀಂಟಿ ತಾನಾಗಿದ್ದಲ್ಲಿ , 
ತನ್ನನರಿದು ತನಗೆ ಅನ್ಯಭಿನ್ನವಿಲ್ಲದಲ್ಲಿ , ಸರ್ವಮಯ ಪರಿಪೂರ್ಣನಾದಲ್ಲಿ , 
ಪ್ರಾಣಲಿಂಗಸಂಬಂಧಿ , ನಿಃಕಳಂಕ ಮಲ್ಲಿಕಾರ್ಜುನಾ. 

||೬೦೬ || 


೨೦೨೫ 
ಮಂಜಿನ ರಂಜನೆಯ ನೀರಿಗೆ ತಟಾಕ ತುಂಬಿದುದುಂಟೆ ? 
ಮರೀಚಿಕಾಜಲದ ತೆರೆಯ ತಳ್ಳಿ ನೀರ ಕೊಂಡೆಹೆನೆಂಬವರುಂಟೆ ? 
ಅಂಗಸ್ಥಲವಾರು, ಉಭಯಲಿಂಗಸ್ಥಲ ಮೂರು. 
ಏಕತತ್ವ ಇಪ್ಪತೈದು ಪೂರ್ವ ಉಭಯವನೆಯ್ಲಿ , ಉತ್ತರಕ್ಕೆ ನೂರೊಂದೆಂದಲ್ಲಿ , 
ಆ ಕಲ್ಪಿತವ ಕಂಡು, ಅಕಲ್ಪಿತನಾಗಬೇಕು. 
ಅದು ಸ್ಟಲಭರಿತ ನಿರ್ದಹ, ಐಕ್ಯಸ್ಥಲ ನಿರ್ಲಿಪ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೦೭|| 
೨೦೨೬ 
ಮಂಡೆ ಮಾಸಿದಡೆ ಮಜ್ಜನ ಮಾಡಿದಲ್ಲದೆ, ಹಿಂಗದು ವ್ಯಾಪಾರ . 
ಮನ ಮರೆದಡೆ ಮಹಾತ್ಮರ ಗುಣಜಲದಿಂದಲ್ಲದೆ, ಅಮಲವಾಗದು. 
ಇನ್ನೇನ ಮಾಡುವೆ, ಇನ್ನಾರಿಗೆ ಹೇಳುವೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೬೦೮ || 


೨೦೨೭ 


ಮಂತ್ರ ಸಂಸ್ಕಾರವಾದುದೆ ಲಿಂಗ, ಭಿನ್ನವಾದಡೆ ಲಿಂಗವಲ್ಲ . 
ವ್ರತಭ್ರಷ್ಟನಾಗಿ ಜಂಗಮವಾದಡೆ ಜಂಗಮವಲ್ಲ . 
ಅದೆಂತೆಂದಡೆ : 
ಸ್ಥಾವರಂ ಭಿನ್ನದೋಷೇಣ ವ್ರತಭ್ರಷ್ಟೇನ ಜಂಗಮಃ 


೬೫೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಉಭಯೋಭಿನ್ನಭಾವೇನ ನಾರ್ಚನಂ ನ ಚ ವಂದನಮ್ || ಸಿರಿವಂತಿ 
ಎಂದುದಾಗಿ , ಇದು ಕಾರಣ, ಉಭಯಕ್ಕೆ ಅರ್ಚನೆ ವಂದನೆಯಂ ಮಾಡಲಾಗದು, 
ಅವಕ್ಕೆ ಪ್ರಾಯಶ್ಚಿತ್ತವಿಲ್ಲದ ಕಾರಣ, ನಿಃಕಳಂಕ ಮಲ್ಲಿಕಾರ್ಜುನಾ _|| ೬೦೯ || 

೨೦೨೮ , ತಗಾರ : ಯಂಕಟಂಡ ಎಂಬ 
ಮಗು ಸತ್ತು ಕೊರಳು ಕುಗ್ಗದು, ಅಂಗುಳಾರದು, ಬಾಯ ಬರೆ ಹಿಂಗದು. 
ಇನ್ನಾವ ನೇಣ ಹಾಕುವೆ ಕೊರಳಿಗೆ ? 
ಒಂದು ನೇಣಿನಲ್ಲಿ ಸಂದೇಹ ಬಿಡದು. ಎರಡು ನೇಣಿನಲ್ಲಿ ಹಿಂಗಿ ಹೋಗದು. 
ಮೂರುನೇಣಿನಲ್ಲಿ ಮುಗಿತಾಯವಾಗದು. 
ಹಲವುನೇಣಿನಲ್ಲಿ ಕಟುವಡೆದ ಕೂಸು, ದಾರಿದರೆ 
ಅದಕ್ಕೆ ಒಲವರವೇಕೆ, ನಿಃಕಳಂಕ ಮಲ್ಲಿಕಾರ್ಜುನಾ ? ಎಂದು - 1| ೬೧೦ || 

ಮುಂದಾಲ ಗಣರದಲರಾಗತ 
೨೦೨೯ 

ಅದಕಂಸ ವಿರಸಗಂಡ 
ಮಜ್ಜನಕ್ಕೆರೆವ ಮಹಿಮರೆಲ್ಲರೂ ಭೋಗಕ್ಕೊಳಗಾದರು. 
ಜ್ಞಾನವ ಹೇಳುವ ಹಿರಿಯರೆಲ್ಲರೂ ಉಂಟು, ಇಲ್ಲವೆಂಬ ಸಂದೇಹಕ್ಕೊಳಗಾದರು. 
ಏನೂ ಇಲ್ಲವೆಂಬ ಜ್ಞಾನಿಗಳೆಲ್ಲರೂ ಶೂನ್ಯಕ್ಕೊಳಗಾದರು. 
ಈ ಮೂರರಂದವ ಹಿಂಗಿ , ಇಂತಿವನೇನೂ ಎನ್ನದೆ, 

3 ಮಲಗಲು 
ನಾ , ನೀನೆಂಬ ಉಭಯವನಳಿದವಂಗಲ್ಲದೆ ಲಿಂಗೈಕ್ಯವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. . 

- ಕರಿಗಡಿಕಲ ವಂತೆ ಆ 
- ೨೦೩೦ ರ ಅಡಿ ಸುನಾದ ಅರಸಲದಲ್ಲಿ 
ಅಂಟಿ ಮಡಕೆ ಕಾವುದಕ್ಕೆ ಮುನ್ನವೆ ಜಲ ಕಾದು ಉಕ್ಕಿತ್ತು . ಅಂದ ಆಲಂಕಾ 

ಜಲ ಉಕ್ಕುವುದಕ್ಕೆ ಮುನ್ನವೆ ಅಕ್ಕಿ ಬೆಂದಿತ್ತು . 
ಉಂಬುದಕ್ಕೆ ಮುನ್ನವೆ ಓಗರ ಮಿಕ್ಕಿತ್ತು . ಅಮ್ಮ .... 
ಮಿಕ್ಕೋಗರವನಾರೋಗಿಸಿದವರು ಹೊಲಬುಗೆಟ್ಟರು. 
ಎನಗಿನ್ನು ಹೋಲಬಾವುದೊ ? 

- - - - 
ಎನಗಾರಕರಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. . 

| 
೨೦೩೧ 

se ce 
ಮಣ್ಣ ಬೆಕ್ಕು , ನನ್ನಿಯ ಮೂಷಕನ ಮುಟ್ಟಿದುದುಂಟೆ ? ಇಂದ 
ಜಗಗನ್ನರ ಕ್ರೀ , ವಿರಕ್ತಿ ಪ್ರಸನ್ನನ ಮುಟ್ಟಿದುದುಂಟೆ 
ಇದ ಚೆನ್ನಾಗಿ ತಿಳಿದುನೋಡಿ, ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿಂ || ೬೧೩ || 

ಉಡಾಗುತ್ತದೆ ಸಾರಲರಾದ 


- ಕಾಟ 


ತಕ || ೬೧೧|| 


ಮೋಳಿಗೆ ಮಾರಯ್ಯನ ವಚನ ಹಿಂಸೆ 


೬೫೭ 


೨೦೩೨ ರ 

ಲಾರದಂತಹ 
ಮಣ್ಣಿನ ಗುಣವನರಿದು ಕಳೆದಡೆ, ಗುರು[ ಸಿ]ಾತ್ರಿಯೆಂಬೆ. 
ಹೆಣ್ಣಿನ ಗುಣವನರಿದು ಕಳೆದಡೆ, ಲಿಂಗಸಿದ್ಧಾತ್ರಿಯೆಂಬೆ. ಆದರೆ 
ಹೊನ್ನಿನ ಗುಣವನರಿದು ಕಳೆದಡೆ, ಜಂಗಮ ಸಿದ್ಧಾತ್ಮಿಯೆಂಬೆ. ಆದರೆ 
ಈ ತ್ರಿವಿಧ ಗುಣವನರಿಯದೆ, ವೇಷದ ಬಲುಮೆಯಂತಿ 
ತೂತಮಾತುಗರನೊಪ್ಪ, ಅಜಾತರನಲ್ಲದೆ ನಿಃಕಳಂಕ ಮಲ್ಲಿಕಾರ್ಜುನ. | ೬೧೪ || 


೨೦೩೩ 
ಮಣ್ಣು ಕೊಂಡ ನೀರಿನಂತೆ, ಬಣ್ಣವನೊಳಕೊಂಡ ಕಪ್ಪಡದಂತೆ, 
ಬಣ್ಣವನೊಳಕೊಂಡ ಬಂಗಾರದಂತೆ 

,ಂLORDEಂತ ಅನುಡಿ 
ಈ ತ್ರಿವಿಧವನೊಳಕೊಂಡ ಭೇದಭಾವದಂತೆ, ಪಾಪದ so 
ಬಂದ ಘಟ, ಸಂಧಿಸಿದ ಇಷ್ಟ , ಉಭಯದ ಸಂದನರಿವ ಭಾವ. 
ಈ ತ್ರಿವಿಧವನೊಂದುಗೂಡಿ ಸಕಲಸುಖಿಯಾದ ನಿರಂಗನೆ ಪ್ರಾಣಲಿಂಗಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. ಪಂ ಅಂದ ಅಂದಾಪುರ | ೬೧೫ || 

೨೦೩೪ 
ಮಣ್ಣು ದೇಹ, ಹೊನ್ನು ಪ್ರಾಣ, ಹೆಣ್ಣು ಸಕಲಪ್ರಪಂಚು. 
ಈ ಮೂರರೊಳಗೆ ಒಂದ ಬಿಟ್ಟೋಂದ ಹಿಡಿದೆಹೆನೆಂದಡೆ, ರರದ 
ಹಿಂಗಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. ದಾರಂದಾಯ | ೬೧೬ || 


೨೦೩೫ 


ಮಣ್ಣು ನೀರಿನಂತೆ ಆದಾಗವೆ ಭಕ್ತನ ಭಕ್ತಸ್ಥಲ. 

ಬ ದಲಿಂದಾ 
ಬಂಗಾರ ಬಣ್ಣ ಆದಂತೆ ಮಹೇಶ್ವರನ ಮಾಹೇಶ್ವರಸ್ಥಲ. 
ಅನಲ ಅನಿಲನಂತಾದಾಗವೆ ಪ್ರಸಾದಿಯ ಪ್ರಸಾದಿಸ್ಥಲ.ಅದಾದ 
ದೀಪವೊಂದರಲ್ಲಿ ಉದಯಿಸಿ ಪ್ರತಿಜ್ಯೋತಿಪ್ರಮಾಣಿಸಿದಾಗವೆ, 
ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥಲ. 
ಶ್ರುತವ ಕೇಳಿ, ದೃಷ್ಟಾದೃಷ್ಟವ ಕಂಡು, 
ಅನುಮಾನ ಅನುಮಾನವನರಿದು, ಸುಮಾನ ತಲೆದೋರದಿದಾಗವೆ , 
ಶರಣನ ಶರಣಸ್ಥಲ. 
ವಾರಿ ಶಿಲೆಯಂತೆ] ಮಣಿಯ ದಾರದಂತೆ. ಅದು ಅವರು 
ಬುದ್ದುದ[ ದ] ನೀರಿನಂತೆ] ಮಣಿಯ ವಜದ ಬಂಧದಂತೆ, 
ಮರೀಚಿಕಾಜಲವ ತುಂಬಿ ತಂದ ಕುಂಭದಂತೆ , 


೬೫೮ 


ಸಂಕೀರ್ಣ ವಚನಸಂಪುಟ : ಮೂರು 


ಸಾಕಾರವಳಿದು ನಿರಾಕಾರ ಉಳಿದಲ್ಲಿ ಐಕ್ಯನ ಐಕ್ಯಸ್ಥಲ. 
ಇಂತೀ ತ್ರಿವಿಧ ಭಕ್ತಸ್ಥಲ. ಇಂತೀ ತ್ರಿವಿಧ ಮಾಹೇಶ್ವರಸ್ಥಲ. 
ಇಂತೀ ತ್ರಿವಿಧ ಪ್ರಸಾದಿಸ್ಥಲ, ಇಂತೀ ತ್ರಿವಿಧ ಪ್ರಾಣಲಿಂಗಿಸ್ಥಲ, 
ಇಂತೀ ತ್ರಿವಿಧ ಶರಣಸ್ಥಲ, ಇಂತೀ ತ್ರಿವಿಧ ಐಕ್ಯಸ್ಥಲ. 
ಇಂತೀ ಷಟ್ಸ್ಲ , ದ್ವಾದಶಂಗಳಾಗಿ ಕೂಡುವಲ್ಲಿ ತ್ರಯೋದಶಭಾವವಾಯಿತ್ತು . 
ಉಭಯವನೇಕೀಕರಿಸುವಲ್ಲಿ ಒಂದೂಡಲಾದುದಾಗಿ, 
ರೂಪುರೂಪಿನಲ್ಲಿದ್ದು ನಿರೂಪನ ಕೂಡಬೇಕೆಂಬ ಕೂಟ. 
ತ್ರಿವಿಧದ ಆಟವಾಯಿತ್ತು, 
ಗುರುವಿಂಗೂ ಗುರುವುಂಟೆಂಬ ಭಾವ. 
ಲಿಂಗಕ್ಕೆ ಆಶ್ರಯವುಂಟೆಂಬುದೊಂದು ವಾಸ . 
ಜಂಗಮಕ್ಕೂ ರುದ್ರನ ಪಾಶವಕೂಡಬೇಕೆಂಬುದೊಂದು ಆಸೆ. 
ಇಂತೀ ಮೂರರ ಮೂರುಈರಾರರ ಭಂಡ, ಇಪ್ಪತೈದರ ಅಗ್ಗದಲ್ಲಿ ಕೊಂಡು, 
ದಶಹತ್ತರಲ್ಲಿ [ ಮಾರಿ ] ಒಂದೇ ಲಾಭವಾಯಿತ್ತು. 
ಆ ಲಾಭವ ಮೊದಲಿನಲ್ಲಿ ಸರ್ವಭಕ್ತಿ ಸಂಪೂರ್ಣನಾಗಿ, 
ಭಕ್ತಿಯನರಿವುದಕ್ಕೆ ಬಸವಣ್ಣನಾಗಿ , 
ನಿತ್ಯಾನಿತ್ಯವನರಿವುದಕ್ಕೆ ಚೆನ್ನಬಸವಣ್ಣನಾಗಿ, 
ಆಕಾರ ನಿರಾಕಾರಗಳಲ್ಲಿ ಭಕ್ತಿ ವಿರಕ್ತಿಯ ತಾಳ 
ಚೇತನಮೂರ್ತಿಗಳಲ್ಲಿ ಅವಿರಳನಾಗಿ , 
ನಿಜವನೆಯ್ದಿದ ಪ್ರಭುದೇವರು ಮುಂತಾದ ಸಕಲ ಪ್ರಮಥರ 
ಪ್ರಸಾದವೇ ಎನಗೆ ಷಟ್ಕಲ. 
ಇಂತಿವರೂಳಗಾದ ಏಕೋತ್ತರಶತಸ್ಥಲ ಮೊದಲಾದ ಭಾವವೂ 
ನಿಮ್ಮಲ್ಲಿಯೆಂದು ಅರಿದ ಮತ್ತೆ ಅದನೇನೆಂದುಪಮಿಸುವೆ ? 
ಅದು ಭಾವವಿಲ್ಲದ ಬಯಲು, ನಾಮವಿಲ್ಲದ ನಿರ್ಲಿಪ, 
ನಿಜ ನೀನೆ ಎನ್ನುತ್ತಿದ್ದ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೧೭|| 


೨೦೩೬ 
ಮತೃದ ಮನೆಯ ಕೀಟಕನಂತೆ, 
ಸಂಸಾರದಲ್ಲಿಯೇ ಹುಟ್ಟಿ , ಸಂಸಾರದಲ್ಲಿಯೆ ಸಾವು , 
ತೂಳದ ಬೀರರಂತೆ ಅರಿದಲ್ಲಿ ಭಕ್ತನಾಗಿ, ಮರದಲ್ಲಿ ಮಾನವನಾಗುತ್ತ , 
ಇತ್ತಲೆಯ ಸರ್ಪನಂತೆ, 
ಎತ್ತ ನೋಡಿದರತ್ತ ಕತ್ತಲೆಯ ತೆರನಂತೆ ಇಪ್ಪವರ ಕಂಡು 
ಭಕ್ತರೆನಲಾರೆ, ವಿರಕ್ತರೆನಲಾರೆ. ಭಕ್ತಿಯುಳ್ಳವ ಮಿಥ್ಯವೆನಿಸಿಕೊಳ್ಳಲಾರ. 


ಮೋಳಿಗೆ ಮಾರಯ್ಯನ ವಚನ 


೬೫ 


ಆ ಉಭಯ ಕೆಟ್ಟ ಕೇಡು, ಎನ್ನ ಸತ್ವದ ಹಾನಿ. 
ಇದಕ್ಕೆ ನಿಶ್ಚಯವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 


| ೬೧೮|| 


೨೦೩೭ 
ಮದವಳಿಗೆ ಮದವಳಿಗಿತ್ತಿಯ ಮುಟ್ಟದೆ, 
ಅತ್ತೆಯ ಭಗವ ಮುಟ್ಟಿ ನೋಡಿ, 
ಎನ್ನ ಮದವಳಿಗೆಯ ಹೆತ್ತ ಠಾವೆಂದು ಮತ್ತರಿದು ಮುಟ್ಟದೆ, 
ಭಗವ ನೋಡುತ್ತ ಬಟ್ಟಬಯಲಾಯಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೧೯ || 
೨೦೩೮ 
ಮದಸೊಕ್ಕಿದ ಗಜ, ಅಜಕ್ಕಂಜಿ, ಅಡಿಯಿಡಲಮ್ಮದುದ ಕಂಡೆ. 
ಕಡುಗಲಿ ಬಂಟ ಕತ್ತಲೆಗಂಜಿ, ಒಡಗೂಡುವರು ಬೇಕೆಂದು, 
ಅಡಿಗಡಿಗಂಜುವುದ ಕಂಡೆ. 
ಇಂತಿವರೆಲ್ಲರೂ ನಳಿಕೆಯ ಕೀರನಂತೆ, ಲಾಗ ಮರೆದು, 
ಬಳಲಿ ಧರೆಗೆ ಸೇರುವಾಗ ಆಗಲರಿದಂತಾಗದೆ ಬೇಗರಿದುಕೊಳ್ಳಿ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವಕೂಡಬಲ್ಲಡೆ. 

| ೬೨೦ || 
೨೦೩೯ 
ಮಧುರದ ಗುಣ ಬದರಿಯಿಂದಳಿಯಿತ್ತು , 
ಶರಧಿಯ ಗುಣ ಸಾಗಲಾಗಿ ಅಳಿಯಿತ್ತು, 
ಬೇಟದ ಗುಣ ಕೂಟದಿಂದಳಿಯಿತ್ತು, ಸಾರದ ಗುಣ ಕಠಿಣದಿಂದಳಿಯಿತ್ತು, 
ಕಠಿಣದ ಗುಣ ಪಾಕದಿಂದಳಿಯಿತ್ತು, 
ಕಾಯದ ಗುಣ ಪ್ರಾರಬ್ಧದಿಂದಳಿಯಿತ್ತು, 
ವಿಷದ ಗುಣ ನಿರ್ವಿಷದಿಂದಳಿಯಿತ್ತೆಂಬುದಜನ ಸಿದ್ದಾಂತವಾಗಿ ನುಡಿವುತ್ತಿದೆ. 
ಎನ್ನ ಗುಣ ನಿನ್ನಿಂದಲ್ಲದೆ ಅಳಿಯದಯ್ಯಾ . 
ಕಾಲಕ್ಕಂಜಿ , ಕರ್ಮಕಂಜಿ, ವಿಧಿವಿಧಾಂತನಿಗಂಜಿ, 
ಹಿರಿಯರೆನಿಸಿಕೊಂಬ ಗ್ರಾಸವಾಸಿಗಳು ನೀವುಕೇಳಿರಯ್ಯಾ . 
ರುದ್ರನ ಪಸರವ ಹೊತ್ತು, ಆಶೆಯೆಂಬ ಕಂಥೆಯಂ ತೊಟ್ಟು, 
ಜಗದಾಟವೆಂಬ ವೇಷವ ಧರಿಸಿ, 
ಈಶನ ಶರಣರೆಂದು ಭವಪಾಶದಲ್ಲಿ ತಿರುಗುವ ದೇಶಿಗರ ಕಂಡು ನಾಚಿದೆ. 
ಭಾಷೆಗೆ ತಪ್ಪದ ನಿರ್ಗುಣ ನಿರಾಶಕ, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲದಿಲ್ಲ , ನಿಲ್ಕು ಮಾಣಿರೊ 

|| ೬೨೧ || 


೬೬೦ 


ಸಂಕೀರ್ಣ ವಚನಸಂಪುಟ : ಮೂರು 


೨೧. 


೨೦೪೦ . ) 

ದ ಸರ ( ವಾಕಿ ಟಕ ಮಲ್ಲು -೨ 
ಮಧುರವ ಕೂಡಿದ ಜಲವ ತೆಗೆದು ಭಿನ್ನವ ಮಾಡಬಹುದೆ ಅಯ್ಯಾ ? 
ಘಟವ ಹೊದ್ದಿದ ಬೆಳಗ ಪ್ರಕಟಿಸಬಹುದೆ ಅಯ್ಯಾ ? 
ಇಂತೀ ಉಭಯದ ತೆರದಂತೆ ಪ್ರಾಣಲಿಂಗಿಯ ಸಂಬಂಧದ ಇರವು. 
ಮಾತಿನ ಮಾಲೆಯಿಂದ, ನೀತಿಯಲ್ಲಿ ಕಾಬ ವಾದದಿಂದ, 
ಇಂತಿವರಿಗೇತಕ್ಕೊಲಿವ, ನಿಃಕಳಂಕ ಮಲ್ಲಿಕಾರ್ಜುನ ? 

|| ೬೨೨ || 


. 


1 . 


೨೦೪೧ . ತಾಂOCOS SS Sಗರು 
ಮಧುರವ ಬಲ್ಲರಲ್ಲದೆ ಮಧುರ ರಸವ ಬಲ್ಲಡೆ, ಬಲ್ಲರೆಂಬೆ. ಕಲ 
ಬೆಳಗಬಲ್ಲರಲ್ಲದೆ ಬೆಳಗಿನ ಕಳೆಯನೊಳಕೊಂಡಿರ್ಪ ಭೇದವ ಬಲ್ಲಡೆ, ಬಲ್ಲರೆಂಬೆ. 
ಸುಳುಹಿನ ಸೂಕ್ಷ್ಮವತಿಳುಹಿನ ವಳಯವತೋಳೆಡೆಯಬಲ್ಲಡೆ, ಬಲ್ಲರೆಂಬೆ. 
ಇವನೆಲ್ಲವನರಿಯದ ಸೊಲ್ಲಿನ ಮಾತಿಂಗೆ ಬಲ್ಲೆವೆಂದು ಹೋರುವ 

ವಿಧಿ - 5 ತಿರುವು 
ಜೊಲ್ಲೆಹಗಾರಿಗೆಲ್ಲಿಯದೆಂದೆ, 
ಬಲ್ಲರ ಬಲ್ಲಹ ಭವವಿಲ್ಲದವನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೨೩ || 

ಆದಿಲಾಳ ಲಂ ರಣರಂಗ್ 
೧. ೨೦೪೨- ವಗGತರಗಲ ರ್ಗಹರರಸ ಗಂಧS 
ಮನಸ್ಸು ಏತರಿಂದ ಅರಿವುದು ಲಿಂಗವನು ? ಆಂಟಕ್ಕೆ ಕಂಟಕಾಲ 
ಬುದ್ದಿ ಏತರಿಂದ ಅರಿವುದು ಮನಸ್ಸನು ? 
ಚಿತ್ತ ಏತರಿಂದ ಅರಿವುದು ಬುದ್ದಿಯ ? 

ಎ ಗೆ ದಯವರ 
ಅಹಂಕಾರ ಏತರಿಂದ ಅರಿವುದು ಚಿತ್ರವನು ? 
ಈ ಚತುಷ್ಟಯವ ಏತರಿಂದ ಅರಿವ ? ಒಂದಕ್ಕೊಂದು ಹಂದಿಲ್ಲದೆ ಕಾಣೆ. 
ಒಂದನೆಣಿಸಿ ಎಣಿಕೆಗೆ ತುಂಬಿದ ಮತ್ತೆ , ಮತ್ತೊಂದೆಂದಲ್ಲದೆ ಸಂಗವಿಲ್ಲ ಲೆಕ್ಕ . 
ಇದರಂದದ ತೆರ ಲಿಂಗ. 
ಇದ ಸಂಗಂಗೊಳಿಸು, ಭಂಗಿತನಾಗಲಾರೆ, 

ರಂಡಿ ವಿರಹ ಗ ದರದ 

ಅಂದಂದಿನ : ಪಂಗಡ || ೬೨೪ || 
ನಿಃಕಳಂಕ ಮಲ್ಲಿಕಾರ್ಜುನಾ. 

ನಂದರು ಅದಂತಿರಲಿಗೆ ಭಾರ 
೨೦೪೩ ಲಗಂಧವೇಧಿ ವಿಂಕಾರಕ ವಿರ್ಕ 
ಮನೆಯ ಕೋಡಗ ಊರ ಮಂತವ ನುಂಲತ್ತು ..SOBAGರಿಯಾಲಿಟಿ 
ಮಂತದೊಳಗಣ ಮಂದಿ ಹೊಂದಿದುದಿಲ್ಲ. ಹಪಹರಸಸರಾದರೆ 
ಅದರಂದದ ಇರವ ಇನ್ನಾರಿಗೆ ಉಸುರುವೆ ? ಧ ಮಾಡಿ ಬಂದಡಿದಗಜ 
ಎಂಟುಕಾಲ ಮಂಟೆಯವ ಟೆಂಟಣಿಸಿ ನಿಂದವೈದು ಕಂಬಾರರ ರರೇತ 
ಕಂಬದ ಮೇಲಣ ಬೋದಿಗೆ ಮೂರು ಸಂದ ಬಿಟ್ಟುದಿಲ್ಲ . ತಾತ ಗವನ್ನು 

ಪರRು ಅದರ ರ್ಪತಿ ಕಂಕಣ 


೨ 


. 


. 


. 


ಮೋಳಿಗೆ ಮಾರಯ್ಯನ ವಚನ ಕಿಂದ 


೬೬೧ 


| 


ಹಿಂಗಿದ ಮಣಿಮಾಡದ ಮಂತವ, ನುಂಗಿದಕೋಡಗವ, ಸಕಾರಾ 
ಕಂಗಳು ನುಂಗಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. ಕಂದಕ | ೬೨೫ || 
೨೦೪೪ 

spoe 
ಮರ್ತ್ಯಕ್ಕೆ ಸಂಗನಬಸವಣ್ಣ ಬಾಹಲ್ಲಿ , ಮೂರು ಮಹಾರತ್ನವ ಕಂಡು, 
ಒಂದ ಸಿರಿಯ ಕೈಯಲ್ಲಿ ಕೊಟ್ಟ, ಒಂದಗಿರಿಯ ಕೈಯಲ್ಲಿ ಕೊಟ್ಟ, 
ಒಂದ ಉರಿಯ ಕೈಯಲ್ಲಿ ಕೊಟ್ಟ. ವರಂವರದರರುರದ ಗರ 
ಇಂತೀ ಮೂರು ರತ್ನಕ್ಕೆ ಲಯ ಈರೇಳುಲೋಕ ಹದಿನಾಲ್ಕು ಭುವನವೆಲ್ಲವೂ 
ಆ ಮೂರುರತ್ನದ ಬೆಳಗಿನಲ್ಲಿ , ತೊಳಗಿ ಆಡುತ್ತಿಪ್ಪವರ ನೋಡಾ. 
ಒಂದು ರತ್ನ ಬಂದ ಬೆಳಗು, ಒಂದು ರತ್ನ ಮಂದ ಬೆಳಗು, ಮಂಜ 
ಒಂದು ರತ್ನ ಸಂದೇಹ ಬೆಳಗು. 
ಇಂತೀ ರತ್ನವ ತಂದು, ಸಂಗನಬಸವಣ್ಣ 
ಸಂಗಮೇಶ್ವರದೇವರಲ್ಲಿ ಐಕ್ಯವಾದಹೆನೆಂದು ಹರ್ಷಂಬಡುತಿಹ. 
ಇದ ಕಂಡು, ಎನ್ನ ಮನಕ್ಕೆ ನಾಚಿಕೆಯಾಯಿತ್ತು, 
ವರ್ಮವನರಿಯದೆ ಇಕ್ಕಿ ಕೆಟ್ಟನೆಂದು, 
ತನ್ನ ಕಾಯ್ದು , ಇದಿರ ಕಾಯ್ದ ಶೂರನಂತಿರಬೇಕು. 

ಸಿಲುಕ ರಾಗ 
ತಾರಣದಲ್ಲಿ ನಿಂದು, ಅಂಜಿ ಹೋಗುತ್ತಿರ್ಪವರ ಕಂಡು, 
ಅಂಜದಿರೆಂದು ಹೇಳುವ ಧೀರನಂತಿರಬೇಕು. 
ಇಂತೀ ವರ್ಮವನರಿಯದೆ ಮಾಡಿ, 
ಧರ್ಮಕ್ಕೊಳಗಾದ ಬಸವಣ್ಣನ ಹಾದಿಯಂ ಬಿಡಿಸಿ, 
ಚೆನ್ನಬಸವಣ್ಣನ ಹಾದಿಯ ತೋರು ನಿಃಕಳಂಕ ಮಲ್ಲಿಕಾರ್ಜುನಾ. ||೬೨೬ || 

ಇಂಡ 
೨೦೪೫ 
ಮಹಾಜಗವು ಪ್ರಳಯವಹಲ್ಲಿ , ಮಣ್ಣುಮೊರಡಿ ಕದಡಿದುದಿಲ್ಲ . 
ಮಹಾಹೇತು ದಹನವಹಿ , ಹುಲ್ಲುಮೆದೆ ಬೆಂದುದಿಲ್ಲ . 
ಬಲ್ಲಿದರೆಲ್ಲರು ಕಾದಿ ಮಡಿವಲ್ಲಿ , ಹಂದೆ ಹುಯ್ಯಲಲಿದ್ದು ಅಂಜಿದುದಿಲ್ಲ . 
ಲಿಂಗವ ಹಿಡಿದವರೆಲ್ಲರೂ ಒಂದ ಮೆಟ್ಟಿ , ಒಂದನರಿದು ಸಂಗವ ಮಾಡುವಾಗ, 
ಇದರಂದವನೇನೆಂದು ಅರಿಯೆ , ನಿಃಕಳಂಕ ಮಲ್ಲಿಕಾರ್ಜುನಾ. | ೬೨೭|| 


ದ ಸರಾ ೨೦೪೬ 

ಮಹಾಬಯಲ ಕಡಿದು ಎರಡು ಮಾಡಿಹೆನೆಂದಡೆ 
ಆ ಬಯಲು ಎರಡಹುದೆ ? ವರಂಗಾರದ 
- ಅಣುರೇಣುಮಧ್ಯಗುಣಭರಿತ ಅಖಂಡ ಬ್ರಹ್ಮವು 


ಸಂಕೀರ್ಣ ವಚನಸಂಪುಟ : ಮೂರು 


ಪ್ರಾದೇಶಿಕ ಪರಿಶ್ಚಿನ್ನವೆಂದು ನುಡಿಯಲುಂಟೆ 
ನಿಃಕಳಂಕ ಮಲ್ಲಿಕಾರ್ಜುನಾ ? 


|| ೬೨೮ || 


೨೦೪೭ 
ಮಹಾಂಧಕಾರದಲ್ಲಿ ಸಂದಿಲ್ಲದೆ, 
ಹೊಂದಿ ಹೊಂದಿ ಬಾಹಾರ, ಬಂದುದ ಬಲ್ಲೆಯಾ ? 
ಈಗ ಮಾಡುವ ಮಾಟದ ಅಂದವ ಬಲ್ಲೆಯಾ? 
ನಿಸ್ಸಂಗವ ಮಾಡುವ ಲಿಂಗದ ಪುಂಗವ ಬಲ್ಲೆಯಾ ? 
ಇದಕ್ಕೆ ಸಾರಂದಗಾರಿಕೆಯ ಮಾತೇಕೆ?] 
ಅಂದು ನೀ ಬಂದ ಬೆಂಬಳಿಯ ಕಂಬಳಿಯಲ್ಲದೆ ಲಿಂಗವೆ), 
ನಿಃಕಳಂಕ ಮಲ್ಲಿಕಾರ್ಜುನ. 


೨೦೪೮ 
ಮಹಾಭಕ್ತರು ಮಾಡುವ ಅಭ್ಯಾಸ, ಕ್ರೀ ಲೇಸಿನ ಭಕ್ತಿಯ ಕೇಳಿರಣ್ಣಾ . 
ಜಂಗಮದ ಕೈಯಲ್ಲಿ ಅಸಿ ಕೃಷಿ ವಾಣಿಜ್ಯ ಮುಂತಾದ 
ಊಳಿಗವ ಮಾಡಿಸಿಕೊಂಡು, 
ಪ್ರಸಾದವ ಕೊಂಬ ಪಂಚಮಹಾಪಾತಕರ ಅಂಗಳವ ಮೆಟ್ಟಿದಡೆ, 
ಸಂಗದಲ್ಲಿ ನುಡಿದಡೆ ಕುಂಭೀಪಾತಕ . 
ಅವರ ಹಿಂಗದಿರ್ದಡೆ ಲಿಂಗವಿಲ್ಲ , ಜಂಗಮವಿಲ್ಲ , ಪಂಚಾಚಾರ ಶುದ್ಧಕ್ಕೆ ದೂರ. 
ಇದು ಕಾರಣ, ಮಾಟಕೂಟದವರೆಲ್ಲಾ ಜಗದಾಟದ ಡೊಂಬರೆಂದೆ. 
ಈಶನಾಣೆ ತಪ್ಪದು, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೩೦|| 
୭୦e 
ಮಹಾಮಲೆಯಲ್ಲಿ ಕೊಲುವ ವ್ಯಾಘ್ರನ ನಾಲಗೆಯ ತುದಿಯಲ್ಲಿ, 
ಒಂದು ಮೊಲ ಹುಟ್ಟಿತ್ತು. 
ಆ ಮೊಲಕ್ಕೆ ಮೂರುಕಾಲು, ತಲೆಯಾರು, ಬಾಯಿ ಐದು. 
ಒಂದು ಬಾಯಿ ಎಲ್ಲಿ ಅಡಗಿತ್ತೆಂದರಿಯೆ . 
ಆರು ತಲೆಗೆ ಒಂದು ಕಣ್ಣು, ಅರೆ ನಾಲಗೆ, ಕಿತ್ತಿ ಹತ್ತಾಗಿ ಹರಿದಾಡುತ್ತದೆ. 
ಎಸುವರ ಕಾಣೆ, ಬಲೆಗೊಳಗಾಗದು. 
ಆ ಶವಕವ ಹೊಸಕೋಳಿ ನುಂಗಿತ್ತು , ನುಂಗಿದಕೋಳಿಯ ಶರಣ ನುಂಗಿದ. 
ಆ ಶರಣಸನ್ಮತವಾಗಿ ಪ್ರಣವ ನುಂಗಿತ್ತು. 
ಆ ನುಂಗಿದ ಪ್ರಣವವ ಅದರಂಗವನರಿದಡೆ, ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೩೧|| 


ಮೋಳಿಗೆ ಮಾರಯ್ಯನ ವಚನ 


೬೬೩. 


೨೦೫೦ 


ಮಹಾಮುಗಿಲಿನ ಮರೆಯ ವರುಣನ ಕಿರಣದಂತೆ, 
ಮಹಾನಿರ್ಮಲ ಶಿಲೆಯ ಮರೆಯಲ್ಲಿ ಬೆಳಗುವ ದೀಪ್ತಿಯಂತೆ, 
ಮಹಾಸುಕ್ಷೇತ್ರ ವಾಸದ ವಾಳುಕದ ಮರೆಯ ಅಪ್ಪುವಿನಂತೆ, 
ಇಂತೀ ದೃಷ್ಟದ ಇಷ್ಟದ ಮರೆಯಲ್ಲಿ ನಿಶ್ಚಯವ ನಿಶ್ಚಯಿಸಿದಲ್ಲಿ , 
ಪ್ರಾಣಲಿಂಗಸಂಬಂಧಿ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೬೩೨|| 


೨೦೫೧ 
ಮಹಾರಾಣುವೆಯ ಬಿಟ್ಟು ಬಂದು, 
ಮತ್ತೆ ಒಡೆಯರು ಭಕ್ತರಲ್ಲಿ ರಾಣಿವಾಸವೆಂದು ಕಟ್ಟು ಮೆಟ್ಟುಂಟೆ ? 
ಖಂಡಿತ ಕಾಯವನಂಗೀಕರಿಸಿದ ಭಕ್ತಂಗೆ, 
ಮತ್ತೆ ಹೆಂಡತಿ ಮಕ್ಕಳು ಬಂಧುಗಳೆಂದು 
ಜಂಗಮಕ್ಕೆ ತಂದ ದ್ರವ್ಯವನ್ಯರಿಗಿಕ್ಕಿ , ತಾನುಂಡನಾದಡೆ, 
ತಿಂಗಳು ಸತ್ಯ ಹುಳಿತನಾಯ ಕಾಗೆ ತಿಂದು, 
ಆ ಕಾಗೆಯ ಕೊಂದು ತಿಂದ ಭಂಡಂಗೆ ಕಡೆ. 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವೆ, ನೀವೆ ಬಲ್ಲಿರಿ. 


|| ೬೩೩ || 


೨೦೫೨ 
ಮಳಲ ಹಿಳಿದು ದ್ರವವ ಕಾಣಬಲ್ಲಡೆ, ಇಷ್ಟಲಿಂಗಸಂಬಂಧಿ. 
ಕಲ್ಲ ಹಿಳಿದು ಮೃದುವ ಕಂಡಲ್ಲಿ , ಭಾವಲಿಂಗಸಂಬಂಧಿ. 
ನೀರ ಕಡೆದು ಬೆಣ್ಣೆಯ ಮದ್ದಲ್ಲಿ , ಪ್ರಾಣಲಿಂಗಸಂಬಂಧಿ. 
ಇಂತೀ ಇಷ್ಟ ಭಾವ ಪ್ರಾಣ ತ್ರಿವಿಧಗೂಡಿ ಏಕವಾದಲ್ಲಿ , 
ಪ್ರಾಣಲಿಂಗಿಯೆಂಬ ಭಾವವಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. | ೬೩೪|| 


೨೦೫೩ 


ಮಾಂಸಪಿಂಡವ ಕಳೆದು ಮಂತ್ರಪಿಂಡವ ಮಾಡಿದೆವೆಂದು 
ಸಂತೈಸಿಕೊಂಬಾದ್ಯರು ನೀವುಕೇಳಿರಯ್ಯಾ . 
ಭ್ರಮರ ಕೀಟಕವ ತಂದಳಿದು ತನ್ನಂತೆ ಮಾಡಿದುದಿಲ್ಲವೆ ? 
ಚಕ್ರ ಮೃತ್ತಿಕೆಯ ತಂದು ತನ್ನ ನೆನಹಿನಲ್ಲಿ ತೋರಿದ 
ಗುಣ ಕುಂಭವ ಮಾಡಿದುದಿಲ್ಲವೆ ? 
ಕಾರುಕಶಿಲೆಯ ತಂದು ತನ್ನ ಮನಕ್ಕೆ ತೋರಿದ 
ಸ್ವರೂಪವ ಮಾಡಿದುದಿಲ್ಲವೆ ? 


ಸಂಕೀರ್ಣ ವಚನ ಸಂಪುಟ : ಮೂರು 


ಇಂತಿವೆಲ್ಲವುಹಿಡಿದವರ ಗುಣಕ್ಕೊಳಗಾದವು. ೧೬ 
ಇದನರಿಯದೆ ನಾವು ಗುರುವಾದವೆಂದು, ಮರದ 
ಇದಿರು ಶಿಷ್ಯರೆಂದು ಭಾವಿಸಿ, ಸೇವೆಯ ಕೊಂಬ ಗುರು, 
ಹರಿದ ಹರುಗೋಲಗೇರಿ ತೊರೆಯ ಪಾಯ್ದುದಕ್ಕೆ ತೆರನಿಲ್ಲದೆ, 
ಅದರಡಿಯಲ್ಲಿ ತುಂಬಿ ಸೂಸುವ ತರ ನಿಮಗಾಯಿತ್ತು, ಆದ 

ರ್ಕು ನಾ... ಅಂತ ಕರತಕ SSರಸಗda | ೬೩೫ || 
೨೦೫೪ 

DSC 
ಮಾಟಕೂಟವೆಂಬ ಹೊಲದಲ್ಲಿ , ಪಾಪರುಣ್ಯವೆಂಬ ಬೀಜವ ಬಿತ್ತೆ , 
ತಂಗಾಲಕ್ಕೆ ಬೆಳೆದು, ಮಳೆಗಾಲಕ್ಕೆ ತಗ್ಗಿ , ಅಲಕts on Bರದ 
ಹೊಲದ ಓವರಿಯಲ್ಲಿ ಜಲಬಿದ್ದು ಹೋಯಿತ್ತು. 

ಎಂ 
ಮತ್ತೆ ಹೊಲದ ಹೊಲಬಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. ಎಂ ||೬೩೬|| 

೨೦೫೫ ವಾಲಾತಂಗಾರದ ದಂತ ಕಿರಗಂಜಿ 
ಮಾಟಕೂಟವೆಂಬುದು ಮೂರರ ಒದಗಿನಾಟ. 5 ಗಂತಿ 
ನೀತಿ, ನಿರ್ವಾಣ, ವಿರಕ್ತಿಯೆಂಬಿವುಮೂರು ಆತ್ಮನ ಓಟದಾಟ.Tಕ ಆ 
ಇಂತೀ ಉಭಯದಾಟದ ಕಾಟ ಸ್ವಸ್ಥವಾಗಿ,ಅವರುಕಂಡಂತೆ 
ಭಕ್ತಂಗೆ ಸೊಪ್ಪಡಗಿ, ವಿರಕ್ತಂಗೆ ಹೆಚ್ಚು ಕುಂದೆಂಬಲ 
ಉಭಯ ನಿಶ್ಚಯವಾದಲ್ಲಿ , ಆತ ನಿಃಕಳಂಕ ನಿರತ, 
ಸರ್ವನಿರ್ವಾಣಿ, ನಿಃಕಳಂಕ ಮಲ್ಲಿಕಾರ್ಜುನಾ. . 

. ೨೦೫೬ ಗಂದಿರ ದಂಡಯಡಿಯಗವಕ ರಾಕಿ 
ಮಾಡಿ ಮರುಗುವ, ನೀಡಿ ನಿಜವಿಲ್ಲದೆ ಇಹ, ಆರು ಬಾಣ ತಿಂ 
ಕೊಟ್ಟು ಹೊಟ್ಟೆರೋಗವಿಕ್ಕುವ ಘಟ್ಟುವಿನ ಇರವು,ಎಂದು 
ಬಟ್ಟೆಬಡಿದುಂಬ ಹೊಟ್ಟೆಹೊರಕ ಮಾಡುವ ಭಕ್ತಿ , 
ಮೆಟ್ಟುಗುಳಿಯಲ್ಲಿ ನಿಂದು ತುತ್ತ ನುಂಗಿದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. .. . 

೨೦೫೭ ದಿನದ ತಾತ ದಂತ ವಕ್ರ ತಿ 
ಮಾತನಳಿವ ಮಾತು ಬಂದಡೆ, 

ತಿವಾರ ( ದಂತ ರಕೃತಿಯ ಕತು 
ಹೋತಿನಂತೆ ಹೋರಲೇಕೆ ? ಅದೇದಟದ ಸಂಗ 
ಮಾತಿಂಗೆ ಮಣಿದಡೆ, ಅಜಾತನ ಒಲುಮೆ, ಊದಂತೆ ಯಂಕರ 
ನಿಃಕಳಂಕ ಮಲ್ಲಿಕಾರ್ಜುನಾ. 

ದಿವಟಡ ಡಣರ || ೬೩೯ || 


ಮೋಳಿಗೆ ಮಾರಯ್ಯನ ವಚನ 


೬೬೫ 


೨೦೫೮ 
ಮಾತನಾಡುವ ಪಂಜರದ ವಿಂಹಗನ ಕೊಂದು,ಕೊಡಗ ನುಂಗಿತ್ತು . 
ನುಂಗಿದಕೋಡಗವ ಮಂಜರಿ ತಿಂದಿತ್ತು . ತಿಂದ ಮಂಜರಿಯ ಅಂಧಕ ಕಂಡ. 
ಆ ಅಂಧಕ ಪಂಗುಳಗೆ ಹೇಳಲಾಗಿ, ಪಂಗುಳ ಹರಿದು ಮಂಜರಿಯ ಕೊಂದ. 
ಪಂಜರದ ಗಿಳಿಯ , ಮಂಜರಿಯ ಲಾಗ, ಅಂಧಕನ ಧ್ಯಾನವ, ಪಂಗುಳನ ಹರಿತವ, 
ಈ ದ್ವಂದ್ವಗಳನೊಂದುಮಾಡಿ, 
ಈ ಚತುರ್ವಿಧದಂಗವ ತಿಳಿದಲ್ಲಿ , ಪ್ರಾಣಲಿಂಗಸಂಬಂಧ. 
ಸಂಬಂಧವೆಂಬ ಸಮಯ ಹಿಂಗಿದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೪೦ || 


೨೦೫೯ 
ಮಾತ ಹೇಳುವ ಹಿರಿಯರೆಲ್ಲರೂ ನೀತಿಗೊಡಲಾದರು. 
ನಿರ್ಜಾತನ ಮರೆದು, ಭ್ರಾಂತಿಗೆ ಸಿಕ್ಕಿದ ಮತ್ತೆ ಇನ್ನೇತರ ಮಾತು ? 
ಸೂತ್ರದ ಬೊಂಬೆಯ ನೂಕುವ ಪಾಶದಂತೆ, ಇವರೇತರ ಹಿರಿಯರು, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೬೪೧ || 


೨೦೬೦ 
ಮಾತಿಗೆ ಮಾತನಾಡಿಹೆನೆಂದಡೆ ಪಥಕ್ಕೆ ಕಡೆ ಮೊದಲಿಲ್ಲ . 
ನಿರ್ಜಾತರನರಿವುದೆ ನಿತ್ಯ . 
ಮಿಕ್ಕಾದ ಶಾಸ್ತ್ರದ ಸಂತೆಯ ಮಾತು ಅದೇತಕ್ಕೆ ? 
ಭಾಸುರತೇಜನು ನಿರ್ಜಾತನು ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೬೪೨ || 


೨೦೬೧ 
ಮಾತಿಗೆ ಮಾತುಕೊಟ್ಟು, ನೀತಿ ನಿರ್ಣಯವನರಿಯದೆ, 
ಜ್ಞಾತೃ ಜ್ಞಾನ ಕ್ಷೇಯವೆಂಬ ಭ್ರಾಂತಿನ ಕುಡಿಕೆಯಲ್ಲಿ ಸಿಕ್ಕಿ , 
ಕೂಗುತ್ತಿದ್ದವರ ಕಂಡು, ಅದೇತಕ್ಕೆ ಬಾತೆ ಎಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೬೪೩ || 


೨೦೬೨ 
ಮಾತಿನಲ್ಲಿ ಗೆಲ್ಲ ಸೋಲದಲ್ಲಿ ಅಜಾತನನರಿಯಬಾರದು. 
ಶಾಸ್ತ್ರದ ಗೀತೆಯ ಗುಣದಲ್ಲಿ , 
ಪ್ರಖ್ಯಾತನಾದನ ನೀತಿಯ ವೇಷವನರಿಯಬಾರದು. 
ಉಂಟೆಂಬವನಲ್ಲಿ , ಇಲ್ಲ ಎನಲೇಕೆ ? 


ಸಂಕೀರ್ಣ ವಚನಸಂಪುಟ : ಮೂರು 


ಇಲ್ಲ ಎಂಬವನಲ್ಲಿ , ಉಂಟು ಎನಲೇಕೆ ? 
ಈ ಉಭಯದ ಕಂಟಕವನೀಂಟಿಯಲ್ಲದೆ, ನಿಜವಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 


೨೦೬೩ 
ಮಾತಿನ ಮಾಲೆ ಎಷ್ಟಾದಡೆಯೂ ಉಂಟು. 
ಖ್ಯಾತಿಯ ಮಾಟ ಜಗದೊಳಗೆ ಎಷ್ಟಾದಡೂ ಉಂಟು. 
ಜಗದೀಶನನರಿವ ಆತನಿದ್ದ ಠಾವೇ , ಭಾಸುರತೇಜಪ್ರಕಾಶ , 
ಅದರಿಂದಾಚೆಯ ಮಾತು, ನಿಃಕಳಂಕ ಮಲ್ಲಿಕಾರ್ಜುನಾ. 


೨೦೬೪ 
ಮಾತಿನ ಮಾಲೆಗೆ ಹೋಗಲೇಕೊ , ಆತನನರಿದಿರ್ದವಂಗೆ ? 
ಜಗದಲ್ಲಿ ಸುಳಿವ ಭ್ರಾಂತರ ಶುದ್ದಿಯೇಕೆ, ನಿಭ್ರಾಂತಂಗೆ ? 
ಅಕಳಂಕಗೇಕೆ, ಉರಿ ಸಿರಿ ಹೊರಗು, ನಿಃಕಳಂಕ ಮಲ್ಲಿಕಾರ್ಜುನಾ ? || ೬೪೬ || 

೨೦೬೫ 
ಮಾತಿನಲ್ಲಿ ನಿರ್ವಾಣ, ಆತ್ಮನಲ್ಲಿ ಘಾತಕ, ಕೂಸು ಹೇತು ಕಲಿಸುವಂತೆ, 
ತ್ರಿವಿಧದ ಆಸೆಗೆ ಸಿಕ್ಕಿ ಸಾವ ತೂತರಿಗೆಲ್ಲಿಯದೊ ಲಿಂಗ ? 
ಅದೇತರ ನಿರ್ವಾಣ ? 
ಏತದ ಕೂನಿಯಂತೆ, ರಾಟಾಳದಂತೆ, 
ಭವಪಾಶದಲ್ಲಿ ಬಿದ್ದು ಘಾಸಿಯಾದ ಮತ್ತೆ ನಿನಗಿನ್ನೇತರ ಭಾಷೆಯೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

೨೦೬೬ 
ಮಾತು ಮಾತಿನಂತೆ, ಮನವು ಮುನ್ನಿನಂತೆ, 
ಏತಕ್ಕೋಲಿವನೋ , ನಮ್ಮ ಲಿಂಗದೇವನು ? 
ತೂತುಮಡಿಕೆಯಲಮೃತವ ತುಂಬಿ , ಓಸರಿಸಲುಂಟೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೬೪೮|| 


| ೬೪೭ || 


೨೦೬೭ 
ಮಾತು ಮಾತಿನೊಳಗೇಕೆ ಆಜಾತನ ಸಂವಾದ ? 
ಆ ನೀತಿವಂತನೇತರೊಳಗಿದ್ದಹನೆಂಬುದನರಿಯದೆ, 
ಉದರಘಾತಕಕ್ಕಾಗಿ ಮಹತ್ತುಪದದಾಸೆಯ ಬಯಸಲೇಕೆ ? 
ಇಂತೀ ತೂತಜ್ಞಾನಿಗಳ ಮೆಚ್ಚ, ನಿಃಕಳಂಕ ಮಲ್ಲಿಕಾರ್ಜುನ. 


|| ೬೪೯ || 


ಮೋಳಿಗೆ ಮಾರಯ್ಯನ ವಚನ 


೨೦೬೮ 
ಮಾಯೆ ತನ್ಮಯವೆಂಬ ಭವಜನ್ಮದಲ್ಲಿ ಬಂದು, 
ಗೋರಸವನೆ ಉಂಡು ನಾಚದೇಕೆ ಮನ ? ಹೇಸರೇಕೆ ಮನ ? 
ತಿಯ ಹಿಡಿದ ಮಾದಿಗನಿಗೆ, 
ಹೊತ್ತಿದಮೂಗಿನ ನಾತ ನಿಶ್ಚಯವುಂಟೆ, ಇತ್ತಣವರಿಗಲ್ಲದೆ ? 
ಕಚ್ಚಿದವನಿಗೆ ಸುಖಸಂಸಾರವೆಂಬಡಗುಮಾಯೆ , 
ಮತ್ತತನದಿಂದ ಕೊಂದಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. | ೬೫೦ || 

೨೦೬೯ 
ಮುಂದರಿದು ಕಂಡೆಹೆನೆಂಬಾಗ, ತನು ಶಿಲೆಯ ನೆಲೆಮನೆಯೆ ? 
ನಡೆದು ಕಂಡೆಹೆನೆಂಬಾಗ, ವಸ್ತು ಹೊಲದ ಹಾದಿಯೆ ? 
ಇಂತೀ ಉಭಯವನರಿದು ಕಾಬುದ ಕಂಡು, ಕೇಳುವಲ್ಲಿ ಕೇಳಿ, 
ಉಂಡಲ್ಲಿ ಉಂಡು, ಭಾವಿಸಿದಲ್ಲಿ ಭಾವಿಸಿ, 
ಹೊಳೆಯ ದಾಟಿದ ಮತ್ತೆ ಹರುಗೋಲೇಕೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೬೫೧ | | 
೨೦೭೦ 
ಮುಕುರಕ್ಕೆ ತಮಂಧವೆಂದು ಒರಸಿದವರುಂಟೆ ? 
ಉದರಕ್ಕೆ ತೃಷೆಯೆಂದು ನೀರಡಸಿದವರುಂಟೆ ? 
ಬೆಂಕಿಗೆ ಚಳಿಯೆಂದು ಅಂಗಕ್ಕೆ ಹೊದಿಸಿದವರುಂಟೆ ? 
ಲಿಂಗಾರೂಢಗೆ ಅವರಂಗಕ್ಕೆ ಮಾಡಿದೆವೆಂದಡೆ, 
ಅದರಂದವ ತಿಳಿಯಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೫೨|| 
೨೦೭೧ 
ಮುಗಿಲ ತೆರೆಯ ಮರೆಯಲ್ಲಿ ಉರಿವ ಬೆಂಕಿಯ ಹೊಗೆಯ ಹಿಡಿದಲ್ಲಿ , 
ಮತ್ತೆ ಅಳಿವುದಿನ್ನೇನೊ ? ಉಳಿವುದಿನ್ನೇನೊ ? 
ಕೆಂಡ ಕೆಟ್ಟಲ್ಲಿ ಹೊಗೆ ನಿಂದಿತ್ತು . 
ಅವಸಾನಕ್ಕೆ ಸಂದಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ 
ನಿಃಪತಿಯಾದವಂಗೆ. 

| ೬೫೩ | 


೨೦೭೨ 


ಮುಚ್ಚಿ ಕಾಬುದು ಸ್ವಪ್ನದ ಇರವು, ತೆರೆದು ಕಾಬುದು ಜಾಗ್ರದ ಇರವು. 
ಸುಷುಪ್ತಿಯಲ್ಲಿ ಕಾಬುದು ಚಿತ್ತುವಿನ ಇರವು. 


೬೬೮ 


ಸಂಕೀರ್ಣ ವಚನಸಂಪುಟ : ಮೂರು 


ಚಿತ್ತು ನಾಮನಷ್ಟವಾದ ಮತ್ತೆ ನಿಶ್ಚಯದಿರವು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೫೪|| 
೨೦೭೩ 
ಮುತ್ತೊಡೆದ ಚಿಪ್ಪಿನಲ್ಲಿ ನಿವಾಳಿಗಳ ಮಾಡಿ, 
ಹೊನ್ನಪರಿಯಾಣಂಗಳ ನಡುವೆ ತಂದು, ಮೇಲೈಸಿ, 
ಉಟ್ಟ ಪಟ್ಟಾವಳಿಯ , ದೇವಾಂಗದ ಸರ್ವಾಂಗಮಯ ಶೃಂಗಾರದಿಂದ 
ಕಳಸಕನ್ನಡಿಯ ಕನ್ನಿಕೆಯರ ಜವಳಿಪಂಕ್ತಿ ಶೋಭಿಸುತ್ತಿರಲು, 
ಶಿವಭಕ್ತಜನಸತಿಯರು ನಡೆದು ಬಂದು, ಸಿಂಹಾಸನದ ಮುಂದೆ ನಿಂದಿರ್ದರು, 
ನಿಃಕಳಂಕ ಮಲ್ಲಿಕಾರ್ಜುನ ಪ್ರಭುವಿಂಗೆ ಆರತಿಯನೆತ್ತಿಹೆವೆಂದು. | ೬೫೫ || 

೨೦೭೪ 
ಮುನ್ನ ಸತ್ತವರ ಕೇಳಿ, ಈಗ ಸತ್ತವರ ಕಂಡು, 
ನಾನು ಸತ್ತೆಹೆನೆಂಬುದ ತಾನರಿದ ಮತ್ತೆ , ಇದಿರ ನೋವನರಿಯಬೇಡವೆ ? 
ಇದಿರ ನೋವನರಿದವಂಗೆ ನಿಜಭಾವದಲ್ಲಿ ತಪ್ಪದೆ ಇಪ್ಪುದು, 
ಅವ ತಾನು ತಾನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೫೬ || 
೨೦೭೫ 
ಮೂಕೊರೆಯನ ಕೈಯಲ್ಲಿ ವಾಸನೆಯ ಕುಸುಮವಕೊಟ್ಟಡೆ, 
ಅವನಿಗದು ಲೇಸೋ , ಕಷ್ಟವೋ ? ಭಾವಿಸಿಕೊಳ್ಳಿರಣ್ಣಾ . 
ಭಕ್ತಿಹೀನಂಗೆ ಸತ್ಯವ ಹೇಳಿದಡೆ, ಅದೆತ್ತಣ ಸುದ್ದಿ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೬೫೭ || 


೨೦೭೬ 
ಮೂಗೇಣಗಲದ ಬಾವಿಗೆ, ಆರುಗೇಣಗಲದ ಗಾತ್ರದ ಕುಂಭವ ಬಿಟ್ಟು, 
ಹುರಿಗೂಡದ ಕಣ್ಣಿಯಲ್ಲಿ ಸೇದುತ್ತಿರಲಾಗಿ, 
ನೀರು ನೆಲನ ಮುಟ್ಟದೆ, ಕುಂಭವ ಬಿಟ್ಟು , ಕಣ್ಣಿಯಲ್ಲಿ ತುಂಬಬಂದಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಗೆ. 

|| ೬೫೮ || 


೨೦೭೭ 
ಮೂರುತಟ್ಟೆಯ ನಡುವೆ , ಒಂದು ಕಂಬವ ನಟ್ಟು, 
ಎಂಬತ್ತನಾಲ್ಕು ಲಕ್ಷ ದಾರವ[ ೬ ] ಕಟ್ಟಿ , ಅದರ ಮೇಲೆ ನಿಂದಾಡುತ್ತಿರಲಾಗಿ , 
ನಡುವಣ ಕಂಬ ಮುರಿದು ಬೀಳುತ್ತಿರಲಾಗಿ, 
ಕಂಡೆ, ಮೂರುತಟ್ಟೆಯಲ್ಲಿ ಕಟ್ಟಿದ ನೇಣ ಹಿಡಿದು, 


ಮೋಳಿಗೆ ಮಾರಯ್ಯನ ವಚನ 


೬೬೯ 


ಕೆಳಯಿಕ್ಕೆ ಧುಮುಕಲಮ್ಮದೆ, ಮೇಲಕ್ಕೆ ಹತ್ತಲಮ್ಮದೆ, 
ನಡುವೆ ಉಯ್ಯಾಲೆಯನಾಡುತ್ತಿರ್ದೆನಯ್ಯಾ . 
ಇರ್ದವನ ಕಂಡು, ಹಿರಿದಪ್ಪ ಆಕಾಶದಲ್ಲಡಗಿರ್ದ 
ಹದ್ದುಬಂದು ಹೊಯ್ಯಲಾಗಿ, ಕಪಾಲ ಸಿಡಿಯಿತ್ತು. 
ಮೂರು ತಟ್ಟೆ ಮುರಿಯಿತ್ತು. 
ಎಂಬತ್ತುನಾಲ್ಕು ಲಕ್ಷ ಕಣ್ಣಿ ಒಂದೂ ಇಲ್ಲದಂತೆ ಕಿತ್ತವು. 
ಅದಕ್ಕೆ ಬಂಧಮುಕ್ತವೇನೆಂಬೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೬೫೯ || 

೨೦೭೮ 
ಮೂರುಸ್ಥಲದಲ್ಲಿ ಎಯ್ದಿಹೆನೆಂದಡೆ, ಮಲಮೂರು ಮುಟ್ಟಲೀಸದಿವೆನೋಡಾ. 
ಆರುಸ್ಥಲದಲ್ಲಿ ಕೂಡಿಹೆನೆಂದಡೆ, ಅರಿಷಡುವರ್ಗಂಗಳು ಹಗೆಯಾಗಿವೆ ನೋಡಾ. 
ಐದು ಗುಣದಲ್ಲಿ ಅರಿದೆಹೆನೆಂದಡೆ, ಈಿದು ಕೊಂದು ಕೂಗುತ್ತವೆನೋಡಾ. 
ಇವರ ಸಂದನಳಿದು ಒಂದರಲ್ಲಿ ಕೂಡೆಹೆನೆಂದಡೆ, 
ಇಂದ್ರಿಯಂಗಳ ಬಂಧ ಬಿಡದು. 
ಈ ಉಭಯಸಂದೇಹ, ನೀನು ಎನ್ನಲ್ಲಿ ಬಂದಡೆ ಬಿಡುಗು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೬೦|| 


೨೦೭೯ 
ಮೂರುಸ್ಥಲದಲ್ಲಿ ವೇಧಿಸಿ, ಆರುಸ್ಥಲದಲ್ಲಿ ಕೂಡಿ, 
ಇಪ್ಪತೈದುಸ್ಥಲವನವಗವಿಸಿ, ನೂರೊಂದರಲ್ಲಿ ವಿಭಾಗಿಸಿ, 
ನೂರ ಕಳೆದು, ಒಂದರಲ್ಲಿ ಐಕ್ಯವಾಗಿ ನಿಂದ ಮತ್ತೆ, 
ಉಭಯದ ಸುಳುಹು ಅಡಗಿತ್ತು , ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ . | ೬೬೧ || 

goeso 
ಮೂಲದ್ವಾರದ ಮೂಲೆಯಲ್ಲಿ ಏಳುಮಂದಿ ಕಳ್ಳರಡಗಿ, 
ಬಹಳ ಬಂಗಾರವ ಕದ್ದರುನೋಡಾ. 
ಕದ್ದ ಕಳವರಗದೆ ಮತ್ತೊಂದು ಬುದ್ಧಿಯ ನೆನೆದು, 
ಹೊದ್ದಿ ಸೇರಿದರು ಮನೆಯಾತನ 
ಅವನಿರುವ ಹೆಜ್ಜೆಯನರಿದು ಎದ್ದು ಹಿಡಿದ. 
ಕೈಯೊಳಗಾದರು, ಕಳ್ಳರು ಬೆಳ್ಳರೆಂದು ಹೋದರೆ, 
ಇದ ಬಲ್ಲವರಾರೂ , ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೬೬೨ || 


೬೭೦ 


ಸಂಕೀರ್ಣ ವಚನಸಂಪುಟ : ಮೂರು 


೨೦೮೧ 
ಮೃಪ್ಪಿಂಡದ ಹದನ ಚಕ್ರಿಯ ಚಿತ್ರದ ಕರದಂತೆ, 
ಚಿತ್ರಜ್ಞನ ಚಿತ್ರದ ಲೆಕ್ಕಣಿಕೆಯ ಒಪ್ಪದಂತೆ . 
ಇಂತೀ ಆತ್ಮನ ದೃಷ್ಟ , ತನ್ನ ಇಷ್ಟದ ಲಕ್ಷದಲ್ಲಿ . 
ಇಂತೀ ಉಭಯದ ದೃಷ್ಟವಿದ್ದಂತೆ , ಚಿತ್ತ ಅಷ್ಟೊತ್ತಿರಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ. 

|| ೬೬೩| | 
೨೦೮೨ 
ಯಾತದ ತುದಿಯಲ್ಲಿ ಕಟ್ಟಿದ ಮಡಕೆಯಂತೆ, ಅದ ನೀತಿವಂತರು ಮೆಟ್ಟಿದಡೆ, 
ಪಾತಾಳದ ಉದಕವ ತಂದು, ಪಾತಿಗೆ ಹರಹಿದ ತೆರದಂತೆ, 
ಸರ್ವಮಯದಲ್ಲಿ ಒಪ್ಪಿಪ್ಪ ವಸ್ತುವನರಿದು, ನಿರ್ಜಾತನಾಗಬಲ್ಲಡೆ, 
ಆತನೆ ಜೀವನ್ಮುಕ್ತ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೬೪|| 
೨೦೮೩ 
ಯುಗ ಹದಿನೆಂಟು ಸಹಸ್ರ ಕೂಡೆ, ಬ್ರಹ್ಮಂಗೆ ಪರಮಾಯು. 
ಇಂತಾ ನವಬ್ರಹ್ಮರು ಸಹಸ್ರ ಕೂಡೆ, ವಿಷ್ಣುವಿಂಗೆ ಪರಮಾಯು. 
ಇಂತಾ ವಿಷ್ಣುವಿನ ಸಹಸ್ರ ಕೂಡೆ, ರುದ್ರಂಗೆ ಒಂದು ಜಾವ. 
ಇಂತಾ ರುದ್ರರು ಏಕಾದಶ ಕೂಡೆ, ಈಶ್ವರಂಗೆ ಎರಡು ಜಾವ. 
ಇಂತಾ ಈಶ್ವರರು ದ್ವಾದಶ ಕೂಡೆ, ಸದಾಶಿವಂಗೆ ಮೂರು ಜಾವ. 
ಇಂತಾ ಸದಾಶಿವರು ಶತಸಹಸ್ರ ಕೂಡೆ, ಮಹಾಪ್ರಳಯವಾಯಿತ್ತು . 
ಇಂತಾ ಮಹಾಪ್ರಳಯ ಹದಿನೆಂಟು ಕೂಡೆ, ಮಹಾಂಧಕಾರ ಸಂದಿತ್ತು . 
ಇಂತಾ ಮಹಾಂಧಕಾರ ಸಂದಿಲ್ಲದೆ ತಿರುಗುವಲ್ಲಿ , ಬಯಲು ಬರಿಕೆಯಿತ್ತು. 
ಅಲ್ಲಿಂದಾಚೆ ನೀವೆ ಬಿರಿ, ನಾನರಿಯೆನಯ್ಯಾ . 
ಸೊಲ್ಲಿಗತೀತನ ಕಲ್ಲಿಲಿರ್ದಹೆನೆಂಬರಯ್ಯಾ , 
ನಂಬಿಗೆ ಅಂಜಿ ಹಿಂದುಮುಂದಾದೆ, ಸಂದೇಹಿ ನಾನಯ್ಯಾ , 
ಎಲ್ಲಿ ಭಾವಿಸಿದಡಲ್ಲಿ ವಲ್ಲಭ ನೀನಾಗಿರ್ಪೆ , 
ಎನ್ನ ನಲ್ಲನೆ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೬೫|| 
೨೦೮೪ 
ಯೋನಿಯಲ್ಲಿ ಹುಟ್ಟಿದ ಸಕಲಜೀವಂಗಳೆಲ್ಲ , 
ಮತ್ತೆ ಯೋನಿಯ ಬಯಕೆ, ಮತ್ತಾ ಯೋನಿಗಾಗಿ ಜನನ, 
ಯೋನಿಗಾಗಿ ಮರಣ. 


ಮೋಳಿಗೆ ಮಾರಯ್ಯನ ವಚನ 


೬೭೧ 


ಇಂತಿವ ತಿಳಿದ ಮತ್ತೆ ತಾವು ಅದರಲ್ಲಿ ಅಳಿವುತ್ತ ಮತ್ತೆ ಜ್ಞಾನವೆ ? 
ಮತ್ತೆ ಶಿವಧ್ಯಾನವೆ ? ಮತ್ತೆ ನಾನಾ ವ್ರತ ನೇಮವೆ ? ಶುದ್ಧ ಭಾವವೆ ? 
ಎಲ್ಲೆಲ್ಲಿ ನೋಡಿದಡೆ ಕಟಿಹದ ಬಿದಿರಿನಂತೆ, 
ತೊಟ್ಟು ಬಿಟ್ಟ ಹಣ್ಣಿನಂತೆ, ದ್ರವ ತಟ್ಟಾರಿದ ಫಲದಂತೆ, 
ನಿಶ್ಚಯವಾಗಿರ್ಪವರಲ್ಲಿಯಲ್ಲದೆ, 
ನಿಃಕಳಂಕ ಮಲ್ಲಿಕಾರ್ಜುನನು ಮತ್ತೆಲ್ಲಿಯೂ ಇಲ್ಲ . 

|| ೬೬೬ || 
೨೦೮೫ 
ರಣಕ್ಕೆ ಅಲಗೇರಿದಲ್ಲಿ ಹಲುಬಿದಡೆ ಬಿಡುವರೆ ? 
ಭಕ್ತಿಗೊರೆಗಟ್ಟಿ ತಪ್ಪಿಹೆನೆಂದಡೆ ಬಿಡುವರೆ ? 
ಸತ್ಯನಾಗಿದ್ದು ಅಸತ್ಯಕ್ಕೆ ಒಡಲಪ್ಪನೆ ? 
ವಿರಕ್ತನಾಗಿದ್ದು ತಥ್ಯ ಮಿಥ್ಯಕ್ಕೆ ಹೋರುವನೆ ? 
ಇಂತೀ ಗುಣವ ತಾನರಿದು ತಿಳಿದು, ತನ್ನಲ್ಲಿ ಬಂದ ಗುಣದೋಷವ 
ಅನ್ಯರು ನುಡಿದರೆಂದು ಭಿನ್ನವ ಮಾಡಿನೋಡುವನ್ನಕ್ಕ , 
ಭಕ್ತಂಗೆ ಸತ್ಯವಿಲ್ಲ , ವಿರಕ್ತಂಗೆ ಜ್ಞಾನವಿಲ್ಲ . 
ನಾನು ಇವನಾಡಿ ನೊಂದಹರೆಂಬ ಭಾವ ಎನಗಿಲ್ಲ . 
ಕಣ್ಣಿನೊಳಗಣ ಕಸ, ಕಾಲೊಳಗಣ ಮುಳ್ಳು , 
ಆವ ಬಗೆಯಿಂದ ಹೋದಡೆ ಲೇಸು, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೬೭ || 


೨೦೮೬ 


ರಸ ಆತ್ಮನಂಗ, ಗಂಧ ವಾಯುವಿನಂಗ, ರೂಪುಭಾವದಂಗ, 
ಶಬ್ದ ಆಕಾಶದಂಗ, ಸ್ಪರ್ಶ ಪೃಥ್ವಿಯಂಗವಾಗಿ ಅಂಗೀಕರಿಸುವಲ್ಲಿ , 
ಪಂಚೇಂದ್ರಿಯಮುಖಂಗಳಿಂದ ಅರ್ಪಿಸಿಕೊಂಬವನಾರು ಹೇಳಾ. 
ಅದು ಸ್ಟಾಣು ಚೋರನಂತೆ, ರಜ್ಜು ಸರ್ಪನಂತೆ, 
ತಿಳಿದುನೋಡಲಿಕೆ ಮತ್ತಲ್ಲಿ ಏನೂ ಇಲ್ಲ . 
ತನ್ನರಿದು ಮುಟ್ಟುವಲ್ಲಿ ತಾನು ತಾನೆ. 
ತನ್ನನರಿಯದೆ ಮುಟ್ಟುವಲ್ಲಿ , ಇಂದ್ರಿಯಂಗಳು ಅನ್ಯಭಿನ್ನವಾಗಿಹವು. 
ಅನ್ಯವಿಲ್ಲದೆ ಚೆನ್ನಾಗಿ ತಿಳಿದು ನೋಡಲಾಗಿ, 
ಅಭಿನ್ನಮೂರ್ತಿ ನಿಃಕಳಂಕ ಮಲ್ಲಿಕಾರ್ಜುನ, ತಾನು ತಾನೆ. 


| ೬೬೮|| 


೨೦೮೭ 
ರಸ ಗಂಧರೂಪಸ್ಪರ್ಶವೆಂಬ ಪಂಚೇಂದ್ರಿಯಂಗಳಲ್ಲಿ , 
ಲಿಂಗಕರ್ಪಿತವ ಮಾಡಬೇಕೆಂಬ ಭಂಗಿತರ ನೋಡಾ. 


೬೭ ೨ 


ಸಂಕೀರ್ಣ ವಚನಸಂಪುಟ : ಮೂರು 


ಅಂಗುಷ್ಠದಲ್ಲಿ ಸರ್ಪದಷ್ಟವಾದಡೆ, 
ಸರ್ವಾಂಗದಲ್ಲಿ ವಿಷಾವರ್ತಿಸುವುದಲ್ಲದೆ, ಖಂಡಿತವಾಗಿ ನಿಂದುದಿಲ್ಲ . 
ಸರ್ವಾಂಗಲಿಂಗಿಗೆ ಬೇರೆ ಐದು ಸ್ಥಾನದಲ್ಲಿ , ಅರ್ಪಿತವ ಮಾಡಬೇಕೆಂಬುದಿಲ್ಲ . 
ಇಷ್ಟಕ್ಕೂ ಪ್ರಾಣಕ್ಕೂ ಕಟ್ಟಿದ ಈಡನೋಡಾಅಯ್ಯಾ , 
ಪರುಷಸರ ಕೈಯಲ್ಲಿದ್ದು ಹೇಮವನರಸಿ ತಿರುಗುವನಂತೆ. 
ಖೇಚರತ್ವದಲ್ಲಿ ಬಹ ಸಾಮರ್ಥ್ಯವಿದ್ದಡೇನೊ , ಅಂಬಿಗನ ಹಂಗನರಸುವನಂತೆ. 
ನಿತ್ಯನಿತ್ಯ ತೃಪ್ತಂಗೆ ಉಂಡೆಹೆನೆಂದು ತಳಿಗೆ ಕಂಕುಳೊಳಗಿನ ತೆರನಂತೆ. 
ಸ್ವಯಂಜ್ಯೋತಿಯ ಬೆಳಗುಳ್ಳವಂಗೆ, 
ಜ್ಯೋತಿಯ ಹಂಗಿನಲ್ಲಿ ಕಂಡೆಹೆನೆಂಬ ಭ್ರಾಂತನಂತೆ. 
ವಾಯುಗಮನವುಳ್ಳವಂಗೆ ತೇಜಿಯನರಸುವಂತೆ. 
ಅಮೃತದ ಸೇವನೆಯುಳ್ಳವಂಗೆ ಆಕಳನರಸಿ ಬಳಲಿ ಬಪ್ಪವನಂತೆ. 
ತಾ ಬೈಚಿಟ್ಟ ನಿಕ್ಷೇಪದ ಹೋಲಬುದಪ್ಪಿ ಬಳಲುವನಂತೆ. 
ಇದು ಕಾರಣ , ಐದರ ಗುಣದಲ್ಲಿ ಅರ್ಪಿತವೆಂಬ , 
ಮೂರರ ಗುಣದಲ್ಲಿ ಮುಕ್ತಿಯೆಂಬ , 
ಆರರ ಗುಣದಲ್ಲಿ ಆಧಾರವೆಂಬ, ಎಂಟರ ಗುಣದಲ್ಲಿ ಸಂತೋಷವೆಂಬ, 
ಭ್ರಾಂತ ಹರಿದು ಕಾಳಿಕೆಯೊಳಗಿಪ್ಪ ಕರಿಯ ಬಣ್ಣವ ಕಳೆದು, 
ಬೆಳಗಿನೊಳಗಿಪ್ಪ ಜ್ವಲಿತಮಂ ಕಡಿದು ತಾನು ತಾನಾಗಬಲ್ಲಡೆ, 
ಆತನೆ ನಿರ್ಮುಕ್ತ , ನಿಃಕಳಕಂ ಮಲ್ಲಿಕಾರ್ಜುನಾ. 

| ೬೬೯ || 


೨೦೮೮ 
ರಸರುಚಿಸುವಲ್ಲಿ , ಗಂಧ ವಾಸಿಸುವಲ್ಲಿ , 
ರೂಪುನೋಡುವಲ್ಲಿ , ಶಬ್ದ ಕೇಳುವಲ್ಲಿ , ಸ್ಪರ್ಶ ಮುಟ್ಟುವಲ್ಲಿ . 
ಇಂತೀ ಐದರ ಮುಖದಲ್ಲಿ , ಅರ್ಪಿಸಿಕೊಂಬವನಾರೆಂಬುದನರಿತು, 
ಬಂಗಾರದ ಹಲವು ತೆರದ ಆಭರಣವ ಸ್ವಸ್ಥಾನಂಗಳಲ್ಲಿ ಶೃಂಗರಿಸುವುದು, 
ಘಟದಂದಚೆಂದವಲ್ಲದೆ ಆತ್ಮಂಗೊಂದೆ ವಿಲಾಸಿತ. 
ತನ್ನ ಭೀಷ್ಟೆಯ ತಾನರಿದು, ಲೀಲೋಲ್ಲಾಸತೆಯನೆಯುವಂತೆ, 
ಲೌಕಿಕಕ್ಕೆ ಕ್ರೀಭರಿತನಾಗಿ, ಭಾವಕ್ಕೆ ಸವಂತನಾಗಿ, 
ಜ್ಞಾನಕ್ಕೆ ಸರ್ವಸಂತುಷ್ಟನಾಗಿ, ರಾಗವಿರಾಗಿಯಾಗಿ, 
ನಿಜದಲ್ಲಿ ನಿಂದಾತನೆ ಪ್ರಾಣಲಿಂಗಸಂಬಂಧಿ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೭೦ || 


ಮೋಳಿಗೆ ಮಾರಯ್ಯನ ವಚನ 


೨೦೮೯ 
ರಾಜರಲ್ಲಿ ಹೊಕ್ಕ ಮತ್ತೆ, ಅವರ ಆಗುಚೇಗೆಯ ಹೇಳಬೇಕು. 
ಬೇಗೆಯ ಅಳರಿನಲ್ಲಿ ಹೊಕ್ಕ ಮತ್ತೆ, ಸೂಡಿಗೆ ಅಂಜಲೇಕೆ ? 
ಸುಖವ ಮೆಚ್ಚಿ ಅಖಿಳರೊಡನೆ ಬೆರಸಿದ ಮತ್ತೆ, ಅಕಳಂಕತನವುಂಟೆ ? 
ಇಂತೀ ಬಕಧ್ಯಾನಿಗಳ ಧ್ಯಾನ, ಮಕರದ ಒಲುಮೆಯಂತೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೭೧ || 
೨೦೯೦ 
ರಿಣಾತೂರ್ಯ, ಮುಕ್ತಾತೂರ್ಯ, ದ್ವೇಚ್ಛಾತೂರ್ಯ. 
ಇಂತೀ ಮಾಟವ ಮಾಡುವಲ್ಲಿ , ಉಂಡಲ್ಲಿ ಓಗರ ವಾಂತಿಯಾದಂತೆ, 
ತಾ ಮಾಡಿದ ಸುಖ ತನಗೆ ದುಃಖವಹ ಭೇದಮಂ ಬಿಟ್ಟು , 
ಸ್ಟೇಚ್ಛಾತೂರ್ಯವೆಂಬ ತುದಿಯಲ್ಲಿ ನಿಂದು, 
ಆ ತೂರ್ಯವಂ ಬಿಟ್ಟು ತುದಿಯಲ್ಲಿ ನಿಂದು, 
ಒಡೆಯನು ಕೈಲೆಡೆಯ ಮಡಗಿರಲಾಗಿ ಕೇಳಿದಡೆ, 
ಒಡೆಯಂಗೆ ಒಡವೆಯಂ ಕೊಟ್ಟು, ದೃಢಚಿತ್ತದಲ್ಲಿ ರ್ಪವಂಗೆ 
ಪೊಡವಿಯ ಮಾಟಕೂಟದಾಟದವರು ಸರಿಯೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೬೭. ೨ || 


೨೦೯೧ 
ರುದ್ರತತ್ವ ಲಿಂಗಮೂರ್ತಿಯಾಗಿ, ಈಶ್ವರತತ್ವ ಶರಣಮೂರ್ತಿಯಾಗಿ , 
ಸದಾಶಿವತತ್ವ ಐಕ್ಯಕೂಟಸ್ಥವಾಗಿ, ನಾಮರೂಪ ಭಾವವಳಿದಲ್ಲಿ , 
ಪರಶಿವಮೂರ್ತಿ ಪರಾಪರದೊಳಗಾಯಿತ್ತು, 
ಅದು ಅವರೋಹಾರೋಹವಾದಲ್ಲಿ , 
ಬಸವಣ್ಣ ಚೆನ್ನಬಸವಣ್ಣನೆಂದು ಒಂದು ಮೂರಾಗಿ, 
ಮೂರು ಆರಾಗಿ, ಆರು ಮಿಶ್ರವಾಗಿ, 
ನೂರೊಂದರಲ್ಲಿ ತೋರಿಹ ಸ್ಥಲ ಕುಳಂಗಳೆಲ್ಲ 
ಸುವರ್ಣದ ಸಾರದಂತೆ ಉರಿಗೆ ಕರಗಿ, ಉರಿಯಡಗೆ ಮುನ್ನಿನಂತಿರವು. 
ಆ ತೆರವಾದ ಸ್ಟಲಕುಳ ವಿವರ, ಸ್ಪಟಿಕದ ಬಹುವರ್ಣದಂತೆ. 
ವರ್ಣವಳಿಯೆ ಘಟವುಳಿದ ಮತ್ತೆ, ಮುನ್ನಿನಂದ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೭೩ || 


೨೦೯೨ 
ರುದ್ರದೈವವೆಂದಡೆ ಅರ್ಧನಾರಿಗೆ ಸಿಕ್ಕಿದ. 
ಚಿದ್ರೂಪದೈವವೆಂದಡೆ ಹೊದ್ದಿಹುದಕ್ಕೆ ರೂಪಿಲ್ಲ . 


೬೭೪ 


ಸಂಕೀರ್ಣ ವಚನಸಂಪುಟ : ಮೂರು 


ಮತ್ತೆ ಮಹತ್ತಪ್ಪ ಘನವ ನೆನೆದೆಹೆನೆಂದಡೆ, ಮಾತಿಂಗೊಳಗಾಯಿತ್ತು . 
ಮತ್ತೆ ವಸ್ತುವ ಇನ್ನೇತರಿಂದ ಕಾಬೆ. 
ಗುರು ನರನಾದ, ಲಿಂಗ ಪಾಷಾಣವಾಯಿತ್ತು , ಜಂಗಮ ಆಶಕನಾದ. 
ಇವೆಲ್ಲವನರಿವ ಮನ ಬೀಜವಾಯಿತ್ತು , 
ಎನಗಿನ್ನೇವೆ, ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೬೭೪ || 
೨೦೯೩ 
ರುದ್ರನ ದೇವರೆಂದು ಆರಾಧಿಸಿ, 
ಶಿಲೆಯೊಳಗೆ ಹೋರಟೆಗೊಂಡು, ಕೆಟ್ಟರಲ್ಲಾ ಭಕ್ತಜನಂಗಳು. 
ವಿಷ್ಣುವ ದೇವರೆಂದು ಆರಾಧಿಸಿ, 
ಮರನ ಸುತ್ತಿ ಕಾಲುಗೆಟ್ಟರಲ್ಲಾ ಭೂಸುರಾದಿಗಳು. 
ಬ್ರಹ್ಮನ ದೇವರೆಂದು ಆರಾಧಿಸಿ, 
ಬೆಂಕಿಯಲ್ಲಿ ಬೆಂದಿರಲ್ಲಾ ಮರ್ತ್ಯಲೋಕದ ಮಹಾಜನಂಗಳು. 
ಇಂತೀ ಮೂವರು ಗಂಪಧಾರಿಗಳೆಂಬೆ ಧರೆಯೊಳಗೆ. 
ಹೇರಿನ ಅಕ್ಕಿ , ಲಳಿಗೆಯ ಎಣ್ಣೆ , ಹೂವುಕಾಯಿ ಹಣ್ಣು ಮೊದಲಾದವನು, 
ತಪ್ಪ ಸಾಧಿಸಿ ತರಿಸಿಕೊಂಡುಂಬ ಚಿಕ್ಕಮಕ್ಕಳಿಗೆಲ್ಲಿಯದೊ ನೆಟ್ಟನೆಯ ದೇವತ್ವ ? 
ಎನ್ನ ದೇವಂಗೆ ಇಂತಿವರಂಗ ಒಂದೂ ಇಲ್ಲ . 
ಕಾಲದೊಳಗಾದ ಪ್ರಳಯವಿರಹಿತ, ಕರ್ಮದೊಳಗಾದ ಚತುರ್ವಿಧರಹಿತ, 
ಗಂಗೆವಾಳುಕಸಮಾರುದ್ರರೊಳಗಾದ ಬಂಧನವಿರಹಿತ. 
ಲೀಲೆಗೆ ಹೊರಗಾದ ಸ್ವಯಂಭುವಯ್ಯಾ ಎನ್ನ ದೇವ. 
ಇಂತಿವರೆಲ್ಲರೂ ಪ್ರತಿಷ್ಠೆಯನಾರಾಧಿಸಿ ಪ್ರಸನ್ನರಾದರಯ್ಯಾ . 
ಇಂತೀ ಪುಣ್ಯದ ಫಲ ಎನಗೊಂದೂ ಬೇಡ. 
ಇದ್ದವರೆಲ್ಲ ಒಳಗಿರಲಿ , ನಾ ಹೊರಗಯ್ಯಾ. 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ . 
ಅಲಸಿದೆನಲಸಿದೆ, ನಿಮ್ಮ ಕಾಷ್ಠದ ಸೇವೆಯನಯ್ಯಾ . 
ಕಾಷ್ಠದವನ ಕಾಷ್ಠವ ಮಾಡದೆ, ಎನ್ನ ಹೊರಗಿರಿಸಿ ನಿನ್ನೊಳಗಾದ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೭೫ || 
೨೦೯೪ . 
ರೂಪಗೊಂಡ ಲಿಂಗವ ನಿರೂಪಿನಿಂದರಿವಾಗ, ಅದೇತರ ಕಳಾಸ್ವರೂಪು ? 
ನಿಷ್ಠೆಯ ಭಾವವೋ ? ಇಷ್ಟದ ದೃಷ್ಟವೋ ? 
ಉಭಯವನರಿವ ಚಿತ್ತುವಿನ ಭೇದವೋ ? 
ಇಷ್ಟನರಿತಲ್ಲಿ ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೭೬ || 


ಮೋಳಿಗೆ ಮಾರಯ್ಯನ ವಚನ 


೬೭೫ 


೨೦೯೫ 
ರೂಪಿನಲ್ಲಿ ಪೂಜಿಸಿಕೊಂಬ ಲಿಂಗ, ಶಿಲೆಯ ಹಂಗು ಬಿಡದಾಗಿ, 
ಮುಟ್ಟಿ ಪೂಜಿಸುವ ಭಕ್ತಂಗೆ ಭವ ಬಿಡದು. 
ಭಾವದಿಂದರಿದು ಭಾವಿಸಿಹೆನೆಂದಡೆ, ಆ ಭಾವ ಕುರುಹಿಲ್ಲದೆ ಅರಿಯಬಾರದು. 
ಅರಿವು ಕುರುಹ ನುಂಗಿ, ಕುರುಹು ಅರಿವಿನಲ್ಲಿ ಲೇಪವಾಗಬೇಕು. 
ಲೇಪವಾದ ಮತ್ತೆ ಕುರುಹಿಗೆಯೂ ಅರಿವಿಗೂ ತೆರದರ್ಶನವಿಲ್ಲವಾಗಿ, 
ಸೊಪ್ಪನೊಳಕೊಂಡ ಬಿತ್ತಿನಂತೆ, ಕರ್ಪುರವನೊಳಕೊಂಡ ಕಿಚ್ಚಿನಂತೆ, 
ಚಿತ್ರವನೊಳಕೊಂಡ ಭಿತ್ತಿಯಂತೆ, ಮುತ್ತನೊಳಕೊಂಡ ನಿಜಕಾಂತಿಯಂತೆ, 
ಸಬ್ಬಕ್ಕಿಯನೊಳಕೊಂಡ ಘನಲಿಂಗದಂತೆ. 
ಹೀಂಗಲ್ಲದೆ ಪ್ರಾಣಲಿಂಗವಾಗಬಾರದು, ಲಿಂಗಪ್ರಾಣವಾಗಬಾರದು. 
ಈ ದ್ವಂದ್ವವನಳಿದ ಸಂಬಂಧಿಗೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೭೭ || 


೨೦೯೬ 
ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಜಂಗಮಕ್ಕೆ 
ಮಿಕ್ಕು ಅವರಿಗೆ ಲೆಕ್ಕಕ್ಕೆ ಕಡೆಯಿಲ್ಲದೆ ಮಾಡಿ, 
ಹೊಕ್ಕು ಭಕ್ತಿಯಲ್ಲಿ , ಲೆಕ್ಕ ತಪ್ಪದೆ ಅವತಾರದಲ್ಲಿ ಬಂದು, 
ಮರ್ತ್ಯಕ್ಕೆ ಬಸವೇಶ್ವರನೆಂಬ ಗಣನಾಥನಾಮಮಂ ಪಡೆದು, 
ಭಕ್ತರಿಗೆ ಮುಖ್ಯವಾಗಿ ಭಕ್ತಿಯಂ ತೋರಿ, 
ಸತ್ಯದ ಬಟ್ಟೆಯಂ ಕಾಣದೆ, ಚಿದ್ಘನಲಿಂಗವ ಹೊಗಲರಿಯದೆ, 
ಬದ್ಧಕತನವನು ಸುಬದ್ಧವ ಮಾಡದೆ, 
ಶುದ್ಧಶೈವ ಕಪ್ಪಡಿಯ ಸಂಗಮನಾಥನಲ್ಲಿ , 
ಐಕ್ಯವಾದ ಚಿದ್ರೂಪ ಚಿತ್ಪಕಾಶಘನಲಿಂಗ, 
ಕೈಯಲ್ಲಿದ್ದಂತೆ ಹೊದ್ದಿದನೇಕರುದ್ರಮೂರ್ತಿಯಲ್ಲಿ . 
ರಜತಾದ್ರಿಯಲಿರ್ದು ಸುಬದ್ಧವಾಗಿ ಪ್ರಳಯವಾಗಿತ್ತು ರುದ್ರಲೋಕವೆಲ್ಲಾ . 
ರುದ್ರಗಣಂಗಳೆಲ್ಲರೂ ಮರ್ದನಂಗೆಯ್ದಲ್ಲಿ, 
ಸುದ್ದಿಯ ಹೇಳುವರನಾರನೂ ಕಾಣೆ. 
ಇನ್ನಿದ್ದವರಿಗೆ ಬುದ್ದಿ ಇನ್ನಾವುದೊ ? 
ಶುದ್ಧಶೈವವ ಹೊದ್ದದೆ, ಪೂರ್ವಶೈವವನಾಚರಿಸದೆ, 
ಮಾರ್ಗಶೈವವ ಮನ್ನಣೆಯ ಮಾಡದೆ, ವೀರಶೈವವನಾರಾಧಿಸದೆ, 
ಆದಿಶೈವವನನುಕರಿಸದೆ, ಭೇದಿಸಬಾರದ ಲಿಂಗ ಕರದಲ್ಲಿದ್ದು , 
ಕಂಗಳಿನಲ್ಲಿ ನಿಂದು, ಮನದಲ್ಲಿ ಸಿಂಹಾಸನಂಗೆಯ್ದು , 


೬೭ 


ಸಂಕೀರ್ಣ ವಚನಸಂಪುಟ : ಮೂರು 


ಸಕಲೇಂದ್ರಿಯವ ಮರೆದು, 
ಕಾಯಜೀವನ ಹೊಲಿಗೆಯ ಬಿನ್ನಾಣದಿಂ ಬಿಚ್ಚಿ , 
ಬೇರೊಂದರಸಲಿಲ್ಲವಾಗಿ ಬಯಕೆಯರತು, 
ಭವಹಿಂಗಿ, ತಾನನ್ನದೆ ಇದಿರೆನ್ನದೆ, ಏನೂ ಎನ್ನದ ಲಿಂಗೈಕ್ಯಂಗೆ 
ಸ್ವಾನುಭಾವದಿಂದ ನಮೋ ನಮೋ [ ಎಂಬೆ | | 
ನಿಃಕಳಂಕ ಮಲ್ಲಿಕಾರ್ಜುನಾ. . 

| ೬೭೮ || 
- ೨೦೯೭ 
ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ ಮಂಡೆಯ ಕುರುಹ ಕಾಣೆ. 
ಲಿಂಗಕ್ಕುಣಬಡಿಸುವಡೆ ಬಾಯ ನೆಪ್ಪ ಕಾಣೆ. 
ಇದಕ್ಕಿನ್ನೇವೆ ? ಇನ್ನಾರಿಗೆ ಹೇಳುವೆ ? 
ಕೊಟ್ಟ ಗುರು, ದೃಷ್ಟವ ಹೇಳಿದುದಿಲ್ಲ . 
ಸೊಡರ ಹಿಡಿದು ಹಾಳುಹಗಹದಲ್ಲಿ 
ಬೀಳುವ ತೆರನೆನಗಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ, || ೬೭೯ || 

೨೦೯೮ 
ಲಿಂಗಕ್ಕೊಂದು, ತನಗೊಂದೆಂಬಾಗ ಆ ಅಂಗ, ಲಿಂಗವಿರೋಧಿಯೆ ? 
ಆ ಅಂಗ, ಇಷ್ಟಲಿಂಗವ ಆತ್ಮನ ನೆಲೆಯಲ್ಲಿ , ಅರಿದೆಹೆನೆಂಬುದು ನಿರ್ಮಾಲ್ಯವೆ ? 
ಇವು ಕುಲಛಲ ವಾಗ್ವಾದದ ಮಾತಲ್ಲದೆ, ಬಲಿಕೆವಂತರ ನೀತಿಯಲ್ಲ . 
ಕೊಂಬಲ್ಲಿ ಕೊಡುವಲ್ಲಿ , ಉಂಬಲ್ಲಿ ಉಡುವಲ್ಲಿ , ಓಡುವಲ್ಲಿ , 
ಲಿಂಗವನೊಡಗೂಡಿರ್ಪುದು, ಕ್ರಿಯಾಶುದ್ಧಾತ್ಮನ ಇರವು. 
ಹೀಂಗಲ್ಲದೆ ಪತ್ರಚಿತ್ರದಲ್ಲಿ ಎತ್ತಿ ನೋಡಿದಡೆ, 
ಸೂರ್ಯ ತತ್ತುಗೊತ್ತಾಗಿರ್ಪುದು, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೮೦ || 

೨೦೯೯ | 
ಲಿಂಗ ಪ್ರಾಣ, ಪ್ರಾಣ ಲಿಂಗವಾದ ನಿರಂಗನ ಇರವು ಹೇಗೆಂದಡೆ : 
ಉರಿಯೊಳಗಣ ಸರಮಣಿಯಂತೆ , ಧರೆಯೊಳಗಣ ಸುರತರುವಿನಂತೆ, 
ಕರಿಯೊಳಗಣ ಬರವಿನಂತೆ, ವರದೊಳಗಣ ಕರುಣದಂತೆ, 
ಸರಧಿಯೊಳಗಣ ಸಾರದಂತೆ. 
ಇಂತೀ ಭರದಲ್ಲಿ ತಿರುಗುವ ಸುಳುಹು ಅರಿಬಿರಿದಯ್ಯಾ . . 
ಎನಗವರು ಭವರೋಗವೈದ್ಯರು. 
ಆ ಪರಾಪರ ಶಿವಮೂರ್ತಿ, ಪರಬ್ರಹ್ಮಗುರು ತಾನೆ, 
ನಿಃಕಳಂಕ ಮಲ್ಲಿಕಾರ್ಜುನ. 

|| ೬೮೧ || 


ಮೋಳಿಗೆ ಮಾರಯ್ಯನ ವಚನ 


೬೭೭ 


೨೧೦೦ 
ಲಿಂಗ ಬಿದ್ದರೆ ಸಮಾಧಿಯ ಕೊಂಡೆನೆಂಬಿರಿ. 
ಗುರು ಸತ್ತರೇಕೆ ಸಮಾಧಿಯ ಕೊಳ್ಳರಣ್ಣಾ . 
ಬಲ್ಲರೆ ಹೇಳಿ, ಅರಿಯದಿದ್ದರೆ ಕೇಳಿ. 
ಪೃಥ್ವಿಯಲ್ಲಿ ಹುಟ್ಟಿದ ಕಣಿಯನೆ ತಂದು , ಅಷ್ಟತನುವಿನ ಕೈಯಲ್ಲಿ ಕೊಡಲು, 
ಇದ ಮುಟ್ಟಿ ಪೂಜಿಸಲಿಕ್ಕೆ , ನಾ ಹೇಗೆ ಪೂಜಿಸಲಯ್ಯಾ ? 
ಲಿಂಗ ಮೂವರಿಗೆ ಹುಟ್ಟಿತ್ತು. 
ಪೃಥ್ವಿಯಲ್ಲಿ ಶಿಲೆಯಾಯಿತ್ತು , ಬಿನ್ನಾಣದ ಕೈಯಲ್ಲಿ ರೂಪಾಯಿತ್ತು , 
ಗುರುವಿನ ಕೈಯಲ್ಲಿ ಮೋಕ್ಷವಾಯಿತ್ತು. 
ಈ ಲಿಂಗ ಬೀಳಬಲ್ಲುದೆ ? ಪೃಥ್ವಿ ತಾಳಬಲ್ಲುದೆ ? 
ಲಿಂಗ ಬಿದ್ದೀತೆಂದು ಷೋಡಶೋಪಚಾರವ ಮಾಡಲಾಗದು. 
ಲಿಂಗದ ಕೂಡ ಸಮಾಧಿಯ ಕೊಂಡೆನೆಂತೆಂಬ ಭಕ್ತರಿಗೆ 
ನಾಯಕನರಕ ತಪ್ಪದೆಂದ, ನಿಃಕಳಂಕ ಮಲ್ಲಿಕಾರ್ಜುನ. 


ಲಿಂಗಬಾಹ್ಯಂಗೆ ಲಿಂಗಬಾಹ್ಯನಾಗಬೇಕಲ್ಲದೆ, 
ಸುಜಾತಿ ವಿಜಾತಿಯ ಬೆರಸಿದುದುಂಟೆ ? 
ಇಂತೀ ಆರುಶೈವವ ಹೊದ್ದದ ವೀರಶೈವವೆಂದ ಮತ್ತೆ. 
ಇವ ಮೀರಲಿಲ್ಲ , ಪಂಚಾಚಾರಶುದ್ಧಂಗೆ. 
ಇಂತೀ ಪಥವನೇರಿ ಬದುಕಿ , ನಿಃಕಳಂಕ ಮಲ್ಲಿಕಾರ್ಜುನಾ. || ೬೮೩ | 

೨೧೦೨ 
ಲಿಂಗ ಮೂರು, ಸ್ವಲವಾರೆಂಬುದು ತಮ್ಮ ಸಂದೇಹದ ಗುಣ. 
ಲಿಂಗವೊಂದು, ಸ್ಥಲವೊಂದೆಂಬುದು ಖಂಡಿತನ ಗುಣ. 
ಅವರವರೆಂದಂತೆ ಎನ್ನದೆ, ತನ್ನಿರವ ಭಿನ್ನವ ಮಾಡದೆ, 
ಮೂಢಸಾಧನೆಯವನೊಡನೆ ಕಾದುವ ತೆರದಂತೆ, 
ಅವನಿಗೆ ಚೊಕ್ಕೆಹ, ಇವನಿಗೆ ನಿಶ್ಚಯ . 
ಉಭಯವ ನೀವೆ ಬಿರಿ, ನಿಃಕಳಂಕ ಮಲ್ಲಿಕಾರ್ಜುನಾ. || ೬೮೪ || 

೨೧೦೩ 
ಲಿಂಗವ ಕೈಯಲ್ಲಿ ಹಿಡಿದು, ಭಕ್ತರಂಗಣವ ಕಾಯಲೇತಕ್ಕೋ ? 
ಲಿಂಗವ ಕೈಯಲ್ಲಿ ಹಿಡಿದು, ಅವರಂಗದಿಚ್ಛೆಯ ನುಡಿದು, 
ತನ್ನ ದಿಂಡ ಹೊರೆಯಲೇತಕ್ಕೊ ? 


೬೭೮ 


ಸಂಕೀರ್ಣ ವಚನಸಂಪುಟ : ಮೂರು 


ಸಂದನಳಿದ ಸದಮಲಾನಂದಂಗೆ ಇದರಿಂದ ಒಂದೂ ಇಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೮೫ || 
೨೧೦೪ 
ಲಿಂಗವನರಿದನಾಗಿ ಗುರುವೆಂಬುದ ಬಲ್ಲ . 
ಪ್ರಸಾದವನರಿದನಾಗಿ ಜಂಗಮವೆಂಬುದ ಬಲ್ಲ . 
ಪ್ರಸನ್ನವನರಿದನಾಗಿ ಪಾದೋದಕವೆಂಬುದ ಬಲ್ಲ . 
ಪಾದೋದಕವೆಂಬುದ ಬಲ್ಲನಾಗಿ, 
ಬ್ರಹ್ಮನ ಬಲೆಗೆ ಸಿಲುಕ, ವಿಷ್ಣುವಿನ ನೇಣಿನಲ್ಲಿ ಕಟ್ಟುವೊಡೆಯ , 
ರುದ್ರನ ಶೂಲದಲ್ಲಿ ಬರೆಯಿಸಿಕೊಳ್ಳ. 
ಇಂತೀ ಅಗ್ಗಳೆಯಂಗೆ, ಜಗದ ನುಗ್ಗುಗಳು ಸರಿಯೆಂದಡೆ, ಸಿಗ್ಗಾಗದಿರ್ಪನೆ ? 
ಚಿದ್ರೂಪನ ನಿಲವಿಂಗೆ ಹೊದ್ದಿ, ನಮೋ ನಮೋ ಎಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೮೬ || 
೨೧೦೫ 
ಲಿಂಗವಿದ್ದು ಇದಿರಿಂಗೆ ಕೊಟ್ಟ ಕಾರಣ ಗುರುವಾದ. 
ಆ ಗುರು ಸನ್ಮತವಾಗಿ ಹರಸ್ವರೂಪವ ಮಾಡಲಾಗಿ ಜಂಗಮವಾದ. 
ಇಂತೀ ಲಿಂಗ ಬೀಜ ಅಂಕುರಿಸಿ ಎರಡಾಯಿತ್ತು . 
ತಾ ಕುರಿತು ಮೂರಾಯಿತ್ತು . 
ಮೂರು ಆರಾದ ಭೇದವ ಉಪಮಿಸಲಿಲ್ಲ . 
ವಿಶ್ವಮಯನಾಗಿ, ವಿಶ್ವಾಸಕ್ಕೆ ಒಡಲಾಗಿ, ಪ್ರಣವ ಬೀಜವಾಗಿ, 
ಉತ್ಪತ್ಯ ಲಯಕ್ಕೆ ಕರ್ತರ ಕೊಟ್ಟು, 
ಮಿಕ್ಕಾದ ತತ್ವಗಳಿಗೆ ಎಲ್ಲರಿಗೆ ಹಂಚಿ ಹಾಯಿಕಿ, 
ಅವು ಯಂತ್ರವಾಗಿ, ಯಂತ್ರವಾಹಕವಾಗಿ, 

11 ಮಂತ್ರವಾಹಕವಾಗಿ, 
ಜಲದಿಂದಾದ ಮಲವ ಮತ್ತೆ ಜಲ ತೊಳೆವಂತೆ, 
ನಿನ್ನ ಲೀಲೆಗೆ ನೀನೆ ಹಂಗಾದೆಯಲ್ಲ . 
ಅಲ್ಲಿಗೆ] ಮಲವಾಗಿ ಎನ್ನಲ್ಲಿಗೆ ಅಮಲವಾಗಿ, 
ಪಾಶಬದ್ಧ ವಿರಹಿತನಾದ, ನಿಃಕಳಂಕ ಮಲ್ಲಿಕಾರ್ಜುನ. | ೬೮೭ || 

೨೧೦೬ 
ಲಿಂಗಸ್ಥಲ ಭಾವಸ್ವರೂಪವಾದಲ್ಲಿ , 
ಪ್ರಾಣಲಿಂಗಿ ಶರಣ ಐಕ್ಯನೆಂಬ ತ್ರಿವಿಧವ ತಾಳು , ಮೂರ್ತಿ ಕುರುಹುಗೊಂಬಲ್ಲಿ , 
ನಾನಾ ಮಧುರ ರಸದಂಡ ವೃಕ್ಷಂಗಳಲ್ಲಿ ಮಿಕ್ಕಾದ 


ಮೋಳಿಗೆ ಮಾರಯ್ಯನ ವಚನ 


೬೭೯ 


ಲತೆ ಪಚ್ಚೆ ಪೈರುಗಳಲ್ಲಿ ಕುಸುಮಗಂಧ ಮೃಗಗಂಧಂಗಳು 
ಸ್ಥಾವರ ಮುಂತಾದ ಸುಗಂಧ ಸುವಾಸನೆಗಳಿಗೆಲ್ಲಕ್ಕೂ 
ತದ್ರೂಪಿಂಗೆ ಹಿಂಗದಂತೆ ಬಂದೊದಗಿದ ಸಂಗದಂತೆ 
ಕುರುಹುಗೊಂಡೆಯಲ್ಲಾ . 
ಕಾಯದ ಜೀವದ ಉಭಯದ ಮಧ್ಯದಲ್ಲಿ ನಿಂದು ದೇವನಾದೆಯಲ್ಲಾ . 
ನಿನ್ನ ಲೀಲೆ ಕಾರಣವಾಗಿ, ಸಂದೇಹಿಗಳಿಗೆ ಸಂಕಲ್ಪಿಯಾಗಿ, 
ನಿರಂಗಿಗೆ ನಿರಾಲಂಬನಾಗಿ , ಸಮ್ಯಕ್‌ಜ್ಞಾನ ಮುಕುರದಂತೆ 
ಸಂಬಂಧಿಸಿದೆಯಲ್ಲಾ , 
ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ, ನಿನ್ನಿರವ ನೀನೇ ಬಲ್ಲೆ . | ೬೮೮ || 

- ೨೧೦೭ 
ಲಿಂಗಸ್ವರೂಪದಲ್ಲಿ ನಿಜವಸ್ತುವಿನ ಕಳೆಯದೆ, 
ಮತ್ತಿದುದ ಕಂಡೆ. 
ರುದ್ರನ ವೇಷದಲ್ಲಿ ಪರಮನ ಪರಮ ವಿರಕ್ತಿಯದೆ, 
ಮತ್ತಿಲ್ಲಾ ಎಂದೆ. 
ಉಂಟಾದುದು ಇಲ್ಲವಾಗಿ , ಇಲ್ಲವಾದುದು ಉಂಟಾಗಿ , 
ಈ ಉಭಯದ ಬೆಡಗಿನ ಬಿನ್ನಾಣವ, 
ಒಲವರದಿಂದಲ್ಲದೆ ತಿಳಿಯಬಾರದು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ. 

| ೬೮೯ | | 
೨೧೦೮ 
ಲಿಂಗಾಂಗಿಯೆಂದು ಜಗದಲ್ಲಿ ಸುಳಿವ ಜಂಗಮಲಿಂಗವೆ ಕೇಳಿರಯ್ಯಾ , 
ನೃತ್ಯನ ಬಿನ್ನಹವ. 
ಲಿಂಗವೇ ಅಂಗವಾದ ಮತ್ತೆ, ಹೆಣ್ಣಿನ ವಿಷಯಕ್ಕೆ ಸಿಕ್ಕಿ , ಬಣ್ಣಗೆಟ್ಟಿರಲ್ಲಾ . 
ಹೊನ್ನಿನಾಶೆಗೆ ಸಿಕ್ಕಿ , ಪ್ರಸನ್ನವಪ್ಪ ಲಿಂಗವ ಮರದಿರಲ್ಲಾ . 
ಮಣ್ಣಿಗೆ ಆಶಮಾಡಿ, ಘನಲಿಂಗವನರಿಯದೆ ಘಾಸಿಯಾದಿರಲ್ಲಾ . 
ಜಂಗಮಲಿಂಗವ ನುಡಿದಡೆ ಸಮಯಕ್ಕೆ ದೂರ, 
ತಾಳಿದಡೆ ಜ್ಞಾನಕ್ಕೆ ದೂರ. 
ಬಿಡಬಾರದು, ಪೂಜಿಸಿ ಹಿಡಿಯಬಾರದು, ಮನಮುಟ್ಟದಾಗಿ , 
ಹಡಿಯಡಿಯಲ್ಲಿ ಸಿಕ್ಕಿದ ತುಡುಗುಣಿನಾಯಂತೆ ಮೊರೆಯಿಡುತ್ತಿದ್ದೇನೆ. 
ನಿಮ್ಮಡಿಗಳ ಬಿಡುಮುಡಿಯನರಿಯದೆ, 
ಎನ್ನೊಡೆಯನೆ ಕೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೬೯೦ || 


೬೮೦ 


ಸಂಕೀರ್ಣ ವಚನ ಸಂಪುಟ : ಮೂರು 


|| ೬೯೧ || 


೨೧೦೯ 
ಲಿಂಗಾಲಯದಲ್ಲಿ ಸತ್ತಿತ್ತೆಂದು, 
ಸಂಪ್ರೋಕ್ಷಣವ ಮಾಡಬೇಕೆಂಬ ಸಂದೇಹಿಗಳ ನೋಡಿರೆ. 
ಲಿಂಗಮಧ್ಯದಲ್ಲಿ ಜಗದಳಿವುಳಿವೆಂಬುದನರಿಯದೆ, 
[ ಪ್ರೇ ] ತಲಿಂಗವೆಂದು ಭೂಸುರರು ಕೂಡಿ, 
ಜಗದೀಶಂಗೆ ಅಭಿಷೇಕವಂ ಮಾಡಿ ಘಾಸಿಯಾದರಲ್ಲಾ , 
ಸಂಗನಬಸವ ಮುಂತಾದ ಅಂಗಲಿಂಗಿಗಳೆಲ್ಲರು. 
ಸಂಗನಬಸವಣ್ಣಂಗೆ ಶೈವಸಂಗಮೇಶ್ವರನೇ ಗುರುವಾದ. 
ಪ್ರಾಣಲಿಂಗವೆಂದು ಇನ್ನಾರಿಗೆ ಹೇಳುವೆ ? 
ಇನ್ನು ಸಂದೇಹವಿಲ್ಲ , ನಾನಂಜುವೆನಯ್ಯಾ, 
ಬಂದ ಬಟ್ಟೆಯಲ್ಲಿ ಬರಲಾರದೆ, ಈ ದ್ವಂದ್ವವ ಹರಿಯಾ, 
ಜಂಗಮಪ್ರಾಣ ಸಂದಿಲ್ಲದಿಪ್ಪ ನಿಃಕಳಂಕ ಮಲ್ಲಿಕಾರ್ಜುನಾ. 

အဝ 
ಲೀಲಾಭಾವಿಯಾಗಿ ಯಾಕೆ ಬಂದೆನೆಂಬುದನರಿದು, 
ಸಾಕಾಗದ ನೀತಿಯ ನಿರ್ಣಯವ ಕಂಡು, 
ಇನ್ನೇತರಿಂದ ಅಳಿವು, ಇನ್ನೇತರಿಂದ ಉಳಿವು ? 
ಈ ಉಭಯನೀತಿಯಲ್ಲಿ ನಿಂದು ಮೇಲಿಪ್ಪಾತನನರಿಯಲು, 
ಅದು ತಾನು ತಾನೆ , ನಿಃಕಳಂಕ ಮಲ್ಲಿಕಾರ್ಜುನಾ. 

೨೧ 
ಲೀಲೆಯರತು ಆಡುವರೆಲ್ಲರು, - 
ಕಾಲಸಂಹಾರನ ಬಂಧುಗಳು . 
ಲೀಲಾಂಗನಾ ಸುಖವ ಕುರಿತು ಆಡುವರೆಲ್ಲರು, 
ಲೋಲೆಯ ಬಂಧುಗಳು . 
ಶೈಲಾಂಗನಾ ಲೀಲೆಯನಾಡುವರೆಲ್ಲರು, 
ಕಾಲನ ಬಂಧುಗಳು . 
ಲೀಲೆಯ ಜಾಳಿಸಾ, ಅಂಕಸೂಳೆಗಾರ 
ನಿಃಕಳಂಕ ಮಲ್ಲಿಕಾರ್ಜುನಾ. 

m၅ 
ಲೆಕ್ಕದಲ್ಲಿ ಲೇಪಿತವಾದವರಿಗೇಕೆ ಅಜಾತನ ಸುದ್ದಿ ? 
ಪ್ರಖ್ಯಾತದಲ್ಲಿ ನೀತಿಯ ಹೇಳಿಹೆನೆಂದು 


|| ೬೯೨ || 


|| ೬೯೩ || 


ಮೋಳಿಗೆ ಮಾರಯ್ಯನ ವಚನ 


೬೮೧ 


ವೇಷದಲ್ಲಿ ಸುಳಿವರಿಗೇಕೆ ಪರದೋಷನಾಶನ ಸುದ್ದಿ ? 
ಇವರೆಲ್ಲರೂ ಈಶನ ಭಾಷೆಯಲ್ಲಿ ಸಿಕ್ಕಿ , ಭೂಭಾರಕರಾದರು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೬೯೪ || 
အား 
ಲೇಸಾಯಿತ್ತಯ್ಯಾ ಎನ್ನ ಕಾಡುವುದು, 
ಎಲೆ ದೇವ, ನಿನಗದು ಕಾರುಕನ ಬುದ್ದಿಯಂತೆ. 
ಅಡಿಗೆ ನಾನಾಗಿ, ಮೇಲೆ ಹೊಡೆವುದಕ್ಕೆ ನೀನಾಗಿ, 
ಎರಡರ ನಡುವೆ ಹೊಡೆಯಿಸಿಕೊಂಬುದಕ್ಕೆ ನೀನಾಗಿ, 
ತನ್ನ ವಂಶ ತನಗೆ ಹಗೆಯಾಗಿ, 
ಕೊಡಲಿಯ ಕಾವು ಕುಲಕ್ಕೆ ಮಿತ್ತಾದಂತೆ, 
ಎಲ್ಲವೂ ನೀನಾಗಿ, ಎನ್ನನೇಕೆ ಕಾಡಿಹೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೬೯೫ || 
ကပ္ပ 
ವರ್ತನು ಶುದ್ಧವಾದಲ್ಲಿ ಭಕ್ತಸ್ಥಲವಾಯಿತ್ತು. 
ಕ್ರೀಭಾವ ಶುದ್ಧವಾದಲ್ಲಿ ಮಾಹೇಶ್ವರಸ್ಥಲವಾಯಿತ್ತು. 
ನಡೆನುಡಿ ಶುದ್ಧವಾಗಲಾಗಿ ಪ್ರಸಾದಿಸ್ಥಲವಾಯಿತ್ತು. 
ಕಾಯ ಜೀವದ ಭೇದವನರಿಯಲಿಕ್ಕೆ ಪ್ರಾಣಲಿಂಗಿಸ್ಥಲವಾಯಿತ್ತು. 
ಸಕಲವನರಿದು ಹಿಡಿದು ಬಿಡುವಲ್ಲಿ ಶರಣಸ್ಥಲವಾಯಿತ್ತು. 
ಇಂತೀ ಐದರಲ್ಲಿ ಏರಿ ಭೇದವಿಲ್ಲದೆ ನಿರಾಕರಿಸಿ ನಿಂದಲ್ಲಿ 
ಐಕ್ಯಸ್ಥಲವಾಯಿತ್ತು . 
ಇಂತೀ ಆರುಸ್ಥಲವನರಿದು, 
ಮತ್ತಿವರೊಳಗಾದ ನಾನಾ ಸ್ಥಲಂಗಳ ತಿಳಿದು ನಿಂದ 
ಸಂಗನಬಸವಣ್ಣಂಗೆ, ಚೆನ್ನಬಸವಣ್ಣಂಗೆ, ಪ್ರಭು, ಮಡಿವಾಳಯ್ಯಂಗೆ, 
ನಮೋ ನಮೋ ಎನುತಿದ್ದೆ , ನಿಃಕಳಂಕ ಮಲ್ಲಿಕಾರ್ಜುನಾ. || ೬೯೬ || 

၀က 
ವರ್ಮವನೆತ್ತಿ ನುಡಿವಲ್ಲಿ ವರ್ಮಿಗನಲ್ಲದೆ ಕರ್ಮಕ್ಕೊಳಗಲ್ಲ. 
ತನ್ನ ಭಾಷೆಗೆ ತಾ ತಪ್ಪಿದಲ್ಲಿ ಅನ್ಯರಯೇರೇಕೆ ? 
ಅದು ತನ್ನ ತಾ ತಿಳಿವ ಯುಕ್ತಿ . 
ನಿಃಕಳಂಕ ಮಲ್ಲಿಕಾರ್ಜುನದೇವರಲ್ಲಿ ಮಿಥ್ಯವಿಲ್ಲದ ಸದ್ಭಕ್ತಿ . | ೬೯೭ || 


ಸಂಕೀರ್ಣ ವಚನಸುಪುಟ : ಮಎಣಿ 


ವಸ್ತುವ ಕುರಿತು ಇಷ್ಟವನೋಡಬೇಕಲ್ಲದ, 
ಇಷ್ಟವ ಕುರಿತು ವಸ್ತುವಮೂಡಬಹುದು? 


ಮೊನಯ ಹಿಡಿದು ಇರಿದವರು ? 


ಇಂತೀ ಧ್ವಂದ್ವವನರಿದು, ಉಭಯದ ಸಂದಿನ ಬೆಸುಗ ಒಂದಂದಲ್ಲಿ 


ಅದು ತನ್ನ ನಲೆಯೋ ? ಅಪ್ಪನ ಭೇದವೋ ? ಎಂಬುದ ತಾನರಿತ . 
ಇಷ್ಟಲಿಂಗ ದೃಷ್ಟವ ಕೊಟ್ಟು, ಆತ್ಮ ಲಿಂಗಕ್ಕೆ ತೃಪ್ತಿ ಕೊಟ್ಟು, 
ನಿಶ್ಚಯಿಸಿಕೊಂಡವನಂದುಅದೇನು ಹೇಳಾ 


ವರ್ಣದೊಳಗಿದ್ದ ಪಟ್ಟೆಯಂತ 


ಬಯೊಳಗಿಪ್ಪ ಅಪ್ಪುವಿನಂತೆ 
ಅದು ಒಪ್ಪವಲ್ಲದ ನಪ್ಪಿಂಗ ಬಾರದು. 


ತೋರುವುದು ಒಂದೂ , ಹಲವೇ ? 
ವೇಣು ಮುಹಾರಿಗಳಲ್ಲಿ ಮೂವತ್ತೆರಡು ರಾಗಮಿಶ್ರಂಗಳ 
ಅರುವತ್ತುನಾಲ್ಕರಲ್ಲಿ ಕೂಡಿ ನುಡಿವುದು ಒಂದೋ , ಎರಡೋ ? 


ಮೋಳಿಗೆ ಮಾರಯ್ಯನ ವಚನ 


೬೮೩ 


ಅದರಂತೆ ಪರಿ ಭಿನ್ನವಾಗಿ, ಸ್ವಸ್ಥಾನಂಗಳಲ್ಲಿ ಮುಟ್ಟಿ , 
ವೇಧಿಸಿಕೊಂಬ ವಸ್ತು ಒಂದಾದಲ್ಲಿ , 
ಅದು ಖಂಡನೆಯ ಪತ್ರದ ಚಂಡಿಕಾ ಕಿರಣದಂತೆ. 
ಸಂಗವನರಿದಲ್ಲಿ , ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ಭಿನ್ನರೂಪನಲ್ಲ . | ೭೦೧ || 

೨೧೨೦ 
ವಾಯುವ ಹಿಡಿದು, ದಂಡವ ಕೊಂಡು, 
ಸಾವರ ಹಿಡಿದು, ಸಂಕಲೆಯನಿಕ್ಕಿ , 
ಈ ವಿಧಿಯಲ್ಲಿ ಸಯಸಗೊಳ್ಳದೆ, 
ಭಾವವಾಡಿದಂತೆ ಭ್ರಮೆಗೊಳಗಾಗದೆ, 
ಮತ್ತಿವನೇನನೂ ಎನ್ನದಿರ್ಪುದೆ, ಸರ್ವಜ್ಞಾನದೊಳಗು. 
ಆ ನಿಜವಸ್ತು , ತಾನು ತಾನೆ , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೦೨ | 

೨೧೨೧ 
ವಾಯುವಿನ ಬೆಂಬಳಿಯ ಗಂಧ, ಅದಾವ ಠಾವಿನಲ್ಲಿ ನಿಲುವುದು ? 
ವಾರಿಯ ಬೆಂಬಳಿಯ ತೆರೆ, ಅದಾವ ಠಾವಿನಲ್ಲಿ ಸೇರಿ ನಿಲುವುದು ? 
ಈ ಭೇದವನರಿದು ತಿಳಿದಲ್ಲಿ , ಅದು ಸ್ವಾನುಭಾವಸಿದ್ಧ ಐಕ್ಯಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೧೩ || 
೨೧೨೨ 
ವಾರಿಧಿಯ ಹೊಯ್ದು ಬೇರ್ಪಡಿಸಬಹುದೆ ? 
ಫಲದೊಳಗಣ ಬೀಜ ಬಲಿವುದಕ್ಕೆ ಮೊದಲೆ ತೆಗೆಯಬಹುದೆ ? 
ಮಹಾಘನವನರಿವುದಕ್ಕೆ ಮೊದಲೆ, 
ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನಹ ಪರಿ ಇನ್ನೆಂತೊ ? 
ಇಕ್ಷುದಂಡ ಬಲಿವುದಕ್ಕೆ ಮೊದಲೆ ತನಿರಸ ಬಹುದೆ ? 
ನಾನೆಂಬುದಕ್ಕೆ ಸ್ಥಾಣು, ಅಹುದಕ್ಕೆ ಭಾವದ ಬಲಿಕೆ ಇನ್ನಾವುದು, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೭೦೪ || 


೨೧೨೩ 


ವಾರುವ ಮುಗ್ಗಿದಡೆ ವಾಗದಲ್ಲಿ ಆದರಿಸಬೇಕಲ್ಲದೆ, 
[ ಅ] ದ ಗಾರುಮಾಡಿ ಹೊಯ್ದರೆ ಮಿಡಿಯನು? 
ಮಾರಾರಿಯ ಶರಣರು ಮೀರಿ ಒಂದು ನುಡಿದಡೆ, ದೂರು ಮಾಡುವರೆ ? 
ನೀರರದ ಅಡಿಯೊಳಗಾದವನ ಸೂರೆಗೊಂಬವರುಂಟೆ ? 
[ ಲೇಸ]ತೋರುವರಯ್ಯಾ [ ಐ] ದರ ಬೇಗೆಯಲಿ ಬೆಂದು ಗಾರಾದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೦೫ | 


೬೮೪ 


ಸಂಕೀರ್ಣ ವಚನಸಂಪುಟ : ಮೂರು 


೨೧೨೪ 
ವಿಕಾರಿಗೇಕೊ ವ್ರತ ನೇಮ ? ವಿಶ್ವಾಸಹೀನಂಗೇಕೊ ಭಕ್ತಿಕೃತ್ಯ ? 
ವಂದಿಸಿ ನಿಂದಿಸುವಗೇಕೊ ಜಂಗಮಪೂಜೆ ? 
ಲಿಂಗವೆಂದು ಅರ್ಚಿಸಿ, ಸಂಗವನರಿಯದ ಲಿಂಗಿಗಳಿಗೆಲ್ಲಿಯದೊ ಶಿವಲಿಂಗಪೂಜೆ? 
ಆರಂಗವ ತೊರೆಯದೆ, ಮೂರಂಗವ ಮೀರದೆ, ತೋರಿಪ್ಪ [ ಗುಣವ] ಜರೆಯದೆ, 
ಅರುವತ್ತುನಾಲ್ಕು ನೇಮವನರಿವ ಪರಿ ಇನ್ನೆಂತೊ ? 
ಇಂತೀ ಗುಣವನರಿಯರಾಗಿ ಶೀಲವಂತರಿಗೆ ನೇಮವಿಲ್ಲ. 
ಪಾತಕಂಗೆ ಭಕ್ತಿಯಿಲ್ಲ , ಪೂಜೆವಂತಂಗೆ ಲಿಂಗವಿಲ್ಲ . 
ತ್ರಿವಿಧವ ಮರೆಯದವಂಗೆ ಜಂಗಮವಿಲ್ಲ . 
ಇಂತೀ ಕಾಯಜೀವದ ಬೆಸುಗೆಯ ಬಿನ್ನಾಣವನರಿಯದವಂಗೆ ಪ್ರಾಣಲಿಂಗವಿಲ್ಲ . 
ಇಂತಿವರಂಗ ಒಂದೂ ಇಲ್ಲದವಂಗೆ ನೀನೂ ನಾನೂ ಇಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೦೬ || 
೨೧೨೫ 
ವಿರಕ್ತಿಯ ಹೇಳಿ ಹರಿದಾಡುವ ಹಿರಿಯರೆಲ್ಲರೂ . 
ಕರಸ್ಥಲದಲ್ಲಿ ಲಿಂಗವ ಹಿಡಿದು, ಎರವಿನ ದ್ರವ್ಯ ಸ್ಥಿರವಲ್ಲವೆಂದು ಹೇಳಿ, 
ಅವರು ಕೊಡುವುದಕ್ಕೆ ಮೊದಲೆ, 
ತಾವುಕೈಯಾಂತ ಬರುಕಪಿಗಳ ನೋಡಿ ಬೆರಗಾದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೦೭ || 
೨೧೨೬ 
ವಿರಳವಿಲ್ಲದ ಮಣಿಗೆ ದಾರದ ಹಂಗೇಕೆ ? 
ನಿರವಯಾಂಗಗೆ ಪರಿಭ್ರಮಣವೇತಕ್ಕೆ ? 
ನಿರಾಳದಲ್ಲಿ ನಿಂದ ಸುಖಿಗೆ ವಿರಾಳದಲ್ಲಿ ಸುತ್ತಿ ತಿರುಹಲೇಕೆ ? 
ಸಂಸಾರದ ಸುಖದುಃಖಮಂ ಮರೆದು, 
ಅಂಗ ಮೊದಲು, ಮನವೆ ಕಡೆಯಾಗಿ ಮನುಜರ ಹಂಗ ಬಿಟ್ಟವಂಗೆ 
ಮನೆಮನೆಯ ಹೊಗಲೇಕೆ ? ತಲೆಹುಳಿತ ದನವಿನಂತೆ ಗಳುವಿನಾಸೆಗಾಗಿ 
ಇವರಿಗೆ ಲಿಂಗದ ಅನುವಿನ ಆಸೆಯೇಕೆ ? 
ಘನಮಹಿಮಾ, ಅಲಸಿದೆ ಅಂಜಿದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೦೮ || 

೨೧೨೭ 
ವಿಶ್ವಾಸದ ಹರವರಿಯಲ್ಲಿ ವಿಶ್ವಮಯ ಸ್ಟಲಕುಳಂಗಳಾದವು. 
ಅದು ನಾನಾ ತಟಾಕಂಗಳಲ್ಲಿ ತೋರುವ ದಿನಕರನಂತೆ, 
ಹಲವುಮಯ ತೋರುವುದಲ್ಲಿ ಗಲ್ಲಿಗೆ ಒಲವರವಿಲ್ಲದೆ.. 


೧೧ 


ಮೋಳಿಗೆ ಮಾರಯ್ಯನ ವಚನ 


೬೮೫ 


ಆ ವರುಣನ ನೆಲೆ ಒಂದೆ ಹಲವು ಜಗಕ್ಕೆ ಹೋಲಬಾದಂತೆ ಸ್ಥಲಜ್ಞನಾದೆಯಲ್ಲಾ. 
ಸ್ಥಲಲೇಪ ಒಂದೆಂದರಿತಲ್ಲಿ , ಏಕಸ್ಥಲಮೂರ್ತಿ ನೀನೆ. 
ಏಕವು ಸಾಕೆಂದಲ್ಲಿ ನಿರಾಕಾರನಾದೆಯಲ್ಲಾ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೦೯ || 
೨೧೨೮ 
ವೃಕ್ಷ ಬೀಜವ ನುಂಗಿತ್ತೋ , ಬೀಜ ವೃಕ್ಷವ ನುಂಗಿತ್ತೋ 
ಎಂಬುದನರಿದಾಗ ಭಕ್ತಸ್ಥಲ. 
ಮುತ್ತು ಜಲವ ನುಂಗಿತ್ತೋ , ಜಲವು ಮುತ್ತು ನುಂಗಿತ್ತೋ 
ಎಂಬುದನರಿದಾಗ ಮಾಹೇಶ್ವರಸ್ಥಲ. 
ಪ್ರಭೆ ಪಾಷಾಣವ ನುಂಗಿತ್ತೋ , ಪಾಷಾಣ ಪ್ರಭೆಯ ನುಂಗಿತ್ತೋ 
ಎಂಬುದನರಿದಾಗವೆ ಪ್ರಸಾದಿಸ್ಥಲ. 
ವ ಕಾಡ್ಗವ ನುಂಗಿತ್ತೋ , ಕಾಷ್ಠ ವಯ ನುಂಗಿತ್ತೋ 
ಎಂಬುದನರಿದಾಗವೆ ಪ್ರಾಣಲಿಂಗಿಸ್ಥಲ. 
ಸಾರ ಬಲಿದು ಶರಧಿಯ ಕೂಡಿದಾಗ ಶರಣಸ್ಥಲ. 
ವಾರಿ ಬಲಿದು ವಾರಿಧಿಯಂತಾದಾಗವೆ ಐಕ್ಯಸ್ಥಲ. 
ಹೀಂಗಲ್ಲದೆ ಷಟ್ನಲಬ್ರಹ್ಮಗಳೆಂತಾದಿರಣ್ಣಾ ? 
ಕರೆಯದೆ ಪಶುವಿಂಗೆ ತೃಣವ ಘಳಿಸುವನಂತ, 
ಒಲ್ಲದ ಸತಿಯರಲ್ಲಿ ರತಿಕೂಟವ ಬಯಸುವನಂತೆ, 
ಗೆಲ್ಲತನಕ್ಕೆ ಹೊರುವರಲ್ಲಿ ಬಲ್ಲತನವನರಸುವನಂತೆ, 
ಕೊಲ್ಲಿಯಾವಿನಲ್ಲಿ ಸ್ವಲೀಲೆಯನರಸುವನಂತೆ, 
ಬಲಿದ ವಂಶದಲ್ಲಿ ಕಳಿಲೆಯನರಸುವನಂತೆ, 
ಬರಿಮಾತಿಂಗಡೆಯಾದುದುಂಟೆ ? 
ಬಯಲ ಕೊಂಡ ಘನಕ್ಕೆ ಅವಧಿಗೊಡಲಿಲ್ಲ. 
ಉರಿಕೊಂಡ ಕರ್ಪುರಕ್ಕೆ ರೂಪಿಂಗೆಡೆಯಿಲ್ಲ . 
ಬಯಲ ಬಡಿವಡೆವಂಗೆ ಕೈಗೆ ಮೃದುವಿಲ್ಲ , 
ಮನ ಮಹದಲ್ಲಿ ನಿಂದವಂಗೆ ಆರನೆಣಿಸಲಿಲ್ಲ , ಮೂರ ಮುಟ್ಟಲಿಲ್ಲ . 
ಮೀರಿದ ತೋರಿದ ಘನ ತನ್ನಲ್ಲಿ ನಿರ್ಲೇಪ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೧೦ | 


೨೧೨೯ 


ವೇದಕ್ಕೆ ಹೊರುವಡೆ ವೇದಕ್ಕತೀತ, 
ಶಾಸ್ತ್ರಕ್ಕೆ ಹೊರುವಡೆ ಬಳಸಿನವನಲ್ಲ . 


೬೮೬ 


ಸಂಕೀರ್ಣ ವಚನಸಂಪುಟ : ಮೂರು 


ಪುರಾಣದಲ್ಲಿ ಹೋರುವಡೆ ರೂಹಿನವನಲ್ಲ . 
ಅರ್ಚಿಸಿ ಪೂಜಿಸಿ ಕಾಬುದಕ್ಕೆ ಹಕ್ಕಿ ಹಂಗನ ನಿಮಿತ್ತವೆ ? 
ಈ ಸಚ್ಚಿದಾನಂದನ ಸಂಗ ಬಚ್ಚಬಯಲು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭ || 
೨೧೩೦ 
ವೇದಂಗಳ ಉತ್ತರದಲ್ಲಿ , ಶಾಸ್ತ್ರದ ಮಧ್ಯದಲ್ಲಿ , 
ಪುರಾಣದ ಮೊದಲಿನಲ್ಲಿ , ಪೂರ್ವ ಆದಿಯ ಇಷ್ಟದಲ್ಲಿ , 
ಮಧ್ಯಭಾವ ಆತ್ಮನಲ್ಲಿ , ಉತ್ತರ ತುತ್ತತುದಿಯಲ್ಲಿ , 
ಮೆಟ್ಟಿ ನೋಡಲಾಗಿ ಹಿಂದೆಸೆಯಲ್ಲಿ ಕಂಡೆ, 
ಸ್ಕೂಲಸೂಕ್ಷ್ಮಕಾರಣ ಈ ಮೂರ. 
ಮುಂದೆಸೆಯಲ್ಲಿ ಕಂಡೆ ಭೂತಭವಿಷ್ಯದ್ವರ್ತಮಾನವ. 
ಹಿಂದೆಸೆ ಮುಂದೆಸೆಯ ಬಿಟ್ಟು , 
ಊರ್ಧ್ಯಾಂಗ ಅಭಿಮುಖವಾಗಿ ನೋಡಲಾಗಿ ಮಹದಾಕಾಶವ ಕಂಡೆ. 
ಮಹದಾಕಾಶದ ಮಧ್ಯದಲ್ಲಿ ಒಂದು ನಿಃಕಲತತ್ವ . 
ಆ ನಿಕಲತತ್ವದ ರೂಪು, ಆರೋಹ ಅವರೋಹವಾಗಿ ಎಡೆಯಾಡುತ್ತಿಪ್ಪುದು. 
ಅದು ಅಂಗಕ್ಕೆ ಲಿಂಗವಾಗಿ, ಆತ್ಮಂಗೆ ಅರಿವಾಗಿ, 
ಹಿಂದು ಮುಂದು ಒಂದೆಯಾಗಿಪ್ಪ ನಿಜ ನಿಂದ ನಿಲವು. 
ನಿಃಕಳಂಕ ಮಲ್ಲಿಕಾರ್ಜುನನು ದ್ವಂದ್ವವಳಿದ ನಿರಂಗ | ೭೧೨ || 

- ೨೧೩೧ 
ವೇದವ ಕಲಿತು, ಶಾಸ್ತ್ರವನೋದಿ, 
ನಾನಾ ಪುರಾಣಂಗಳಲ್ಲಿ ಪರಿಣತೆಯಾದೆವೆಂದು 
ಶ್ರುತಿ ಸ್ಮೃತಿಗಳಲ್ಲಿ ಪರತತ್ವವ ನೋಡಿ 
ಕಂಡೆಹೆನೆಂದು ಹೇಳುತ್ತಿರ್ಪ ಹಿರಿಯರೆಲ್ಲರೂ 
ಇಕ್ಕುವ ದಾತನ ಬಾಗಿಲ ಕಾಯು, ಚಿಕ್ಕಮಕ್ಕಳಾದರು. 
ದೃಷ್ಟವ ಬೋಧಿಸುವ ಹಿರಿಯರೆಲ್ಲರೂ ಕೆಟ್ಟರಲ್ಲಾ , 
ಉತ್ತರದ ಬಲೆಗೆ ಸಿಕ್ಕಿದ ಮೂಷಕನಂತೆ. 
ಇವರ ದೃಷ್ಟವ ಕಂಡು ಮತ್ತೆ ಹಿರಿಯರೆಂದು ಹೊರುತ್ತಿರ್ಪ 
ಮಿಟ್ಟೆಯ ಭಂಡರ ನೋಡಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೧೩ || 


- ೨೧೩೨ 
ವೇದಾಂತವ ನುಡಿವವರ ಕಂಡೆ, ಸಿದ್ದಾಂತವ ನಡೆವವರ ಕಾಣೆ. 
ಇಲ್ಲ ಎಂದಡೆ ಸಮಯಕ್ಕೆ ದೂರ, ಉಂಟೆಂದಡೆ ಜ್ಞಾನಕ್ಕೆ ದೂರ. 


ಮೋಳಿಗೆ ಮಾರಯ್ಯನ ವಚನ 


೬೮೭ 


ಉಭಯವ ಸಂಪಾದಿಸುವದಕ್ಕೆ ಎನಗೆ ಭಂಗ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೭೧೪ || 


೨೧೩೩ 
ವೇಷಮಾತಿನ ಬಿನ್ನಾಣಿಗಳಿಗೆ ಗ್ರಾಸ ಉಂಟಲ್ಲದೆ ನಿಜವಿಲ್ಲ . 
ಇಂತೀ ಉಭಯವನತಿಗಳೆದ ನಿರತಿಶಯ ಲಿಂಗಾಂಗಿಗೆ ಗ್ರಾಸದಾಸೆಯಿಲ್ಲ. 
ಸರ್ವಸುಖದಾಲಯದ ಪಾಶದ ಕಟ್ಟಿಲ . 
ಅವರವರ ಕಂಡಲ್ಲಿಯೆ ಸುಖಿ, ನಿಧಾನಿಸಿ ಕೂಡಿದಲ್ಲಿಯೆ ತೃಪ್ತ . 
ಆತ ತ್ರಿವಿಧಮಲದ ಹಂಗಿನವನಲ್ಲ . 
ಗ್ರಾಮ ನಿಳಯ ಬಂಧಂಗಳಿಲ್ಲ . ಮಾತಿನ ರಚನೆಯ ಪಾಶವನೋಲ್ಲ. 
ಆತ ಸರ್ವಾಂಗಲಿಂಗ ಸನ್ಮತ. 
ನಿಃಕಳಂಕ ಮಲ್ಲಿಕಾರ್ಜುನನ ಒಡಗೂಡಿದ ಪರಮವಿರಕ್ತನ ಭೇದ. ೭೧೫ || 

೨೧೩೪ 
- ವ್ರತನೇಮ ನಿತ್ಯಕೃತ್ಯವ ಮಾಡುವ ಸತ್ಯರುಗಳು ಕೇಳಿರೋ . 
ಲಿಂಗಕ್ಕೆ ಜಂಗಮ ವಿಶೇಷವೆಂದು, 
ಆ ಜಂಗಮದ ಪಾದೋದಕದಲ್ಲಿ ಮಜ್ಜನಂಗೆಯ್ದು, 
ಪ್ರಸಾದದಿಂದ ಸಮರ್ಪಣವ ಮಾಡಿ, 
ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದ 
ಲಿಂಗ ಪ್ರಾಣ ಜಂಗಮವೆಂದು ಮಾಡಿ, 
ಮತ್ತಾ ಜಂಗಮ ಮನೆಗೆ ಬಂದಡೆ ಸಂದೇಹವ ಮಾಡಲೇಕೆ? 
ತನ್ನ ಪ್ರಾಣ ಲಿಂಗವೆಂದರಿದು, 
ಲಿಂಗದ ಪ್ರಾಣ ಜಂಗಮವೆಂದರಿದು, 
ಉಭಯಪ್ರಾಣ ತಾಣವಾದ ಮತ್ತೆ , 
ಭಕ್ತಿಗೆ ಅವಿಶ್ವಾಸವಾಗಲೇಕೆ ? 
ಆ ಜಂಗಮ ಹೆಣ್ಣ ಬೇಡಿದಡೆ ಆಶಕನೆಂದು, 
ಮಣ್ಣ ಬೇಡಿದಡೆ ಬದ್ದನೆಂದು, 
ಹೊನ್ನ ಬೇಡಿದಡೆ ಸಂಸಾರಿಯೆಂದು ಇಷ್ಟನೆಂದ ಮತ್ತೆ, 
ಭಕ್ತಿಯ ವಾಸಿಗೆ ಹೋರಲೇಕೆ ? 
ಎಷ್ಟು ಕಾಲ ಮಾಡಿದ ದ್ರವ್ಯ ಸವೆದಡೆ, ಭಕ್ತಿಗೆ ಸಲ್ಲ , ಮುಕ್ತಿ ಇಲ್ಲ. 
ವಿಶ್ವಾಸಹೀನಂಗೆ ಸತ್ಯಭಕ್ತಿ ಹುಸಿಯೆಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೧೬ || 


deses 


ಸಂಕೀರ್ಣ ವಚನಸಂಪುಟ : ಮೂರು 


೨೧೩೫ 
ವ್ರತವ ಮಾಡಿಕೊಂಡೆವೆಂದು ಗನ್ನಘಾತಕತನದಲ್ಲಿ ನಡೆವಧಿಕರ ನೋಡಾ. 
ತನುವಿಂಗೆ ವ್ರತವೋ , ಮನಕ್ಕೆ ವ್ರತವೋ ? 
ಮಡಕೆಗೆ ವ್ರತವೆಂದು ಸಡಗರಿಸುತ್ತಿರ್ಪ ಗತಿಹೀನರ ಕಂಡು ನಾಚಿತ್ತೆನ್ನ ಮನ. 
ದಿಟದ ವ್ರತವ ಹೇಳಿಹೆ ಕೇಳಿರಣ್ಣಾ . . 
ಹುಸಿ ಕಳವು ಪಾರದ್ಘಾರ ಕೊಲೆ ಅತಿಚಾಂಡಾಲಮಂ ಬಿಟ್ಟು , 
ಪರದ್ರವ್ಯಕ್ಕೆ ಕೈಯಾನದೆ, ಪರರ ಬಾಗಿಲಲ್ಲಿ ನಿಂದು, ನೆರೆ ಹೊಲಬುಗೆಟ್ಟು , 
ಅರಿವುಳ್ಳವರು ನಾವೆಂದು ಬರಿದೆ ಹಲಬುತ್ತಿರ್ಪರ ಮಾತಿಗೆ ಒಡಲಪ್ಪುದೆಶೀಲ ? 
ತನ್ನ ಸುಬುದ್ದಿಯಿಂದ, ಸುಕಾಯಕದಿಂದ, 
ಗುರುಲಿಂಗಜಂಗಮಕ್ಕೆ ತನುಮನಧನವಂ ಸವೆಸಿ, 
ಚಿತ್ತಶುದ್ಧನಾಗಿ ಅಚೊತ್ತಿದಂತಿದ್ದುದೆ ಶೀಲವತ. 
ಹಾಂಗಲ್ಲದೆ ಜಾತಿಗಾರನ ಕೈಯ ದೀಹದಂತೆ, 
ಬಾಲೆಯರ ಮನದ ಸೋಲುವೆಯಂತೆ, 
ಇಂತಿವರಾಳವಾಡಿ ಸಿಕ್ಕಿಸುವ, ಸೋಲುಗಾರರಿಗೆಲ್ಲಿಯದೊ ಸತ್ಯ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೭೧೭ || 


೨೧೩೬ 
ಶತಭಿನ್ನ ಪತ್ರದಲ್ಲಿ ತೋರುವ ಪ್ರಕಾಶ, 
ಒಂದೋ , ಹಲವೋ ಉಂಟೆಂಬುದ ತಿಳಿ. 
ಜಲಘಟದಲ್ಲಿ ತೋರುವ ಪ್ರತಿಬಿಂಬ , 
ಒಂದೋ , ಹಲವೋ ಉಂಟೆಂಬುದ ತಿಳಿ. 
ಮುಕುರದಲ್ಲಿ ಹಲವುನೋಡಿದಡೆ, 
ನುಂಗಿದ ಮುಕುರ ಒಂದೋ , ಹಲವೋ ಉಂಟೆಂಬುದ ತಿಳಿ. 
ಅದರಂದವ ಬಲ್ಲಡೆ ಲಿಂಗದ ಸಂದ ಬಲ್ಲರೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೧೮ || 
೨೧೩೭ 
ಶಬ್ದ ಸ್ಪರ್ಶ ರೂಪು ರಸ ಗಂಧಂಗಳೆಂಬ ಪಂಚೇಂದ್ರಿಯಂಗಳಲ್ಲಿ 
ಲಿಂಗಾರ್ಪಿತವ ಮಾಡಬೇಕೆಂಬ ಭಂಗಿತರ ನೋಡಾ. 
ಅಂಗುಷ್ಟದಲ್ಲಿ ಸರ್ಪದಷ್ಟವಾದಡೆ, 
ಸರ್ವಾಂಗಲಿಂಗಿಗೆ ಬೇರೆ ಐದುಸ್ಥಾನದಲ್ಲಿ ಅರ್ಪಿತವ ಮಾಡಬೇಕೆಂಬ 
ಜಡಸಂಕಲ್ಪವಿಲ್ಲ . 
ಇಷ್ಟಕ್ಕೂ ಭಾವಕ್ಕೂ ಪ್ರಾಣಕ್ಕೂ ಕಟ್ಟಿದ ಈಡ ನೋಡಯ್ಯಾ . 


ಮೋಳಿಗೆ ಮಾರಯ್ಯನ ವಚನ 


೬೮೯ 


ಪರುಷದ ರಸಕೈಯಲ್ಲಿರ್ದು ಹೇಮವನರಸಿ ತಿರುಗುವವನಂತೆ, 
ಖೇಚರತ್ವದಲ್ಲಿ ಹೋಹಸಾಮರ್ಥ್ಯವಿರ್ದು, 
ಅಂಬಿಗನ ಹಂಗನರಸುವ ಅವಿಚಾರಿಯಂತೆ, 
ನಿತ್ಯತೃಪ್ತನಾಗಿರ್ದು ಅಂಬಲಿಯ ಬಯಸುವಕಾಚಾರಿಯಂತೆ , 
ಸ್ವಯಂಜ್ಯೋತಿಪ್ರಕಾಶದೊಳಗಿರ್ದು, 
ಜ್ಯೋತಿಯ ಹಂಗಿನಲ್ಲಿ ಕಂಡೆಹೆನೆಂಬ ಭ್ರಾಂತನಂತೆ, 
ವಾಯುಗಮನವುಳ್ಳಾತ ತೇಜಿಯನರಸುವಂತೆ, 
ಅಮೃತಸೇವನೆಯ ಮಾಡುವಾತ ಆಕಳನರಸಿ ಬಳಲುವಂತೆ, 
ತಾ ಬೈಚಿಟ್ಟ ನಿಕ್ಷೇಪವ ಹೊಲಬುದಪ್ಪಿ ಅರಸುವನಂತೆ ಆಗಬೇಡ. 
ಇದು ಕಾರಣ , ವೇದಗುಣದಲ್ಲಿ ಅರ್ಪಿತವೆಂಬ, 
ಮೂರರ ಗುಣದಲ್ಲಿ ತೃಪ್ತಿಯೆಂಬ, ಆರರ ಗುಣದಲ್ಲಿ ಆಧಾರವೆಂಬ , 
ಎಂಟರ ಗುಣದಲ್ಲಿ ಸಂತೋಷವೆಂಬ ಭ್ರಾಂತು ಹರಿದು, 
ಬೆಳಗಿನೊಳಗಿಪ್ಪ ಜೈಲಿತವಂ ಕಡಿದು, ತಾನು ತಾನಾಗಬಲ್ಲಡೆ, 
ಆತನೆ ನಿರ್ಮುಕ್ತ , ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೧೯ || 
೨೧೩೮ 
ಶರೀರದ ನೆಲೆಮನೆಯಲ್ಲಿರ್ದು, ನೆರೆವ ವಸ್ತುವನರಿವುದಕ್ಕೆ ಕುರುಹಾವುದು ? 
ಸಂಚಾರದ ಪ್ರಕೃತಿಯ ನಿಳಯದಲ್ಲಿರ್ದು, 
ನೆರೆ ಸುಳುಹಿಗೆ ಒಳಗಲ್ಲದವನನರಿವನರಿವ ಪರಿಯಿನ್ನೆಂತೊ ? 
ಅರಿದೆನೆಂಬುದು ಅದು ತಾ ಅರಿವೋ , ಮರವೆಯ ತೆರನೋ ? 
ಇದು ಎನಗರಿಯಬಾರದು. 
ಅರಿವೆಡೆಗೆ ಕುರುಹ ಹೇಳಾ, 
ಎನ್ನೊಡೆಯ ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೨೦ || 
೨೧೩೯ 
ಶರೀರದಲ್ಲಿ ಷಡಾಧಾರಚಕ್ರವುಂಟೆಂಬ 
ಜಡೆಗಡಗಿದಲೆಯ , ಬಿಡುಗುರುಳ ಅಣ್ಣಗಳು ನೀವುಕೇಳಿರೊ . 
ಬ್ರಹ್ಮಚಕ್ರದಲ್ಲಿ ಹುಟ್ಟಿ, ವಿಷ್ಣುಚಕ್ರದಲ್ಲಿ ಬೆಳೆದು, 
ರುದ್ರಚಕ್ರದಲ್ಲಿ ಸಾವುದನರಿಯದೆ, ಬಣ್ಣಬಚ್ಚನೆಯ ಮಾತ ಕಲಿತು, 
ಹೊನ್ನು ಹೆಣ್ಣು ಮಣ್ಣಿಗಾಗಿ ಅನ್ನವನಿಕ್ಕುವರ 
ಪ್ರಸನ್ನವ ಹಡೆಯಬಂದ ಗನ್ನಗಾರರಿಗೇಕೆ ಅರಿವಿನ ಸುದ್ದಿ ? 
ಆನಂದಕ್ಕತಿದೂರ, ಸ್ವಾನುಭಾವಾತ್ಮಕನೆ ಜಾಣನಾದೆಯಲ್ಲಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೨೧ || 


೬೯೦ 


ಸಂಕೀರ್ಣ ವಚನಸಂಪುಟ : ಮೂರು 


೨೧೪೦ 
ಶಿಶುವಿಂಗೆ ಗುಮ್ಮನಲ್ಲದೆ ದೆಶೆಯ ಬಲ್ಲರಿಗುಂಟೆ, ಭೀತಿ ? 
ನಿನ್ನ ಎಸಕದೊಲುಮೆ ನಟಿಸಿದವಂಗೆ ಉಂಟೆ ? 
ಹುಸಿ, ಕಳವು, ಪಾರದ್ವಾರ ಇಂತೀ ಪಿಸಿತವ ಹರಿಯಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೨೨ || 
೨೧೪೧ 
ಶಿಶುವಿನ ಬಸುರಿನಲ್ಲಿ ತಾಯಿ ಹುಟ್ಟಿ , 
ತಾಯಿ ಅಳಿದು, ಶಿಶು ಉಳಿಯಿತ್ತು . 
ಉಳಿದುಳುಮೆಯ ತಿಳಿಯಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನೊಡಗೂಡ ಬಲ್ಲವ. || ೭೨೩ | | 


೨೧೪೨ 
ಶೀಲ ಶೀಲವೆಂತೆಂಬಿರಯ್ಯಾ, ಶೀಲದ ನೆಲೆಯ ಬಲ್ಲರೆ ಹೇಳಿರೊ , 
ಅರಿಯದಿರ್ದಡೆ ಕೇಳಿರೋ . 
ಕಾಮ ಒಂದನೆಯ ಭವಿ, ಕ್ರೋಧ ಎರಡನೆಯ ಭವಿ, 
ಲೋಭ ಮೂರನೆಯ ಭವಿ, ಮೋಹ ನಾಲ್ಕನೆಯ ಭವಿ , 
ಮದ ಐದನೆಯ ಭವಿ, ಮತ್ಸರ ಆರನೆಯ ಭವಿ , ಆಮಿಷ ಏಳನೆಯ ಭವಿ. 
ಇಂತೀ ಏಳು ಭವಿಗಳ ತಮ್ಮೊಳಗಿಟ್ಟುಕೊಂಡು, 
ಲಿಂಗವಿಲ್ಲದವರ ಭವಿ ಭವಿ ಎಂಬರು. 
ತಮ್ಮಂತರಂಗದಲ್ಲಿರ್ದ ಲಿಂಗಾಂಗದ ಸುದ್ದಿಯನರಿದೆ, 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿಗಳೆಂದು 
ಜಲಕ್ಕೆ ಕನ್ನವನಿಕ್ಕಿ , ಉದಕವ ತಂದು, 
ಲಿಂಗಕ್ಕೆ ಮಜ್ಜನಕ್ಕೆರೆವ ಪಗಲುಗಳ್ಳರಿಗೆ ಮೆಚ್ಚುವನೇ , 
ನಿಃಕಳಂಕ ಮಲ್ಲಿಕಾರ್ಜುನ ? 

| ೭.೨೪ || 
೨೧೪೩ 
ಶುಕ್ತಿಕರಂಡದಲ್ಲಿ ಬಿದ್ದ ಅಪ್ಪು , ಶುಕ್ಕಿಯ ಭೇದವೋ ? 
ಕರಂಡದ ಭೇದವೋ ? ಅಪುವಿನ ಭೇದವೋ ? 
ಕಾಯದಲ್ಲಿದ್ದ ಭಾವ, ಭಾವದಲ್ಲಿದ್ದ ಜೀವ, 
ಜೀವದಿಂದ ಭಾವವಾಯಿತ್ತೋ , ಭಾವದಿಂದ ಕಾಯವಾಯಿತ್ತೋ ? 
ಪಾಷಾಣವ ಕೂಡಿದ್ದ ರತಿ, ರತಿಯ ಕೂಡಿದ್ದ ಬೆಳಗು, 
ಬೆಳಗು ರತಿಯಿಂದಲಾಯಿತ್ತೋ , ರತಿ ಶಿಲೆಯಿಂದಲಾಯಿತೋ ? 


ಮೋಳಿಗೆ ಮಾರಯ್ಯನ ವಚನ 


೬೯೧ 


ಇಂತೀ ಅಂಗ ತ್ರಿವಿಧ, ಇಂತೀ ಭಾವ ತ್ರಿವಿಧ, ಇಂತಿ ಜೀವ ತ್ರಿವಿಧ. 
ಇಂತೀ ತ್ರಿವಿಧ ಸ್ಥಲಂಗಳಲ್ಲಿ ಇಂತೀ ತ್ರಿವಿಧ ಸೂಕ್ಷಂಗಳಲ್ಲಿ , 
ಇಂತೀ ತ್ರಿವಿಧ ಕಾರಣಂಗಳಲ್ಲಿ , ಅಳಿವ ಉಳಿವ ಉಭಯವನರಿತು ನೆನೆವುದು , 
ನೆನೆಯಿಸಿಕೊಂಬ ಉಭಯವನರಿತು, ಉಭಯ ಒಂದಾದಲ್ಲಿ ಪ್ರಾಣಲಿಂಗ . 
ಉಭಯಸಂಬಂಧ ಉಭಯ ಲೇಪವಾದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೨೫ || 


ဂပူ 
ಶ್ವಾನಜ್ಞಾನಿಗಳೆಲ್ಲ ಸಮ್ಯಕ್‌ಜ್ಞಾನವ ಬಲ್ಲರೆ ? 
ಲೌಕಿಕದ ಧ್ಯಾನಮೌನಿಗಳೆಲ್ಲ ಸ್ವಾನುಭಾವಿಗಳಹರೆ ? 
ಇದರ ಭಾವವನರಿಯದೆ, 
ಭ್ರಮೆಯೊಳಗೀ ವಸ್ತುವಿನ ಠಾವನರಿಯದೆ ವಾಯವಾಗಿ , 
ಇಂತೀ ಗಾವಿಲರಿಗೆಲ್ಲಿಯದೊ ಸಮ್ಯಕ್ ಜ್ಞಾನದ ಹೊಲಬು ? 
ಇಂತಿವ ನೀನೆ ಬಲ್ಲೆ , ನಾನರಿಯೆ , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೨೬ || 


೨೧೪೫ 
ಸಂಚಿತ ಆಗಾಮಿ ಪ್ರಾರಬ್ಬವೆಂಬ ಕರ್ಮಕಲ್ಪಿತಕ್ಕೆ 
ಹೊರಗಾಗಿಯಲ್ಲದೆ ಲಿಂಗವನರಿಯಬಾರದು. 
ಆ ಲಿಂಗ ಸಾಕಾರವ ತಾಳಿ, ಜಗದ್ಧಿತಾರ್ಥವಾಗಿ ಬಂದಿರ್ದಲ್ಲಿ 
ನಿರಾಕಾರದಿಂದ ಕಾಬ ಕಾಣಿಕೆ ಇನ್ನಾವುದೊ ? ಇನ್ನಾರಿಗೆ ಹೇಳುವೆ ? 
ಕಣಿತಿಯ ಕೈಯ ಕೊಟ್ಟ ಕಲ್ಲಿನಂತೆ ನಿಃಕಳಂಕ ಮಲ್ಲಿಕಾರ್ಜುನಾ. || ೭೨೭ || 

೨೧೪೬ 
ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ ತ್ರಿಸಂಚವನರಿತು, 
ಸ್ಕೂಲಸೂಕ್ಷ್ಮಕಾರಣವೆಂಬ ತನುತ್ರಯವನರಿತು, 
ಭಕ್ತಿಜ್ಞಾನವೈರಾಗ್ಯವೆಂಬ ಭಿತ್ತಿಯ ಕಂಡು, 
ಮನ ಬುದ್ಧಿ ಚಿತ್ತ ಅಹಂಕಾರವೆಂಬ ಚತುಷ್ಟಯವ ಕಂಡು, 
ರಂಸ ಗಂಧ ಶಬ್ದ ಸ್ಪರ್ಶಂಗಳಲ್ಲಿ , ದಶವಾಯು ಅಷ್ಟಮದ ನವದ್ವಾರಂಗಳಲ್ಲಿ , 
ಶೋಕ ಮೋಹ ರಾಗ ವಿರಾಗಂಗಳಲ್ಲಿ , 
ಇಂತಿವರಲ್ಲಿ ಆತ್ಮನ ನಾನಾ ಗುಣಭೇದಂಗಳಲ್ಲಿ, 
ಹಿಡಿವುದ ಹಿಡಿದು, ಬಿಡುವುದ ಬಿಟ್ಟು, 
ಒಡಗೂಡುವುದ ಒಡಗೂಡಿ, ಮಹಾನಿಜ ಸಾಧ್ಯವಾದಲ್ಲಿ , 
ಕಾಯದ ಅಳಿವು, ಜೀವದ ಭವ ಎರಡಳಿವನ್ನು , 
ಅಂಗಕ್ಕೆ ಆಚಾರ, ಮನಕ್ಕೆ ಅರಿವು, ಅರಿವಿಂಗೆ ಒಂದು ಕುರುಹು. 


೬೯೨ 


ಸಂಕೀರ್ಣ ವಚನಸಂಪುಟ : ಮೂರು 


ಆ ಕುರುಹು ನಿಃಪತಿಯಹನ್ನಕ್ಕ , ಶೂಲದ ಮೇಲಣ ಘಟ ಚೇತನ ಹೋಹನ್ನಕ್ಕ , 
ಅಭಿಲಾಷೆಯಿಂದ ಕೆಲವರ ಬೋಧಿಸಬೇಡ. 
ಇಂತೀ ಬಿಡುಮುಡಿಗಳಲ್ಲಿ ಕಳೆದುಳಿದ ಮಹಾತ್ಮಂಗೆ . 
ಹಿಂದುಮುಂದಿಲ್ಲ , ಸಂದುಸಂಶಯವಿಲ್ಲ . 
ಪನ್ನಗಂಗೆ ತಲೆ ಬಾಲವಲ್ಲದೆ, ತನ್ನಲ್ಲಿ ಉದಿಸಿದ ಕಾಳಕೂಟಕ್ಕುಂಟೆ, 
ತಲೆ ಬಾಲವೆಂಬ ಭೇದ? ಅರಿವನ್ನಕ್ಕ ಸ್ಥಲ, ಅರಿವು ಕರಿಗೊಂಡಲ್ಲಿ ಪರಿಪೂರ್ಣ. 
ಉಭಯದೊಡಲಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೨೮ || 
೨೧೪೭ 
ಸಂಜೀವನವ ಕೈಯಲ್ಲಿ ಹಿಡಿದಿರ್ದು, ಸಾವ ಹುಟ್ಟುವ ಜೀವವ ನಾ ಕಂಡೆ. 
ಕಂಗಳ ಮುಂದೆ ಕಡವರ ತುಂಬಿರ್ದು, ದಾರಿದ್ರದಲ್ಲಿ ನೊಂದವರ ನಾ ಕಂಡೆ. 
ತನ್ನಂಗದಲ್ಲಿ ಅಲಗ ಹೊಣೆಯಾಗಿ ಹೊತ್ತಿರ್ದು, 
ಕೋಲಿನ ಹೊರೆಯ ಮೊನೆಯಲ್ಲಿ , ಇರಿಯಿಸಿಕೊಂಡು ಸತ್ತವರ ನಾ ಕಂಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನರಿಯದೆ ಹೋದವರ. || ೭೨೯ || 


೨೧೪೮ 
ಸಕಲ ರೂಪೆಂದು, ನಿಃಕಲ ನಿರವಯವೆಂದು ಲಕ್ಷಿಸಿ ನುಡಿವಾಗ, 
ಸಕಲವನರಿವುದು ನಿಃಕಲವೋ , ಸಕಲವೋ ? 
ಸಕಲವೆ ರೂಪಿಗೊಳಗಾದ ವಸ್ತು , ನಿಃಕಲವ ಒಡಲುಗೊಂಡ ವಸ್ತು . 
ಅದು ಸೂತ್ರದ ನೂಲಿನಂತೆ ಕಡೆಗಾಣಿಸಿ ನಿಂದಲ್ಲಿ , ಬೊಂಬೆಗೆ ಹಾಹ ಉಂಟೆ? 
ಅಂಗಕ್ಕ ಕರ್ಮವಿಲ್ಲ , ಆತ್ಮಂಗಲ್ಲದೆ. . 
ಈ ದ್ವಂದ್ವದ ಸುಸಂಗದಲ್ಲಿ ನಿಂದು ನೋಡಲಾಗಿ, 
ಅಂಗ ನಿರಂಗವೆಂಬುದು ಅಲ್ಲಿಯೆ ಅಡಗಿತ್ತು . 
ಅದೇ ಐಕ್ಯಾನುಭಾವ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೩೦ || 


೨೧೪೯ 
ಸಕಲ ಸುಖಭೋಗಂಗಳಲ್ಲಿದ್ದೂ ಇಲ್ಲದಾತನ ಆತ್ಮನ ಇರವು ಎಂತುಟೆಂದಡೆ, 
ನೀರೆಣ್ಣೆಯಂತೆ, ಜಲವಾಳುಕದಂತೆ, ಉದಕ ಕಲ್ಲಿನಂತೆ, 
ಅಂಬುಜಪತ್ರದ ಬಿಂದುವಿನಂತೆ, 
ಸಕಲವಿಷಯದಲ್ಲಿ ತನು ನೋಯದೆ, ಮನವಳಿಯದೆ, 
ಆತ್ಮಬಂಧವಿಲ್ಲದೆ ಅಲೇಪನಾಗಿರಬಲ್ಲಡೆ, 
ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. 
ಇಷ್ಟನರಿಯದೆ ಅಭಿಲಾಷೆಗೆ ಬಂದು ದೀಪದ ಬೆಳಗಿಂಗೆ 


ಮೋಳಿಗೆ ಮಾರಯ್ಯನ ವಚನ 


೬೯೩ 


ಲೇಸೆಂದು ಬೀಳುವ ಕೀಟಕನಂತಾಗದೆ, 
ಕಾಯಸುಖವ ಮೆಚ್ಚಿ, ಕರ್ಮಕ್ಕೊಳಗಾಗದೆ, 
ಜೀವ ಸರ್ವೆಂದ್ರಿಯಂಗಳಲ್ಲಿ ಲೋಲಿತನಾಗದೆ, 
ಬಂಧಮೋಕ್ಷಕರ್ಮಂಗಳ, ಅವು ಬಂದಬಂದ ಠಾವಿನಲ್ಲಿ ಇಂಬಿಟ್ಟು , 
ಉಭಯದ ಸಂದಳಿಯ ಬಿಟ್ಟು , ಬೇರೊಂದು ಉಭಯ ಬೇರಾಗದೆ 
ಅದು ಬಿಡುಮುಡಿಯ ಭೇದ. 
ಒಳಗಡಗಿದಾತನನರಿ , ದೃಷ್ಟದ ಬೇರ ಮುಟ್ಟಬೇಡ. 
ಮತ್ಯರಿತು ಉಭಯವ ಮುಟ್ಟದಿದ್ದಡೆ ಪ್ರಾಣಲಿಂಗಸಂಬಂಧಿ. 
ಆ ಸಂಬಂಧ ಸಮಯಕ್ಕೆ ಹೊರಗಾದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೩೧ || 
೨೧೫೦ 
ಸಡಗರಿಸುವಲ್ಲಿ ಲಿಂಗವ ನೆನೆದು, ಕಡುದುಃಖ ಬಂದಲ್ಲಿ ಲಿಂಗವ ಮರೆದು, 
ಇಂತೀ ಅಂಗಲಿಂಗಸಂಗವ ಮಾಡುವ ಪರಿಯಿನ್ನೆಂತೊ ? 
ಕೂರ್ತಡೆ ಭಕ , ತಾಪತ್ರಯಕ್ಕೆ ಪಾಪಿಯೆ ? 
ಇಂತೀ ಸುಖದುಃಖವೆಂಬ ಉಭಯವ ಭೇದಿಸಿ ನಿಂದವಂಗೆ, 
ಸುಖನಿಶ್ಚಯದಿಂದ ನಮೋ ನಮೋ ಎಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೩೨ || 
೨೧೫೧ 
ಸತ್ತ ಹೆಣಕ್ಕೆ ಎಳವಿಗೆ ಬಂದವರ ಕಂಡೆ. 
ದೃಷ್ಟಿ ತೆಗೆಯಿತ್ತು ಹೆಣ . 
ದೃಷ್ಟಿ ತೆಗೆಯಲಾಗಿ, ಬಾಯಿಗಿಕ್ಕಿದ ಅಕ್ಕಿ ಒಕ್ಕವು, 
ಮಂದಲಿಗೆಯಲ್ಲಿ ಮಂದಲಿಗೆಯಾನಲಾರದೆ ಹಿಂಗಿ ಒಕ್ಕವು ನೆಲಕ್ಕೆ . 
ನೆಲದೂಳಗೆ ಅಟ್ಟ ಹೆಣದ ಬಾಯಕ್ಕಿ , ಓಗರವಿಲ್ಲದೆ ಉಂಡು, 
ಸಲೆ ಜೀರ್ಣಿಸಿದ ಮತ್ತೆ , 
ಕಾಯದ ಜೀವದ ಹೊಲಿಗೆಯನರಿದವಂಗಲ್ಲದೆ ಲಿಂಗೈಕ್ಯವಿಲ್ಲ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೩೩ || 


೨೧೫೨ 
ಸತ್ಯನ ಇರವು ಪಯದೊಳಗಣ ನವನೀತದಂತೆ , 
ಕೂರ್ಮೆಯ ಆಚರಣೆಯಂತೆ , ಪಳುಕಿನ ಘಟದಂತೆ. 
ಹೆಸರಿಡಬಾರದ ಅತೀತನ ಅಸಮಾಕ್ಷನ ಶರಣರು ನೀವೆ ಬಲ್ಲಿರಿ. 
ಇದ ಹೆಸರಿಡಲಂಜುವೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೩೪ || 


೬೯೪ 


ಸಂಕೀರ್ಣ ವಚನಸಂಪುಟ : ಮೂರು 


೨೧೫೩ 
ಸತ್ವಕ್ಕೆ ತಕ್ಕ ಹೊರೆಯಲ್ಲದೆ, ಮತ್ತುಳಿದ ಮಾತಂಗವ ಹೊರಬಹುದೆ ? 
ಸತ್ವಕ್ಕೆ ತಕ್ಕ ನುಡಿಯಲ್ಲದಿರ್ದಡೆ, ಆತನ ಒಚ್ಚತಗೊಂಬರೆ ಹರಶರಣರು? 
ನಡೆ ನುಡಿ ಸಿದ್ದಾಂತವಲ್ಲದೆ, ಹುಡಿಗರ ಮಾತ ಸುಡು. 
ಎನ್ನೊಡೆಯ ಕರೆಯಾ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೩೫ || 

- ೨೧೫೪ 
ಸತ್ವಗೆಟ್ಟಲ್ಲಿ ಕಾಷ್ಠವನೂರಿ ನಡೆಯಬೇಕು. 
ಮತ್ತತ್ವವಿದ್ದಲ್ಲಿ ನಿಶ್ಚಯವ ಹೇಳಲಾಗಿ, ಮಹಾಪ್ರಸಾದವೆಂದು ಕೈಕೊಳಬೇಕು. 
ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ, ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ, 
ಎನ್ನ ಸುಖದುಃಖ ನಿನ್ನ ಸುಖದುಃಖ, ಅನ್ಯವಿಲ್ಲ. 
ಇದಕ್ಕೆ ಭಿನ್ನಭೇದವೇನು ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ ? || ೭೩೬ || 

೨೧೫೫ 
ಸತಿ ತಪ್ಪಿ ಪಾರದ್ವಾರವ ಮಾಡಿದಲ್ಲಿ , 
ಒಳಗಿಟ್ಟುಕೊಂಡು ಸಂದುಸಂಶಯವಿಲ್ಲದಿದ್ದಡೆ, 
ಗುರುಲಿಂಗಜಂಗಮಕ್ಕೆ ಉದಾಸೀನವ ಮಾಡಿದಡೆ, ತಪ್ಪನೊಪ್ಪಬಹುದು. 
ಅಲ್ಲಿಗೆ ದ್ವೇಷ, ಇಲ್ಲಿಗೆ ಶಾಂತಿಯೇ ? ಇದು ಭಕ್ತಿಯ ಬಲ್ಲವರ ಮತವಲ್ಲ . 
ಸತಿಸುತ ಬಂಧುಗಳು ತಪ್ಪಿದಲ್ಲಿ , 
ಭಕ್ತಿಗೆ ಅನುಸರಣೆಯ ಮಾಡಿದಡೆ, ಲಿಂಗಕ್ಕೆ ಮಜ್ಜನಕ್ಕೆರೆದಡೆ, 
ಜಂಗಮ ಪ್ರಸಾದವ ಕೊಂಡಡೆ, ಆ ಅಂಗ ಧರೆಯಲ್ಲಿ ನಿಂದಿತ್ತಾದಡೆ, 
ನಾ ನಿಂದ ಕಾಯಕಕ್ಕೆ ಭಂಗ. 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೩೭ || 

೨೧೫೬ 
ಸತಿ ಪುರುಷರಿಬ್ಬರಿಂದೊದಗಿದ ಸುಖ ಸತಿಗೋ , ಪುರುಷಂಗೋ ? 
ಇದ ನಾ ವಿವರಿಸಲಂಜುವೆ. ಇನ್ನಾರಿಗೆ ಸುಖ ದುಃಖವೆಂಬೆ? 
ಕೂಟಸ್ಥದಿಂದ ಹುಟ್ಟಿದ ಶಿಶು , ಬೆಳೆಯಿತ್ತು ಹೆಂಗೂಸಿನ ಕೈಯಲ್ಲಿ . 
ಆ ಮಗು ಅವನಿಗೋ , ಅವಳಿಗೋ ? ಬದುಕಿದಡೂ ಸುಖವಿಬ್ಬರಿಗೂ ಸರಿ . 
ಸತ್ತಡೂ ದುಃಖವಿಬ್ಬರಿಗೂ ಸರಿ , ಆ ಪುತ್ರನ ಇರವು. 
ಇದನಿನ್ನಾರಿಗೆ ಹೇಳುವೆ, ನಿಃಕಳಂಕ ಮಲ್ಲಿಕಾರ್ಜುನಾ? | ೭೩೮ || 

೨೧೫೭ 
ಸವಂತಂಗೆ ಭಕ್ತಸ್ಥಲವಿಲ್ಲ , ನಿರ್ಮಲಚಿತ್ತಂಗೆ ಮಾಹೇಶ್ವರಸ್ಥಲವಿಲ್ಲ . 
ಪರಿಪೂರ್ಣಭಾವಿಗೆ ಪ್ರಸಾದಿಸ್ಥಲವಿಲ್ಲ , 


ಮೋಳಿಗೆ ಮಾರಯ್ಯನ ವಚನ | 


೬೯೫ 


ಉಭಯವನಳಿದವಂಗೆ ಪ್ರಾಣಲಿಂಗಿಸ್ಥಲವಿಲ್ಲ . 
ಶ್ರುತದೃಷ್ಟ ಅನುಮಾನಕ್ಕೆ ಒಳಗಾಗನಾಗಿ ಶರಣಸ್ಥಲವಿಲ್ಲ . 
ಕೂಡಿಹೆನೆಂಬ ಭಾವವಿಲ್ಲವಾಗಿ ಐಕ್ಯಸ್ಥಲವಿಲ್ಲ . 
ಇಂತೀ ಸ್ಥಲದಿಂದ ಸ್ಥಲವನೆ , ಸ್ಟಲಲೇಪವಾದ ಮತ್ತೆ 
ಮೀರಿದ ತೆರನ ನೀವೆ ಬಲ್ಲಿರಿ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೩೯ || 

೨೩೧೫೮ 
ಸದ್ಯಕ್ರಿಯೆ ದೈವವೆಂದು ಅರ್ಚಿಸುವ ಠಾವಿನಲಿ 
ಮತ್ತತ್ವ , ದುಶ್ಚರಿತ್ರ , ಪಗುಡಿ, ಪರಿಹಾಸಕತನ, 
ಚೆಲ್ಲಾಟ, ಗೆಲ್ಲ ಸೋಲತನ ಇವೆಲ್ಲವ ಬಿಡಬೇಕು. 
ಇದೇ ಸದ್ಭಕ್ತಿ , ಸದಾತ್ಮಯುಕ್ತಿ , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೪೦ | | 

೨೧೫೯ 
ಸದ್ಗುರುಚರ ಸ್ಮಶಾನದೀಕ್ಷೆಯ ಮಾಡಲಾಗದು. 
ಪ್ರೇತಾಂಗಕ್ಕೆ ವಿಭೂತಿ ರುದ್ರಾಕ್ಷಿಯ ಪಟ್ಟವ ಕಟ್ಟಬಹುದೆ, 
ಶಿವಲಿಂಗ ಹೊರತೆಯಾಗಿ? 
ಬೀಜ ಹೊರತೆಯಾದ ವೃಕ್ಷವುಂಟೆ? ಕಾಂತಿ ಹೊರಗಾದ ಬೆಳಗುಂಟೆ ? 
ಭೂತಕಾಯಕ್ಕೆ ಶಿವಾಧಿಕ್ಯವೆಂಬ ಪಟ್ಟವುಂಟೆ? 
ತಾ ಪಂಚಾಚಾರಭರಿತನಾಗಿದ್ದು , 
ಇಷ್ಟಲಿಂಗವಿಲ್ಲದವನ ಮನೆಯ ಹೊಕ್ಕು ಶಿಷ್ಯನೆಂದಡೆ, 
ಆತ ಘಟ್ಟುವ ಭಂಡನೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೪೧ | 

೨೧೬೦ 
ಸಮಯಾಚಾರವೆಂದು ನೇಮಕ್ಕೆ ಹೊತ್ತು ಮಾಡುತಿರ್ಪ ಸದ್ಭಕ್ತರು, 
ಎನಗೆ ಹೇಳಿರಯ್ಯಾ , ಅರ್ಥಕೋ , ಪ್ರಾಣಕ್ಕೋ , ಅಪಮಾನಕ್ಕೋ ? 
ಅಂತಲ್ಲದೆ, ಉಂಬ ಓಗರಕ್ಕೋ , ಸಂತತ ಸಮಯೋಚಿತವನರಿವುದಕ್ಕೋ ? 
ಈ ಸಂಚಿತನವರಿಯದೆ ಮುಂಚಿತ್ತಾಗಿ ಉಂಬ , 
ಅಶನಕ್ಕೆ ಕೈಯ ನೀಡಿ, ತಾ ಹಿಂಚಾಗಿ ಉಂಬ ಪ್ರಸಾದಿಯ ನೋಡಾ. 
ಆಯತವೆಂದರಿಯದೆ, ಸ್ವಾಯತವೆಂದರಿಯದೆ, 
ಸನ್ನಹಿತಪ್ರಸಾದವೆಂದರಿಯದೆ, ಹಮ್ಮುಬಿಮ್ಮಿಗೆಹೋರುವ ಉನ್ಮತ್ವರನೇನೆಂಬೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೪೨ | 
೨೧೬೧ 
ಸಮಾಲಕ್ಷದಲ್ಲಿ ಹುಟ್ಟಿ , ಸಕಲಕ್ರಮಗಳಿಂದ ಭೋಗಿಸಿ, 
ಪುಣ್ಯಪಾಪಂಗಳೆಂಬುವದನರಿಯದೆ, ಶ್ರುತಿಸ್ಮತಿತತ್ವಂಗಳ ತಿಳಿಯದೆ, 


೬೬ 


ಸಂಕೀರ್ಣ ವಚನಸಂಪುಟ : ಮೂರು 


ಅಗಮ್ಯ ಅಗೋಚರಲಿಂಗವನರಿಯದೆ, ವೃಥಾ ವೈಭವಕ್ಕೆ ಕೆಡುತ್ತಿದ್ದೀಯಲ್ಲಾ. 
ಅಂದು ಬಂದ ಕಥನ , ಬಸವೇಶ್ವರನಿಂದ ಬಂದ ಮಥನ , 
ಶುಷ್ಕ ಕಾಯಕದ ಯತನ, ಎನ್ನ ಸತಿಭಾವದ ಜತನ, 
ಭಕ್ತಿವರ್ತನದ ಸೌಖ್ಯಸಂಬಂಧ, ನಿಷ್ಠೆ ದೃಷ್ಟ ಭಕ್ತಿಜ್ಞಾನವೈರಾಗ್ಯ , 
ಇಂತಿವ ಹೊತ್ತಾಡಿದೆಯಲ್ಲಾ . 
ಇಂತೀ ಘಟ ಬಸವಣ್ಣನ ತಪ್ಪಲಲ್ಲಿ ನಿಶ್ಚಯವಾಗಿ ನಿಂದಲ್ಲದೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಕಾಣಬಾರದು. 

|| ೭೪೩ | | 
೨೧೬೨ 
ಸರ್ಪನ ಸಲಹಿದಲ್ಲಿ , ಬೇರೆ ವಿಷವ ಸಲಹಲುಂಟೆ ? 
ಸಸಿವೃಕ್ಷಂಗಳ ಸಲಹುವಲ್ಲಿ ಬೇರೆ ಫಲವ ಸಲಹಲುಂಟೆ ? 
ಕ್ರೀ ನಿರ್ಧಾರವಾದಲ್ಲಿ , ಆಚಾರಕ್ಕೆ ಅಂಕುರ, 
ಆಚಾರ ಅಂಕುರವಾದಲ್ಲಿ , ದಿವ್ಯಜ್ಞಾನ ಪಲ್ಲವಿಸಿತ್ತು . 
ಆ ಪಲ್ಲವದ ಮರೆಯಲ್ಲಿ , ಪರತತ್ವ ವಸ್ತು ಫಲವಾಗಿ, 
ಉಭಯದ ತೊಟ್ಟು ಹರಿದು ಬಿದ್ದ ಹಣ್ಣು , ಅಭೇದ್ಯ ಲಿಂಗಕ್ಕೆ ತೃಪ್ತಿಯಾಯಿತ್ತು. 
ಇಂತೀ ಭಾವದ ಭ್ರಮಯ ಕಳೆದು, ಜೀವವಿಕಾರ ಹಿಂಗಿ, 
ನಾ ನೀನೆಂಬ ಉಭಯದ ದೃಷ್ಟ ಏನೂ ಇಲ್ಲದೆ ನಿಂದುದು, ಪ್ರಾಣಲಿಂಗಸಬಂಧ. 
ಆ ಸಂಬಂಧವ ಸ್ವೀಕರಿಸಿ ನಿಂದುದು ಪ್ರಾಣಲಿಂಗಿಯ ತೃಪ್ತಿ . 
ಇಂತೀ ನಿಜದಲ್ಲಿ ತಾನು ತಾನಾಗಬಲ್ಲಡೆ, ಆತನೇ ಐಕ್ಯಾನುಭಾವಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೪೪ || 
೨೧೬೩ 
ಸರ್ಪನ ಹಿಡಿವಲ್ಲಿ ಅಧಮತ್ವವ ಮಾಡುವ ಮಂತ್ರವಿರಬೇಕು. 
ಶಸ್ತ್ರವ ಹಿಡಿವಲ್ಲಿ ರಣಕ್ಕೆ ನಿಶ್ಚಯವಾಗಿರಬೇಕು. 
ಭಕ್ತಿಯ ಹಿಡಿವಲ್ಲಿ ತ್ರಿವಿಧಕ್ಕೆ ಮುಚ್ಚಳವನಿಕ್ಕದಿರಬೇಕು. 
ಇಂತೀ ಗುಣ , ನಿಶ್ಚಟರಿಗಲ್ಲದೆ, ಮಿಕ್ಕಿನ ಪುಕ್ಕಟನಾಥರಿಗೆಲ್ಲಿಯದೊ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೭೪೫ || 


೧೦೦ 


೨೧೬೪ 
ಸರ್ವತ್ರ ಸುಲಭನಾದಲ್ಲಿ ನೀನು ನಾನು ಎನ್ನದಿರ್ಪುದೆ ಜ್ಞಾನ. 
ಆ ಜ್ಞಾನವಿಂಬಾದಲ್ಲಿ ಭಾವದ ಭ್ರಮೆಗೆ, ಆತ್ಮತೇಜಕ್ಕೆ , 
ತರ್ಕದ ಗೆಲ್ಲ ಸೋಲಕ್ಕೆ , ಇಕ್ಕೆ ಹಕ್ಕೆಗೆ ಹಿಕ್ಕುಗೊಡದಿಪ್ಪುದೆ ಅರಿವು. 
ಆ ಅರಿವುಕರಿಗೊಂಡಲ್ಲಿ , ಇದಿರೆಡೆಯಿಲ್ಲವಾಗಿ , 


ಮೋಳಿಗೆ ಮಾರಯ್ಯನ ವಚನ 


೬೯೭ 


ದೃಢವೇ ತದ್ರೂಪವಾದಲ್ಲಿ ತನಗೆ ಇದಿರಿಲ್ಲ , ಇದಿರು ತನಗಿಲ್ಲ , 
ದರ್ಪಣದ ಒಪ್ಪದಂತೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೪೬ || 

೨೧೬೫ . 
ಸರ್ವ ನಿರ್ವಾಣದಲ್ಲಿ ಗುರುಸ್ಥಲ, ಲಯ ನಿರ್ಮಾಣದಲ್ಲಿ ಲಿಂಗಸ್ಥಲ. 
ಇಷ್ಟ ಕಾಮ್ಯ ಮೋಕ್ಷಂಗಳು, 
ಉತ್ಪತ್ಯಸ್ಥಿತಿಲಯ ಆಣವ ಮಾಯಾ ಕಾರ್ಮಿಕ ನವಗುಣಂಗಳು ನಿಂದು, 
ಶಬ್ಬಮುಗ್ಧವಾದುದು ಜಂಗಮಸ್ಥಲ. 
ಇಂತೀ ಕುಳ ವಿವರವ ವೇದಿಸಿ 
ಸರ್ವಜ್ಞಾನ ಪರಿಪೂರ್ಣವಾಗಿಪ್ಪ ತ್ರಿವಿಧಮೂರ್ತಿಯೆ 
ನಿಃಕಳಂಕ ಮಲ್ಲಿಕಾರ್ಜುನ ತಾನು ತಾನೆ. 

| ೭೪೭ || 


೨೧೬೬ 
ಸರ್ವವನಾಧರಿಸಿಕೊಂಡಿಪ್ಪ ಮಹಾಶರಣನ ಇರವು ಎಂತುಟೆಂದಡೆ, 
ಮಹಾಪಲ್ಲವಿಸಿ ಬೆಳೆದ ವೃಕ್ಷದ ಶಾಖೆಗಳಂತೆ. 
ಮರ್ಕಟ ವಿಹಂಗ ನಾನಾ ಕೀಟಕ ಜಾತಿ ಕುಲಕ್ಕೆ ಸಂಭ್ರಮಿಸಿ ನೆರೆದು, 
ತಮ್ಮ ತಮ್ಮ ಅಂಗದವೊಲು ಜಾತಿ ಉತ್ತರಗಳಿಂದ ಆಡುತ್ತಿರಲಾಗಿ, 
ಬೇಡಾ ಎಂಬುದಕ್ಕೆ ಈಡಾಯಿತ್ತೆ ? 
ಆ ತೆರನನರಿತು, ಬಂದಿತು ಬಾರದೆಂಬ ಸಂದೇಹ ನಿಂದಲ್ಲಿ , ಶರಣಸ್ಥಲ. 
ಇಂತೀ ಅಪ್ರಮಾಣ ಕುರುಹಳಿದು ನಿಂದಲ್ಲಿ , ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೪೮ || 


೨೧೬೭ 


ಸರ್ವಾವಧಾನಿಯ ಇರವು, ಅನಲ ಅನಿಲನ ತೆರದಂತೆ, 
ಅಂಕುರ ಅಪ್ಪುವಿನ ತೆರದಂತೆ, ಸಾರ ಸವಿಯ ತೆರದಂತೆ, 
ಆಲಿ ನೂಲಿನ ತೆರದಂತೆ, ಭಾವ ಲಿಂಗೈಕ್ಯವು, 
ಸ್ವಾನುಭಾವಾತ್ಮಕ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೪೯ || 
೨೧೬೮ 
ಸರ್ವೆಂದ್ರಿಯಂಗಳ ಲಿಂಗಮುಖ ಮಾಡಿ, ಲಿಂಗಕ್ಕೆ ಕೊಡಬೇಕೆಂಬುದು, 
ತನ್ನಯ ಸಂದೇಹವೋ , ಲಿಂಗದ ಬಂಧವೋ ಎಂಬುದನರಿತು ಕೊಡುವಲ್ಲಿ , 
ಇಂದ್ರಿಯಂಗಳ ನೆನಹಿನಲ್ಲಿ ಲಿಂಗ ಬರಬೇಕೆ ? 
ಲಿಂಗದ ನೆನಹಿನಲ್ಲಿ ಇಂದ್ರಿಯಂಗಳು ಎಚ್ಚಬೇಕೆ ? 
ಇಂತೀ ಉಭಯದ ಪ್ರಮಾಣು, ಸಂದೇಹದ ಅಪ್ರಮಾಣು. 


೬೯೮ 


ಸಂಕೀರ್ಣ ವಚನಸಂಪುಟ : ಮೂರು 


ಈ ಅರ್ಪಿತದಂಗ ಸಂಗವಾದಲ್ಲಿ , 
ತಿಲ ಎಣ್ಣೆಯಂತೆ, ಗಂಧ ಕುಸುಮದಂತೆ, 
ಲಿಂಗ ಇಂದ್ರಿಯಂಗಳ ಸಂದು ಒಂದೊಂದು ಕೂಡುವಲ್ಲಿ , 
ಎನ್ನಂಗದ ಮನದ ಕೊನೆಯ ಮೊನೆಯ ಮೇಲೆ 
ನೀ ಬಂದು ನಿಂದಡೆ, ಬಿಡುಗು ಸಂದೇಹ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೫೦ || 
೨೧೬೯ 
ಸಸಿ ಸ್ಥಾವರ ಮೂಲಂಗಳಿಗೆಲ್ಲಕ್ಕೂ ಪೃಥ್ವಿಯ ಆದಿ. 
ಅಪ್ಪುವಿನ ಸಾರದಿಂದ ಪಲ್ಲವಿಸಿ, ದೃಕ್ಕಿಂಗೆ ದೃಷ್ಟವಾದ ತೆರನಂತೆ 
ಇಷ್ಟದ ಪೂಜೆ ದೃಷ್ಟವಾಗಿ , ಆ ದೃಷ್ಟ ನಿಶ್ಚಯವಾದಲ್ಲಿ , 
ಪ್ರಾಣಲಿಂಗಸಂಬಂಧಿ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೫೧ || 
೨೧೭೦ 
ಸಾರವ ಕೂಡಿದಲ್ಲಿ ಹಣ್ಣು , ನಿಸ್ಸಾರವಾದಲ್ಲಿ ಕಾಯಿ . 
ಕಾಯಿ ಹಣ್ಣಹುದು, ಉಭಯದೂಡಲೊಂದೆ. 
ಅರಿದು ಮರೆವುದ ಹೆರಹಿಂಗಿದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನ, ತಾನು ತಾನೆ. 

| ೭೫೨ || 
೨೧೭೧ 
ಸಾವಿರದಲ್ಲಿ ಒಂದು ರಜ್ಜು ಹರಿದಡೆ, 
ಅದ ಸಾಗಿಸಿ ಕಡೆಹಾಸಬೇಕಲ್ಲದೆ, 
ಗೈದು ಬಿಟ್ಟದೆ, ಒಂದರ ಹಿಂದೊಂದಳಿಯಿತ್ತು ಆ ಅಚ್ಚು . 
ಬಂದುದನರಿದು ಮಾಡುವ ಭಕ್ತನ ದ್ವಂದ್ವದೊಳಗೊಂದು ತಪ್ಪಿದಡೆ, 
ಅವ ಹಿಂದುಳಿದನೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೫೩ || 

೨೧೭೨ 
ಸಾಸಿರ ನೋಂಪಿಯ ನೋ [0] ತು, 
ನೂಲೆಳೆಯ ಹರಿದಂತಾಯಿತ್ತೆನ್ನ ಭಕ್ತಿ . 
ಭಾವದಲ್ಲಿ ಬಲಿಕೆಯಿಲ್ಲ, ಜ್ಞಾನದಲ್ಲಿ ಶುದ್ಧವಿಲ್ಲ . 
ಮಾಟದಲ್ಲಿ ಕೂಟವಿಲ್ಲ , ಈ ವ್ಯವಹಾರ ಸಾಕು . 
ಖ್ಯಾತಿಯ ಬಿಡಿಸಾ, ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೫೪ || 
೨೧೭೩ 
ಸಾಸಿವೆಯ ಮೊನೆಯೊಳಗಡಗಿದ ಗುಂಗುರು, 
ಈ ದೀಪದ ವೇಷಧಾರಿಗಳೆಲ್ಲರ ನುಂಗಿ, 


ಮೋಳಿಗೆ ಮಾರಯ್ಯನ ವಚನ 


೬ರ್೯ 


ಮತ್ತೆ ಆಸೆ ಹಿಂಗದೆ, ಮೂರು ವೇಷವ ನುಂಗಿತ್ತು . 
ಈ ಪಾಶವ ಬಿಡಿಸಾ, ಈ ಷಣತ್ರಯದೂರ 
ನಿಃಕಳಂಕ ಮಲ್ಲಿಕಾರ್ಜುನಾ. 

೨೧೭೪ 
ಸಿದ್ದರಸ ಲೇಸೆಂದಡೆ ತಾನಿದ್ದ ಕುಡಿಕೆ ಹೇಮವಾದುದಿಲ್ಲ , 
ಲೋಹಕ್ಕಲ್ಲದೆ ವೇಧಿಸೂದಿಲ್ಲ . 
ವಸ್ತು ಸರ್ವದಲ್ಲಿ ಸಂಪೂರ್ಣವಾಗಿರ್ದಡೇನು, 
ತನ್ನನರುವರ ಹೃದಯದಲಲ್ಲದೆ ಇರದು. 
ಸದಾಶಿವಮೂರ್ತಿಲಿಂಗದ ಇರವು, 
ಇಂದ್ರಿಯವ ಕಟ್ಟಿ ವಸ್ತುವನರಿದಿಹೆನೆಂದಡೆ ಕರೆವ ಹಸುವಲ್ಲ . 
ಇಂದ್ರಿಯವ ಬಿಟ್ಟು ವಸ್ತುವ ಹಿಡಿದಿಹೆನೆಂದಡೆ ಬಿಡಾಡಿಯಲ್ಲ. 
ವಸ್ತುವನರಿವುದಕ್ಕೆ ಎರಡಳಿದು ಒಂದುಳಿಯಬೇಕು. 
ಆ ಸಂದಿನ ಬೆಸುಗೆಯಲ್ಲಿ ಸಂದಿರುತಿಪ್ಪವರ ಅಂದವ ನೋಡಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೭೫೬ || 


೨೧೭೫ 
ಸೀರೆಯ ನೆಯ್ಯನ ಕೈಯ , ಲಾಳಿ ನುಂಗಿತ್ತ ಕಂಡೆ, 
ಜಾಲಗಾರನ ಬಲೆಯ, ತೃಷಾಳಿ ನುಂಗಿತ್ತ ಕಂಡೆ. 
ಭಾಳಾಂಬಕನ ತಲೆಯ , ಚೇಳು ನುಂಗಿತ ಕಂಡೆ. 
[ ಇ] ವರನಳವಡಿಸುವಾತನ [ಕೈಯ] ಒಂದೆ ಬಾಳೆಯ ಸುಳಿ ನುಂಗಿತ್ತ ಕಂಡೆ. 
ಬಾಳೆಯ ಸುಳಿ ತಿರುಗುವನ್ನಕ್ಕೆ ಇರ್ದು ನೋಡಿಕೊಯ್ದು, 
ಆ ಎಲೆಯ ಹಾಸಿ, ಆದಿಯ ಶರಣರೆಲ್ಲರು ಓಗರವನುಂಡರು. 
ಭೇದಿಸಲರಿಯದೆ ನಾದಬಿಂದುಕಳಾಭಾವ ನೆಲೆಗೊಳ್ಳದಾದರು. 
ತ್ರಿಸಂಧ್ಯಾಕಾಲದ ಭಜನೆವಂತರಿವರು , 
ಪುರಾಣದ ಪುಣ್ಯವಂತರು, ಶಾಸ್ತ್ರದ ಸನ್ನಹಿತರು , 
ವಚನದ ರಚನೆವಂತರು, ಮುಕ್ತಿಯ ಬಟ್ಟೆಯ ಸತ್ಯವಂತರು. 
ಇವರೆಲ್ಲರು ಸತ್ಯ ಸಾವ ಕಂಡು, ನನಗಿನ್ನೆತ್ತಣ ಮುಕ್ತಿಯೋ , 
ನಿಃಕಳಂಕ ಮಲ್ಲಿಕಾರ್ಜುನಾ? 

| ೭೫೭ || 


೨೧೭೬ 
ಸುಖದುಃಖಗಳನರಿವುದು, ಕಾಯ ಜೀವ ಒಂದಾದಲ್ಲಿ . 
ಅಹುದು ಅಲ್ಲಾ ಎಂಬುದನರಿವುದು, ಜೀವ ಪರಮ ಒಂದಾದಲ್ಲಿ . 
ಕಂಡೆ ಕಾಣೆನೆಂಬುದು, ದೃಕ್ಕೂ ದೃಶ್ಯ ಒಂದಾದಲ್ಲಿ . 


೭೦೦ 


ಸಂಕೀರ್ಣ ವಚನಸಂಪುಟ : ಮೂರು 


ಇಂತೀ ಪೂರ್ವ ಉತ್ತರ ಮಧ್ಯದಲ್ಲಿ ನಿಶ್ಚಯವದೇಕೋ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೭೫೮ || 
೨೧೭೭ 
ಸುಖವ ಮೆಚ್ಚಿದ ದೇಹ, ಸಕಲದೊಳಗೆ ಸಿಕ್ಕಿದುದಕ್ಕೆ ದೃಷ್ಟ . 
ಅಖಿಳರ ಬೋಧೆಗೆ ಸಿಕ್ಕಿ ಸುಖವನರಿದ ಮತ್ತೆ, 
ಅಕಳಂಕತನವಿಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೫೯ || 

೨೧೭೮ 
ಸುಗಂಧ ಕೊಡುವ ಮೃಗವೆಂದಡೆ, 
ನೋಯಿಸಿ ಬಂಧಿಸಿದಡೆ ಗಂಧ ಬಂದುದುಂಟೆ ದುರ್ಗಂಧವಲ್ಲದೆ? 
ಇಂತೀ ಅರಿವಿನ ತೆರದಲ್ಲಿ ನುಡಿವ, ಮಾತಿನ ಬ್ರಹ್ಮವ ಬಲ್ಲೆವೆಂದು, 
ಒತ್ತಿ ನುಡಿಯಬಹುದೆ, ಸಾತ್ವಿಕ ಸದಾತ್ಮರ? 
ಅವರಿಚ್ಛೆಯೊಳಿರ್ದು ಸುಚಿತ್ತವನರಿವುದು . 
ನೃತ್ಯತ್ವದಿಂದ ತನಗೆ ಸಿಕ್ಕಿಚ್ಚೆಯ ಕಾಣಿಸಿಕೊಳಬೇಕಲ್ಲದೆ, 
ತಾ ಕಷ್ಟನಾಗಿ ಆ ಮಹಾತ್ಮರ ದೃಷ್ಟವ ನೋಡಿಹೆನೆಂದಡೆ, 
ಸ್ವಪ್ನದಲ್ಲಿಯೂ ತಲೆದೋರನಾಗಿ, 
ಇಂತೀ ನಿಶ್ಚಯದ ವಸ್ತುವನರಿತು, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ ಬೆಚ್ಚಂತಿರಬೇಕು. || ೭೬೦ || 


೨೧೭೯ 
ಸುಗಂಧ ದುರ್ಗಂಧವೆಂಬುಭಯವ ನಾಸಿಕವರಿದು, 
ಹೆರೆಹಿಂಗುವ ಪರಿಯಿನ್ನೆಂತೊ ? 
ಸುಳಿವ ವಾಸನೆಗೆ ಮೊದಲೆ, ಅಲ್ಲ ಅಹುದೆಂಬುದನರಿತು, 
ಅರ್ಪಿತವ ಮಾಡಬಲ್ಲಡೆ ಬಲ್ಲರೆಂಬೆ. 
ಇಂತಿವರಲ್ಲಿ ಪ್ರಾಣಲಿಂಗಾರ್ಪಿತವುಳಿಯಿತ್ತು . 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೬೧ || 
೨೧೮೦ 
ಸುಡುವ ಬೆಂಕಿಯ ತುದಿಮೊನೆಯಲ್ಲಿ , ಒಂದು ಅರಗಿನ ಮಣಿಮಾಡದೆ 
ಮನೆಯಲ್ಲಿ ದೂರದ ಹಾಸುಹಾಕಿ , 
ನೀರಿನ ಮಂಚದ ಮೇಲೆ ನಾರಿಯರೆಲ್ಲರೂ 
ತಮ್ಮ ಕ್ರೀಡಾಭಾವಂಗಳಿಂದ ಮಲಗಿರಲಾಗಿ , 
ಅರಗಿನ ಮಾಡ ಎದ್ದುರಿದು, ನೀರ ಮಂಚವ ಸುಟ್ಟು , 


ಮೋಳಿಗೆ ಮಾರಯ್ಯನ ವಚನ 


೭೦೧ 


ಬರದ ಹಾಸು ಹೊಕ್ಕಿ, ನಾರಿಯರುರಿದು ಹೋಗಿ, 
ಉರಿವ ನಾಲಗೆ ಹರಿವ ನೀರ ಕೆಡಿಸಿತ್ತು . 
ಆ ಹರವರಿಯಲ್ಲಿ ಪರಿಹರಿಸಬಲ್ಲಡೆ, ಐಕ್ಯಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೭೬೨ || 


೨೧೮೧ 
ಸುಧೆಯಿದ್ದಂತೆ ಸುರೆಗೆ ಆಸೆ ಮಾಡುವನಂತೆ, 
ರತಿಯಂತಿಪ್ಪ ಸತಿಯಿರ್ದ ಪತಿ, ತೊತ್ತಿಂಗೆ ಮನವಿಟ್ಟು ಗತಿಗೆಡುವಂತೆ, 
ಮೃತವಿದ್ದಂತೆ ಉನ್ಮತದ ರಸಕ್ಕೆ ಬಾಯ ಬಿಡುವಂತೆ, 
ರಸವಿದ್ದಂತೆ [ ಬಳು] ಕುವ ಕಾ [ಂಸ್ಕೃ ] ವ ಗಳಿಸುವಂತೆ, 
ಇಂತೀ ರಸಿಕವನಾರು ಬಲ್ಲರು ? 
ಎಸಕದ ಒಲುಮೆ ನಾನೋ , ನೀನೋ , 
ನಿಃಕಳಂಕ ಮಲ್ಲಿಕಾರ್ಜುನಾ ? 

| ೭೬೩ || 
೩೧೮೨ 
ಸುರೆಯ ಮಡಕೆಯ ಮೇಲೆ ವಿಭೂತಿಯ ಪೂಸಿ 
ಕುಸುಮದಲ್ಲಿ ಪೂಜಿಸಿ, ದೇವರೆಂದು ಅರ್ಚಿಸಿ, 
ಪೂಜಿಸಿ ಕುಡಿಯುತ್ತಿರ್ಪ ನರರಂತಾದಿರಯ್ಯಾ . 
ಈದ ಎಮ್ಮೆಯ ಕೊರಳಿನಲ್ಲಿ ಬೀಜವ ಕಟ್ಟಿದಾತ ಗುರುವೆ ? 
ಕಟ್ಟಿಸಿಕೊಂಡ ಪಶುವಿಗೆತ್ತಣ ಮುಕ್ತಿಯೋ ? 
ಬಟ್ಟೆಯನರಿಯದ ಗುರು, ಸೃಷ್ಟಿಯನರಿಯದ ಶಿಷ್ಯ , 
ವ್ಯರ್ಥವಾಯಿತ್ತಲ್ಲಾ ಕಟ್ಟಿದ ಲಿಂಗ, 
ನೆಟ್ಟನೆ ಗುರುವಾದಡೆ ಮತ್ತೆ ಬಟ್ಟೆಯ ಮೆಟ್ಟಲೇಕೆ ? 
ತೊಟ್ಟು ಬಿಟ್ಟ ಹಣ್ಣಿಗೆ ಕಟ್ಟಿಗೆಯ ಹಂಗೇಕೊ ? 
ದ್ರವ್ಯವನರಿವುದಕ್ಕೆ ಆಯಸ್ಕಾಂತದ ಶಿಲೆಯ ತೆರದಂತೆ, 
ಲೋಹದ ವಿನಯದಂತೆ, ಅನಲನ ತೃಣಸಂಗದಂತೆ, 
ಅನಿಲ ಗಂಧ ಕೂಟದಂತೆ, 
ನಿಃಕಳಂಕ ಮಲ್ಲಿಕಾರ್ಜುನನ ಕೂಟದ ಕುಟಿಲ. 

| ೭೬೪ || 
೨೧೮೩ 
ಸೂತ್ರವನಾಡಿಸುವುದೇತರ ಸತ್ವ ? 
ನೀತಿಯ ಗುಣವೊ ? ಅದರೊಳಗಿರ್ಪ ಧಾತುವಿನ ಗುಣವೊ ? 
ಆಡಿಸುವಾತನ ಗುಣವೊ ? ಓತು ನಿಂದ ಕಂಬದಾಶ್ರಯದ ಗುಣವೊ ? 


೭೦೨ 


ಸಂಕೀರ್ಣ ವಚನಸಂಪುಟ : ಮೂರು 


|| ೭೬೫ || 


|| ೭೬೬ || 


ಅದಕೇತರಿಂದರಿವೆ. 
ಒಂದನಹುದು, ಒಂದನಲ್ಲಾ ಎನಬಾರದು. 
ಇದರ ಸಂದು ಸಂಶಯವ ಬಿಡಿಸಾ, 
ದ್ವಂದ್ವರಹಿತ ನಿಃಕಳಂಕ ಮಲ್ಲಿಕಾರ್ಜುನಾ. 

೨೧೮೪ 
ಸೆರೆಯ ಮದ್ದ ಕಡುಗಳ್ಳನ ಬುದ್ಧಿ , 
ಸೆರೆಯ ಮೀರಬೇಕೆಂಬನಲ್ಲದೆ, 
ಅದರೊಳಗಡಗಿಹೆನೆಂಬುದಿಲ್ಲ . 
ಆ ವಿಧಿಯಂತೆ ಶರೀರವನೊಡಗೂಡಿದಾತ್ಮ . 
ಇದರ ವಿಗಡವನರಿದಲ್ಲದೆ, ಗಜಬಜೆಗೆ ಸಿಕ್ಕ ನಿಜತತ್ವಜ್ಞಾನ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

೨೧೮೫ 
- ಸ್ಥಲವ ಕಂಡಡೇನು ಸ್ಥಲವನರಿಯಬೇಕು. 
ಸ್ಥಲವನರಿತಡೇನು ಸ್ಥಲವ ವೇಧಿಸಬೇಕು. 
ಸ್ಥಲವ ವೇಧಿಸಿದಲ್ಲಿ ತಥ್ಯಮಿಥ್ಯಂಗಳು ಸತ್ತು , 
ರಾಗದ್ವೇಷ ಪುಣ್ಯಪಾಪಂಗಳ ಎತ್ತಲೆಂದರಿಯದೆ, 
ನಿಃಕಳಂಕ ಮಲ್ಲಿಕಾರ್ಜುನ ಸತ್ತನೆಂದು, 
ಹೃದಯ ನಿಶ್ಚಯಿಸಿಕೊಂಡಿರಬೇಕು. 

೨೧೮೬ 
ಸ್ಥಲವೆಂಬುದು ಘಟ, ಕುಳವೆಂಬುದು ಆತ್ಮ . 
ಇಂತೀ ಸ್ಟಲಕುಳವನರಿವುದು ಮಹಾಜ್ಞಾನ. 
ಇಂತೀ ಸ್ಥಲವನರಿತು, ಕುಳವ ಕಂಡು, 
ಇಂತೀ ಮೂರರ ಹೋಲಬ ಬಿಡಬೇಕು. 
ಬಿಡುವಲ್ಲಿ ಜಗವನರಿಯದೆ, ಅರಿವಲ್ಲಿ ಭವಕ್ಕೆ ಒಡಲಲ್ಲದೆ, 
ಈಚೆಯಡಿಯ ಬಿಟ್ಟು , ಆಚೆಯಡಿಯ ಮೆಟ್ಟದೆ, 
ನಿಹಿತದಡಿಯ ಮಡ ಮುಟ್ಟದೆ, ಉಂಗುಷ್ಟ ಊರದೆ, 
ದಾಟಬೇಕು ಆತನಡಿಗೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೭೬೮ || 


- ೨೧೮೭ 
ಸ್ವಕ್ಷೇತ್ರದಲ್ಲಿ ಒಂದು ಕ್ಷೇತ್ರಗೇರಿ ಹುಟ್ಟಿತ್ತು . 
ಅದು ಮೊದಲಲ್ಲಿ ಸುರಾಪಾನದ ಮನೆ. 


ಮೋಳಿಗೆ ಮಾರಯ್ಯನ ವಚನ 


೭ಂ 


. 


ಕಡೆಯಲ್ಲಿ ಮಾಂಸ ಕಟಕರ ವಾಸ . 
ನಡುಮಧ್ಯದಲ್ಲಿ ಶೀಲವಂತರ ಆಲಯವ ಕಂಡೆ. 
ಅದಾವ ಶೀಲವೆಂದು ತಾನರಿದಡೆ ಭಾವಭ್ರಮೆಯಿಲ್ಲ. 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ತಾನು ತಾನೆ. 

| ೭೬೯ || 
೨೧೮೮ 
ಸ್ವಪ್ನದ ಸತಿಗೆ ನಿಶ್ಚಯವೆಂದದ ಮೆಚ್ಚಿ, 
ಮತ್ತತನವಾಗಿ, ಮಿಕ್ಕವರೊಡನೆ ಇಂದೆನ್ನ ಮದುವೆಯೆಂದು 
ಕಾಮದ ಕಳವಳ ಹಿಡಿದು, ತಪ್ಪಿ ನುಡಿವನಂತೆ 
ಅದರ ತಧ್ಯಮಿಥ್ಯ ನಿಮಗಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೭೦ || 

goese 
ಸ್ತ್ರೀಯರು ಹಲವಾದಡೇನು ಕೂಡುವನೊಬ್ಬನೆ. 
ಯೋಗಿ ಭಿನ್ನವಲ್ಲದೆ ಸ್ಟಾಣು ಭಿನ್ನವಲ್ಲ . 
ಅರಿವ ಅರಿವು ಹಲವಲ್ಲದೆ, ಅರುಹಿಸಿಕೊಂಬವ ನೀನೋಬ್ಬನೆ. 
ನಿನ್ನನರಿವ ಪರಿಯ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೭೧ || 

೨೧೯೦ 
ಸೂಲತನು , ಸೂಕ್ಷ್ಮ ತನು , ಕಾರಣತನು . 
ಇಂತೀ ತನುತ್ರಯದ ಭೇದವನರಿಯಬೇಕಣ್ಣಾ . 
ಸ್ಕೂಲತನು ಗುರುವಿಂಗೆ ಭಿನ್ನ , ಸೂಕ್ಷ್ಮತನು ಲಿಂಗಕ್ಕೆ ಭಿನ್ನ , 
ಕಾರಣತನು ಜಂಗಮಕ್ಕೆ ಭಿನ್ನ . 
ನಾದ ಗುರುವಿನಲ್ಲಿ ಅಡಗಿತ್ತು , ಬಿಂದು ಲಿಂಗದಲ್ಲಿ ಅಡಗಿತ್ತು , 
ಕಳೆ ಜಂಗಮದಲ್ಲಿ ಅಡಗಿತ್ತು . 
ಮಹಾಘನ ವಸ್ತುವಿನಲ್ಲಿ ಲೀಯವಾಯಿತ್ತು . ಆದ ಬಳಿಕ, 
ಗುರುಲಿಂಗೆ ತನುವೆಂಬುದಿಲ್ಲ , ಲಿಂಗಕ್ಕೆ ಮನವೆಂಬುದಿಲ್ಲ , 
ಜಂಗಮಕ್ಕೆ ಘನವೆಂಬುದಿಲ್ಲ , ಪ್ರಸಾದಕ್ಕೆ ಜಿಹೈಯೆಂಬುದಿಲ್ಲ . 
ಅನುವರಿದು ಘನದಲ್ಲಿ ನಿಂದು, 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಅರಸಿಕೊಳ್ಳಿರಣ್ಣಾ . 

| ೭೭೨ || 
೨೧೯೧ 
ಸ್ಕೂಲದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ ? 
ಸೂಕ್ಷ್ಮದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ ? 
ಕಾರಣದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ ? 


೭೦೪ 


ಸಂಕೀರ್ಣ ವಚನಸಂಪುಟ : ಮೂರು 


ದೃಷ್ಟಕ್ಕೆ ದೃಷ್ಟವ ಕಂಡಲ್ಲದೆ ಮನ ನಿಶ್ಚಯಿಸದು. 
ಶ್ರುತದಲ್ಲಿ ಕೇಳಿ, ದೃಷ್ಟದಲ್ಲಿ ಕಂಡು, ಅನುಮಾನದಲ್ಲಿ ಅರಿದು, 
ಭಾವ ನಿರ್ಭಾವವಾಗಿಯಲ್ಲದೆ ನಿಶ್ಚಯವಿಲ್ಲ . 
ನಿಶ್ಚಯಕ್ಕೆ ಒಳಗಾಹನ್ನಬರ ಅಂಗಕ್ಕೆ ಆಚಾರ , ಮನಕ್ಕೆ ಅರಿವು. 
ಅರಿವಿಂಗೆ ನಿರಾಳವಹನ್ನಕ್ಕ , 
ಸ್ಕೂಲದಲ್ಲಿ ಮುಟ್ಟಿ , ಸೂಕ್ಷ್ಮದಲ್ಲಿ ಅರಿದು, ಕಾರಣದಲ್ಲಿ ಕೂಡಿ, 
ಕೂಟ ಏಕಸ್ಟವಾದಲ್ಲಿ , ತ್ರಿವಿಧಲಿಂಗ ತ್ರಿವಿಧ ಲಿಂಗಾರ್ಪಣವಾಯಿತ್ತು . 
ಆದಲ್ಲಿ ಭಾವವಿಲ್ಲದಿಪ್ಪುದು ಪ್ರಾಣಲಿಂಗಸಂಬಂಧ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೭೩ || 
೨೧೯೨ 
ಸ್ಕೂಲ ಬ್ರಹ್ಮನ ಮಗ, ಸೂಕ್ಷ್ಮ ವಿಷ್ಣುವಿನ ಮಗ, 
ಕಾರಣ ರುದ್ರನ ಮಗ. 
ಘನಮಹಿಮ ನಿಮ್ಮನರಿವುದಕ್ಕೆ ಎನಗಿನ್ನಾವುದು ಮನ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೭೭೪ || 
೨೧೯೩ 
ಸ್ಕೂಲವಡಕೆಯಾದಂತೆ, ಸೂಕ್ಷ್ಮ ಪರ್ಣವಾದಂತೆ, 
ಕಾರಣ ಚೂರ್ಣವಾದಂತೆ, 
ಮೂರುಕೂಡಿದ ಬಣ್ಣವಾಯಿತ್ತು . 
ಇದರ ಭೇದವನರಿವವರನಾರನು ಕಾಣೆ. 
ಅದರ ಸ್ವಾದವ ಸವಿವ ಭೇದಕಂಗಲ್ಲದೆ 
ಅನಾದಿಸಂಸಿದ್ದಿಯಿಲ್ಲ , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೭೫ || 

೨೧೯೪ 
ಹಣ್ಣು ಮರನ ನುಂಗಿ ಏರುವುದಕ್ಕೆ ಠಾವಿಲ್ಲದೆ, 
ಹಣ್ಣನೊಡೆದು ಮರನ ಕಂಡು, ಆ ಮರದ ಹಣ್ಣ ಪರೀಕ್ಷಿಸಬಲ್ಲಡೆ, 
ಆತನೇ ಪರಮಸುಖಿ, ನಿಃಕಳಂಕ ಮಲ್ಲಿಕಾರ್ಜುನಾ. * || ೭೭೬ || 


೨೧೯೫ 
ಹದ್ದು ಹಾವು ನುಂಗುವಾಗ ಸಿದ್ದರೆಲ್ಲರುನೋಡುತ್ತಿದ್ದರು. 
ಪ್ರಸಿದ್ದರಲ್ಲದ ಕಾರಣ ಸಿದ್ಧರು ಸಿದ್ದಿಯಲ್ಲಿಯೇ ಮುಳುಗಿ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಹೊದ್ದಿದುದಿಲ್ಲ . 


| ೭೭೭ || 


ಮೋಳಿಗೆ ಮಾರಯ್ಯನ ವಚನ 


೭೦೫ 


೨೧೯೬ 
ಹರಿಗೆಯ ಹಿಡಿದವ ಇದಿರ ಗದ್ದಿಹೆನೆಂದು 
ಅದನೆದೆಗಿಕ್ಕಿಕೊಂಡು, ಉರವಣಿಸಿಕೊಂಡು, 
ಬಾಹ ಸಮರವ ತರಹರಿಸಿಹೆನೆಂದು 
ಇದಿರಿಗೆ ಈಡಹ ತೆರನಂತೆ ಅದಕ್ಕೆ ಹಾನಿ. 
ಅಂಗದ ಕುರುಹಿನ ನೆಮ್ಮುಗೆಯಪ್ಪ ಲಿಂಗವು, 
ಕಲಸಿದ ಮಣ್ಣು ರೋಹಿಂಗೆ ಈಡಾಗದೆಂದರಿದಡೆ, 
ಆ ಲಿಂಗ ಭವಪಾಶವ ಗೆಲ್ಲುವುದು. 
ಹಾಕಿದ ಮುಂಡಿಗೆಯ , ಭಾಷೆಯ ತಪ್ಪಿ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೭೮ || 
೨೧೯೭ 
ಹರುಗೋಲನೇರಿದಡೆ ಅದ ಹಿಡಿವ ತೆರನನರಿಯಬೇಕು. 
ತಡಿ ಮಡು, ಅದರಡಿಯನರಿದು ಒಡಗೂಡಬೇಕು. 
ಬಿಡುಮುಡಿಯನರಿಯದಿರ್ದಡೆ ತನಗೆ ಸಡಗರವೇಕೆ ? 
ಕೊಲುವ ಹಗೆ ಬೇರಿಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. | ೭೭೯ || 

೨೧೯೮ 
ಹಲವು ಬಹುರೂಪ ಬರೆದ ಕರದ ಕಡ್ಡಿಯ ಭೇದದಂತೆ, 
ಮನವರಿದು, ಕಣ್ಣು ನೋಡಿ, ಕೈ ಕಡ್ಡಿಯ ಹಿಡಿದು ಲಕ್ಷಿಸುವಂತೆ, 
ಸ್ಟಲದಲ್ಲಿ ನಿಂದು, ಅರಿವಿನಲ್ಲಿ ಆಶ್ರಯಿಸಿ, 
ಇಷ್ಟ ವಿಶ್ವಾಸ ಭಕ್ತಿಯೊಳಗಡಗಿ, ಭಕ್ತಿ ವಸ್ತುವಿನಲ್ಲಿ ಲೇಪವಾದಲ್ಲಿ , 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗ ನಿರ್ಲಿಪವಾಯಿತ್ತು . || ೭೮೦ || 


೨೧೯೯ 


ಹಸಿದ ಡುಂಡುಕಂಗೆ, ಬಕಂಗೆ ಎಸಕದ ಧ್ಯಾನವುಂಟೆ ? 
ಅವು ತಮ್ಮ ಹಸಿವಡಗುವನ್ನಕ್ಕ , ತೃಷೆಗಳು ಬಂದು ಸೇರುವನ್ನಕ್ಕ, 
ಹುಸಿಧ್ಯಾನದಿಂದ ಜೀವದ ಅಸುಗಳ ಕೊಂಬವು. 
ಇಂತಿವರಂತೆ ಹುಸಿಕರ ಭಕ್ತಿ , ಕಿಸುಕುಳರ ವಿರಕ್ತಿ . 
ಇವು ಹುಸಿಯೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. * | ೭೮೧ || 

೨೨೦೦ 
ಹಸಿದ ಹಕ್ಕಿ ಹಣ್ಣಿಂಗೆ ಹೋದಡೆ, ಹಣ್ಣು ಹಕ್ಕಿಯ ನುಂಗಿತ್ತು . 
ಹಣ್ಣಿನ ರಸ ಹಕ್ಕಿಯೊಳಡಗಿತ್ತು . 


S24 


೭೦೬ 


ಸಂಕೀರ್ಣ ವಚನಸಂಪುಟ : ಮೂರು 


ಹಣ್ಣು ಹಾರಿತ್ತು , ಹಕ್ಕಿ ಕೊಂಬಿನ ಮೇಲಿದ್ದಿತ್ತು . 
ಆ ಮರನ ಹತ್ತಲಾಗಿ, ಮರದ ಕವಲು ಹಿಸಿಯಿತ್ತು . 
ಹಕ್ಕಿಯಿದ್ದ ಕೊಂಬು ಹಿಡಿಯಲಾಗಿ, ಕೊಂಬು ಮುರಿಯಿತ್ತು . 
ಹಕ್ಕಿ ಆಕಾಶದಲಡಗಿತ್ತು . 
ಅಡಗಿದ ಹಕ್ಕಿಯ ತಾನುಡುಗಿಯಲ್ಲದೆ ಕಾಣಬಾರದು. 
ತಾನುಡುಗುವುದಕ್ಕೆ ಮುನ್ನವೆ, 
ಮಡದಿಯರ ನಡುವೆ ಸಿಕ್ಕಿತ್ತಯ್ಯಾ , ಆ ಮುಡುಬು. 
[ ಆ] ಮುಡುಬನ ಬಾಯಲ್ಲಿ ಸಡಗರಿಸುತ್ತಿರ್ಪವರಾರೆಂದರಿದು ನೋಡಾ. 
ನರಶರೀರವ ಹೊತ್ತ ಬರುವಾಯ ಭುಂಜಕರಿಗೆ ಕರಿಗೊಂಡವನ ಸುದ್ದಿಯೇಕೆ ? 
ಮೆಟ್ಟಿದ ಮರ[ವನು, ಬಿಟ್ಟಿರ್ದ ಪಕ್ಷಿಯನ್ನು ತೊಟ್ಟಿನೊಳಗಣ ಹಣ್ಣನು, 
ತಿರುಗುವ ರಟ್ಟೆ ನುಂಗಿದುದ ಕಂಡೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೮೨ || 

೨೨೦೧ 
ಹಸಿದು ಅಶನವ ಮುಸುಕಿಟ್ಟುಕೊಂಡಡೆ, ಹಸಿವು ಹರಿದುದುಂಟೆ ? 
ನಿಹಿತದ ಸ್ಥಲವ ಎಷ್ಟ ನುಡಿದಡೇನು, ಆ ಸ್ಥಲ ಆತ್ಮನಲ್ಲಿ ನಿಹಿತವಾಗಬೇಕು. 
ಆದು ಮೃತ್ತಿಕೆಯ ತಿಟ್ಟದ ಉಭಯದಲ್ಲಿ ನಿಂದ ಕರುವಿನಂತೆ. 
ಆ ತ್ರಿವಿಧವ ನೇತಿಗಳೆದು ನಿಂದ ಲೋಹದಂಗದಂತೆ. 
ಅದು ಭಕ್ತನ ಸತ್ಯದ ನಿಜ, ಅದು ಮಾಹೇಶ್ವರನ ಮಾಟಕೂಟ. 
ಅದು ಪ್ರಸಾದಿಯ ಪ್ರಸನ್ನ , ಅದು ಪ್ರಾಣಲಿಂಗಿಯ ಪರಮಸುಖ. 
ಅದು ಶರಣನ ಸನ್ನದ್ದ , ಅದು ಐಕ್ಯನ ಅದೃಶ್ಯ . 
ಇಂತೀ ಷಡುಸ್ಥಲಭರಿತನಾಗಿ, ಚಿತ್ರದ ಲೆಪ್ಪ ಒಡೆದಂತೆ ಮತ್ತೆ ಲಕ್ಷಣವುಂಟೆ ? 
ಲಕ್ಷಿಸಿ ಅಲಕ್ಷವಾದಲ್ಲಿ , ಪೂರ್ವದಲ್ಲಿ ಕಂಡು, 
ಉತ್ತರದಲ್ಲಿ ತಿಳಿದು ನಿಶ್ಚಯವಾದಲ್ಲಿ , 
ಉಭಯದ ಕಕ್ಷೆಯಿತ್ತ, ನಾನು ಹೇಳಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೮೩ || 


೨೨೦೨ 
ಹಸಿವ ಕೊಂದಿಹೆವೆಂದು ತುಪ್ಪ ಹಾಲು ಸಕ್ಕರೆ ಹಣ್ಣು 
ಮುಂತಾದ ಫಲಾಹಾರಮಂ ಕೊಂಡು, 
ಫಲಕ್ಕೆ ಬಾರೆವೆಂದು ಬಲೋತ್ತರವ ನುಡಿದು, 
ಬಲ್ಲವರಾದೆವೆಂಬ ಗೆಲ್ಲಗೂಳಿಗಳು ನೀವು ಕೇಳಿರೊ . 
ಉರಿವ ಬೆಂಕಿಗೆ ತರಿದುಪ್ಪ ತಿಲ ಮೊದಲಾದವರು ಹಾಕಿ, 


ಮೋಳಿಗೆ ಮಾರಯ್ಯನ ವಚನ 


೭೦೭ 


ಅನಲನ ಕೆಡಿಸಿಹೆವೆಂಬ ಕಲಿಕೆಯ ಮಾತಿನ ನೆರೆ ಬಾಲಕರ ಕಂಡು, 
ಇವರಿಗೆ ಅರಿಕೆಯಿಲ್ಲವೆಂದೆ. 
ಗರಿಕೆಯನರೆದು ಕೊರಡನಿರಿಸಿದಂತೆ, ಇದಾರಿಗೆಯೂ ಅಘಟಿತ ನೋಡಾ. 
ಪ್ರಕಟದೂರ ಸಕೀಲಸಾರ ಮುಕುರಗುಣನಿಧಿಯೆ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೮೪ || 
೨೨೦೩ 
ಹಳುವಿನೊಳಗಣ ದಳ್ಳುರಿ, ಅದು ಸಲ್ಲಲಿತದಿಂದಲ್ಲದೆ ಅಲ್ಲಿಂದೇಳದು. 
ಬಲ್ಲವರೊಳಗಣ ಸೊಲ್ಲಿಗತೀತ ಒಳ್ಳಿದವರನಲ್ಲದೊಲ್ಲ. 
ಅಲ್ಲದ ನೆಲನ ಬೆಳೆವುದಕ್ಕೆ ಹುಲ್ಲಲ್ಲದೆ ಜಿಲ್ಲೆಯುಂಟೆ ? 
ವಾಗ್ವಾದಕ್ಕೆ ಹೊರುವರಲ್ಲಿ ಬಲ್ಲವರಿರ್ಪರೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೮೫ || 


೨೨೦೪ 


ಹಾಳಾಹಳವೆಂಬ ಮಾಳಿಗೆಯ ಹೊಕ್ಕು, ಕೋಳಾಹಳ ತಾ ಕಾದಿ, 
ಇಡಾ ಪಿಂಗಳ ಸುಷುಮ್ಮ ನಾಡಿಗಳೆಂಬ ಅಂಬುಗಂಡಿಯ ಮುಚ್ಚಿ , 
ಅಷ್ಟಮದವೆಂಬಕೋಟೆಯನೊಡೆದು, ಪಂಚೇಂದ್ರಿಯವೆಂಬ ಹೂಡೆಯವಂ ಕಿತ್ತು , 
ಸಕಳೇಂದ್ರಿಯವೆಂಬ ನಿಗಳಂ ಮುರಿದು, ಅಹಂಕಾರವೆಂಬ ಅಗಳಂ ಹೂಣಿ, 
ಉಂಟಿಲ್ಲವೆಂಬ ಚಾರುಗದಪಂ ಕಿತ್ತು , ಸತ್ವರಜವೆಂಬ ನಿಲವಂ ಕಡಿದು, 
ತಮವೆಂಬ ಅಗುಳಿಯಂ ಮುರಿದು, 
ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ದಿ ಆಜ್ಜೆಯೆಂಬ 
ನೆಲಗಟ್ಟಂ ಮೆಟ್ಟಿ , ಸ್ಕೂಲಸೂಕ್ಷ್ಯ ಕಾರಣವೆಂಬ ಮೇಲುಜಂತಿಯಂ ಕಿತ್ತು 
ಪ್ರಪಂಚೆಂಬ ಮೇಲು ಮಣ್ಣಂ ತೆಗೆದುಹಾಕಿ , 
ಹೋಯಿತ್ತು ಮಾಳಿಗೆ, ನಾಮ ನಷ್ಟವಾಗಿ, 
ಮಾಳಿಗೆಯನಾಳಿದವ ಬಾಳದೆ ಹೋದ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೮೬ || 


೨೨೦೫ 
ಹಿಂದೆ ನೀ ಬಂದೆ ನಾನಾ ಭವಂಗಳಲ್ಲಿ , 
ನಾನಾ ವ್ಯಾಪಾರಕ್ಕೆ ನೀನೊಡೆಯನಾಗಿ, 
ಮರ್ತ್ಯದ ಸುಖದುಃಖ ನಿನಗೆ ನಿಶ್ಚಿತವಾಗಿಪ್ಪುದು. 
ಹಿಂದೆ ನಿನ್ನಂತೆ ನಾ ಬಂದು ನೊಂದುದಿಲ್ಲ . 
ಬಂದೆ ನಾ ಬಸವಣ್ಣನ ಕಥನದಿಂದ, ನಾ ತಂದ ಪದಾರ್ಥವೆಲ್ಲವ ನಿಮಗಿತ್ತೆ . 


೭೦೮ 


ಸಂಕೀರ್ಣ ವಚನಸಂಪುಟ : ಮೂರು 


ನಾನಿನ್ನಂಜುವೆ ಗುರುಲಿಂಗಜಂಗಮದಲ್ಲಿ ಪ್ರತ್ಯುತ್ತರಕ್ಕೆ , 
ಎನಗೆ ಮರ್ತ್ಯದ ಮಣಿಹ, ಕೃತ್ಯವಿನ್ನೆಷ್ಟು ದಿನ ಹೇಳಾ. 
ಅಂದು ನೀವುಕೊಟ್ಟ ಒಪ್ಪದ ಚೀಟನೊಪ್ಪಿಸಿದೆ. 
ಮತ್ತೆ ಇನ್ನು ಸಂದೇಹವೆ, ಹೇಳಾ ನಿಃಕಳಂಕ ಮಲ್ಲಿಕಾರ್ಜುನಾ. || ೭೮೭ || 


೨೨೦೬ 
ಹಿಡಿದ ಹೊಲಕ್ಕೆ ಒಡವೆಯ ಕೊಡೆನೆಂದಡೆ, 
ಬಿಡುವರೆ ಪೊಡವಿಯೊಡೆಯರು ? 
ನುಡಿದ ಮಾತಿಂಗೆ ನಡೆಯದಿದ್ದಡೆ, 
ಕೆಡೆನುಡಿಯದೆ ಬಿಡುವರೆ , ಲಿಂಗವನೊಡಗೂಡಿದ ಶರಣರು? 
ಇದಕ್ಕೆ ಪಡಿಪುಚ್ಚವಿಲ್ಲವೆಂದೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೭೮೮ || 


೨೨೦೭ 
ಹಿಡಿದು ಬಿಟ್ಟಡೆ ಮಹಾಪ್ರಮಥರಿಗೆ ದೂರ. 
ಬಿಡದಿರ್ದಡೆ ಮಹಾಬೆಳಗಿಂಗೆ ದೂರ. 
ಹಿಡಿಯಬಾರದು, ಬಿಡಬಾರದು. 
ಇಂತೀ ಲಿಂಗೈಕ್ಯವನಿನ್ನಾರಿಗೆ ಉಸುರುವೆ, 
ನಿಃಕಳಂಕ ಮಲ್ಲಿಕಾಜುನಾ ? 


| ೭೮೯ || 


១១ce 
ಹಿರಿದಪ್ಪ ಮಹಾಮೇರುವೆಯ ತುದಿಯಲ್ಲಿ , 
ಒಂದು ಅರಗಿನ ಗಿಳಿ ತತ್ತಿಯನಿಕ್ಕಿ , 
ತತ್ತಿಯ ಆ ಗಿರಿ ನುಂಗಿತ್ತ ಕಂಡೆ. 
ಗಿಳಿಯ ಕುರುಹಿಲ್ಲದೆ ಹಾರಿಹೋಯಿತ್ತು . 
ನಿಃಕಳಂಕ ಮಲ್ಲಿಕಾರ್ಜುನಾ, ನೀವೇ ಬಲ್ಲಿರಿ. 


| ೭೯೦ || 


១១ 
ಹಿರಿದಪ್ಪುದೊಂದು ಭೇರಿಗೆ, 
ಅಂಗುಲದೊಳಡಗಿದ ಕಾಷ್ಠದ ಕುರುಹಿನಿಂದ ಧ್ವನಿಯೊದಗುವಂತೆ. 
ಇಂತೀ ಘಟನಾದದ ಭೇದದ ಎಸಕವ ಬಲ್ಲಡೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವ ಬಲ್ಲವನೆಂಬೆ. 

|| ೭೯೧ || 
೨೨೧೦ 
ಹೀಗಿರು ಎಂದಡೆ , ಹಾಗಿರದಿದ್ದಡೆ ಅವಳು ಸತಿಯಲ್ಲ , ನಾ ಪತಿಯಲ್ಲ . 
ಆವ ಠಾವಿನಲ್ಲಿ ಎನಗೆ ಸತಿ ಸಂಗ ? ಆವ ಠಾವಿನಲ್ಲಿ ಲಜ್ಜೆ ನಾಚಿಕೆ ? 


ಮೋಳಿಗೆ ಮಾರಯ್ಯನ ವಚನ 


೭೦ 


ಕೇಣಸರ ಅಪಮಾನವಿಲ್ಲದಿರಬೇಕು, ಅದು ಎನ್ನ ಭಕ್ತಿ ಮುಕ್ತಿಯ ಬೆಳೆ. 
ಸತಿಪತಿಯಿಬ್ಬರೂ ಏಕವಾದಲ್ಲಿ 
ನಿಃಕಳಂಕ ಮಲ್ಲಿಕಾರ್ಜುನ ಹೆಡೆಗುಡಿಗೊಳಗಾದನು. || ೭೯೨ || 

೨೨೧ 
ಹುಟ್ಟದ ಮುನ್ನವೆ ಸತ್ತಿತ್ತು ಆ ಶಿಶು. 
ಸಾವುದಕ್ಕೆ ಮುನ್ನವೆ ಹುಟ್ಟಿದ ಶಿಶುವ ನೋಡಾ, ಅಯ್ಯಾ , 
ಉಭಯದ ಮಧ್ಯದಲ್ಲಿ ನಿಂದು, 
ಸತ್ತು ಹುಟ್ಟಿದವರಾರೋ , ಹುಟ್ಟಿ ಸತ್ತವರಾರೋ ? 
ಉಭಯವೇನೆಂಬುದನರಿಯದೆ, 
ಭಾವಭ್ರಮೆಯಿಂದ ನಾವು ಪ್ರಾಣಲಿಂಗಿಗಳೆಂದು ನುಡಿವುತ್ತಿಪ್ಪರ ಕಂಡು, 
ನಾಚಿಕೆಯಾಯಿತ್ತು, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೭೯೩ || 
೨೨೧೨ 
ಹುಟ್ಟಿಸುವಾತ ಬ್ರಹ್ಮನಾದಡೆ ಅರ್ಚಿಸಲೇಕೋ ನಿಮ್ಮುವ? 
ರಕ್ಷಿಸುವಾತ ವಿಷ್ಣುವಾದಡೆ ಅರ್ಪಿಸಲೇಕೋ ನಿಮಗೊಂದುವ ? 
ಹೊಂದಿಸುವಾತ ರುದ್ರನಾದಡೆ ಮಹದಂದವ ನುಡಿಯಲೇಕೋ ನಿಮ್ಮುವ? 
ಇಂತೀ ಲೀಲೆಗೆ ಆರಾದಡೂ ಆಗಲಿ ನಾನೀ ಲೀಲೆಯವನಲ್ಲ . 
ಇದರ ಹೊಳಹು ನೀನೆ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೯೪ || 

೨೨೧೩ 
ಹುಟ್ಟುಗುರುಡ ಕತ್ತೆಯನೇರಿ ಬಪ್ಪಾಗ, 
ಮರ್ತ್ಯದ ಮಹಾಗಣಂಗಳು ಕಂಡು, 
ಕತ್ತೆಯನೇರಿ ಬಂದಡೆ, ಕತ್ತೆಯನೇರಿದ ಕುರುಡ ಹೊತ್ತುಕೊಂಡು, 
ಕತ್ತೆಯ ಕಾಲೇ ಕುರುಡಂಗೆ, ಕುರುಡನ ಕಾಲೇ ಕತ್ತೆಗೆ. 
ಈ ಗುಣ ಅಚ್ಚುಗವಾಯಿತ್ತು ಭಕ್ತರೆಲ್ಲರಿಗೆ. 
ಕತ್ತೆಯ ಕಣ್ಣು ಕಿತ್ತು , ಕುರುಡನ ಕಾಲ ಮುರಿದು, 
ಭಕ್ತಿ ಮುಕ್ತಿಯೆಂಬುದು ಸತ್ತಿತ್ತು, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೯೫ || 

೨೨೧೪ 
ಹುಟ್ಟುವುದಕ್ಕೆ ಹಂಗಿಗರಾದವರೆಲ್ಲರೂ ಬ್ರಹ್ಮನ ಲೆಂಕರು . 
ಸುಖವ ಮೆಚ್ಚಿ ಭೋಗಿಸುವವರೆಲ್ಲರೂ ವಿಷ್ಣುವಿನ ಲೆಂಕರು. 
ನಾನಾ ರುಚಿಗೊಳಗಾಗಿ ಏನೆಂದರಿಯದೆ, ಸಾವವರೆಲ್ಲರೂ ರುದ್ರನ ಲೆಂಕರು. 
ರೂಪೆಂಬೆನೆ ಆಸೆಯ ಬಣ್ಣ , ನಿರೂಪೆಂಬೆನೆ ನಾನಾ ಯೋನಿಯ ಚಿಹ್ನೆ . 


೭೧೦ 


ಸಂಕೀರ್ಣ ವಚನಸಂಪುಟ : ಮೂರು 


ಚಿಪೆಂಬೆನೆ ರುದ್ರನ ವಂಶೀಭೂತ. 
ಇಂತಿವನೇನೂ ಎನ್ನದಿಪ್ಪುದೆ ಲಿಂಗೈಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. || ೭೯೬ || 


១៦ 
ಹುತ್ತದ ಬಾಯಲ್ಲಿ ಲೆಕ್ಕವಿಲ್ಲದ ಹುಳು ಹುಟ್ಟಿ , 
ಹುತ್ತ ಕತ್ತಿತ್ತು ನೋಡಾ. 
ಸರ್ಪನ ವಿಷದ ಹೊಗೆಯಿಂದ ಹುತ್ವವುರಿದು, 
ಹುಳು ಸಾಯದು ನೋಡಾ. 
ಇಂತೀ ಪುತ್ತಳಿಯ ಹೊತ್ತು ನಷ್ಟವ ಕಾಣೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೭೯೭ || 
೨೨೧೬ 
ಹುತ್ತದಲ್ಲಿ ಕೈಯನಿಕ್ಕಿ ಸರ್ಪನ ತೆಗೆವಾಗ, ಸರ್ಪನ ಒಪ್ಪಿತಪ್ಪಿ , 
ಮತ್ತೆ ವಸ್ತುವಿನ ನೇವಳ ಆಭರಣವಹಲ್ಲಿ , ಅದಾರ ದೃಷ್ಟ ? 
ಮತ್ತೆ ನಿರ್ಧನಿಕ ವಿಶ್ವಾಸದಿಂದ ಬಸವಣ್ಣ ಮುಂತಾದ 
ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಜಂಗಮಕ್ಕೆ 
ಕೃತ್ಯ ತಪ್ಪದೆ ಇಕ್ಕುವಾಗ ಅದಾರ ವಿಶ್ವಾಸ ಹೇಳಾ ? 
ನಾ ಹೊತ್ತ ಕಟ್ಟಿಗೆಯ ಸರಬು ಮತ್ತೆ ಸುವರ್ಣದಂಡವಾದಾಗ 
ಆದಾರ ನಿಶ್ಚಯದ ವಿಶ್ವಾಸ ? 
ಅವು ತಮ್ಮ ಚಿತ್ರದ ದೃಢತೆಯಿಂದ ಗುರುವಿಂಗೆ ತನುವೆಂದಲ್ಲಿ , 
ಕಂಡಲ್ಲಿಯೆ ಆತ್ಮತೇಜವಳಿದು ಹೊಡೆಗೆಡೆಯಬೇಕು. 
ಲಿಂಗಕ್ಕೆ ಮನ ಮುಟ್ಟಿ ಪೂಜೆಯ ಮಾಡುವಲ್ಲಿ , 
ರಾಜ ಚೋರ ಅನಲ ಅಹಿ ಮುಂತಾದ ಭಯಂಗಳಿಗೆ ತಲೆದೋರದಿರಬೇಕು. 
ಜಂಗಮಾರ್ಚನೆಯ ಮಾಡುವಲ್ಲಿ , 
ಅರ್ಥ ಪ್ರಾಣ ಅಪಮಾನಕ್ಕೆ ಕಟ್ಟುಮಟ್ಟದಿರಬೇಕು. 
ಇಂತೀ ತ್ರಿವಿಧ ವಿಶ್ವಾಸ ಭಕ್ತಂಗೆ ಮೂರುಸ್ಥಲ ಮುಂತಾಗಿ, 
ಆರುಸ್ಥಲವೊಳಗಾಗಿ ನೂರೊಂದುಸ್ಥಲ ವೇಧಿಸಿ ನಿಂದಲ್ಲಿ , 
ಅದು ಒಂದೆ ವಿಶ್ವಾಸದ ಒಡಲು. 
ಇದಕ್ಕೆ ಹಲವು ಮಾತನಾಡಿ, ನಾನಾಸ್ಟಲ ಉಂಟೆಂದು ಹಲಬುತ್ತಿರಲಿಲ್ಲ. 
ಇದು ನೆಲೆ, ವಸ್ತುವಿನ ಏಕಸ್ಥಲ, ನಿಃಕಳಂಕ ಮಲ್ಲಿಕಾರ್ಜುನಾ. || ೭೯೮ || 

೨೨೧೭ 
ಹುಲಿಯ ಹುಲ್ಲೆ ನುಂಗಿತ್ತು , 
ಹುಲ್ಲೆಯ ಹುಲಿಯ ಮೋಲ ನುಂಗಿತ್ತು . 


ಮೋಳಿಗೆ ಮಾರಯ್ಯನ ವಚನ 


೭೧೧ 


ಆ ಮೊಲನ ಕೊಂದು ಮುಂದಣ ಖಂಡವ ಕೊಯ್ದು 
ತಿಂದವ ಮುಕ್ತ , ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೭೯೯ || 


೨೨೧೮ 
ಹುಲ್ಲಿನ ಸಾರವ, ಮೇವ ಪಶು ಬಲ್ಲುದಲ್ಲದೆ 
ಒಳ್ಳಿತ್ತನುಂಬ ಮನುಜರು ಬಲ್ಲರೆ ಹುಲ್ಲಿನ ಸಾರವ ? 
ಅಲ್ಲಿ ಇಲ್ಲಿ ಹೋರಿಹೆನೆಂಬ ಖುಲ್ಲರನೋಲ್ಲ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೮೦೦ || 


೨೨೧೯ 
ಹುಳ್ಳಿಯ ಹಗುರದಿಂದ ಹಳ್ಳವ ಹಾಯಬೇಕು. 
ಬಲ್ಲವರ ಸಂಗದಿಂದ, ನಿಂದ ಸಂಸಾರದ ತಳ್ಳಿಯ ಹರಿಯಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೦೧ || 


១១១ 
ಹೃದಯಕಮಲಮಧ್ಯದಲ್ಲಿ ಅಷ್ಟದಳ ಕಮಲವ ಮೆಟ್ಟಿಪ್ಪ 
ಹಂಸನ ಕಟ್ಟಬೇಕೆಂಬರು. 
ಈ ಹೊಟ್ಟೆಯ ಕೂಳ ಅಣ್ಣಗಳೆಲ್ಲರೂ ಕಟ್ಟಬಲ್ಲರೆ ನಿಜಹಂಸನ ? 
ಬೆಟ್ಟಬೆಟ್ಟವನೇರಿದ ಭ್ರಗು ದಧೀಚಿ ಅಗಸ್ಯ 
ಕಶ್ಯಪರೋಮಜ ಕೌಂಡಿಲ್ಯ ಚಿಪ್ಪಜ ಮುಂತಾದ 
ಸಪ್ತ ಋಷಿಗಳೆಲ್ಲರೊಳಗಾದ ಋಷಿಜನಂಗಳು, ಬೆಟ್ಟವನೇರಿ ಕಟ್ಟಿದುದಿಲ್ಲ . 
ಮತ್ತೆಯೂ ಬಟ್ಟೆಗೆ ಬಂದು ಮತ್ತರಾದರಲ್ಲದೆ, ಸುಚಿತ್ತವನರಿದುದಿಲ್ಲ . 
ವಿಷರುಹಕುಸುಮಜನ ಕಪಾಲವ ಹಿಡಿದಾತನ ಕೈಯಲ್ಲಿ ಗಸಣೆಗೊಳಗಾದರು. 
ಆತ್ಮನ ರಸಿಕವನರಿಯದೆ, ಈ ಹುಸಿಗರ ನೋಡಿ ದೆಸೆಯ ಹೊದ್ದೆನೆಂದೆ, 
ಪಶುಪತಿದೂರ, ನಿಃಕಳಂಕ ಮಲ್ಲಿಕಾರ್ಜುನಾ. 

| ೮೦೨ || 
೨೨೨೧ 
ಹೆಡೆಯಿಲ್ಲದ ಸರ್ಪ, ಫಲವಿಲ್ಲದ ವೃಕ್ಷ , ದಯವಿಲ್ಲದ ಮಾಟ, 
ಇಷ್ಟದ ದೃಷ್ಟವ ಕಾಣದ ಚಿತ್ತ , ಆತ್ಮನಲ್ಲಿ ಕಟ್ಟುವಡೆಯಬಲ್ಲುದೆ ? 
ಕ್ರೀಯಲ್ಲಿ ಆಚರಣೆ, ಆಚರಣೆಯಲ್ಲಿ ಅರಿವು ಶುದ್ಧವಾಗಿ ನಿಂದುದು, 
ಪ್ರಾಣಲಿಂಗಸಂಬಂಧ, ನಿಃಕಳಂಕ ಮಲ್ಲಿಕಾರ್ಜುನಾ. || ೮೦೩ || 

១១១១ 
ಹೆಣದ ಚಪ್ಪರದ ಮಣಿಮಾಡದ ಮೇಲೆ, ಸುತ್ತಿದವಾರು ಸೀರೆ. 
ಹೆಣಕ್ಕೆ ಹೊದ್ದಿಸಿದವು ಮೂರುಸೀರೆ. 


೭೧೨ 


ಸಂಕೀರ್ಣ ವಚನಸಂಪುಟ : ಮೂರು 


ಮಣಿಮಾಡದ ಕಂಬಕ್ಕೆ ಸುತ್ತಿದವೆಂಟು, ನಾನಾ ಚಿತ್ರದ ಬಣ್ಣದ ಸೀರೆ. 
ಒಪ್ಪಿತ್ತು ತುದಿಯಲ್ಲಿ ಹೊಂಗಳಸ. 
ಆ ಹೆಂಗಸಳದ ತುದಿಯ ಕೊನೆಯ ಮೊನೆಯ ಮೇಲೆ 
ಬಿಳಿಯ ಗಿಳಿ ಬಂದು ಕುಳಿತಿತ್ತು . 
ಕಳಶ ಮುರಿಯಿತ್ತು, ಕಂಬ ಮಾಡದ ಹಂಗ ಬಿಟ್ಟಿತ್ತು, 
ಕಂಬದ ಸೀರೆ ಒಂದೂ ಇಲ್ಲ . 
ಮಾಡಕ್ಕೆ ಹಾಕಿದ ಮಂಚದ ಕೀಲು ಬಿಟ್ಟವು. 
ಮಾಡದ ಹೆಣ ಸಂಚರಿಸಿಕೊಂಡು ಮುಂಚಿತ್ತು . 
ಹೆಣದಾತ್ಮ ಗಿಳಿಯ ಕೊಕ್ಕಿನ ತುದಿಗಂಗವಾಗಿ, 
ಇದು ಅಗಣಿತವಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. || ೮೦೩ || 


១ .១១a, 
ಹೆಣ್ಣು ಬೇಡುವಂಗೆ ಹೆಣ್ಣೆ ಪ್ರಾಣ, 
ಹೊನ್ನ ಬೇಡುವಂಗೆ ಹೊನ್ನೇ ಪ್ರಾಣ. 
ಮಣ್ಣ ಬೇಡುವಂಗೆ ಮಣ್ಣೆ ಪ್ರಾಣ. 
ಮನದ ಕುರುಹನರಿದವರನಾರನೂ ಕಾಣೆ. 
ಕುರಿತು ಬಂದಲ್ಲಿ ಕುರುಹಿಂಗೆ ಮಾಡುವುದೇ ಶಾಂತಿಗುಣ. 
ಅರಿಕೆವಿದರು ಬಂದಲ್ಲಿ , ತನು ಮನ ಧನ ತೆರಹಿಲ್ಲದೆ ಲೇಪವಾಗಿರ್ಪುದೆ, 
ಅರಿದ ಸದ್ಭಕ್ತನ ಇರವು. 
ಲಾಂಛನಕ್ಕೆ ನಮಿಸಿ, ಆಪ್ಯಾಯನಕ್ಕೆ ನೀಡಿ, 
ತಾ ತಪ್ಪಿಪ್ಪ ಭಕ್ತನ ಒಪ್ಪಕ್ಕೆ ನಮೋ ನಮೋ , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೦೪ || 
១១១ 
ಹೆಣ್ಣು ಹೊರಗಣದೆಂದು, ಹೊನ್ನು ಹೊರಗಣದೆಂದು, 
ಮಣ್ಣು ಹೊರಗಣದೆಂದು ಸುಬೋಧೆಯ ಇದಿರಿಗೆ ಹೇಳಿ, 
ದುರ್ಬೋಧೆಯಲ್ಲಿ ತಾವು ನಡೆವುತ್ತಿಹ ದುರ್ಗುಣಿಗಳ ಕಂಡು, 
ನಾಚಿಕೆಯಾಯಿತ್ತು , ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೦೫ || 
១១១៦ 
ಹೇಗೆಂದಡೆ ಹಾಗಿರದಿದ್ದಡೆ 
ಅವಳು ಸತಿಯಲ್ಲ , ನಾ ಪತಿಯಲ್ಲ . 
ಆವ ಠಾವಿನಲ್ಲಿ ಎನಗೆ ಸತಿಸಂಗ? 
ಆವ ಠಾವಿನಲ್ಲಿ ಲಜ್ಜೆ ನಾಚಿಕೆ? 


ಮೋಳಿಗೆ ಮಾರಯ್ಯನ ವಚನ 


೭೧ . 


ಕೇಣಸರ ಅಪಮಾನವಿಲ್ಲದಿರಬೇಕು. 
ಅದು ಎನ್ನ ಭಕ್ತಿಯ ಮುಕ್ತಿಯ ಬೆಳೆ. 
ಸತಿಪತಿ ಇಬ್ಬರೂ ಏಕವಾದಲ್ಲಿ 
ನಿಃಕಳಂಕ ಮಲ್ಲಿಕಾರ್ಜುನ ಹಡಗುರಡಿಗೊಳಗಾಹನು. 


|| ೮೦೬ || 


១១១២ 
ಹೇಮದ ಬಣ್ಣ ರಸವು ಅಗ್ನಿಯ ಸಂಗದಿಂದ 
ರಸವೊಸರಿ ಸಂಗ ಪರಿಪೂರ್ಣವಾದಲ್ಲಿ , 
ರಸವೋ ? ಬಣ್ಣವೋ ? ಘಟವೋ ? 
ಎರಕವಿಲ್ಲದೆ ಘಟ್ಟಿಯಾದಂತೆ ಅಂಗವು, ಲಕ್ಷಿಸಿಪ್ಪ ಲಿಂಗವು, 
ಲಕ್ಷಿಸುತಿಪ್ಪ ಚಿತ್ತವು, ಹೆಪ್ಪುಗೊಂಡಂತೆ 
ಈ ಗುಣ ಲಿಂಗಾಂಗಿಯ ಶುಭಸೂಚನೆ, 
ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗವನೊಡಗೂಡಿದವನಂಗ. || ೮೦೭ || 

១១.១2. 
ಹೇಮ ಹಲವಂಗದಲ್ಲಿ ಹುಟ್ಟಿ ಬೆಳೆಯಿತ್ತೆ? 
ಮಾಟದಿಂದ ಹಲವುರೂಪಾಯಿತ್ತು . 
ಅದು ನಟಿಸಿದ ಮತ್ತೆ ಏಕ ರೂಪೆಂದೆ. 
ಅದರಂಗದ ತರ ಆತ್ಮ , ನಿಃಕಳಂಕ ಮಲ್ಲಿಕಾರ್ಜುನಾ. || ೮೦೮ || 

១១.១e 
ಹೇರಂಡದ ಬಿತ್ಯ ತುಳಿದು, ವಾರಿಯ ಕಲಸಿ ಬೇಯಿಸಿದಲ್ಲಿ , 
ವಾರಿ ಬೇರೆ, ತಾ ಬೇರಾದ ಭೇದವ ಬಲ್ಲಡೆ, ಇಷ್ಟಲಿಂಗಸಂಬಂಧಿ. 
ಹುಡಿಯ ಕೂಡಿದ ನೀರು ಕದಡಿ ಏಕವಾದಲ್ಲಿ , 
ಹುಡಿಯನಡಗಿಸಿ, ನೀರ ನಿರ್ಮಲವ ಮಾಡಬಲ್ಲಡೆ, ಭಾವಲಿಂಗಸಂಬಂಧಿ. 
ರುಚಿ ನೀರಿನಲ್ಲಿ ಕರಗಿ ತನ್ನಯ ಅಂಗ ಕುರುಹಳಿದಲ್ಲಿ , 
ಆ ತೆರನನರಿದಲ್ಲಿ ಪ್ರಾಣಲಿಂಗಸಂಬಂಧಿ. 
ಆ ಸಂಬಂಧವ ಸಂಬಂಧಿಸಿದಲ್ಲಿ ಉಭಯದ ಸೆರಗು 
ಕಲೆದೋರದೆ ನಿಂದುದು, ಐಕ್ಯಾನುಭಾವ. 
ಅದು ಮಹಾಶರಣನ ಐಕ್ಯ , ನಿಃಕಳಂಕ ಮಲ್ಲಿಕಾರ್ಜುನಾ. | ೮೦೯ || 


១១ .១ 
ಹೇಳುವಡೆ ನಾನಾಗಿ, ಕೇಳುವಡೆ ನೀನಾಗಿ , 
ಈ ಉಭಯದ ಸಾಲುಮೂಲೆಯಲ್ಲಿ ಬಿದ್ದು , 


೭೧೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ಜೋಳವಾಳಿಗೆ ಓಲೈಸಿದ ಕಾಳುಬಂಟನಂತಾದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೮೧೦ || 
೨೨೩೦ 
ಹೊಟ್ಟೆಯ ಕಕ್ಕುಲತೆಗಾಗಿ, 
ಭಕ್ತರ ಮನೆಯ ಹೊಕ್ಕು ಸೇವೆಯ ಮಾಡುವ 
ಮಿಟ್ಟೆಯಭಂಡರಿಗೆಲ್ಲಿಯದೊ ನೆಟ್ಟನೆ ದೇವತ್ವ ? 
ಈ ಕಷ್ಟ ಜೀವನ ನೆಟ್ಟನೆ ಕಂಡಡೆ, ಬಟ್ಟೆಯ ಬಿಡಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. 

- || ೮ || 
១១ao 
ಹೊಯ್ದ ಭೇರಿಯ ನಾದ ಸಾಗಿತ್ತು ಎಲ್ಲಿಗೆ? 
ಅದನಾರು ಬಲ್ಲರು ವೇಧಿಸಿದ ಠಾವ ? 
ಗುಡುಗಿನೊಳಗಣ ಗುಲುಗಡಗಿದ ಭೇದವ ? 
ಅದು ಪೊಡವಿಯೊಳಗೋ , ಅಂಬರದಂಗವೋ ? ಅದರ ಸಂಗವನಾರು ಬಲ್ಲರು? 
ಹೊಯ್ಯ ಭೇರಿಯ ಕಾಣಬಹುದಲ್ಲದೆ, 
ನಾದವಡಗಿದ ಠಾವ ಭೇದಿಸಬಹುದೆ ಅಯ್ಯಾ ? 
ಆ ಶರಣರಿರವು ನಾದಭೇದದಂತೆ, ಗುಡುಗು ಗರ್ಜನೆಯಲ್ಲಿ ಅಡಗಿದಂತೆ, 
ಇದನೊಡಗೂಡಬಲ್ಲಡೆ ಲಿಂಗೈಕ್ಯವು, ನಿಃಕಳಂಕ ಮಲ್ಲಿಕಾರ್ಜುನಾ. || ೮೧೨|| 

១១ .១ 
ಹೊರಗಣ ಮಾತ ಹೇಳಿ, ಒಳಗು ಶುದ್ಧವನರಿಯದೆ, 
ಕೂಷ್ಮಾಂಡ ಕೊಳೆತಂತೆ ಬಯಲ ಬಹಿರೂಪವಂ ತೊಟ್ಟು, 
ಹಿರಿಯರು, ವಿರಕ್ತರೆಂದು ಹೆಣ್ಣು ಹೊನ್ನು ಮಣ್ಣಿಗಾಗಿ 
ಜಗದ ಹುದುವಿನ ಒಡವೆಗೆ ಹೊಡೆದಾಡಲೇಕೆ, 
ನಿಃಕಳಂಕ ಮಲ್ಲಿಕಾರ್ಜುನಾ ? 

|| ೮೧೩ || 
೨೨೩೩ 
ಹೊಲಕ್ಕೆ ಹೋಗುತಿರ್ಪವನ ಕಂಡು, ಊರೆಲ್ಲರು ನೆರೆದು, 
ಬೇಡ ಬದುಕೆಂದಡೆ ಆರೆನೆಂದ. 
ಅದೇತಕ್ಕೆ ಆಕೆಯ ದೂರೆಂದಡೆ ಅವ ಬಾತಿಗೇಡಿ. 
ಅವಳ ತಾಯ ಕೊಟ್ಟಡೆ ಇರ್ಪೆನೆಂದು ಕೂಡಿಕೊಂಡು 
ಅಜಾತರೊಂದಿಗೆ ಹೇಳೆ, ನೀತಿ ಲೇಸಾಯಿತ್ತು ಅತ್ತೆ ಅಳಿಯಂಗೆ. 
ಅತ್ತೆ ಅಳಿಯನ ಒಲ್ಲೆನೆಂದು ಹೊತ್ತುಹೋರುತ್ತಿರಲಾಗಿ, 


ಮೋಳಿಗೆ ಮಾರಯ್ಯನ ವಚನ 


೭೧೫ 


ಅಳಿಯ ಅತ್ತೆಯ ಹಿಡಿದು ಅಳಿದನುಟ್ಟ ಸೀರೆಯ . 
ಮೊತ್ತದ ಭಗವ ಕಂಡು ಒತ್ತಿಹಿಡಿಯಲಾಗಿ, 
ಸತ್ತಳು ಅತ್ತೆ ಅಳಿಯನ ಕೈಯಲ್ಲಿ . 
ಅತ್ತೆಯ ಕಾಲುದೆಸೆಯಲ್ಲಿ ಕುಳಿತು, ಎತ್ತಿ ನೋಡಲಾಗಿ, 
ನಿಶ್ಚಯವಾಯಿತ್ತು ಅತ್ತೆಯ ಭಗ. 
ಹುಟ್ಟಿದರು ಮೂವರಲ್ಲಿ , ಕೆಲದಲ್ಲಿ ಇಬ್ಬರು, ನಡುವೆ ಒಬ್ಬನಾಗಿ, 
ಇಬ್ಬರ ಬಿಟ್ಟು , ಒಬ್ಬನ ಹಿಡಿದು ಅಬ್ಬರಿಸಲಾಗಿ, 
ಅವನೆದ್ದು ಬೊಬ್ಬೆಯ ಹೊಯ್ದ . 
ಹೊಯ್ಯ ಹೊಯ್ಸಳಿನಲ್ಲಿ ಅತ್ತೆಯ ತಂದ ಅಳಿಯ , ನಾಮನಷ್ಟವಾದ. 
ಇಂತಿದನೆತ್ತಲೆಂದರಿಯೆ , ನಿಃಕಳಂಕ ಮಲ್ಲಿಕಾರ್ಜುನಾ. || ೮೧೪ || 

១១ ។ 
ಹೊಲದವರೆಯ ನಡೆದು ಕೊಡಗೆಯ ಸುಲಿದಲ್ಲಿ , 
ತಳಿಲು ಬಲಿದು ಒಡೆದುದಿಲ್ಲ . 
ಬಿತ್ತವಟ್ಟಕ್ಕೆ ಮೊದಲೆ ಕೂಳೆಹೋಯಿತ್ತು , 
ಹೊಲದವನಿಗೆ ಒಮ್ಮನವಾದುದಿಲ್ಲ. 
ಇಮ್ಮನಸೊಡಗೆಯ ಮದ್ದು , 
ಕರ್ಮಕ್ಕೀಡಾದವರ ನುಡಿಯೆಂದಡೆ, 
ಎನ್ನ ಹಮ್ಮಿಗನೆಂಬರು. 
ಅವರಿಗೆ ಹಾಕಿದ ಗಾಣ ಸಾಕು, ನಿಲ್ಲು , 
ನಿಃಕಳಂಕ ಮಲ್ಲಿಕಾರ್ಜುನಾ. 

|| ೮೧೫ | | 


೨೨೩೫ 
ಹೋಲನ ಗೆಯ್ದು ಮನೆಗೆ ಬರಲಾಗಿ, 
ನಿಲಿಕಿ ನೋಡಿಕಂಡೆನು, ಮನೆಯೊಡತಿಯ . 
ಎನ್ನ ಕಂಡು ಹಿಡಿದಿರ್ದೊನಕೆಯ ಮಡಗಿ , 
ಅಡಬೇಕೆಂದು ಹೋಗಿ, ಅಡುವ ಗಡಿಗೆಯ ಕಾಣದೆ, 
ತಡವಡಿಸಿ ನೋಡುತ್ತಿರ್ದಳಯ್ಯಾ , ಎನ್ನ ಕಂಡು ಕಡುಗಲಿಗಂಜಿ. 
ಒರಳೊಳಗೆ ಅಕ್ಕಿಯಿಲ್ಲ , ಮಾಡುವುದಕ್ಕೆ ಮೊರನಿಲ್ಲ , ತೊಳೆವುದಕ್ಕೆ ನೀರಿಲ್ಲ . 
ಇಂತಿವಳ ಮನೆವಾರ್ತೆಯ ಕಂಡು, ಒಗೆತನಗೆಟ್ಟು, ಬದುಕ ಬೇಡಾ ಎಂದೆ, 
ನಿಃಕಳಂಕ ಮಲ್ಲಿಕಾರ್ಜುನಾ. 

| ೮೧೬ || 


ಸಂಕೀರ್ಣ ವಚನಸಂಪುಟ : ಮೂರು 


. ೨೨೩೬ 
ಹೊಲ ಬೆಳೆದಲ್ಲಿ ಹುಲ್ಲೆಗಳು ಇರಗುಡವು. 
ಹುಲ್ಲೆಯ ಹೊಡೆಯಬಾರದು, ಹೊಲನ ಮೇಯಬಾರದು. 
ಬಿಟ್ಟಡ ವರ್ತನಕ್ಕೆ ಭಂಗ, ಹಿಡಿದಡೆ ಜ್ಞಾನಕ್ಕೆ ಭಂಗ, 
ಇಂತೀ ಸಮಯವ ಜ್ಞಾನದಲ್ಲಿ ತಿಳಿಯಬೇಕಯ್ಯಾ . 
ಹಾವು ಸಾಯದೆ,ಕೋಲು ಮುರಿಯದೆ, 
ಹಾವು ಹೋಹ ಪರಿ ಇನ್ನೆಂತಯ್ಯಾ ! 
ಅದು ಗಾರುಡಂಗಲ್ಲದೆ ಗಾವಿಲ[ಗಂಜದು]. 
ಆ ತರ ಸ್ವಯಾನುಭಾವಿಗಲ್ಲದೆ ಶ್ವಾನಜ್ಞಾನಿಗುಂಟೆ ? 
ಮುಚ್ಚಿದಲ್ಲಿ ಅರಿದು , ತೆರೆದಲ್ಲಿ ಮರೆದು, 
ಇಂತೀ ಉಭಯದಲ್ಲಿ ಕುಕ್ಕುಳಗುದಿವವರಿಗುಂಟೆ, 
ನಿಃಕಳಂಕ ಮಲ್ಲಿಕಾರ್ಜುನನ ಸುಚಿತ್ತದ ಸುಖ ? 


|| ೮೧೭ || 


೨೨೩೭ 
ಹೊಲೆಯ ಕುಲಜನಾದುದ ಕಂಡೆ, 
ಗುರು ಶಿಷ್ಯಂಗೆ ಶಿಷ್ಯನಾದುದ ಕಂಡೆ. 
ಪೂಜಿಸುವ ತಮ್ಮಡಿ ಲಿಂಗವಾದುದ ಕಂಡೆ. 
ಅರಸು ಬಂಟನ ಕೆಳಗೆ ಹರಿದಾಡುವುದ ಕಂಡೆ. 
ಗಂಡನ ಮುಂದೆ ಹೆಂಡತಿ ಮತ್ತೊಬ್ಬನ ಸಂಗ ಮಾಡುವುದ ಕಂಡೆ. 
ಇಂತಿವೆಲ್ಲವನ್ನೂ ನಿಂದು ನೋಡುತ್ತಿರಲಾಗಿ, 
ನೀರು ಬೆಂಕಿಯ ಸುಟ್ಟು ಮರದೊಳಗಡಗಿತ್ತು . 
ಆ ಮರದ ತೆಪ್ಪದಲ್ಲಿ ಈ ಧರೆಯರು ಹೋಗಿ, 
ಆಚೆಯ ಧರೆಯ ಬೆವಹಾರವ ತಂದು, 
ಮತ್ತೆ ಈಚೆಯಲ್ಲಿ ಕಡನ ಕೊಡಲಾಗಿ, 
ಕೊಂಡವ ಸತ್ಯ , ಕೊಟ್ಟವ ಕೆಟ್ಟ . 
ಆ ಭಂಡ ಎಲ್ಲಿ ಹೋಯಿತ್ತೆಂದರಿಯೆ. 
ಆ ಬೆಂಬಳಿಯ ಬಲ್ಲಡೆ, ಐಕ್ಯಾನುಭಾವಿ, 
ನಿಃಕಳಂಕ ಮಲ್ಲಿಕಾರ್ಜುನಾ. 


| ೮೧೮ || 


೨೨೩೮ 
ಹೊಳೆಯ ಸುಳಿಯಲ್ಲಿ ಸಿಕ್ಕಿದ ಹುಲ್ಲು, 
ಬಳಸುವದಲ್ಲದೆ ಅಳಿವುದಿಲ್ಲ , ಮುಳುಗುವುದಿಲ್ಲ . 
ಭವಸಾಗರದಲ್ಲಿ ಸಿಕ್ಕಿದ ಚಿತ್ತು , ತೆರಪಿಂಗೊಡಲಿಲ್ಲ. 


ಮೋಳಿಗೆ ಮಾರಯ್ಯನ ವಚನ 


೭೧೭ 


ಜಲ ಪಾಷಾಣದಂತೆ, ನೆಲೆ ಬಿಂಬದಂತೆ, 
ಈ ಸುಲಲಿತ ಬಲುಗೈಯರಿಲ್ಲದ ಲಿಂಗೈಕ್ಯವು, 
ನಿಃಕಳಂಕ ಮಲ್ಲಿಕಾರ್ಜುನಾ. 


|| ೮೧೯ | | 


೨೨೩೯ 
ಹೋಟಾರದಲ್ಲಿ ಒಂದು ವೇತಾಳ ಹುಟ್ಟಿತ್ತು. 
ವೇತಾಳನ ಚಿತ್ರದಲ್ಲಿ ಶಿಶು ಬೆಸಲಾಗಿ, ಮಾಣಿಕ್ಯವ ಕಂಡಿತ್ತು . 
ಆ ಮಾಣಿಕ್ಯದ ಬೆಳಗಿನಲ್ಲಿ ಹೋಟಾರದ ಕತ್ತಲೆ ಕೆಟ್ಟು , 
ವೇತಾಳನ ಚಿತ್ರದ ಕತ್ತಲೆ ಹರಿದು, 
ಶಿಶುವಿನ ಕೈಯ ರತ್ನ ಮೂರುದೆಸೆಯ ನುಂಗಿತ್ತು , 
ನಿಃಕಳಂಕ ಮಲ್ಲಿಕಾರ್ಜುನನ ಸಂಗ ಸುಖದಿಂದ. 


| ೮೨೦ || 


ಅನುಬಂಧ 


ಕಠಿಣಪದಕೋಶ 


ಅಟ್ಟಾಟಿಕೆ- ಬಡಿವಾರ, ಜಂಭ 
ಅಂಕ - ಯುದ್ಧ , ಕುರಹು 

ಅಟ್ಟೆ - ಮುಂಡ, ದೇಹ 
ಅಂಗ- ದೇಹ 

ಅಡಗು- ಮಾಂಸ 
ಅಂಗಜ-ಕಾಮ . 

ಅಡಹು- ಸಾಲಕ್ಕೆ ಬದಲು ಒತ್ತೆಯಾಗಿಟ್ಟ 
ಅಂಗುಷ್ಠ - ಹೆಬ್ಬೆರಳು 

ಒಡವೆ 
ಅಂತುಕ- ಸಂದೇಹ 

ಅಡಿಗ -ಸೇವಕ , ಕೀಳುಮನುಷ್ಯ 
ಅಂಡ-ಬ್ರಹ್ಮಾಂಡ 

ಅಡಿಗರಟ- ತೆಂಗಿನ ಸಣ್ಣಚಿಪ್ಪು ? 
ಅಂಡಿಸು- ದಂಡಿಸು 

ಅಡಿವಜ್ಜೆ ಹೆಜ್ಜೆಯ ಗುರುತು 
ಅಂದಳ- ಪಲ್ಲಕ್ಕಿ 

ಅಣಲು- ದವಡೆ 
ಅಂಧಕ-ಕುರುಡ 

ಅಣೋರಣೀಯಾನ್ - ಅಣುವಿಗಿಂತ 
ಅಂಬರ- ಆಕಾಶ 

ಅಣುವಾದವನು 
ಅಂಬಸಿ-ನೀರು ? 

ಅತ್ಯತಿಷ್ಠದ್ದಶಾಂಗುಲ- ಜಗತ್ತನ್ನು ತುಂಬಿ 
ಅಂಬು- ಬಾಣ, ನೀರು 

ಹತ್ತು ಅಂಗುಲ 
ಅಂಬುಗಂಡಿ- ಬಂದೂಕು, ಬಾಣಗಳಿಂದ 

ಮೇಲಿದ್ದವ 
ಹೊಡೆಯುವುದಕ್ಕಾಗಿಕೋಟೆಯ | ಅತಃಪರ- ಆಮೇಲೆ, ತರುವಾಯ 

ಗೋಡೆಯಲ್ಲಿ ಮಾಡಿದ ತೂತು | ಅತಿಗಳೆ-ತ್ಯಜಿಸು, ಬಿಡು 
ಅಂಬುಜ-ಕಮಲ 

ಅದ್ದಲಿಸು- ಬೆದರಿಸು, ಅಲ್ಲಾಡು 
ಅಗ್ರಣಿ- ಲಿಂಗೋದಕ , ಪವಿತ್ರವಾದ ನೀರು | ಅದ್ರಿ - ಬೆಟ್ಟ 
ಅಗಡುತನ- ತುಂಟತನ, ಕ್ರೂರತನ ಅಧರ- ತುಟಿ 
ಅಗಮ್ಮ - ನಿಲುಕದ 

ಅಧೋಮುಖ -ಕೆಳಮುಖ 
ಅಗ್ರ -ತುದಿ, ಹಿರಿಯ 

ಅನವರತ- ಯಾವಾಗಲೂ , ಸತತ 
ಅಗಳು-ಕೋಟೆಯ ಸುತ್ತಲಿನ ಕಂದಕ ಅನಾಗತ- ತಿಳಿಯದ, ಬಾರದ 
ಅಗ್ನಿಸ್ತಂಭನ- ಬೆಂಕಿ ಸುಡದಂತೆ ಮಾಡುವ ಅನಿರ್ವಾಚ್ಯ - ಮಾತಿಗೆ ಮೀರಿದ 
ವಿದ್ಯೆ 

ಅನುಶ್ರುತಸಂಪ್ರದಾಯದಿಂದ ಬಂದ 
ಅಗುಸೆ- ಊರ ಹೆಬ್ಬಾಗಿಲು 

ಆಚರಣೆ 
ಅಘ - ಪಾಪ 

ಅನೃತ- ಹುಸಿ, ಸುಳ್ಳು 
ಅಚ್ಚುಗ-ಸ್ನೇಹ, ಆಶ್ಚರ್ಯ, ಕಳವಳ ಅಪರ- ಅನಂತರ ಹುಟ್ಟಿದ ಸೃಷ್ಟಿ , ಪಶ್ಚಿಮ 
ಅಚ್ಚ -ಕಣ್ಣು 

ದಿಕ್ಕು , ಅತ್ಯುತ್ತಮ 
ಅಚ್ಚಿಗ- ದುಃಖ , ಸಂಕಟ 

ಅಪ್ಪು -ನೀರು 
ಅಜ-ಹೋತು, ಆಡು 

ಅಪೇಯ - ಅಹಿತಕರ, ಕುಡಿಯಲಾರದ 
ಅಟಮಟ-ಮೋಸ, ಕಪಟ 

ಅಭಂಗ -ಸೋಲಿಲ್ಲದ, ಮುರಿಯದ 


೭೨೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಅಭಿಸಂಧಿ-ಸೇರಿಕೆ, ಮೇಳ 

ಅಶನ- ಆಹಾರ, ಅನ್ನ 
ಅಮಳಕ- ನೆಲ್ಲಿಕಾಯಿ 

ಅಶ್ವ -ಕುದುರೆ 
ಅಮಳೋಕ್ಯ- ಬಾಯಿ , ಕೊರಳು, ಗಂಟಲು ಅಶ್ರು -ಕಣ್ಣೀರು 
ಅಮ್ಮಿಕಲ್ಲು - ಆಣಿಕಲ್ಲು 

ಅಷ್ಟಾಶೀತಿ- ಎಂಬತ್ತೆಂಟು 
ಅಮ್ಮು -ಸಮರ್ಥವಾಗು 

ಅಷ್ಟಾಷಷ್ಠಿ - ಅರುವತ್ತೆಂಟು 
ಅಮೇಧ್ಯ- ಹೊಲಸು, ಮಲ 

ಅಸಮಾಕ್ಷ - ಶಿವ 
ಅರ್ಯಕಾಂತ-ಸೂಜಿಗಲ್ಲು 

ಅಸಿ- ಖಡ್ಡ 
ಅರ್ಕ -ಸೂರ್ಯ, ಎಕ್ಕೆಯಗಿಡ ಅಸಿಘಾತಕ-ದ್ರೋಹಿ, ವಂಚಕ 
ಅರ್ಥ್ಯಪಾದ್ಯ - ಅತಿಥಿಗಳ ಪಾದ ತೊಳೆದು ಅಸ್ಥಿ - ಎಲುಬು 
ಸತ್ಕರಿಸುವುದು 

ಅಹಿ- ಹಾವು 
ಅರ್ಣವ- ಸಮುದ್ರ 

ಅಹನ್ - ಇದ್ದೇನೆ 
ಅರತ- ಇಲ್ಲದಾದ, ಒಣಗಿದ 

ಅಳಕ- ಮುಂಗುರುಳು 
ಅರ್ತಿ - ಪ್ರೀತಿ 

ಅಳರು-ಭಯ , ಸಂಕಟ, ಚದುರು 
ಅರ್ತಿಕಾರ-ಬೇಡುವವ 

ಅಳಲು - ದುಃಖ 
ಅರಳಲೆ- ಅರಳೆಲೆ ಆಕಾರದ ( ಚಿಕ್ಕಮಕ್ಕಳ) ಅಳುವು- ಸಾಮರ್ಥ್ಯ 
ಒಡವೆ 

ಅಳಿ-ಭ್ರಮರ 

, 
ಅರಿ-ಕತ್ತರಿಸು 

ಅಳುಪು- ಆಸೆಪಡು 
ಅರಿಗುರಿ - ಅಜ್ಞಾನಿ 
ಅರಿಬಿರುದು- ದೊಡ್ಡಬಿರುದು 

ಆಗುಚೇಗೆ- ಲಾಭ ನಷ್ಟ , ಸುಖ ದುಃಖ 
ಅರು- ಹಿಂಗು, ಅಡಗು 

ಆಚಮನ- ಅಂಗೈಯಲ್ಲಿ ನೀರನ್ನು 
ಅರುಣ -ಸೂರ್ಯ 

ಹಾಕಿಕೊಂಡು ಮಂತ್ರಪೂರ್ವಕ 
ಅರೆಯ ಆಲಯ -ಕಲ್ಲು ಗುಡಿ 

ಕುಡಿಯುವುದು 
ಅರೋಚಕ - ಓಕರಿಕೆ, ರುಚಿಯಿಲ್ಲದಿರುವಿಕೆ 

ಆಜ್ಯ - ತುಪ್ಪ 
ಅಲಗು- ಖಡ್ಗ, ಕತ್ತಿ 

ಆಪಾದ ಮಸ್ತಕ-ಕಾಲಿನಿಂದ ತಲೆಯ ವರೆಗೆ 
ಅಲಸಿಕೆ - ದಣಿವು, ಆಲಸ್ಯ 

ಆಪ್ಯಾಯನ- ತೃಪ್ತಿ , ಆನಂದ 
ಅಲೀಯ- ಲೀನವಾಗದ 

ಆಪೋಶನ-ಕೈಯಿಂದ ನೀರನ್ನು ಮುಕ್ಕಳಿ 
ಅಲೇಖ- ಬರೆಯದ ಓಲೆಯಗರಿ 

* ಸುವುದು 
ಅವಗವಿಸು - ಹೊಂದು, ತಿಳಿ, ಉಂಟಾಗು 

ಆಯತ-ಉಳ್ಳ 
ಅವಗ್ರಹಿಸು-ಹಿಡಿದುಕೊಳ್ಳು, ಮುತ್ತು 

ಆರಜ- ಸಂಕೋಚ 
ಅವಧರಿಸು - ಮನಸ್ಸಿಟ್ಟು ಕೇಳು 

ಆರಡಿ-ಭ್ರಮರ 
ಅವಧಾನ- ಎಚ್ಚರ 

ಆರಡಿಗೊಳ್ಳು- ತೊಂದರೆಪಡು 


ಕಠಿಣಪದಕೋಶ 


೬ ೨೩ 


ಆರಂಬ- ಒಕ್ಕಲುತನ, ವ್ಯವಸಾಯ 
ಆರವೆ-ತೋಟ, ಉದ್ಯಾನ 
ಆರೂಢ- ಸಿದ್ಧಿ ಹೊಂದಿದವ, ಜ್ಞಾನಿ 
ಆರೋಗಿಸು -ಊಟಮಾಡು 
ಆಲಿಕಲ್ಲು - ಆಣಿಕಲ್ಲು 
ಆಲಿ-ಕಣ್ಣಿನ ಗುಡ್ಡೆ 
ಆಲೆಯ ಮನೆ-ಕಬ್ಬಿನ ಗಾಣದ ಮನೆ 
ಆವರ್ಚಿಸು- ಪಡೆ, ಗಳಿಸು 
ಆವು- ಆಕಳು 
ಆಶಕ- ಆಸೆಬುರುಕ | 
ಆಳ್ವರಿ-ಕೋಟೆಯ ಗೋಡೆ 
ಆಳಾಪ- ಮಾತು 
ಆಳಿಗೊಳ್ಳು- ಹಿಂಸೆಗೆ ಗುರಿಯಾಗು 


ಉತ್ತಮಾಂಗ- ತಲೆ 
ಉದಕ-ನೀರು 
| ಉದ್ಯಾಪನ-ವ್ರತ ಸಮಾಪ್ತಿ , ಧಾತ್ಮಿಕ 

ಸಮಾರಂಭದ ಕೊನೆ 
ಉಪಚರಿಯ - ಉಪಚಾರ 
ಉಪಮಿಸು-ಹೋಲಿಸು 
ಉಪಾಧಿಕ-ಮೋಸಗಾರ 
ಉಮ್ಮಳ-ಕಳವಳ 
ಉಮ್ಮಳ ದುಮ್ಮಳ-ವ್ಯಥೆ, ಚಿಂತೆ 
ಉರಗ- ಹಾವು 
ಉರವಣೆ- ಆರ್ಭಟ, ಆತುರ 
ಉರ್ವಿ-ಭೂಮಿ 
| ಉರಸ್ಸಲ- ಎದೆಯಸ್ಥಾನ 


ಇಂಬು- ಸ್ಥಳ 
ಇಕ್ಷುದಂಡ-ಕಬ್ಬು 
ಇಕ್ಕೆ - ವಾಸಸ್ಥಳ 
ಇಕ್ಕೆಲ- ಎರಡೂ ಬದಿ 
ಇಟ್ಟಿ -ಈಟಿ 
ಇಹ- ಇರುವ 


ಊಡು-ಉಣಿಸು, ತಿನಿಸು 
ಊಣೆಯ -ಕುಂದು , ದೋಷ 
ಊರ್ಧ್ವಮುಖ-ಮೇಲ್ಮುಖ 
|ಊಳಿಗ -ಸೇವೆ, ಕೆಲಸ 


ಈ 
ಈರಿಲು-ಕೂಸಿಗೆ ತಗುಲುವ ರೋಗ 
ಈಿದು- ಹತ್ತು 
ಈರೇಳು- ಹದಿನಾಲ್ಕು 
ಈಷಣ - ಆಸೆ, ಮೋಹ, ಬಯಕೆ 


ಎಕ್ಕ - ಒಂಟಿ, ಒಂದು 
ಎಕ್ಕಟಿಗ- ರಾಜನ ಗುಪ್ತದಳದವ 
ಎಕ್ಕಸಕ್ಕ - ಅಸಂಬದ್ಧವಾದ ಮಾತು, ಅವ್ಯವಸ್ಥೆ 
ಎಗ್ಗ - ದಡ್ಡ , ಒರಟ 
ಎಚ್ಚು - ಬಾಣ ಪ್ರಯೋಗ ಮಾಡು 
ಎಡೆದರಪು- ತೆರಪು, ಅವಕಾಶ 
ಎಡೆಯಾಟ - ತಿರುಗಾಟ 
ಎರಳೆ- ಜಿಂಕೆ 
ಎಲವ-ಬೂರಲಗಿಡ 
ಎಸಕ - ರೀತಿ 
ಎಳತಟೆ- ಬಲತ್ಕಾರದಿಂದ ಸೆಳೆ 
' ಎಳಸು-ಬಯಸು, ಅಸೆಪಡು 


ಉಂಗುಷ್ಠ - ಉಂಗುಟ 
ಉಂಡಿಗೆ-ಊಟ 
ಉಚ್ಚಿಷ್ಟ - ಎಂಜಲು 
ಉಡುಪ- ಚಂದ್ರ 


೭೨೪ 


ಸಂಕೀರ್ಣ ವಚನ ಸಂಪುಟ : ಮೂರು 


ಏಗೆಯ್- ಸಾಧ್ಯವಾಗಿಸಿಕೊಳ್ಳು 


ಒಕ್ಕುಡಿತೆ- ಒಂದು ಬೊಗಸೆ 
ಒಗು- ಸುರಿ, ಚೆಲ್ಲು 
ಒಚ್ಚತ-ಸಮರಸ 
ಒಚ್ಚತ್ತ- ಒಂದುಸಲ 
ಒಚ್ಚಿ -ಸ್ವಲ್ಪ , ತುಸು 
ಒಣಗಿಲ- ಒಣಗಿದ ಆಹಾರ 
ಒದವು-ಒದಗು, ಪ್ರಾಪ್ತವಾಗು 
ಒಬ್ಬಳಿ- ಸಮೂಹ 
ಒಬ್ಬುಳಿತೆ- ಗುಂಪುಗೂಡು 
ಒರಗು- ಮಲಗು 
ಒರಲು- ಹಲಬು 
ಒರೆ- ಖಡ್ಗದ ಹೊದಿಕೆ 
ಒಲವರ- ಸಂತೋಷ, ಪ್ರೀತಿ 
ಒಸರು - ಸುರಿ, ಜಿನುಗು 
ಒಳಲೆ- ಮಕ್ಕಳಿಗೆ ಹಾಲು ಹಾಕುವ ಶಂಖ 


ಕಂದುವೆಳ್ಳ -ಕಳ್ಳನಾಣ್ಯ 
ಕಕ್ಷೆ - ಬಗಲು 
ಕಟಕ -ಕಡಗ, ಕೋಟೆ 
ಕಟ್ಟಣ-ನಿಯಮ , ಆಜ್ಞೆ 
ಕಟ್ಟರಸು- ಚಕ್ರಾಧಿಪತಿ 
ಕಟಿ- ಸೊಂಟ 
ಕಟ್ಟುಗುತ್ತಗೆ-ಒಟ್ಟಾಗಿ ತೆಗೆದುಕೊಳ್ಳುವುದು 
ಕಡ- ತಿರುಗಿಕೊಡುವುದಾಗಿ ಪಡೆದ ವಸ್ತು 
ಕಡಲು-ಸಮುದ್ರ 
ಕಡವರ - ಬಂಗಾರ, ಸಂಪತ್ತು 
ಕಡಹು- ಹೊಳೆದಾಟುವ ಸ್ಥಳ 
ಕಣಿತಿ-ಕಣಿ( ಭವಿಷ್ಯ ಹೇಳುವವಳು 
ಕಣೆ- ಬಾಣ , 
ಕತ್ತು -ಉರಿಹತ್ತು , ಸುಡು 
ಕದಡು-ಕಲಕು, ಕಳವಳ 
ಕದಪು- ಗಲ್ಲ , ಕೆನ್ನೆ 
ಕದಂಬ -ಸಮೂಹ 
ಕನ್ನ - ಕಳ್ಳರುಗೋಡೆಯಲ್ಲಿ ಕೊರೆಯುವ ಕಿಂಡಿ 
ಕನ್ನಗ -ಗೋಡೆಯಲ್ಲಿ ಕಿಂಡಿ ಕೊರೆಯುವ 

ಆಯುಧ 
ಕಪ್ಪಡ- ಅರಿವೆ 
ಕಪಾಲ - ಶಿವನ ಭಿಕ್ಷಾಪಾತ್ರೆ (ತಲೆ ಬುರುಡೆ) 
ಕಪಿಲೆ- ಆಕಳು 
ಕಪೋತ-ಕಂದುಬಣ್ಣ 
ಕಮಠ-ಆಮೆ 
ಕರ- ಹೆಚ್ಚಾಗಿ, ಶ್ರೇಷ್ಠ 
ಕರಂಡ- ಸಣ್ಣಪೆಟ್ಟಿಗೆ 
ಕರಟ-ಕಾಗೆ 
ಕರ್ಣ - ಕಿವಿ 
ಕರತಳ- ಅಂಗೈ 
ಕರ್ದಮ - ಕೆಸರು 


ಓಗರ- ಅನ್ನ , ಆಹಾರ 
ಓಡು - ಹುರಿಯುವ ಹಂಚು 
ಓವರಿ- ಮನೆಯ ಒಳಭಾಗ 
ಓವು-ಉಪಚರಿಸು, ಪ್ರೀತಿಸು 
ಓಸರಿಸು- ದೂರಸರಿ 
ಓಹರಿ - ಮನೆಯ ಒಳಭಾಗ 


ಔದುಂಬರ- ಅತ್ತಿಯ ಮರ 


ಕಂಜನಾಭ -ವಿಷ್ಣು 
ಕಂಥೆ-ಜೋಳಿಗೆ, ಕಪನಿ 


ಕಠಿಣಪದಕೋಶ 


೭೨೫ 


ಕರಿ- ಆನೆ 
ಕರಿಗೊಳ್ಳು- ಸಮರಸವಾಗು, ಗಟ್ಟಿಗೊಳ್ಳು 
ಕರೆ - ಹಿಂಡು 
ಕರೋಟಿ-ತಲೆಬುರುಡೆ, ಪಾತ್ರೆ 
ಕಲ್ಲಿ - ಹಗ್ಗದಿಂದ ಮಾಡಿದ ಚೀಲ 
ಕವಳೀಕರಿಸು-ಕಬಳಿಸು 
ಕವೆ -ಕವಲು 
ಕಳ- ರಣರಂಗ 
ಕಳ್ಳವಣ -ಕಳ್ಳನಾಣ್ಯ 
ಕಳಾಸ - ಬೆಸುಗೆ, ಕೀಲ 
ಕಾಂಸ್ಯ -ಕಂಚು 
ಕಾಕು - ಕೆಟ್ಟ , ಹೀನ 
ಕಾಕ್ರಳು-ಕೆಟ್ಟ ಅನ್ನ 
ಕಾಣಿ- ನಾಣ್ಯವಿಶೇಷ 
ಕಾಬು-ಕಾಣು 
ಕಾಯ - ದೇಹ 
ಕಾರಣಿಕ- ಮಹಾಪುರುಷ 
ಕಾರ್ಪಾಸ- ಹತ್ತಿ 
ಕಾರಮೇಘ-ಕಪ್ಪು ಮೋಡ 
ಕಾರುಕ-ಶಿಲ್ಪಿ 
ಕಾಷ್ಠ -ಕಟ್ಟಿಗೆ 
ಕಾಷಾಂಬರ-ಕಾವಿಬಟ್ಟೆ, 
ಕಾಸು - ದುಡ್ಡು , ಹಣ 
ಕಾಳಕೂಟ- ವಿಷ 
ಕಾಳರಾತ್ರಿ -ಕಗ್ಗತ್ತಲೆ, ಮಧ್ಯರಾತ್ರಿ 
ಕಾಳಾಡು- ಕುರಿ , ಆಡು 
ಕಾಳಿಕೆ-ಕತ್ತಲೆ, ದೋಷ 
ಕಾಳುಗುಡಿಹಿ- ದುರಾಚಾರಿ, ದುಷ್ಟ 
ಕಾಳುದೈವ-ಕೀಳುದೇವರು 
ಕಾಳುಬಂಟ- 

ಸೋತುಹೋದವ 
ಕಾಳು ಮೂಳ- ದುಷ್ಯ , ನೀಚ 
ಕಿಂಕಿಲ- ದಾಸ, ಸೇವಕ 


ಕಿತ್ತೊಂಬು-ಸಣ್ಣ ಟೊಂಗೆ 
ಕಿಸಲಯ - ಚಿಗುರು, ಕುಡಿ 
ಕಿಸುಕುಳರು -ಕ್ಷುಲ್ಲಕರು 
ಕೀರ- ಗಿಳಿ 
ಕ್ಷೀರ- ಹಾಲು 
ಕುಂಜರ - ಆನೆ 
ಕುಂದಣ- ರತ್ನವನ್ನು ಚಿನ್ನದಲ್ಲಿ ಕೂಡಿಸುವಿಕೆ 
ಕುಂಭ -ಕೊಡ 
ಕುಂಭಿನಿ-ಭೂಮಿ 
ಕುಕ್ಕುಟ-ಕೋಳಿ 
ಕುಕ್ಕುರ- ನಾಯಿ 
ಕುಕ್ಕುಳಗುರಿ - ಸಂಕಟಪಡು, ತಳಮಳಿಸು 
ಕುಕ್ಕೆ - ಬುಟ್ಟಿ 
ಕುಟಿಲ - ವಂಚನೆ, ಮೋಸ 
ಕುಠಾರ-ಕೊಡಲಿ 
ಕು - ಬೇನೆ, ರೋಗ| 
ಕುತ್ತು ತಿವಿ, ಗುದ್ದು 
ಕುಪ್ಪಟ್ಟಿಗೆ- ಅಗ್ಗಿಷ್ಟಿಕೆ 
ಕುಪ್ಪಿಗೆ-ಕುಡಿಕೆ, ಬಟ್ಟಲು 
ಕುಲಿಶ- ಸಿಡಿಲು 
ಕುರುಳು -ಕೂದಲು 
ಕುಹರ- ಗವಿ, ತೂತು 
ಕ್ಷುತ್ತು - ಹಸಿವೆ 
ಕೂನಿ- ಮಣ್ಣಿನ ಪಾತ್ರೆ 
ಕೂಜನ- ಪಕ್ಷಿಗಳ ಕೂಗು 
ಕೂಪ-ಪ್ರೀತಿಯವ 
ಕೂರ್ತು-ಪ್ರೀತಿಯಿಂದ 
ಕೂರ್ಮ- ಆಮೆ 
ಕೂರ್ಮೆ-ಪ್ರೇಮ, ವಾತ್ಸಲ್ಯ 
ಕೂಷ್ಮಾಂಡ-ಕುಂಬಳಕಾಯಿ 
ಕೆಡೆನುಡಿ- ಕೆಟ್ಟಮಾತನಾಡು, ನಿಂದಿಸು 
ಕೆಯ್- ಹೋಲ 


೭೨೬ 


ಸಂಕೀರ್ಣ ವಚನಸಂಪುಟ : ಮೂರು 


ಕೇಣಸರ - ಮಾತ್ಸರ , ಹೊಟ್ಟೆಕಿಚ್ಚು ಗಣ್ಣ - ಕಬ್ಬಿನ ಗಣಿಕೆಯ ಮೇಲಿರುವ ಗಂಟು 
ಕೈಗುಡಿತೆ- ಬೊಗಸೆ 

ಗಣೆ- ಗಳ , ಕೋಲು 
ಕೈದು- ಖಡ್ಡ 

ಗನ್ನ -ಮೋಸ 
ಕೈಯಾನು-ಕೈಯೊಡ್ಡು 

| ಗನ್ನಘಾತಕ-ಮೋಸಗಾರ 
ಕೈವಾರಿಸು-ಹೊಗಳು, ಸ್ತುತಿಸು . ಗಸಣೆ- ತೊಂದರೆ, ಚಿಂತೆ . 
ಕೊಂಗ- ತುಳಿಸಿದ ಕಾಳು 

ಗಹ್ವರ- ಗವಿ 
ಕೊಠಾರ-ಉಗ್ರಾಣ, ಕಣಜ 

ಗಾರಾಗು - ಗಾಬರಿಯಾಗು, ನಷ್ಟವಾಗು 
ಕೊಡಗೂಸು-ಕನ್ಯ 

ಗಾರುಪಟ್ಟಿ -ತೊಂದರೆ , ಕಾಟ 
ಕೊನರು - ಚಿಗಿ 

ಗಾವಿಲ -ಮೂಢ, ಗ್ರಾಮೀಣ 
ಕೊಲ್ಲಟಿಗ- ಡೊಂಬ 

ಗಾವುದ-ದೂರವನ್ನು ಅಳೆಯುವ ಅಳತೆ 
ಕೊಳಗ - ಧಾನ್ಯ ಅಳೆಯುವ ಸಾಧನ 

- ಪ್ರಮಾಣ 
ಕೋಟಲೆ- ತೊಂದರೆ, ದುಃಖ , ಗುಂಗುರ-ನೊರಜು 
ಕೋಚಿಯಾಗು- ಅಪಹಾಸ್ಯಕ್ಕೆ ಗುರಿಯಾಗು ಗುಂಭ- ಗರ್ಭ 
ಕೋರೂಟ- ಹಂಚಿಕೊಂಡು ಉಣ್ಣುವ ಊಟ ಗುಟಿಕೆ - ಗುಳಿಗೆ 
ಕೋವೆ-ಲೋಹಗಳನ್ನು ಕರಗಿಸುವ ಪಾತ್ರೆ | ಗುಪ್ಪೆ - ಗುಂಪು, ರಾಶಿ 
ಕೋಳ- ಬಂಧನ, ಕೈಸೆರೆ 

ಗುಮ್ಮ - ದೆವ್ವ 
ಕೌಪು-ಕೌಪೀನ, ಲಂಗೋಟಿ 

ಗುಳಿ- ತಗ್ಗು 
ಕುತ್ತು - ಹಸಿವು 

ಗೃಹಗಾಹಿ -ನಾಯಿ | 
ಗೆಲ್ಲ ಗೂಳಿ-ವಿಜಯಿ , ಗೆದ್ದವ 

ಗೊಂದಳ - ಗುಂಪು, ಹಿಂಡುತಿದೆ 
ಖಂಡ- ಭಿನ್ನ , ಅಪೂರ್ಣ 

ಗೊಟ್ಟಿ-ಗೋಷ್ಠಿ, ಸಭೆ 
ಖದ್ಯೋತ- ಮಿಂಚುಹುಳು 

ಗೊತ್ತು-ಗಮ್ಯಸ್ಥಾನ, ಮೂಲ, ನೆಲೆ 
ಖರ್ಪರ- ಭಿಕ್ಷಾಪಾತ್ರೆ 

ಗೋಳಕ- ದುಂಡಗಾದ 
ಖಲ- ಕಣ 

ಗ್ರಾಸ- ಆಹಾರ , ತುತ್ತು 
ಖುಲ್ಲ -ನೀಚ, ದುಷ್ಟ, 
ಖೇಚರ- ದೇವತೆ 

ಘಟ- ದೇಹ 

ಘಟ್ಟುವ- ಘಟ್ಟಿಸುವ ? 
ಗಂಟಿಕೆ- ಗುಂಪು 

ಘುಟಿಕೆ- ಗುಳಿಗೆ 
ಗಂಪಧಾರಿ-ಕೂಲಿಕಾರ 

ಮೃತ- ತುಪ್ಪ 
ಗಜಬಜೆ- ಗದ್ದಲ, ಗಲಿಬಲಿ | 

ಫ್ಯಾಣ-ಮೂಗು, ಮೂಸುವಿಕೆ 
ಗಡಣ- ಸಮೂಹ 


ಕಠಿಣಪದಕೋಶ 


خدع 


ಜಾನು- ಕಾಲಮಂಡೆ 
ಜಾರ- ವ್ಯಭಿಚಾರಿ 
ಜಾಹ- ನಿದ್ರೆ 
ಜಾಳಿಸು -ಕೊಡಹು, ಬಿಡಿಸು 
ಜಿಹ್ನೆ - ನಾಲಗೆ 
ಜೋಳವಾಳಿ-ಒಡೆಯನ ಋಣವನ್ನು 

ತೀರಿಸುವವ, ವೀರಯೋಧ 


ಝಂಕಿಸು- ಗದರಿಸು, ಬೆದರಿಸು 


ಚಂಡಕರ -ಸೂರ್ಯ 
ಚಂದನ -ಶ್ರೀಗಂಧ 
ಚಕ್ಷು -ಕಣ್ಣು 
ಚತುಃಪಾದಿ- ಪ್ರಾಣಿ 
ಚಪ್ಪಿರಿ-( ಬಾಯಿ ಚಪ್ಪರಿಸು 
ಚಿಕ್ಕರ-ಕೇರೆಯ ಹಾವು 
ಚಿತ್ತಜ-ಕಾಮ 
ಚಿಮುರಿ-ತಲೆಯ ಉಡಿಗೆ ? 
ಚೀರ- ಬಟ್ಟೆ, 
ಚೂರ್ಣ- ಪುಡಿ , ಸುಣ್ಣ 
ಚೇಣ-ಉಳಿ, ಚಾಣ 
ಚೊಕ್ಕೆಹ- ಚಾತುರ್ಯ, ಯುಕ್ತಿ 
ಚೋಲೆಹ- ತುರುಬು 
ಚೋದ್ಯ- ಆಶ್ಚರ್ಯ 
ಚೋಹ-ವೇಷ 
ಚೌಭಟ - ಚತುರಂಗ ಸೇನೆಯ ಭಟ 
ಚೌರಾಸಿ- ಎಂಬತ್ತುನಾಲ್ಕು 
ಚವಟ- ಚಕ 


ಟೆಂಟಣಿಸು- ಸಿಟ್ಟಿಗೇಳು, ಎದ್ದು ನಿಲ್ಲು 
ಟೊಪ್ಪರ-ಟೊಪ್ಪಿಗೆ 


ಠಕ್ಕುಠವಾಳ-ಮೋಸ 
ಠಕ್ಕುರ-ಮೋಸಗಾರ 
ಠಾವು-ಸ್ಥಳ 


ಡ 


ಛತ್ತೀಸ-ಮೂವತ್ತಾರು 


ಡಂಭಕ-ಮೋಸಗಾರ 
ಡಾಗಿನ-ಕೀಳು ? 
ಡಿಂಗರಿಗ- ಭಕ್ತ , ಸೇವಕ 
ಡುಂಡುಕ- ತುಂಡುಭಿ? ನೀರಹಾವು 


ಢಾಳಕ -ಧೂರ್ತ, ಢಾಂಬಿಕ 


ಜಂಘ -ಮೊಳಕಾಲು 
ಜಂಝಾಮಾರುತ- ಬಿರುಗಾಳಿ 
ಜಂಬುಕ- ನರಿ 
ಜಜ್ಜರಿ-ಸಡಿಲವಾಗು, ಬಿರುಕು 
ಜತನ -ಜೋಪಾನ 
ಜರೆ- ಮುಪ್ಪು.. 
ಜವ- ಯಮ 
ಜವನಿಕೆ- ಪರದೆ, ತೆರೆ 
ಜಾಗ್ರ - ಎಚ್ಚರ 


ತಂಡುಲ- ಅಕ್ಕಿ 
ತಗಹು- ತೊಂದರೆ 
ತಟಾಕ-ಕೆರೆ 
ತಟ್ಟುಮುಟ್ಟು - ಸುಖದುಃಖಾನುಭವ 
ತಡಿ - ದಂಡೆ, ತೀರ 


೭೨೮ 


ಸಂಕೀರ್ಣ ವಚನ ಸಂಪುಟ : ಮೂರು 


ತತ್ತುಗೊತ್ತು - ನಿಜದ ತಿಳುವಳಿಕೆ 
ತಪ್ಪಡಿ- ತಪ್ಪು ಹೆಜ್ಜೆ 
ತಪ್ಪಲು- ಬಯಲು 
ತಮ -ಕತ್ತಲೆ 
ತಮ್ಮಡಿ- ಯತಿ 
ತರಗು- ಒಣಎಲೆ 
ತರಣಿ-ಸೂರ್ಯ 
ತರಹರಿಸು-ಸಹಿಸು, ಗೆಲ್ಲು 
ತರಿ-ಕಡಿ, ಕತ್ತರಿಸು, ಸವರು 
ತರು - ಗಿಡ 
ತಲ್ಲಣ- ಕಳವಳ 
ತಲಹು-ತಲುಪು, ಸೇರು 
ತಲ್ಲೀಯವಾಗು- ಅಲ್ಲಿಯೇ ಅಡಗು 
ತವರಾಜ-ಒಂದು ಬಗೆಯ ಸಕ್ಕರೆ 
ತಳಿಗೆ- ಪಾತ್ರೆ 
ತಳಿತ- ಚಿಗುರಿದ 
ತಳ್ಳಿ -ಸ್ನೇಹ, ತಳಕು 
ತಳುವು-ತಡಮಾಡು 
ತಾಗು ನಿರೋಧ- ಅಡ್ಡಿ 
ತಾರ- ನಾಣ್ಯವಿಶೇಷ 
ತಾರಕ- ತೆಪ್ಪ 
ತಾರಣ-ದೋಣಿ, ದಾಟಿಸುವಿಕೆ 
ತಾರುಗದ- ಇಬ್ಬಾಗಿಲು 
ತಿಂಥಿಣಿ-ಸಮೂಹ 
ತಿಗುಡ- ಸಿಪ್ಪೆ , ತೊಗಟೆ 
ತಿಟ್ಟ - ಜಗುಲಿ 
ತಿ -ತೊಗಲಿನ ಚೀಲ 
ತಿಲ- ಎಳ್ಳು 
ತುಡುಕು- ದುಡುಕು, ಮೈಮೇಲೆ ಬೀಳು 
ತುಡುಗುಣಿ-ಮೋಸಗಾರ, ಕಳ್ಳತನದಿಂದ 

ತಿನ್ನುವವ 


ತುರೀಯ - ತೂರ , ಐಕ್ಯಸ್ಥಿತಿ 
ತುಷ-ಹೊಟ್ಟು, ತೌಡು 
ತುಷಾರ- ತುಂತುರ ಹನಿ 
ತೂತಜ್ಞಾನಿ - ಅಲ್ಪಜ್ಞಾನಿ 
ತೂರ್ಯ- ಪರಮಾನಂದ 
ತೂಳದಬೀರ- ಯುದ್ಧವೀರ 
ತೃಣ- ಹುಲ್ಲು 
ತೃಷ-ನೀರಡಿಕೆ 
ತೃಷ್ಣ- ಇಚ್ಛೆ , ಬಯಕೆ 
ತೆಗ- ಒಡೆಯ 

ತ್ರಿಂಶತಿ -ಮೂವತ್ತುಮೂರು 
ತೊಂಡಿಲ- ದಂಡೆ, ಹೂಗೊಂಚಲು 
ತೊಂಡು- ತುಡುಗ, ಕಳ್ಳ 
ತೊಡಪು- ಲೇಪನ 
ತೊಡರು -ಸೇರು, ಕೂಡು 
ತೊಡಿಗೆ-ಆಭರಣ 
ತೊತ್ತು- ದಾಸಿ, ಸೇವಕ 
ತೊಪ್ಪ- ಸಗಣಿಯ ಮುದ್ದೆ 
ತೊರೆ- ನದಿ, ಹೊಳೆ 
ತೋಟಿ- ಕಾಳಗ 
ತೋಯ- ನೀರು 
ತೋರ- ದಪ್ಪ 
ತೋಹಿನ-ಮೋಸದ, ವಂಚನೆಯ 
ತ್ವಕ್ - ಚರ್ಮ, ತೊಗಲು 
ತ್ರಿಪುಂಡ - ಹಣೆಯ ಮೇಲಿನ ವಿಭೂತಿಯ 

ಮೂರು ಗೆರೆಗಳು 


ದಂದುಗ- ತೊಂದರೆ, ಕಷ್ಟ 
ದಗ್ಗ - ಸುಟ್ಟ 
ದಗ್ನಪಟ - ಸುಟ್ಟ ಅರಿವೆ 
ದಡಿ-ಕೋಲು, ಬಡಿಗೆ 


ಕಠಿಣಪದಕೋಶ 


೬ರ್೨ 


ದಧಿ-ಮೊಸರು 

ಧೂಮ - ಹೊಗೆ 
ದಮೆ -ಸಂಯಮ 
ದಷ್ಟ - ಕಚ್ಚಲ್ಪಟ್ಟ , ಕಡಿದ 
ದಸಿ- ಬೆಣೆ, ಗೂಟ 

ನಭ - ಆಕಾಶ 
ದಾತ - ದಾನಿ 

ನಯನ - ಕಣ್ಣು 
ದಾಯಗಾರಿಕೆ- ಪಾಲುಗಾರಿಕೆ 

ನರಗುರಿ - ದಡ್ಡ , ಮೂರ್ಖ 
ದಾಯಾದಿ- ರಕ್ತಸಂಬಂಧಿ 

ನವನೀತ - ಬೆಣ್ಣೆ 
ದಾರವಟ್ಟ - ಬಾಗಿಲು 

ನಳಿನ - ಕಮಲ 
ದಾವಾನಲ - ಅಡವಿಯಲ್ಲಿ ಹುಟ್ಟಿದ ಬೆಂಕಿ 

ನಾಟರು - ನಟರು 
ದಿಂಡೆ- ಅಜ್ಞಾನಿ, ಮೂಢ 

ನಾಣುಗೆಡು - ನಾಚಿಕೆಗೇಡು 
ದಿಟ- ಸತ್ಯ , ನಿಜ 

ನಾಭಿ - ಹೊಕ್ಕಳು 
ದಿಟಕರಿಸು - ನಿಜವಾಗಿಸು 

ನಾರಿವಾಳ - ತೆಂಗಿನಕಾಯಿ 
ದಿನನಾಯಕ-ಸೂರ್ಯ 

ನಾಸ್ತಿ - ಅಳಿ, ಇಲ್ಲವಾಗು 
ದಿವ- ಹಗಲು 

ನಿಕ್ಷೇಪ - ಇಟ್ಟ 
ದೀಪಿ - ಬೆಳಕು , ಪ್ರಕಾಶ 

ನಿಟಿಲಲೋಚನ -( ಹಣೆಗಣ್ಣು ಉಳ್ಳವಶಿವ 
ದೀಹ-ಬೇಟೆಯ ಆಮಿಷಕ್ಕಾಗಿ ಬಳಸುವ 

ನಿಧಾನ - ಹೂಳಿಟ್ಟ ಸಂಪತ್ತು 
ಪ್ರಾಣಿ 

ನಿರವಯ - ಬಯಲು 
ದುಗ - ಹಾಲು 

ನಿರ್ವಾಣ - ಮೋಕ್ಷ, ಶೂನ್ಯ 
ದುತ್ತೂರ - ಮದ್ದುಗುಣಿಕೆ 

ನಿರ್ವಾಹ - ಐಕ್ಯ , ಇಲ್ಲದಾಗು 
ದುಮ್ಮಳ- ದುಃಖ 

ನಿರಾಭಾರಿ - ಸಹಜ 
ದುರಿತ- ಪಾಪ 

ನಿರಾಲಂಬ - ಇನ್ನೊಬ್ಬರನ್ನು ಅವಲಂಬಿಸದ 
ದೂಷಣೆ -ನಿಂದನೆ , ಬೆಗಳು 

ನಿರಾಳ - ಅವ್ಯಕ್ತ , ನಿರಾಕಾರ 
ದೃಷ್ಟ - ಪ್ರತ್ಯಕ್ಷ 

ನಿರಿಗುರುಳು - ಉದ್ದವಾದ ಕೂದಲು 
ದೇವಾಂಗ-ರೇಷ್ಮೆ ಬಟ್ಟೆ , ಮಡಿ 

ನಿರಿಗೆ - ತೋರಿಕೆ 
ದೇಹಾರ -ಸ್ತೋತ್ರ, ಪೂಜೆ 

ನಿರಿಯಾಣ - ನಿರ್ವಾಣ, ಮೋಕ್ಷ 
ದೈತೆ- ರಾಕ್ಷಸಿ 

ನಿರುತ - ನಿಜ 
ದೈನ್ಯ- ನವ್ರಭಾವ 

ನಿಶ್ಚಚ - ಕಪಟವಿಲ್ಲದ, ನಿಜದ 

ನಿಶಿತ - ಹರಿತವಾದ 
ಧವಳ- ಬಿಳಿದಾದ, ಶುಭ್ರವಾದ ನಿಹಿತ - ಉಚಿತವಾದ, ಯೋಗ್ಯವಾದ 
ಧವಳಾರ - ಬಿಳಿಯ ಬಣ್ಣದ ಮನೆ ವೀಕರಿಸು - ನಿರಾಕರಿಸು , ಧಿಕ್ಕರಿಸು 
ಧಾವತಿ - ತವಕ, ಶ್ರಮ 

| ನುಗ್ಗು - ಕ್ಷುಲ್ಲಕ ಮನುಷ್ಯ 


೭೩೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ನೇಕೆ - ಅರಿವೆಯ ತೊಟ್ಟಿಲು ಪರ್ವ - ಹಬ್ಬ 
ನೆಮ್ಮು - ಆಶ್ರಯಿಸು, ನಂಬು ಪರಸಮಯಿ - ಬೇರೆ ಧರ್ಮದವ 
ನೆಮ್ಮುಗೆ - ನಂಬಿಕೆ, ಆಧಾರ ಪರಾಂಗನೆ - ಮೋಕ್ಷ ಕನ್ಯ , ಪರಸ್ತ್ರೀ 
ನೆರಕೆ - ತಟ್ಟಿ , ಮರೆ 

ಪರಾತ್ಪರ - ಅತ್ಯಂತ ಶ್ರೇಷ್ಠ 
ನೆಲವಟ್ಟ - ನೆಲಗಟ್ಟು 

ಪರಿತೋಷ - ಅತ್ಯಂತ ಆನಂದ 
ನೇಣು - ಹಗ್ಗ 

ಪರಿಭ್ರಮಣೆ - ಭ್ರಮೆ , ಹುಚ್ಚು 
ನೇತ್ರ - ಕಣ್ಣು 

ಪರಿಭವ - ಅವಮಾನ, ತಿರಸ್ಕಾರ 
ನೇತಿಗಳೆ - ಅಲ್ಲಗಳೆ, ತಿರಸ್ಕರಿಸು ಪರಿಯಾಣ - ಅಗಲವಾದ ಮಣ್ಣಿನ ಪಾತ್ರೆ 
ನೇಹ - ಗೆಳೆತನ, ಪ್ರೀತಿ 

ಪರಿಯಾಯ - ಸರದಿ, ಮತ್ತೊಂದು 
ನೋಂಪಿ - ವ್ರತ 

ಪರಿವೇಷ್ಟಿಸು - ಸುತ್ತು 
ಪರುಷರಸ- ಮುಟ್ಟಿದುದನ್ನು ಬಂಗಾರ 

ವನ್ನಾಗಿಸುವ ರಸ 
ಪಂಕ - ಕೆಸರು 

ಪಸರ - ಅಂಗಡಿ 
ಪಂಗುಳ - ಕುಂಟ 

ಪಸಲೆ - ಹಸಿರು ಪಲ್ಯ 
ಪಂಚವಿಂಶತಿ - ಇಪ್ಪತೈದು 

ಪವಣಿಸು - ಪೋಣಿಸು 
ಪುಡಿ - ಅಪಹಾಸ್ಯ 

ಪವನ - ಗಾಳಿ 
ಪಚ್ಚೆ - ಹಸಿರು 

ಪಳುಕ - ಸ್ಪಟಿಕ 
ಪಟ್ಟಾವಳಿ - ರೇಶಿಮೆ 

ಪಾಂಸೆ - ಧೂಳ, ಪಾಪ, ಕಳಂಕ 
ಪಟುತರ - ತೀವ್ರತರ 

| ಪಾಕ - ಅಡಿಗೆ 
ಪಟುಭಟ - ಪರಾಕ್ರಮಿ , ಶೂರ 

ಪಾಕುಳ - ವ್ಯಾಕುಲ ? 
ಪಡಗ - ಉಗುಳುವ ಪಾತ್ರೆ 

ಪಾಣಿವಟ್ಟ - ಲಿಂಗದಪೀಠ 
ಪಡಿ - ಪ್ರತಿ, ಮತ್ತೊಂದು 

ಪಾತೆ - (ತೋಟದ) ಮಡಿ 
ಪಡಿಪುಚ್ಚ - ಪ್ರತಿಪ್ರಶ್ನೆ , ಪ್ರಶ್ನಾರ್ಹ 

ಪಾದರಿ - ಪಾಟಲವೃಕ್ಷ 
ಪತಿಕರಿಸು - ಸಹಾಯಮಾಡು, ದಯೆತೋರು 

ಪಾರದ್ವಾರ - ಹಾದರ , ವ್ಯಭಿಚಾರ 
ಪತಿತ - ದೀನ 

ಪಾವಕ - ಬೆಂಕಿ 
ಪಥ - ದಾರಿ | 

ಪಾಶ - ಹಗ್ಗ . 
ಪನ್ನಗ - ಹಾವು 

ಪಾಷಂಡಿ - ನಾಸ್ತಿಕ, ಶ್ರದ್ದೆಯಿಲ್ಲದವ 
ಪನ್ನಗಧರ - ಶಿವ 

ಪಾಷಾಣ - ಕಲ್ಲು 
ಪಯ - ಹಾಲು 

ಪಾಳಿಸು - ತೋಡು, ಕೆದರು 
ಪರ - ಕೈವಲ್ಯ , ಶ್ರೇಷ್ಠ, ಬ್ರಹ್ಮ 

ಪಿಪಿಲಿಕ - ಇರುವೆ 
ಪರ್ಣ - ಎಲೆ 

ಪಿಸುಣ - ಚಾಡಿ 
ಪರದಾರ - ಪರಸ್ತ್ರೀ 


ಕಠಿಣಪದಕೋಶ 


ಪಿಶಿತ - ಮಾಂಸ, ಹುಚ್ಚು 
ಪುಂಗವ - ಶ್ರೇಷ್ಠ 
ಪುತ್ಥಳಿ - ಗೊಂಬೆ 
ಪೂಷನ್ - ಸೂರ 
ಪೂಸರ - ಹೂವಿನಮಾಲೆ 
ಪೃಥಕ್ - ಬೇರೆ 
ಪ್ರಭಾಕರ - ಸೂರ್ಯ 
ಪ್ರವರ್ತನ - ತೊಡಗುವಿಕೆ 
ಪ್ರಸೂತ - ಹುಟ್ಟಿದ 


ಪೂಣಿ - ಹಾವು 


ಬಕಧಾನ - ಸೋಗಿನಧ್ಯಾನ 
ಬಗದಳ - ಹುಣ್ಣು 
ಬಚ್ಚಣಿ - ಮುಖವಾಡ 
ಬಟ್ಟಗುತ್ತ - ಗುಪ್ತ ಪಾಪಾಚರಣೆ, 
ಬಟ್ಟೆ - ದಾರಿ 
ಬಡಿಹೋರಿ - ಉನ್ಮತ್ತ ? 
ಬಣಬೆ - ಗುಂಪು, ರಾಶಿ 
ಬತ್ತೀಸ - ಮೂವತ್ತೆರಡು 
ಬದ್ಧಕತನ - ಬಂಧನ 
ಬದರಿ - ಬಾರಿಯಗಿಡ 
ಬಧಿರ - ಕಿವುಡ 
ಬರಡಿ - ಬಂಜೆ 
ಬರಿಕೆಯು - ಖಾಲಿಮಾಡು 
ಬರಿದಾಯ - ಪ್ರಯೋಜನವಿಲ್ಲದ 
ಬರುಕಟೆ - ವ್ಯರ್ಥ 
ಬರುದೊರೆ - ಬತ್ತಿದ ಹೊಳೆಯಂತೆ 

ವ್ಯರ್ಥವಾದ 
ಬರುಬ - ಹೆಳವ, ಜ್ಞಾನಶೂನ್ಯ 


ಬರುಸೂರ - ವ್ಯರ್ಥ 
ಬರುಹಿ - ನವಿಲು 
ಬಂದಟ್ಟು - ದೊಡ್ಡಪೆಟ್ಟು 
ಬಸವಳಿ - ಶಕ್ತಿಗುಂದು 
ಬಸುರು - ಹೊಟ್ಟೆ 
ಬಾತ - ವ್ಯರ್ಥವಾದ ಮಾತು 
ಬಾದಳ - ಸಣ್ಣ ಕಿಂಡಿ 
ಬಾಯಿಧಾರೆ - ಮೊನೆ 
ಬಾರಿಕ - ತಳವಾರ 
ಬಾಲರಾಳಿ - ಬಾಲಕರ ಆಟ 
ಬಾವನ್ನ - ಶ್ರೀಗಂಧ 
ಬಿಂಗ - ಮಿಂಚುವ ವಸ್ತು 
ಬಿಂಜಣ - ಬಿಜ್ಜಲ, ದೊಡ್ಡಬಾಣ 
ಬಿಜಯಂಗೆಯ್ಯು - ಆಗಮಿಸು, ಹೋಗು 
ಬಿಡು - ಕೆದರಿದ, ಹರಡಿದ 
ಚಿತ್ತವಟ್ಟ - ಬಿತ್ತಿದ ಭೂಮಿ 
ಬಿತ್ತು - ಬೀಜ, 
ಬಿನ್ನಾಣ - ಸರಿಯಾದ ವಿಧಾನ 
ಬಿನುಗು - ಕೀಳು, ಕನಿಷ್ಠ 
ಬಿರುಬು - ಬಲವಂತಿಕೆ 
ಬಿಲ - ತೂತು 
ಬೀಯಗ - ಬೀಗ, ಕನಿಷ್ಠ 
ಬೀಸರ - ಕೇಡು, ನಾಶ 
ಬುದ್ದಲಿ - ಚರ್ಮದ ಚೀಲ 
ಬೆಂಬಳಿ - ಅನುಸರಿಸುವಿಕೆ 
ಬೆಂಬೆಯ ಹಂಬು - ಉಡಿದಾರೆ ? 
ಬೆಗಡು - ಆಶ್ಚಯ್ಯ 
ಬೆಚ್ಚಂತೆ - ಬೆಸೆದಂತೆ 
ಬೆಚ್ಚು - ಬೆದರು 
ಬೆರಣಿ - ಕುಳ್ಳು 
ಬೆಸನ - ಆಜ್ಞೆ ಕಳವಳ 


೭೩೨ 


ಸಂಕೀರ್ಣ ವಚನ ಸಂಪುಟ : ಮೂರು 


ಬೆಳ್ಳ - ಮೂರ್ಖ, ಅಂಜುಬುರುಕ | ಭೇಕ - ಕಪ್ಪೆ 
ಬೇಗೆ - ಬಿಸಿ 

ಭೇರಿ - ವಾದ್ಯ ವಿಶೇಷ 
ಬೇಟ - ಶೃಂಗಾರ, ಮೋಹ 

ಮ 
ಬೇವ - ಸುಡುವ 
ಬೊಬ್ಬುಳಿಕೆ - ನೀರಗುಳ್ಳೆ 

ಮಂಜರಿ - ಬೆಕ್ಕು 
ಬೊಮ್ಮ - ಬ್ರಹ್ಮ 

ಮಂಟೆ - ದೇಹ 

ಮಂಡೆ - ತಲೆ 
ಬೋನ - ಅನ್ನ 
ಬೋವ - ಪಲ್ಲಕ್ಕಿ ಹೊರುವವ, ಸಾರಥಿ 

ಮಂತ - ಕಡಗೋಲು 
ಬೋಸರಿಗತನ - ಹಾದರ 

ಮಂದಲಿಗೆ - ಹುಲ್ಲಿನ ಚಾಪೆ 
ಬ್ರಹ್ಮ - ಬ್ರಹ್ಮಜ್ಞಾನವನ್ನು ಪಡೆದವನು 

ಮಕರಧ್ವಜವೈರಿ - ಶಿವ 

ಮಕ್ಷಿಕ - ನೊಣ 
ಭ 

ಮಗಿಲ - ಮನೆ ? 
ಭಂಗಿತ - ಕೆಟ್ಟ , ನಾಶವಾದ 

ಮಚ್ಚ - ಮತ್ಸ , ಮೀನ 
ಭಂಡ - ಮಾರಾಟದ ಸರಕು 

ಮಚ್ಚು - ಮೆಚ್ಚು , ಮೋಹ 
ಭಗ - ಯೋನಿ 

ಮಜ್ಜನ - ಜಳಕ, ಅಭಿಷೇಕ 
ಭಟ - ವೀರ 

ಮಜ್ಜೆ - ಕೊಬ್ಬು 
ಭದ್ರಗಜ - ಪಟ್ಟದಾನೆ 

ಮಡಗು - ಬಚ್ಚಿಡು, ಅಡಗಿಸಿಡು 
ಭವಪಾಶ - ಸಂಸಾರ ಬಂಧನ 

ಮಣಿಮಾಡ - ಮಣಿಖಚಿತವಾದ ಮನೆ 
ಭಾಜನ - ಪಾತ್ರೆ 

ಮಣಿಹ - ಕರ್ತವ್ಯ 
ಭಾನು - ಸೂರ್ಯ 

ಮತೃ - ಮೀನ 
ಭಾಳ - ಹಣೆ 

ಮದನ - ಕಾಮ 
ಭಾಳಲೋಚನ - ಶಿವ 

ಮದ್ದು - ಔಷಧ 
ಭಾಳಾಂಬಕ - ಶಿವ 

ಮನಸಿಜ - ಕಾಮ 
ಭಾಳೇಕ್ಷಣ - ಶಿವ 

ಮಯೂರ - ನವಿಲು 
ಭಿತ್ತಿ - ಗೋಡೆ 

ಮರ್ಕಟ - ಮಂಗ 
ಭೀಷ್ಮೆ ಸು - ಗರ್ವಿಸು, ಹೆದರಿಸು 

ಮರ್ತ್ಯ - ಭೂಲೋಕ 
ಭೀಷ್ಮೆ - ಪರಾಕ್ರಮ 

ಮರಾಳ - ಹಂಸ 
ಭುಜಂಗ - ಹಾವು 

ಮರೀಚಿಕೆ - ಕಣ್ಣಿಗೆ ಕಾಣದ, 
ಭುವನ - ಭೂಮಿ 

ಬಿಸಿಲುಕುದುರೆ 
ಭೂಚರ - ಮನುಷ್ಯ 

ಮರುಜವಣಿ - ಸಂಜೀವಿನಿ 
ಭೂಸುರ - ಬ್ರಾಹ್ಮಣ 

ಮರುತ - ಗಾಳಿ 
ನೃತ್ಯ - ಸೇವಕ 


ಕಠಿಣಪದಕೋಶ 


೭೩೩ 


ಮಲೆ - ಬೆಟ್ಟ, 

ಮೇದಿನಿ - ಭೂಮಿ 
ಮಹತ್ - ಜ್ಞಾನವುಳ್ಳ , ಶ್ರೇಷ್ಠ ಮೇಳಾಪ - ಸಂದಣಿ, ಸಮೂಹ 
ಮಹಿ - ಭೂಮಿ 

ಮೈಣ - ಮೇಣ ? 
ಮಹಿಷ - ಕೋಣ 

ಮೊಗೆ - ಕುಡಿ 
ಮಳಲು - ಉಸುಕು 

ಮೊನೆ - ತುದಿ 
ಮಾಂಜಿಷ್ಟ - ಕೆಂಪುಬಣ್ಣ 

ಮೊರೆಹೊಗು - ಶರಣಾಗತನಾಗು 
ಮಾಟ- ಮೋಸ, ಕಾರ್ 

ಮೋಟ- ಮೊಂಡವಾದ, ಅಂಗಹೀನ 
ಮಾಣಿಸು - ಬಿಡಿಸು 

ಮೌಕ್ತಿಕ - ಮುತ್ತು 
ಮಾತಂಗ - ಆನೆ 

ಯ 
ಮಾರ್ಜಾಲ - ಬೆಕ್ಕು 

ಯಾಚಕ - ಬೇಡುವವ, ಭಿಕ್ಷುಕ 
ಮಾರಾರಿ - ಶಿವ 
ಮಾರುತ - ಗಾಳಿ 
ಮಾರೂಟ - ಪ್ರತೀಊಟ 

ರಂಡೆಗಳು - ವಿಧವಾ ಊಟ 
ಮಾಸ್ತಿ - ಮಹಾಸತಿ 

ರಜ್ಜು - ಹಗ್ಗ , ದಾರ 
ಮಾಳ - ಬಯಲುಸ್ಥಳ 

ರಥಪಾಯಕ - ರಥಸೈನಿಕ 
ಮಿಟ್ಟೆ - ಬ್ರಾಹ್ಮಣರು ಧರಿಸುವ ಪವಿತ್ರ ರವಿ - ಸೂರ್ಯ 
ಮಣಿ 

ರಾಟಾಳ - ( ಸಂಸಾರ) ಚಕ್ರ 
ಮಿಸುನಿ - ಬಂಗಾರ 

ರಾಣುವೆ - ಸೈನಿಕ 
ಮುಂಡಿಗೆ - ಒಡೆಯಲಾರದ ಒಗಟು ರಾವುತ - ಕುದುರೆಯ ಸವಾರ 
ಮುಕುರ - ಕನ್ನಡಿ 

ರುಧಿರ - ರಕ್ತ 
ಮುಗು - ಎಡವು 

ರೇತ - ಪುರುಷನ ವೀರ 
ಮುಡಿ - ತುರುಬ 

ರೊಚ್ಚೆ - ಕೆಸರು, ಹೊಲಸು, ಪಾಪ 
ಮುಸುಕರ್ಮಿ - ಗುಮ್ಮನಗುಸುಕ ರೋಡಿಗ - ನಿಂದಕ , ಹಾಸ್ಯಗಾರ 
ಮುಹುರಿ - ವಾದ್ಯವಿಶೇಷ 

ರೋಹಿತ- ರಕ್ತ 
ಮೂಕೊರೆಯ - ಮೂಗು ಇಲ್ಲದವ 
ಮೂದಲಿಸು - ಹೀಯಾಳಿಸು 

ಲಂಘಿಸು - ಜಿಗಿ 
ಮೂಷಕ - ಇಲಿ 

ಲಂಡ - ನೀಚ 
ಮೃಡ - ಶಿವ 

ಲಂದಣಗಿತ್ತಿ - ಅಡಿಗೆಯವಳು 
ಮೃತ್ತಿಕೆ - ಮಣ್ಣು 

ಲಲಾಟ - ಹಣೆ 
ಮೆಳೆ - ದಟ್ಟವಾಗಿ ಬೆಳೆದ ಗಿಡಗಳ ಗುಂಪು| 

( ಲಳಿಗೆ - ಬಿದಿರಿನ ಕೊಳಿವೆ 
ಮೇಘ - ಮೋಡ 

| ಲಾಗು - ಚಾಪಲ್ಯ 


೭೩೪ 


ಸಂಕೀರ್ಣ ವಚನಸಂಪುಟ : ಮೂರು 


ಲೀಯವಾಗು - ಐಕ್ಯವಾಗು 

ವಿಗಡ - ದುಷ್ಟ 
ಲುಬ್ದ - ಲೋಭಿ, ಆಸೆಬುರುಕ ವಿತರಣ - ಹಂಚುವಿಕೆ, ದಾನ 
ಲೆಂಕ - ವೀರ 

ವಿದ್ರುಮ - ಹವಳ 
ಲೆಂಗಿ - ದಾಸ, ಸೇವಕ 

ವಿಧಾಂತ - ವಿಧಾವಂತ ? ಸಂಬಳದ ಸೈನಿಕ 
ಲೆಕ್ಕವಟ್ಟೆ - ಲೆಕ್ಕದ ರೀತಿ 

ವಿಪ್ರ - ಬ್ರಾಹ್ಮಣ 
ಲೆತ್ತ - ಪಗಡೆಯಾಟ 

ವಿಪಿನ - ಅಡವಿ 
ಲೆಪ್ಪ - ಎರಕ 

ವಿಷರುಹ - ಕಮಲ 
ಲೋಗರು - ಸಾಮಾನ್ಯ ಜನರು ವಿಹಂಗ - ಪಕ್ಷಿ 
ಲೋಚನ - ಕಣ್ಣು 

ವೃಶ್ಚಿಕ - ಚೇಳು 
ಲೋಚು - ಕೂದಲು 

ವೆಗ್ಗಳ - ಶ್ರೇಷ್ಠ, ಅತಿಶಯ 

ವೆಜ್ಜ - ತೂತು, ರಂಧ್ರ 
ವಡಬಾನಲ - ನೀರಿನಲ್ಲಿ ಹುಟ್ಟಿದ ಬೆಂಕಿ 

ವೇಣು - ಬಿದಿರು, ಕೊಳಲು 
ವತ್ಸರ - ವರ್ಷ, ಸಂವತ್ಸರ 

ವೇದ್ಯ - ತಿಳಿದ 

ವೇಧಿಸು - ಅಪ್ಪಳಿಸು, ಸ್ಪರ್ಶಿಸು 
ವದನ - ಮುಖ 
ವಧು - ಹೆಣ್ಣು 

ವೈಕಲ್ಯ - ಕೊರತೆ, ದೋಷ 
ವನಚರ - ಬೇಡ 

ವ್ಯವಧಾನ - ಸಮಾಧಾನ, ಬಿಡುವು 
ವರ್ಮ - ಗುಟ್ಟು , ರಹಸ್ಯ 

ವ್ಯಾಕುಳ - ಚಿಂತೆ, ಕಳವಳ 
ವರ್ಷಾ - ಮಳೆ 

ವ್ಯಾಧ - ಬೇಡ, ಬೇಟೆಗಾರ 

ವ್ಯಾಧಿ - ರೋಗ 
ವರಾಹ - ಹಂದಿ 

ವೊಮ - ಆಕಾಶ 
ವಸುಧೆ - ಭೂಮಿ 
ಮ್ಯ - ಬೆಂಕಿ 
ವಳಿ - ಸಾಲು, ರೀತಿ 

ಶಂಕೆ - ಸಂಶಯ 
ವಾಗೆ - ಲಗಾಮು 

ಶಂಬರವೈರಿ - ಶಿವ 
ವಾಯ - ವ್ಯರ್ಥ, ಮೋಸ 

ಶಕಟ - ಬಂಡಿ 
ವಾರಣ - ಆನೆ 

ಶತಏಕ - ನೂರೊಂದು 
ವಾರಿ - ನೀರು 

ಶತಭಿನ್ನ ಪತ್ರ - ನೂರು ಬಗೆಯ ಎಲೆಗಳು 
ವಾರಿಸು - ವಿರೋಧಿಸು, ತಡೆದು ನಿಲ್ಲಿಸು| ಶಬರ , ಬೇಡ 
ವಾರುವ - ಕುದುರೆ 

ಶಯನ - ಹಾಸಿಗೆ 
ವಾಸಿವಟ್ಟ - ಕೀರ್ತಿ, ಲಾಭ 

ಶು - ಬಾಣ 
ವಾಳುಕ - ಉಸುಕು 

ಶರಧಿ - ಸಮುದ್ರ 
ವಿಕಳತೆ - ಕೊರತೆ 

ಶರ್ವ - ಶಿವ 


ಕಠಿಣಪದಕೋಶ 


೭೩. ೫ 


ವಾದ 


ಶಶಕ - ಮೊಲ 

ಸನ್ಮತ - ಒಪ್ಪಿಗೆ, ಸಮ್ಮತಿ 
ಶು - ಚಂದ್ರ 

ಸನ್ನಹಿತ - ಒಂದಾದವ, ಸಮೀಪದಲ್ಲಿದ್ದವ 
ಖಿ - ಬೆಂಕಿಯ ಜ್ವಾಲೆ 

ಸನ್ನೆಗಟ್ಟಿಗೆ - ಸ್ವಲ್ಪ ಶಕ್ತಿಯಿಂದ ಹೆಚ್ಚು 
ಶುಕ - ಗಿಳಿ 

ಭಾರ ಎತ್ತುವ ಸಾಧನ 
ಶುಕ್ಕ - ಬಿಳಿದಾದ 

ಸಮನಿಸು - ಪ್ರಾಪ್ತವಾಗು 
ಶುಕ್ಕಿ - ಮುತ್ತಿನ ಚಿಪು . 

ಸಮ್ಮಾರ್ಜನೆ - ಸಾರಣೆ 
ಶುನಿ - ನಾಯಿ 

ಸಯ - ಸ್ವಯ , ಸಾಮರಸ್ಯ 
ಶೂಲಪಾಣಿ - ಶಿವ 

ಸರಡ - ಊಸರವಳ್ಳಿಯಂಥವ 
ಶೃಂಗಿ - ಸಾರಂಗ 

ಸರಬು - ಹುಲ್ಲಿನ ಹಗ್ಗ 
ಶ್ವೇತ - ತಂಪು 

ಸರವಿ - ಹುಲಿನ ಹಗ್ಗ 
ಶ್ರವ - ಶವ, ಹೆಣ 

ಸರಸಂಚ - ಸ್ವರದ ರಹಸ್ಯ 
ಶ್ವಾನಜ್ಞಾನಿ - ಅಜ್ಞಾನಿ 

ಸರಿಸ - ಸಮಾನ, ನೆಟ್ಟಗೆ, ನೇರ 
ಶ್ರೇಷ್ಮೆ - ಕಫ 

ಸಲ್ಲಲಿತ - ಯೋಗ್ಯವಾದ, ಮನೋಹರ 
ಶೃತ - ಬಿಳಿದಾದ 
ಶೋಣಿತ - ರಕ್ತ 

ಸಲಿಲ - ನೀರು 
ಶೋತ್ರ - ಕಿವಿ 

ಸಾಯಸ - ಆಯಾಸ , ತೊಂದರೆ 

ಸಾರಾಯ - ನಿಜತತ್ವ , ಮರ್ಮ 
ಷೋಡಶ - ಹದಿನಾರು 

ಸಾವಂತ- ಸಾಮಂತ ದೊರೆ 
ಸಾವಯ - ಸಾಕಾರ | 

ಸಾಹಿತ್ಯ -ಸಹಿತ, ಸಂಬಂಧ 
ಸಂಚಲ - ಚಂಚಲ , ಚಾಪಲ್ಯ 

ಸಿಂಧು- ಸಮುದ್ರ 
ಸಂಚಿತ - ಕೂಡಿ ಹಾಕಿದ, ಸೇರಿಸಿದ 

ಸಿಕ್ಕು -ತೊಡಕು 
ಸಂಚು - ಸಮೂಹ, ರಹಸ್ಯ 

ಸಿಬ್ಬುದ್ಧಿ -ಸಣ್ಣಬುದ್ದಿ (?) 
ಸಂತತ - ಯಾವಾಗಲೂ 

ಸುಂಡಾಳ- ಆನೆ 
ಸಂದಣಿ - ಸಮೂಹ, ಗುಂಪು 

ಸುಗಡಿ- ಮೈನೆರೆಯದವಳು 
ಸಂಪ್ರೋಕ್ಷಣ - ನೀರು ಚಿಮುಕಿಸುವುದು ಸುಧ- ಅಮೃತ 
ಸಂಭಾವಿ - ಕೂಡುವಿಕೆ 

ಸುಮ್ಮಾನಿ- ಜ್ಞಾನಿ, ಅನುಭಾವಿ 
ಸಗ್ಗಳೆ - ಚರದ ಚೀಲ 

ಸುರಚಾಪ-ಕಾಮನಬಿಲ್ಲು 
ಸಟ್ಟುಗ - ಸೌಟು 

ಸುರತರು-ಕಲ್ಪವೃಕ್ಷ 
ಸಟೆ - ಸುಳ್ಳು , ಮೋಸ 

ಸುರಧನು- ಕಾಮನಬಿಲ್ಲು 
ಸತ್ತಿಗೆ - ಕೊಡೆ 

ಸುರಪ - ಇಂದ್ರ 
ಸನ್ನದ - ಸಿದ ವಾದ, ಬಿಗಿಯಲ್ಪಟ್ಟ 


೭೩೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಸುರಭಿ -ಕಾಮಧೇನು 
ಸುವರ್ಣ - ಬಂಗಾರ 
ಸುಷುಪ್ತಿ - ಗಾಢನಿದ್ರೆ 
ಸೂಕರ- ಹಂದಿ 
ಸೂತಕ-ದೋಷ, ಮೈಲಿಗೆ 
ಸೂತೆ- ಮೊಲೆ ? 
ಸೂನಿಗೆ-ಕತ್ತಿ , ಚೂರಿ 
ಸೂನೆಗಾರ-ಮೋಸಗಾರ , ಕೊಲೆಗಡಕ 
ಸೂಸು- ಚೆಲ್ಲು 
ಸಜ್ಜೆ -ಲಿಂಗದ ಕರಡಿಗೆ, ಸ್ಥಳ 
ಸೆಡ - ಹೆದರು, ನಡುಗು 
ಸೆಲದಿ-ಜೆಡಹುಳ 
ಸೈವೆರಗಾಗು- ಆಶ್ವರಪಡು 
ಸೋಡಗೆ- ಕಾಳು ? 
ಸೊಡರು - ದೀಪ 
ಸೊಪ್ಪಡಗು- ನಾಶನಾಗುವುದು 
ಸೊಮ್ಮು -ಸೊತ್ತು, ಆಸ್ತಿ 
ಸೊಲ್ಲು- ಮಾತು, ನುಡಿ 
ಸೋಪಾನ- ಮೆಟ್ಟಿಲು, ಪಾವಟಿಗೆ 
ಸೋಹ- ಅಟ್ಟುವಿಕೆ , ಹುಡುಕುವಿಕೆ 
ಸ್ವಯ- ಸ್ವಂತ 
ಸ್ಟಾಣು-ಕಂಬ 
ಸ್ವಾಯತ- ಆಧೀನ 
ಸೋಮ-ಸಮೋಹ, ಗುಂಪು 


ಹತ- ನಾಶವಾದ 
ಹಮ್ಮು ಬಿಮ್ಮು - ಅಹಂಕಾರ, ಗರ್ವ 
ಹರದ- ವ್ಯಾಪಾರಿ , ವರ್ತಕ 
ಹರವರಿ - ವಿಕಾಸ 
ಹರಿ - ಸಿಂಹ 
ಹರಿಗೆ- ಡಾಲು 
ಹರೀತ- ಹಸಿರುಬಣ್ಣ 
ಹರೆ- ಹಲಗೆ, ವಾದ್ಯ 
ಹಲಬು- ದುಃಖಪಡು 
ಹಲ್ಲಣ-ಕುದುರೆಯ ಮೇಲೆ ಹಾಕುವ ತಡಿ 
ಹಸುಬೆ- ಚೀಲ 
ಹಳಚು-ಹೊಡೆ, ತಾಗು 
ಹಾಗ -ನಾಣ್ಯವಿಶೇಷ 
ಹಾರು- ಬಯಸು, ಅಪೇಕ್ಷಿಸು 
ಹಾಲಾಹಲ- ವಿಷ 
ಹಾಹೆ- ಗೊಂಬೆ 
ಹಿಟ್ಟುಗುಟ್ಟು - ನಾಶಮಾಡು 
ಹಿಡಿತೆ- ಹಿಡಿಕೆ 
ಹಿನ್ನಿ - ಬಾಣದ ಹಿಂಭಾಗ 
ಹಿಸಿ- ಕುಸಿದು ಬೀಳು 
ಹಿಳಿ- ಹಿಂಡು 
ಒಳುಕು- ಬಾಣದ ಹಂಭಾಗ 
ಹುಗಿಲ್ - ಸೀಳು 
ಹುದುಗು- ಸಮಪಾಲು 
ಹುಯ್ಯಲು- ಚೀರಾಟ, ಯುದ್ದ 
ಹುಲುದೈವ-ಕೀಳು ದೇವತೆ 
ಹುಲ್ಲೆ - ಚಿಗರೆ 
ಹುಳಿತ - ಹುಳು ಹತ್ತಿದ 
ಹುಳ್ಳಿ - ಕಟ್ಟಿಗೆ 
ಹೆಕ್ಕಳ- ಗರ್ವ , ಅಹಂಕಾರ 
ಹೆಡೆಗುಡಿ-ಕೈಗಳನ್ನು ಬೆನ್ನ ಹಿಂದೆ ಕಟ್ಟುವುದು 


ಹಂಜರಿಸು- ವ್ಯಾಪಿಸು, ಹರಡು 
ಹಂದೆ -ಹೇಡಿ 
ಹಕ್ಕೆ -ಸ್ಥಳ, ಆಶ್ರಯ 
ಹಗೆ- ವೈರಿ 
ಹಡಿಕೆ- ಹೊಲಸು, ಹೇಸಿಕೆ 
ಹಡೆ- ಪಡೆ, ಹೊಂದು 


ಕಠಿಣಪದಕೋಶ 


೭೩೭ 


ಹೆರೆಸಾರು - ದೂರಹೋಗು 
ಹೆರೆಹಿಂಗು -ಕಾಣದಾಗು, ನಾಶವಾಗು 
ಹೇಮ- ಬಂಗಾರ 
ಹೇರಂಡ-ಔಡಲ 
ಹೇರು- ಭಾರ 
ಹೇವರಿಸು- ಅಸಹ್ಯಪಡು 
ಹೇಳಿಗೆ-( ಹಾವಿನ) ಬುಟ್ಟಿ 
ಹೊಂಪುಳಿ - ಅತಿಯಾದ ಆನಂದ 
ಹೊಡೆವಡು- ನಮಸ್ಕರಿಸು 
ಹೊದ್ದಿಗೆ- ಹೊಂದಿಕೆ 
ಹೊನ್ನ- ನಾಣ್ಯವಿಷೇಶ, ಬಂಗಾರ 
ಹೊರತೆ- ಬೇರೆಯಾದ, ಹೊರಗು 
ಹೊರವಡು - ಹೊರಡು, ಹೊರಬೀಳು 
ಹೊರಳೆ- ಒಳ್ಳೆ, ನೀರಹಾವು 
ಹೊರೆ- ಭಾರವಾದ 
ಹೊಲಬು-ರೀತಿ, ಕ್ರಮ 
ಹೊಲೆಹ- ಕೆಟ್ಟ ಕೆಲಸ, ನೀಚತನ 
ಹೊಸದುಹಾಕು - ತಿಕ್ಕಿಹಾಕು 
ಹೊಳ್ಳ-ಕೊಳ್ಳ, ಮಾತಿನಂತೆ ನಡೆಯದವ 
ಹೊಳ್ಳುಗ- ಹೇಡಿ, ಅಂಜುಬರುಕ 
ಹೊಳಹು - ಹೊಳಪು, ಸುಳಿವು 
ಹೋಟಾರ-ಗಿಡದ ಹೊದರು 
ಹೋರಟೆ- ಕಾದಾಟ, ಹೋರಾಟ 


ವಚನಗಳ ಅಕಾರಾದಿ 
( ಅಂಕಿಗಳು ಸಂಪುಟದ ವಚನಸಂಖ್ಯೆಯನ್ನು ಸೂಚಿಸುತ್ತವೆ) 


೩೭೧ 


೨೯೯ 


೩೦೬ 


೩೫೮ 


೩೭೮ 


೩೫೨ 


೩೭೯ 


೨೯೭ 


೩೦೮ 


೩೪೧ 


೩೦೨ 
೩೩೫ 


೩೩೭ 


ಬಿಬ್ಬಿ ಬಾಚಯ್ಯ 
೩೮೫ ಕಾಯಕ್ಕೆ ಸಾಕ್ಷಿ ಜೀವಕ್ಕೆ 
೨೯೫ |ಕಾಯಕ್ಕೆ ಸೋಂಕು ಸುಖ 
೩೩೨ ಕಾಯದ ಮರೆಯ ಜೀವ 
೩೩೩ ಕಾಯಿ ಒಂದರಲ್ಲಿ ಶಾಖೆ 
೩೮೭ ಕುರುಡ ಕನ್ನಡಿಯ 
೩೫೪ ಕುರುಹಿನ ಕುರುಹಿನಲ್ಲಿ 
೩೨೪ ಕೈದುವ ಹಿಡಿದಾಡುವ 
೩೭೨ ಕೈ ಬಾಯಾಡುವಲ್ಲಿ 
೩೨೩ ಕ್ಷೀರ ಎಡೆಗೊಟ್ಟು ನಿಂದಲ್ಲಿ 
೩೪೭ ) ಗಂಧ ಪುಷ್ಪದಂತೆ ಚಂದನ 
೩೮೬ ಗಮನ ನಿರ್ಗಮನವಾದಲ್ಲಿ 
೨೯೮ ಗುಳ್ಳಂಕ ಮೃತ್ತಿಕೆಯ 
೩೪೬ ಗುಳಿ ನುಂಗಿದ ಸ್ಟಾಣು 
೩೫೬ ಘಟ ಪೃಥ್ವಿಯಲ್ಲಿ ಸಿಕ್ಕಿ 
೩೮೧ ಘಟ ಬಯಲಂತೆ ಪಟ 
೩೯೨ಚಿತ್ತು ಕುಚಿತ್ತವ ಹೊತ್ತು 
೩೬೯ ಚಿತ್ತ ವಸ್ತುವಿನಲ್ಲಿ 
೩೧೫ ಜಾಗ್ರದಲ್ಲಿ ಕಂಡಿರವ 
೩೨೬ ಜ್ಞಾತೃವಿನಲ್ಲಿ ಇಷ್ಟಲಿಂಗ 
೩೨೭ ] ತನ್ನ ಮರದಲ್ಲಿ ಲಿಂಗವ 
೩೧೯ತನುವಿನ ಇಷ್ಟವ ಬಿಟ್ಟಾಗ 
೨೯೨ ತನುವಿನಲ್ಲಿ ಹಿಡಿದು 
೩೩೧] ತಾನರಿದಲ್ಲಿ ಸಕಲವೆಲ್ಲ 
೩೨೧] ತಾರಕ ನುಂಗಿದ ಜಲವ 
೩೩೯ ತಿಲದ ಮರೆಯ ತೈಲವ 
೩೩೦ಧರೆ ಆಕಾಶದ ಮಧ್ಯ 
೩೫೧ನಾದಭೇದ ಹೊರಹೊಮ್ಮಿ 
೩೯೦ | ನಾನಾ ರಸಂಗಳಲ್ಲಿ 


ಅಂಗಕ್ಕೆ ಲಿಂಗ, ಮನಕ್ಕೆ - 
ಅಂಗಕ್ಕೆ ಲಿಂಗ ಸಂಬಂಧ 
ಅಂಗ ಲಿಂಗ ಸಂಬಂಧವಾದರೆ 
ಅಗ್ನಿ ಲೋಹದಂತೆ ಫಲ 
ಅರ್ಚನೆಯ ಮಾಡಿದಲ್ಲಿ 
ಅರಿದು ಅರುಹಿಸಿಕೊಂಬು 
ಆಕಾಶದುರಿ ನೆಲದ ಮಡಕೆ 
ಆತ್ಮ ಘಟದಲ್ಲಿ ನಿಂದಿಹ 
ಆರೂ ಇಲ್ಲದ ಅಡವಿ 
ಇಕ್ಷುದಂಡಕ್ಕೆ ಹಣ್ಣುಂಟೆ 
ಇಷ್ಟ ಆತ್ಮನೆಂದು ಮುಟ್ಟ 
ಇಷ್ಟಲಿಂಗಕ್ಕೆ ದೃಷ್ಟಾರ್ಪಿತ 
ಇಷ್ಟಲಿಂಗ ಪ್ರಾಣಲಿಂಗ 
ಉದಕಹಲವು ತೆರದಲ್ಲಿ 
ಉರಿ ಕುಡಿದ ಎಣ್ಣೆಯಂತೆ 
ಉರಿದು ಬೇವದು ಉರಿಯೋ 
ಉರಿಯ ಮಡಕೆಯಲ್ಲಿ 
ಉರಿಯ ಮೊನೆಯ ಮೇಲೆ 
ಎಲೆಯಿಲ್ಲದ ವೃಕ್ಷದಲ್ಲಿ 
ಏರಿಯಿಲ್ಲದ ಕೆರೆಯಲ್ಲಿ 
ಒಂದು ಎರಡ ನುಂಗಿ 
ಓಂಕಾರ ಪ್ರಥಮದಲ್ಲಿ 
ಕಂಬವಿಲ್ಲದ ಮನೆಯಲ್ಲಿ 
ಕಣ್ಣಿನೊಳಗಣ ಕವಲು 
ಕರ್ದಮ ಕಮಲದಂತೆ 
ಕಲ್ಲಿನ ಕಂಬದಲ್ಲಿ ಹುಲ್ಲಿನ 
ಕಲೆದೋರದ ಗಾಯ 
ಕಾಣಿ ಕಡವರವ 


೩೭೩ 


೩೩೮ 


೩೦೭ 


೨೯೪ 


ಪ 


೩೪೩ 


೩೦೦ 


೩೪೫ 


೩೪೪ 


೩೯೧ 
೩೧೪ 
೩೪೮ 


೩೦೫ 


೩೧೨ 


೩೬೦ 


ವಚನಗಳ ಅಕರಾದಿ 


೭೩೯ 


೩೬೧ 


೩೨೮ 


೩೧೬ 


೩೫೫ 
೩೮೨ 
೩೫೯ 
೩೧೦ 
೩೦೪ 


೩೩೬ 


೩೫೦ 


೨೯೬ 


ನಾನಾ ವೇಷವ ತೊಟ್ಟು 
ನಾಲಗೆಯ ಹಿಡಿದು 
ನಿರ್ಮಲಜಲ ಪಂಕವ 
ನೋಣ ಲೋಕವ ನುಂಗಿ 
ಪಟುಭಟಂಗೆ ಪ್ರಳಯ 
ಪೃಥ್ವಿಯೆಂಬ ಅಂಗದ 
ಫಲ ತರುವಿನಲ್ಲಿ ತಿಲ 
ಬಲುಗಜಕ್ಕೆ ಬಾದಳ 
ಬಸವಣ್ಣನ ಪ್ರಸಾದವ 
ಬಾರದವನುಂಡು ಬಂದವ 
ಬಿಲದೊಳಗಣ ಇಲಿ 
ಬೀಜವಿಲ್ಲದೆ ಬಿತ್ತು 
ಬೆಣ್ಣೆ ಕೆಚ್ಚಲ ನುಂಗಿ 
ಬೆಳಗಿನ ಘಟವ ತಮ 
ಭಕ್ತನ ಭಕ್ತಿಭಾವ | 
ಭ್ರಾಂತಳಿದು ನಿಂದಲ್ಲಿ 
ಮಂಜಿನ ಮನೆಯಲ್ಲಿ 
ಮತ್ತ್ವದ ಕಣ್ಣು ಸರ್ಪನ 
ಮನಕ್ಕೆ ಸಾಹಿತ್ಯವಾದಲ್ಲದೆ 
ಮರನ ಹೂ ನುಂಗಿ 
ಮರನಿಲ್ಲದ ಮನೆಯ 
ಮುಕುರದ ಬಿಂಬದಲ್ಲಿ 
ಮುಕುರ ಬಿಂಬದಂತೆ 


೩೮೩ ಮೌನವಾದ ಮತ್ತೆ 
೩೭೬ ಯೋನಿಯಿಲ್ಲದ ಆಕಳಿನಲ್ಲಿ 
೩೦೩ ರವಿಯ ಶಶಿ ನುಂಗಿ 
೩೧೭] ಲತೆ ಹಲವು ಶಾಖೆಯಲ್ಲಿ 
೩೫೭ ಲಿಂಗವೆಂದು ಹಿಂಗಿ 
೨೯೩ ಲೆಪ್ಪದ ಬೊಂಬೆ ಒಂದಾ 
೩೪೦ ಲೋಹಂಗಳ ರೂಪು ಒಡೆ 
೩೬೮ ವಾಯು ಬಯಲೆಂದಡೆ 
೩೯೩ ಶಾಖೆಯ ಸುತ್ತಿದ ಲತೆ 
೩೨೫ ಶುಕ್ಕಿಯಲ್ಲಿ ವೇಧಿಸಿದ 
೩೬೪ ಸತ್ಯ ಶ್ರಮಕ್ಕೆ ತಟ್ಟುಮುಟ್ಟು, 
೩೪೯ ಸ್ವಪ್ನದಲ್ಲಿ ಸಕಲಭೋಗ 
೩೮೯ ಸ್ವಾದವಿಲ್ಲದ ಹಣ್ಣು ಸೌರಭ 
೩೧೮ ಹಲವು ಬಲೆಯೊಳಗಾದ 
೩೫೩ ಹಸಿವು ತೃಷೆ ಚೇತನ 
೩೭೫ ಹಿಂಡಿನೊಳಗಣ ಕುರುಬನ 
೩೬೩ ] ಹುತ್ತದೊಳಗಣ ಉಡು 
೩೬೭ ಹುತ್ತದೊಳಗಣ ಹಾವ 
೩೮೪ ಹುತ್ತದೊಳಗಣ ಹಾವ ಮಡು 
೩೨೨ ಹುಳಿ ಬೆಳೆದು ಸಿಹಿಯಹ 
೩೬೫ ಹೊಂದಿ ಕಾಬ ಸುಖವಿಲ್ಲ 
೩೧೧ ಹೊಲಬು ಹೊಲಬನೆ 
೩೩೪ | ಹೊಳೆಯನೀಸುವನಂತೆ 


೩೧೩ 


೩೭೭ 


೩೨೦ 


೩೭೪ 


೩೭೦ 


೩೬ ೨ 


೩೨೮ 
೩೬೬ 
೩೦೯ 
೩೦೧ 
೩೮೮ 


೩೮೦ 


ಮನುಮುನಿ ಗುಮ್ಮಟದೇವ 
ಅಂಬುಧಿಯಲ್ಲಿ ಅಂಬಿಗ - ೧೦೫೯ ] ಅರಿದೆಹೆನೆಂದು ಭಾವಿಸು 
ಅಮೃತದ ಗುಟಿಕೆಯ 

೧೦೪೪ | ಅರುಹಿರಿಯರೆಂಬವರೆಲ್ಲರು 
ಅಮ್ಮಿಕಲ್ಲಿನಲ್ಲಿ ಅಮಲವ ೧೦೩೬ ] ಅಷ್ಟಭೂಮಿಯ ಮಧ್ಯ 
ಅರಿದವನ ವಿಶ್ವಾಸ 

೧೦೮೭ ಆಡು ಹಲ್ಲ ತಿಂಬಲ್ಲಿ 
ಅರಿದು ಬಲ್ಲವನಾದಡೆ ೧೦೫೩ | ಆತುರ ಹಿಂಗಿದವಂಗೆ 
ಅರಿದು ಮರೆಯಲಿಲ್ಲ ೧೦೯೫ | ಆರೂ ಇಲ್ಲದ ಮನೆಯಲ್ಲಿ 


೧೦೭೫ 
೧೦೧೩ 
೧೦೫೨ 


೧೦೯೩ 


೧೦೨೮ 


೭೪೦ 


ಸಂಕೀರ್ಣ ವಚನ ಸಂಪುಟ :ಮೂರು 


೧೦೫೧ 


ಆಲೆಯ ಮನೆಯಲ್ಲಿ ೧೦೬೯ ಗುಹೆಯೆಂದಡೂ ಅಂಗ | 
ಇಕ್ಷುದಂಡದ ತುದಿಯ ೧೦೪೬ ಘಟದಲ್ಲಿ ಆತ್ಮ ದಿಟಕರಿಸು 
ಇಚ್ಛಾಶಕ್ತಿಯೆಂಬೆನೆ 

೧೦೨೧ ತಟಾಕ ಒಡೆದಡೆ ಪ್ರತಿ 
ಇದಿರು ನೋಡುವುದಕ್ಕೆ ೧೦೬೬ ತಟ್ಟು ಕುಂಚ ಕಮಂಡಲ 
ಉತ್ಪತ್ಯ ಗುರುವಿನಲ್ಲಿ ೧೦೫೪ | ತತ್ ತ್ವಂ ಅಸಿಯೆಂಬ 
ಎನಗೆ ಕರಿ ಕಂಡ 

೧೦೦೦ತನುವಿನೊಳಗಣ ತನು 
ಎನ್ನ ಮನದ ಮರವೆ ೧೦೧೭ ತರ್ಕವ ನುಡಿವುದಕ್ಕೆ 
ಒಂದು ಉಪ್ಪರಿಗೆಯ ೧೦೮೪ ತೃಷೆ ಹಿಂಗಿದ ಲಿಂಗಾಂಗಿ 
ಒಂದು ಚಿಪ್ಪಿನಲ್ಲಿ ಮೂರು ೧೦೮೨ ತೊಗಲೊಳಗಣ ನಾದ | 
ಕಂಗಳ ಸೂತಕ ಹಿಂಗಿ ೧೦೩೮ ಧರೆಯ ಉದಕ ಮಾರುತನ 
ಕಣ್ಣಿನಲ್ಲಿ ಕಂಡೆಹೆನೆಂದಡೆ ೧೦೯೧ನಾನೆಂಬುದೆ ಸಕಲ 
ಕಣ್ಣಿನಲ್ಲಿ ನೋಡುವಡೆ ೧೦೨೨ ] ನಾನೊಂದ ಗಿಳಿಯ ಕಂಡೆ . 
ಕಣ್ಣಿನೊಳಗಣ ಕಸ 

೧೦೩೨]ನೋಡುವ ನಯನ ತೆರ 
ಕಣ್ಣು ಮೂರು, ತಲೆ ೧೦೨೦ನೋಡುವ ಮುಕುರ 
ಕಣ್ಣೆಂಬ ಹರುಗೋಲದಲ್ಲಿ ೧೦೬೦ ನೋಡುವಲ್ಲಿ ನೆರೆ ಶೃಂಗಾರ 
ಕರಣಂಗಳ ಕಳೆದು 

೧೦೯೦ಪಂಚಭೂತಿಕದೊಳಗಾದ 
ಕಲ್ಲು ಕವಣೆಯ ನುಂಗಿ ೧೦೦೭ ಪದವನರಿಯದ ವಾಚಕ 
ಕಲ್ಲು ಹೆಂಟೆ ಹೋರಿ ೧೦೧೨ ಪೃಥ್ವಿಯಿಂದಾದ ರೂಪು 
ಕಾಡುಗುರಿ ( ತಾ] ನೆಯಾಗಿ ೧೦೮೩ ಪ್ರಾಣ ತುಡುಕಿಗೆ ಬಂದಲ್ಲಿ 
ಕಾಯದಕೈಯಲ್ಲಿ ಪುದು . ೧೦೩೦ ಫಣಿಯ ಹೆಡೆಯ ಮೇಲೆ 
ಕಾಯವಿಡಿದು ಸೋಂಕಿದುದೆಲ್ಲ ೧೦೯೬ ಬಂದವನಿವನಾರು ಕಂಬಳಿ 
ಕಾಯಸೂತಕವಳಿದು ಜೀವ ೧೦೪೫ | ಬಯಲ ಬ್ರಹ್ಮಾಂಡಂಗಳಿಲ್ಲ 
ಕಾಲನ ಗೆಡ್ಡೆಹೆನೆಂದು | ೧೦೮೮ ಬಲ್ಲವನ ಭಾವ ಶರೀರ 
ಕಾಲೆರಡರಲ್ಲಿ ನಿನ್ನಾಟವೆ ೧೦೫೦ ಬಾಯಲ್ಲಿ ಬಸುರ ಹುಟ್ಟಿ 
ಕುಲಜಾತಿ ವರ್ಗದ 

೧೦೪೨ ಬಿಗಿ[ ದಾ] ಜಿನ ಘಟಕ್ಕೆ 
ಕೂಟದಿಂದಕೂಸು ಹುಟ್ಟು ೧೦೧೫ | ಬೀಜವ ಮೀರಿದ ವೃಕ್ಷ 
ಕೈ ಗರ್ಭವಾಗಿ ನವಮಾಸ ೧೦೨೯ ಬುದ್ದಿಯಿಂದ ಬದುಕಿಹೆ 
ಕೋಲುವಂಗೆ ಜೀವದ | ೧೦೫೮ | ಬೆಕ್ಕಿನ ತಲೆಯ ಗಿಳಿ 
ಗಿರಿಯ ಗುಹೆಯಲ್ಲಿ ಒಂದು ೧೦೨೬ ಬ್ರಹ್ಮಂಗೆ ಇಚ್ಛಾಶಕ್ತಿ 
ಗುಂಡಿಯ ಹಳ್ಳವು ತುಳುಕ ೧೦೧೦ ] ಭಕ್ತನಾದಲ್ಲಿ ಭಕ್ತಿಸ್ಥಲ 
ಗುಡಿಯೊಡೆಯಂಗೆ ಕಂಬ - ೧೦೫೬ ಭಕ್ತಿವಿಶ್ವಾಸ ವಿರಕ್ತಿ 


೧೦೭೩ 
೧೦೭೧ 
೧೦೦೩ 
೧೦೫೫ 
೧೦೮೧ 
೧೦೦೪ 
೧೦೮೫ 
೧೦೪೧ 
೧೦೩೩ 
೧೦೩೯ 
೧೦೪೮ 
೧೦೫೭ 
೧೦೯೭ 
೧೦೬೮ 
೧೦೯೮ 
೧೦೭೨ 
೧೦೯೪ 
೧೦೬೭ 
೧೦೧೧ 
೧೦೬೧ 
೧೦೨೭ 
೧೦೬೪ 
೧೦೨೩ 
೧೧೦೪ 
೧೦೭೮ 
೧೦೧೬ 
೧೦೦೬ 
೧೦೮೦ 


೧೦೭೯ 
೧೦೪೩ 


ವಚನಗಳ ಅಕರಾದಿ 


ဂ 


೧೦೪೦ 
೧೦೭. ೬ 
೧೦೩೧ 
೧೦೩೫ 


೧೦೩೭ 


೧೦ರ್೪ 


ಭೂತ ಭವಿಷ್ಯದ್ವರ್ತಮಾನ ೧೦೦೧ ಶೈವಂಗೆ ಹರವರಿ , ನೇಮ 
ಮದನನ ಚಾಪ, ಮನ್ಮಥನ - ೧೦೭೦ ಸಂಸಾರದಲ್ಲಿ ತೋರುವ 
ಮರ್ಕಟಂಗೆ ಲಂಘನೆ ೧೦೬೨ ಸುಜ್ಞಾನ ಅಜ್ಞಾನವೆಂಬ 
ಮಾಣಿಕದ ಮಣಿ, ಉರಿಯ ೧೦೯೨ ಸ್ವಪ್ನವ ಕಂಡು ಎಚ್ಚರಿ 
ಮಾತಿನ ಗೂಢವ ನುಡಿ ೧೦೬೩ ಹಾದಿಯ ತೋರಿದವರೆಲ್ಲರು 
ಮಾಯೆಯ ಗೆಜ್ಜೆಹೆನೆಂದು ೧೦೨೪ ಹಾರುವ ಹಕ್ಕಿಯ ಹಿಡಿದೆ 
ರಸ ಉಂಬಲ್ಲಿ , ಗಂಧ ೧೦೮೯ ಹಾವಿನ ಹಲ್ಲಿನ ವಿಷದ 
ರೂಪ ಕಂಡಲ್ಲಿ ಇಷ್ಟಕ್ಕೆ ೧೦೭೭ ಹಾವು ಹಲ್ಲಿ ಮಾರ್ಜಾಲ 
ವಟವೃಕ್ಷದ ಘಟದ ೧೦೪೭ ಹಿಮಾಚಲ ತಳದಲ್ಲಿ 
ವಾಯು ಹಸಿದು ಆಪೋಶನ ೧೦೨೫ ಹುಟ್ಟಿದಳೊಬ್ಬ ಮೂದೇವಿ 
ವಾರಿಯ ಶಿಲೆ ಕರಗು ೧೦೩೪ ಹುಲ್ಲೆಯ ಕಣ್ಣಿನಲ್ಲಿ ಹುಲಿ 
ವೇದಂಗಳ ನಾಲ್ಕು ಭೇದಿಸ ೧೦೦೨ ಹೇಮದ ಬಣ್ಣ , ನಾನಾ ಬಗೆ 
ಶಿಲೆಯೊಳಗಣ ಭೇದ 


೧೦೦೯ 


೧೦೮೬ 


೧೦೧೮ 
೧೦೧೯ 
೧೦೦೫ 
೧೦೭೪ 


೧೦೬೫ 


೭೪೨ 


ಸಂಕೀರ್ಣ ವಚನಸಂಪುಟ : ಮೂರು 


ಆಕರ ಗ್ರಂಥಗಳು 


ಅದೈತಾನಂದದ ವಚನಗಳು 
ಸಂ . ಬಿ. ಆರ್. ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೩ 


ಅನುಭಾವ ಜ್ಞಾನಸಾರಾಮೃತ ಸಂಪಾದನಾಸ್ತೋತ್ರ 
-ಸಂಪಾದನೆಯ ಪರ್ವತೇಶ್ವರ 
ಸ : ಬಿ. ಆರ್. ಹೂಗಾರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೯ 


ಆಚರಣೆಯ ಸಂಬಂಧದ ವಚನಗಳು 
- ಷಟ್ಕಲಚಕ್ರವರ್ತಿ ಸಂಪಾದನೆಯ ಸಿದ್ಧವೀರೇಶ್ವರದೇವರು 
ಸ : ಪಿ. ಎಂ . ಗಿರಿರಾಜು 
ಗೌ , ಸಂ . 'ಶರಣ ಸಂತಾನ' (ತ್ರೈಮಾಸಿಕ) 
೪೪೭, ಸಂತೇಪೇಟೆ, ಮೈಸೂರು ೧೯೮೦ 


ಆಚರಣೆಯ ಸಂಬಂಧದ ವಚನಗಳು 
- ಷಟ್ಟಲಚಕ್ರವರ್ತಿ ಸಂಪಾದನೆಯ ಹರತಾಳ ಚನ್ನಂಜೇದೇವರು 
ಸ : ಪಿ . ಎಂ . ಗಿರಿರಾಜು 
ಗೌ , ಸಂ . ' ಶರಣ ಸಂತಾನ ' (ತ್ರೈಮಾಸಿಕ ) 
೪೪೭ , ಸಂತೇಪೇಟೆ, ಮೈಸೂರು ೧೯೮೨ 


ಎಲ್ಲ ಪುರಾತರ ಸ್ತೋತ್ರದ ವಚನಗಳು 
ಸ : ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೮ 


ಎಳಮಲೆಯ ಗುರುಶಾಂತದೇವರ ವಚನಸಂಕಲನಗಳು 
ಸ : ವೀರಣ್ಣ ರಾಜೂರ 


ಆಕರ ಗ್ರಂಥಗಳು 


೭೪೩ 


ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೩ 


ಏಕೋತ್ತರ ಶತಸ್ಥಲ - ಮಹಾಲಿಂಗದೇವ 
ಸ : ಸಂ . ಶಿ. ಭೂಸನೂರಮಠ 
ಶ್ರೀ ಮ . ನಿ . ಪ್ರ . ಶಿವಬಸವ ಮಹಾಸ್ವಾಮಿಗಳು 
ರುದ್ರಾಕ್ಷಿಮಠ, ನಾಗನೂರ ೧೯೭೪ 


ಏಕೋತ್ತರ ಶತಸ್ಥಲ ಸಾರಾಮೃತ 
( ಅಪ್ರಕಟಿತ) 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 


ಗಣಭಾಷಿತ ರತ್ನಮಾಲೆ - ಗುಬ್ಬಿಯ ಮಲ್ಲಣ್ಣ 
ಸ : ಶ್ರೀ ಪ್ರಭುಸ್ವಾಮಿಗಳು 
ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ 
ಶ್ರೀಮುರುಘಾಮಠ, ಧಾರವಾಡ ೧೯೪೮ 


ಚಿಟೈಶ್ವರ್ಯ ಚಿದಾಭರಣ - ಗುರುಸಿದ್ಧದೇವರು 
ಸ : ಪಿ . ಎಂ . ಗಿರಿರಾಜು 
ಗೌ , ಸಂ . ' ಶರಣ ಸಂತಾನ' (ತ್ರೈಮಾಸಿಕ) 
೪೪೭ , ಸಂತೇಪೇಟೆ, ಮೈಸೂರು ೧೯೮೫ 


ಜಿಗುನಿ ಮರುಳದೇವರ ಕೃತಿಗಳು 
ಸ : ಎಸ್ . ವಿದ್ಯಾಶಂಕರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೩ 


ನಿಷ್ಕಲಲಿಂಗ ಚಿದಾನಂದಲೀಲೆ ( ಅಪ್ರಕಟಿತ) 
ಕನ್ನಡ ಅಧ್ಯಯನ ಸಂಸ್ಥೆ , 
ಮಾನಸಗಂಗೋತ್ರಿ, ಮೈಸೂರು 


ပု 


ಸಂಕೀರ್ಣ ವಚನ ಸಂಪುಟ : ಮೂರು 


ಪರಮಮೂಲಜ್ಞಾನ ಷಟ್ನಲ- ಚಿಕ್ಕವೀರಣೋಡೆಯ 
ಸ : ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೭ 


ಪ್ರಸಾದಿಸ್ಥಲದ ವಚನಗಳು 
ಸ : ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೭ 


ಬಸವಸ್ತೋತ್ರದ ವಚನಗಳು 
- ಚೆನ್ನಂಜೇದೇವ ಹಾಗೂ ಬೋಳಬಸವೇಶ್ವರ 
ಸ : ಎಮ್ . ಎಮ್ . ಕಲಬುರ್ಗಿ 
ಬಸವೇಶ್ವರ ಪೀಠ, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೬ 


ಬಾಚಿಕಾಯಕದ ಬಸವರಾಜದೇವರ ವಚನಗಳು 
ಸ : ಪಿ. ಎಂ . ಗಿರಿರಾಜು 
ಗೌ , ಸಂ . ' ಶರಣ ಸಂತಾನ' (ತ್ರೈಮಾಸಿಕ) , 
೪೪೭, ಸಂತೇಪೇಟೆ, ಮೈಸೂರು ೧೯೮೫ 


ಬ್ರಹ್ಮಾದೈತ ಸಿದ್ಧಾಂತ ಷಟ್‌ಸ್ಥಲಾಭರಣ 
-ಕರಸ್ಥಲದ ಮಲ್ಲಿಕಾರ್ಜುನ ಒಡೆಯ 
ಸ : ಆರ್ , ಸಿ. ಹಿರೇಮಠ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೩ 


ಭಾನಂದ ಸುಧಾರ್ಣವ 
ಸ : ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೫ 


ವಚನಗಳ ಅಕರಾದಿ 


೭೪೫ 


ಮಡಿವಾಳಯ್ಯನ ವಚನಗಳು 
ಸೂ : ಎಸ್ . ಉಮಾಪತಿ 
ಎಸ್ . ಉಮಾಪತಿ, ಡಿ . ಆರ್ . ಎಂ . ಕಾಲೇಜು 
ಡಾವಣಗೆರೆ ೧೯೭೩ 


ಮಿಶ್ರಸ್ತೋತ್ರದ ವಚನಗಳು 
- ಷಟ್ಕಲಚಕ್ರವರ್ತಿ ಸಂಪಾದನೆಯ ಶ್ರೀಚೆನ್ನಂಜೇದೇವರು 
ಸ : ಪ್ರಭುಸ್ವಾಮಿಗಳು, ಹೊಸಹಳ್ಳಿ 
ಹೊಸಹಳ್ಳಿಯ ಸಂಸ್ಥಾನಮಠ ೧೯೫೨ 


ಮೋಳಿಗೆ ಮಾರಯ್ಯ ಮತ್ತು 
ರಾಣಿ ಮಹಾದೇವಿಯವರ ವಚನಗಳು 
ಸೂ : ಚೆನ್ನಪ್ಪನವರು ಉತ್ತಂಗಿ, ಸಂ . ಶಿ. ಭೂಸನೂರಮಠ 
ವೀರಭದ್ರಪ್ಪ ಹಾಲಬಾವಿ, ಧಾರವಾಡ ೧೯೫೦ 


ಮೋಕ್ಷದರ್ಶನ ಸಂಗ್ರಹ ( ಅಪ್ರಕಟಿತ ) 
- ಪ್ರಭುದೇಶಿಕ 
ಕನ್ನಡ ಅಧ್ಯಯನಸಂಸ್ಥೆ , 
ಮಾನಸಗಂಗೋತ್ರಿ, ಮೈಸೂರು 


- ಲಿಂಗಚಿದಮೃತಭೋಧೆ ಶಾಂತ ಬಸವೇಶ್ವರ 
ಸ : ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೫ 


ಲಿಂಗಲೀಲಾವಿಲಾಸಚಾರಿತ್ರ - ಕಲ್ಲುಮಠದ ಪ್ರಭುದೇವ 
ಸ : ಸಂ . ಶಿ. ಭೂಸನೂರಮಠ 
ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ, 
ಶ್ರೀಮುರುಘಾಮಠ, ಧಾರವಾಡ ೧೯೫೬ 


ಲಿಂಗಸ್ತೋತ್ರದ ವಚನಗಳು 
-ಸಂಪಾದನೆಯ ಸಿದ್ದವೀರಣ್ಣ ದೇವರು 


೬೪೬ 


ಸಂಕೀರ್ಣ ವಚನ ಸಂಪುಟ : ಮೂರು 


ಸು : ವೀರಭದ್ರಪ್ಪ ಕೊಪ್ಪಳ 
ಶ್ರೀಗುರು ಬಸವಮಂಟಪ ಟ್ರಸ್ಟ್ ಕಮೀಟೆ, ಹುಬ್ಬಳ್ಳಿ ೧೯೬೪ 


ವಚನಶಾಸ್ತ್ರಸಾರ ( ಭಾಗ : ೧ ಪೂರ್ವಾರ್ಧ ಹಾಗೂ ಉತ್ತರಾರ್ಧ ) 


ಪರಿ , ಎಂ. ಎಂ. ಕಲಬುರ್ಗಿ, ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೨ 


ವಚನ ಸಂಕಲನ ಸಂಪುಟ ( ಸಂಪುಟ : ಒಂದು) 
ಸು : ಬಿ. ಆರ್. ಹಿರೇಮಠ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೯೦ 


ವಚನ ಸಂಕಲನ ಸಂಪುಟ ( ಸಂಪುಟ:ಎರಡು ) 
ಸು : ಜಿ. ಎ. ಶಿವಲಿಂಗಯ್ಯ 
ವೀರಶೈಯ ಅಧ್ಯಯನಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೯೦ 


ವಚನಸಾರ 
ಸಂ : ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾಸಮಠ, ಗದಗ ೧೯೮೭ 


ವಚನ್ನಕೋತ್ತರ ಶತಸ್ಥಲ - ಚನ್ನಬಸವಣ್ಣ 
ಸು : ಜಿ. ಎ. ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೭ 


ವಿರತಾಚರಣೆಯ ಶರಣಸಂಬಂಧದ ವಚನಗಳು 


. 
ކަކަ 


1 
، 
2 


" 


- 
މިއަޅާގެ 
މަސީޑު 
ކުރާ 
ހީއަކީ 
) 


ހަރަޝާ 
ހިކި 
، 
" 
ހަ 
.1 
އިކާ 
. 

ހަހަ 
. 
މިކަމާ 
ހަރަ 
" 
، 
ކިކަހަ 
: 

21 


މިވަނީ 
" 
ނ. 
" 
ހަކަ 
ތަކުގެ 


ކައިގާ 
ހަރޭ 
" 
ހަޘް 
ހި: 
ކިރޯ 
: 
އަ 
. 
7 

ކުރޭ 
. 
ހަވަރަހަ 
- 
1 
: 
ވިކިނީ 
ނ 
." 
މިހެން 
ރުކަށް 
ނަހަކަ 
” 
ކި 
" 
ކަހަކަ 
" 
2 


ހިނީގެ 
ރޫތަކަލާނކޮ 
. 
. 
" 


ހަމަ 


ހަ 
ކިހި 


ފައިހާގެ 
ކަމަކަށް 


೭೪೮ 


ಸಂಕೀರ್ಣ ವಚನಸಂಪುಟ : ಮೂರು 


ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೭ 


ಶೀಲಸಂಪಾದನೆ 
ಸಂ : ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೪ 


ಶೂನ್ಯ ಸಂಪಾದನೆ -ಶಿವಗಣಪ್ರಸಾದಿ ಮಹಾದೇವಯ್ಯ 
ಸ : ಆರ್. ಸಿ. ಹಿರೇಮಠ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೧ 


ಶೂನ್ಯ ಸಂಪಾದನೆ - ಗುಮ್ಮಳಾಪುರ ಸಿದ್ದಲಿಂಗದೇವ 
ಸಂ : ಆರ್ . ಸಿ. ಹಿರೇಮಠ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೨ 


ಶೂನ್ಯಸಂಪಾದನೆ - ಗೂಳೂರು ಸಿದ್ದವೀರಣ್ಡೆಯ 
ಸ : ಸಂ . ಶಿ . ಭೂಸನೂರಮಠ 
ರಾವೂರಶ್ರೀಸಿದ್ಧಲಿಂಗೇಶ್ವರಮಠ ಮತ್ತು 
ಆದವಾನಿಯ ಕಲ್ಲುಮಠದ ಅಧಿಪತಿಗಳು, ರಾವೂರು ೧೯೫೮ 


ಶೂನ್ಯಸಂಪಾದನೆ - ಹಲಗದೇವ 
( ಅಪ್ರಕಟಿತ) 
ಕನ್ನಡ ಅಧ್ಯಯನ ಸಂಸ್ಥೆ , 
ಮಾನಸಗಂಗೋತ್ರಿ, ಮೈಸೂರು 


ಷಟ್ಟಕಾರ ಸಂಗ್ರಹ - ಶಾಂತದೇವರು 
ಸಂ : ಜಿ . ಎ . ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೭ 


ವಚನಗಳ ಅಕರಾದಿ 


೭ರ್೪ 


ಷಟ್‌ಸ್ಥಲ ಬ್ರಹ್ಮಾನಂದ ವಿರಕ್ತಚಾರಿತ್ರಸಂಪಾದನೆಯ ವಚನಗಳು 
- ಸಂಪಾದನೆಯ ಬೋಳಬಸವರಾಜದೇವ 
ಸಂ : ಎಸ್ . ಉಮಾಪತಿ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೪ 


ಸಂಪಾದನೆಯ ಸಾರಾಮೃತ - ಕಟ್ಟಿಗೆಹಳ್ಳಿ ಸಿದ್ದಲಿಂಗಸ್ವಾಮಿ 
ಸೂ : ಬಿ . ಆರ್ . ಹಿರೇಮಠ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ ಸಂಸ್ಥಾನಮಠ, ಗದಗ ೧೯೮೮ 


ಸಂಬಂಧಾಚರಣೆಯ ವಚನಗಳು 
ಸೂ : ಪಿ . ಎಂ . ಗಿರಿರಾಜು 
ಗೌ , ಸಂ . 'ಶರಣ ಸಂತಾನ' (ತ್ರೈಮಾಸಿಕ) 
೪೪೭, ಸಂತೇಪೇಟೆ, ಮೈಸೂರು ೧೯೮೬ 


ಸಕಲ ಪುರಾತನರ ಬೆಡಗಿನ ವಚನಗಳು 
- ಸಿಂಗಳದ ಸಿದ್ದಬಸವರಾಜದೇವ 
ಸಂ . ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೮ 


ಸಕಲ ಪುರಾತನರ ವಚನಗಳು (ಸಂಪುಟ : ೧) 
ಸೂ : ಡಾ . ಆರ್ . ಸಿ. ಹಿರೇಮಠ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೨ 


ಸಕಲಪುರಾತನರ ವಚನಗಳು (ಸಂಪುಟ : ೨) 
ಸೂ : ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೬ 


೭೫೦ 


ಸಂಕೀರ್ಣ ವಚನ ಸಂಪುಟ : ಮೂರು 


ಸಕಲ ಪುರಾತನರ ವಚನಗಳು ( ಸಂಪುಟ : ೩) 
ಸಂ : ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ ೧೯೭೮ 


ಸುಖಸಂಪಾದನೆಯ ವಚನಗಳು 
ಸ : ಬಿ . ಆರ್. ಹಿರೇಮಠ 
ವೀರಶೈವ ಅಧ್ಯಯನಸಂಸ್ಥೆ , 
ಶ್ರೀಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೭ 


ಸೂಕ್ಷ್ಮಮಿಶ್ರ ಷಟ್ಟಲ- ಮಹಾಲಿಂಗದೇವ 
ಸ : ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ , 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ ೧೯೮೭ 


ಹಸ್ತಪ್ರತಿ ಭಾಂಡಾರ | 
( ನಂ . ೩೫, ೩೭, ೫೧ ೫೨, ೮೨, ೧೫೦ , ೧೫೧, ೩೦೦ , ೬೧೯ ) 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 


ಬಿ ೧೪೮೧ ( ಹಾಳೆ ೨೩ ) 
ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 


ಪತ್ರಿಕೆಗಳು 
ಸಾಧನೆ : ೫ - ೨, ೫ -೩ 
ಬಸವಪಥ : ೧ -೬ , ೭ - ೬ , ೧೪- ೧೧ 
ಹೇಮಕೂಟ : ೫ - ೩ 
ಶರಣ : ೧೨ - ೨, ೧೨ - ೪, ೧೩ - ೧ . 


onu El 


corac OSE 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 

'ಸಮಗ್ರ ವಚನಸಾಹಿತ್ಯದ ಪ್ರಕಟನ ಯೋಜನೆ ' ಕರ್ನಾಟಕ 
ಸರ್ಕಾರದ ಈವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು ಮಹತ್ವದ 
ದಾಖಲೆಯಾಗಿದೆ . ಇದು ಒಂದು ಸಾಹಿತ್ಯಕೃತಿಯ ಪ್ರಕಟನೆಯಲ್ಪ 
ಒಂದು ಸಾಹಿತ್ಯ ಪ್ರಕಾರದ ಪ್ರಕಟನೆ. 

ತತ್ವಕ್ಕೆ ತತ್ವ , ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ ' ವಚನ 
ವಾಹ್ಮಯ' ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನ ಸಮಾಜ 
ಕಲ್ಯಾಣವನ್ನೂ ಪ್ರತಿಪಾದಿಸುವ ಮೂಲಕ ಜಾಗತಿಕ ಮಹತ್ವ 
ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು ಸುಲಭ ಬೆಲೆಯಲ್ಲಿ ಜನತೆಗೆ 
ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. 

ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ , 
ಪ್ರಕಟಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕಿಗೆ ಬರುವುದರೊಂದಿಗೆ, ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರ 
ಬರುತ್ತಿರುವುದು ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ . 

* ೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯದ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ 
ಫಲವಾಗಿ , ೨೦ಸಾವಿರ ವಚನಗಳು ಸುಮಾರು ೧೦ಸಾವಿರ ಪುಟ 
ವ್ಯಾಪ್ತಿಯ ೧೫ ಸಂಪುಟಗಳಲ್ಲಿ ( ವಚನ ಪರಿಭಾಷಾಕೋಶ ಸೇರಿ) 
ಬೆಳಕು ಕಾಣುತ್ತಿವೆ . 


ISBN : 81 - 7713 -098- 6 


